ಸಾಹಿತ್ಯ ಇತಿಹಾಸ, 
ಶಾಸನಕ್ಕೆ ಸಂಬಂಧಿಸಿದ 
ಸಂಶೋಧನೆ ಮತ್ತು 
ವಿಮರ್ಶಾ ಲೇಖನಗಳ 


ಸಂಪುಟ 


ಪ್ರಧಾನ ಸಂಪಾದಕರು 
ಡಾ. ಆರ್‌.ಲಕ್ಷಿ ನಾರಾಯಣ 


ಸಂಪಾದಕರು 

ಡಾ. ಕೆ.ಆರ್‌. ಗಣೇಶ್‌ 

ಡಾ. ಸಿ.ಯು. ಮಂಜುನಾಥ್‌ 
ಪ್ರೊ. ಬಿ.ಪಿ. ವೀರೇಂದ್ರಕುಮಾರ್‌ 


ಲೋಚನ ದೀಪ್ತಿ 


ಪ್ರಧಾನ ಸಂಪಾದಕರು 
ಡಾ. ಆರ್‌. ಲಕ್ಷಿ ನಾರಾಯಣ 


ಸಂಪಾದಕರು 
ಡಾ. ಕೆ. ಆರ್‌. ಗಣೇಶ್‌ 
ಡಾ. ಸಿ. ಯು.ಮಂಜುನಾಥ್‌ 


ಪ್ರೊ. ಬಿ.ಪಿ. ವೀರೇಂದಕುಮಾರ್‌ 


ಬಿ.ಎಂ.ಶ್ರೀ ಪ್ರತಿಷ್ಠಾನ 

© 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ರಸ್ತೆ, ಮೂರನೇ ಮುಖ್ಯರಸ್ತೆ 
ಎನ್‌.ಆರ್‌. ಕಾಲೋನಿ, ಬೆ೦ಗಳೂರು -೫೬೦ ೦೧೯ 


LOCHANADEEPTI : - A volume of research and critical articles 
on Literature, History, Inscriptions, Grammer and Linguistics by 
various authors-Chief Editor: Dr. R. Lakshminarayana. Edited by 
Editorial Committee comprising Dr. K. R. Ganesh, Dr. C. U. Manjunath 
and Prof. B. 0. Veerendra kumar, Published by B.M. SRI. 
PRATHISHTHANA, 08. M. SRI Prathishthanada Raste, 3rd Main 
Road, N. R. Colony, Bengaluru-560019, Karnataka. India. ph. 080- 
26615877, E-mail: bmsnitrust @ gmail.com 


First Impression : 2021 

Pages: xv1+508 

Price: Rs. ೨00/- 

© B.M. SRI. Prathishthana, N.R. Colony, Bengaluru-560019 
Paper: 70 GSM NS Maplitho 

Copies: 500 

Cover Page : S. Manjunath 


ಲೋಚನ ದೀಪ್ತಿ 

ಪ್ರಥಮ ಮುದ್ರಣ : ೨೦೨೧ 

ಪುಟಗಳು : ೧೬4೫೦೮ 

ಬೆಲೆ : R೦೦/- 

ಪ್ರತಿಗಳು : ೫೦೦ 

ಬಳಸಿದ ಕಾಗದ : ೭೦ ಜಿಎಸ್‌ಎ೦ ಎನ್‌.ಎಸ್‌. ಮ್ಯಾಫ್ಲಿತೊ 
ಮುಖಪುಟ ಎನ್ಯಾಸ : ಎಸ್‌. ಮಂಜುನಾಥ್‌ 


ಗಂಥ ಪ್ರಕಟಣ ಸಲಹಾ ಸಮಿತಿ: 
ನಾಡೋಜ ಪ್ರೊ. ಎಂ.ಎಚ್‌. ಕೃಷ್ಣಯ್ಯ(ಗೌರವಾಧ್ಯಕ್ಷರು) 
ಡಾ. ಆರ್‌. ಲಕ್ಷ್ಮೀನಾರಾಯಣ(ಅಧ್ಯಕ್ಷರು) 

ಡಾ. ಎಚ್‌.ಎಸ್‌.ಎಂ. ಪ್ರಕಾಶ್‌ (ಗೌರವ ಕಾರ್ಯದರ್ಶಿ) 
ಡಾ. ಬಿ.ಸಿ. ರಾಜಕುಮಾರ್‌(ಗೌರವ ಕಾರ್ಯದರ್ಶಿ) 
ಡಾ. ಎಸ್‌. ಅನಿಲ್‌ ಕುಮಾರ್‌(ಕೋಶಾಧಿಕಾರಿ) 

ಡಾ. ಕೆ.ಆರ್‌. ಗಣೇಶ್‌(ಸದಸ್ಕರು) 

ಡಾ. ನಳಿನಿ ವೆಂಕಟೇಶ್‌(ಸದಸ್ಕರು) 

ಡಾ. ಎನ್‌. ಗೋಪಾಲಕೃಷ್ಣ (ಸದಸ್ಯರು) 


ನಾನ ಪ್ರಿ೦ಟದ್ದ್‌ 
svanprint@gmail.com 
೬ 080-26742233 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 


"ಬಿ.ಎಂ.ಶ್ರೀ. ಪ್ರತಿಷ್ಠಾನ'ವನ್ನು ಕಟ್ಟಿ ಬೆಳೆಸಿದವರಲ್ಲಿ ಪ್ರೊ. ಎಂ.ವಿ. ಸೀತಾರಾಮಯ್ಯ 
ನವರು ಮುಖ್ಯರು. ಅವರು ಅದನ್ನು ೦೬ಮೇ, ೧೯ ಬ ರಲ್ಲಿ ಸ ಸ್ಥಾಪಿಸಿದರು. ಈ 

ಷ್ಠಾನವನ್ನು ರಾಷ್ಟಕವಿ ಕುವೆಂಪು ಅವರು ೧೦ ಮಾರ್ಚ್‌, ೧೯೮೦ರಂದು 
ಉದ್ಭಾಟಿಸಿದರು. ಕರ್ನಾಟಕ ಸರ್ಕಾರ, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 
Ke; ಸಾರ್ವಜನಿಕರ ಸಹಕಾರ, ಸಹಾಯಗಳಿಂದ ಬೆಂಗಳೂರಿನ ನರಸಿಂಹರಾಜ 
ಕಾಲೋನಿಯಲ್ಲಿ "ಬಿ.ಎಂ.ಶ್ರೀ. ಕಲಾಭವನ' ನಿರ್ಮಾಣವಾಗಿದೆ. ಪ್ರತಿಷ್ಠಾನದ 
“ಪ್ರೊ. ಎಂ.ವಿ. ಸೀತಾರಾಮಯ್ಯ ಸಂಶೋಧನಾ ಕೇಂದ್ರ'ದಲ್ಲಿ ಹಂಪಿಯ ಕನ್ನಡ 
ವಿಶ್ವವಿದ್ಯಾಲಯದಿಂದ ಮಾನ್ಯತೆಯನ್ನು ಪಡೆದ ಪಿಎಚ್‌.ಡಿ. ವಿದ್ಯಾರ್ಥಿಗಳಿಗೆ 
ಮಾರ್ಗದರ್ಶನ ನೀಡಲಾಗುತ್ತಿದೆ. ಪ್ರತಿಷ್ಠಾನವು ಮಾಸಿಕ ವಾರ್ತಾಪತ್ರ “ಹೊ೦ಗನಸು' 
ಹಾಗೂ ಷಾಣ್ಕಾಸಿಕ ವಿದ್ವತ್‌ ಪತ್ರಿಕೆ "ಕರ್ನಾಟಕ ಲೋಚನ'ವನ್ನು ಪ್ರಕಟಿಸುತ್ತಿದೆ. ಕಾಲಕಾಲಕ್ಕೆ 
ಉತ್ತಮ ಗ್ರಂಥಗಳನ್ನು ಪ್ರಕಟಿಸುತ್ತಿದೆ. ನಿರಂತರವಾಗಿ ದತ್ತಿ ಉಪನ್ಯಾಸಗಳು, ವಿಚಾರ 
ಸಂಕಿರಣಗಳಲ್ಲದೆ ಸಂಶೋಧನಾತ್ಮಕ ಮತ್ತು ಸ ಸಾಂಸ್ಕೃತಿ ಕಾರ್ಯಗಳನ್ನು ಪ್ರತಿಷ್ಠಾ ನ 
ನಡೆಸಿಕೊಂಡು ಬರುತ್ತಿದೆ. ೨೦೦೪ರಲ್ಲಿ ಪ್ರತಿಷ್ಠಾನ ರಜತ ಮಹೋತ್ಸವವನ್ನು ಆಚರಿಸಿತು. 
ಇದೀಗ ಪ್ರತಿಷ್ಠಾನ ನಲವತ್ತು ಸಾರ್ಥಕ ವರ್ಷಗಳನ್ನು ಪೂರೈಸಿ ನಲವತ್ತೊಂದನೆಯ 
ವರ್ಷದಲ್ಲಿ ಮುನ್ನಡೆಯುತ್ತಿದೆ. 


LOCHANADEEPY! . & kei 
ಗೆ 2 ಓಟ... sence, Graney 8 
oer wiles © Be 8, Lakh 
ಪ್ರತ ಜಾ Rn ೪ Ganesh, ೫.೮. U. Manjn 

; ೦೪೪ ಓಂ6 by B. M. SRS. 


ಇ ಬೆರಳಟ್ಯಧ್ಲ ರಿರಾ3ಾ೧ ೨63೦ ಫಲ ಕಾಡ ಯ್ಯ ಡಡ 
ಆಂಕ೦ಭಾಂ ೧೫% ಹಾ OCALA R WGKA ಜಬ ಭಾ ಜೂ 
oar NCGS ದುರಿತ ಶೀ ರಾಶ್‌ SUI ಬದರಾ 


ದ ೫66 ಇರಿ ಯ ಗಂಡಿ ಓಂ9ಗಯಂ Re onal SA [a 


ede ದ ಉಂ 


3 


tats Bhs Guys Ao PUR / 
ಟ್ರಾ le 
ಕೆ | 
ಬಿ೫8ಯಿಂಜಂತ (್ಲ ನ್‌ಂ ಹಧಾಂ8ಂ%೬ ಫಯ pp 2೫: 
NN 50S ಇಂ. ಇ ದವ STOLE RUG ಬಂದಿಯಲ್ಮಬಡಿತ್ರಿಡ | 
ಕಯ k' ತ್‌ 1 RO 
ದ ೩ 


ENO ESAS ಕಹತ BOL Re FONE 


2 
ಎ ಹಾ ಘೂ ಕ - meg ೬ ಸ 
EG A “ಖು? ಲ ಚ ಗಗ ೬3 ಡ್‌ ಕ ಇಬ ೨ನ ANE 


ರಳ, 9 peg ಕ್ರ 11೬5 3 Lp ಗಥಿಂಗ್ತಿ ಜಾ 
"aE ಕಿಂ bes | 


4 


ಜಾ ಘಟ್‌. NE ಕಾರ್ಯ ಜಲಾ | 
KM ಶತಿ. ೮ ಕ ಕಮರಿ) K ಕ 


ತ 
ಇ 


ಪ್ರಧಾನ ಸಂಪಾದಕರ ನುಡಿ 


ಎಂ. ವಿ. ಸೀ ಅವರಿಂದ ಸ್ಥಾಪಿತವಾದ ಬಿ.ಎಂ.ಶ್ರೀ ಪ್ರತಿಷ್ಠಾನವು ಕಳದ ನಾಲ್ಕು 
ದಶಕಗಳಿಂದ ಸಾರ್ಥಕವಾಗಿ ಕಾರ್ಯನಿರ್ವಹಿಸುವ ಮೂಲಕ ಕನ್ನಡ ನಾಡಿನ ಸಾಹಿತ್ಯ 
ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿ ತನಗಾಗಿ ಒಂದು ಅನನ್ಯವಾದ 
ಸ್ಥಾನವನ್ನು ನಿರ್ಮಿಸಿಕೊಂಡಿದೆ. ಪಾಂಡಿತ್ಯ ಸಂವರ್ಧನೆ ಮತ್ತು ಸಂಶೋಧನೆ ಪ್ರತಿಷ್ಠಾನದ 
ಪ್ರಧಾನ ಲಕ್ಷ್ಯಗಳು. ಅವುಗಳ ಈಡೇರಿಕೆಯ ದಿಸೆಯಲ್ಲಿ ಅಮೂಲ್ಯವಾದ ಹಸ್ತಪ್ರತಿಭಂಡಾರ 
ಹಾಗೂ ಸುಸಜ್ಜಿತವಾದ ಗ್ರಂಥಭಂಡಾರಗಳನ್ನು ಹೊಂದಿರುವುದಲ್ಲದೆ ಕಾಲಕಾಲಕ್ಕೆ 
ವಿಚಾರಸಂಕಿರಣ ಮತ್ತು ವಿಚಾರ ಪರಿಪ್ಪುತವಾದ ಉಪನ್ಯಾಸಗಳನ್ನು ಏರ್ಪಡಿಸುವ 
ಮೂಲಕ ಹಾಗೂ ಸಂಶೋಧನೆ, ವಿದ್ವತ್ತು ಮತ್ತು ವಿಮರ್ಶೆಗೆ ಸಂಬಂಧಿಸಿದ ಕೃತಿಗಳ 
ಪ್ರಕಟಣೆಯ ಮೂಲಕ ಆಕರ ನಿರ್ಮಾಣದ ಕೆಲಸವನ್ನೂ ನಿರಂತರವಾಗಿ ಮಾಡಿಕೊಂಡು 
ಬರುತ್ತಿದೆ. ಆ ದಿಸೆಯಲ್ಲಿ ಇದುವರೆಗೆ ಸುಮಾರು ೧೮೮ ಗ್ರಂಥಗಳನ್ನು ಪ್ರಕಟಿಸಿದೆ. 
ಇವುಗಳಲ್ಲಿ ಬೇರೆ ಪ್ರಕಾಶನ ಸಂಸ್ಥೆಗಳು ಪ್ರಕಟಿಸಲು ಮುಂದೆ ಬರದಂಥ ಶಾಸ್ತ್ರ 
ಗ್ರಂಥಗಳಾದ "ಹಸ್ತಪ್ರತಿಶಾಸ್ತ', ಶಬ್ದಮಣಿದರ್ಪಣ ಮತ್ತು ಭಟ್ಟಾಕಳಂಕನ 
ಶಬ್ದಮಣಿದರ್ಪಣ- ಒ೦ದು ತೌಲನಿಕ ಅಧ್ಯಯನ, ಮಣಿಹ ಹಾಗೂ ಸೌಂದರ್ಯಲಹರಿ 
ಗ್ರಂಥಗಳನ್ನು ಪ್ರಕಟಿಸಿದೆ. 

ಇದು ಪ್ರತಿಷ್ಠಾನವು ನಲವತ್ತು ಸಾರ್ಥಕ ವಸಂತಗಳನ್ನು ಪೂರೈಸಿ ನಲವತ್ತೊಂದರಲ್ಲಿ 
ಮುನ್ನಡೆಯುತ್ತಿರುವ ವರ್ಷವಾದ ಕಾರಣ, ಕನ್ನಡದ ಪ್ರೌಢ ವಿದ್ಯಾರ್ಥಿಗಳು ಮತ್ತು 
ವಿದ್ವಾಂಸರು ಉತ್ತಮ ಆಕರ ಮತ್ತು ಪರಾಮರ್ಶನ ಗಂಥಗಳಾಗಿ ಬಳಸಬಹುದಾದಂಥ 
ಗ್ರಂಥಗಳನ್ನು ಪ್ರಕಟಿಸುವ ಮೂಲಕ ಮಾತ್ರವೇ ಪ್ರತಿಷ್ಠಾನದಂಥ ವಿದ್ವತ್‌ ಸಂಸ್ಥೆಯ 
ನಲವತ್ತನೇ ವರ್ಷದ ಆಚರಣೆಯನ್ನು ಅರ್ಥಪೂರ್ಣ ಹಾಗೂ ಸ್ಮರಣೀಯವಾಗಿಸುವುದು 
ಅತ್ಯುಚಿತವಾಗಬಹುದೆ೦ದು ಆಲೋಚಿಸಿ ಅದರಂತೆ ಈ ವರ್ಷದಲ್ಲಿ ಮೂರು ಮಹತ್ವದ 
ಗ್ರಂಥಗಳ ಪ್ರಕಟಣೆಯ ಯೋಜನೆಯನ್ನು ಹಮ್ಮಿಕೊಂಡು ಕಾರ್ಯಪ್ರವೃತ್ತವಾದದ್ದರ 
ಫಲವೇ ಪ್ರಸ್ತುತ ಕಣ್ಣಮುಂದಿರುವ "ಲೋಚನದೀಪ್ತಿ'. ಈಗಾಗಲೇ ಶ್ರೀಯವರ ಸಾಹಿತ್ಯ 


ಕುರಿತ ಪ್ರಮುಖ ವಿಮರ್ಶಾಲೇಖನಗಳ ಸಂಕಲನ "ಶ್ರೀಕೌಸ್ತುಭ' ಮತ್ತು ವೆ೦ಕಾಮಾತ್ಕರ 
ಕರ್ನಾಟ ರಾಮಯಣದ "ಯುದ್ದಕಾಂಡ' ಎಂಬೆರಡು ಗ್ರಂಥಗಳು ಅಚ್ಚಾಗಿ ಬಿಡುಗಡೆಯ 
ದಿನಕ್ಕಾಗಿ ಕಾಯುತ್ತಿವೆ. 


ಪ್ರತಿಷ್ಠಾನವು ಕಳೆದ ೩೮ ವರ್ಷಗಳಿಂದ ನಿರಂತರವಾಗಿ ಒಂದು ವ್ರತದಂತೆ 
ನಡೆಸಿಕೊಂಡುಬರುತ್ತಿರುವ ಕೆಲಸವೆಂದರೆ ಷಾಣ್ಮಾಸಿಕ ವಿದ್ವತ್‌ ಪತ್ರಿಕೆಯಾದ ಕರ್ನಾಟಕ 
ಲೋಚನದ ಪ್ರಕಟಣೆ. ಪ್ರತಿಷ್ಠಾನದ ಸ್ಥಾಪಕರಾದ ಸ್ವತಃ ಎಂ. ಎ. ಸೀ. ಅವರೇ ಶ್ರೇಷ್ಠ 
ಮತ್ತು ಖ್ಯಾತ ವಿದ್ವಾಂಸರಾಗಿದ್ದರಿಂದ ಅವರ ಮನವಿಗೆ ಓಗೊಟ್ಟು ಪ್ರಾರಂಭದ 
ಸಂಚಿಕೆಯಿಂದಲೂ ನಾಡಿನ ಹೆಸರಾಂತ ವಿದ್ವಾಂಸರೆಲ್ಲರೂ ಲೋಚನಕ್ಕೆ ಲೇಖನಗಳನ್ನು 
ನೀಡಿರುವುದು ಇದರ ವಿಶೇಷ ಇವರಲ್ಲಿ ಅಂತಾರಾಷ್ಟೀಯ ಖ್ಯಾತಿಯ ಇತಿಹಾಸಜ್ಜರಾದ 
ಡಾ.ಎಸ್‌. ಆರ್‌.ರಾವ್‌, ಡಾ.ಸೂರ್ಯನಾಥ ಯು.ಕಾಮತ್‌, ನಮ್ಮ ನಾಡಿನ ಖ್ಯಾತ 
ಕನ್ನಡ ವಿದ್ವಾಂಸರಾದ ಡಾ. ಚಿದಾನಂದಮೂರ್ತಿ, ಡಾ. ವೆಂಕಟಾಚಲ ಶಾಸ್ತ್ರೀ, 
ಪ್ರೊ. ಜಿ. ವೆಂಕಟಸುಬ್ಬಯ್ಯ ಡಾ. ಶ್ರೀನಿವಾಸ ಹಾವನೂರ್‌ ಮುಂತಾದವರೆಲ್ಲ ಸೇರಿದ್ದಾರೆ. 
ಯಾವ ವಿದ್ವತ್‌ ಪತ್ರಿಕೆಯಾದರೂ ಹೆಮ್ಮೆಪಟ್ಟುಕೊಳ್ಳಬಹುದಾದ ಇಂಥ ವಿದ್ವನ್ಮಣಿಗಳ 
ಬರಹಗಳಿಂದ ಸಂಪುಷ್ಠಗೊ೦ಡ ಸಂಚಿಕೆಗಳಲ್ಲಿ ಕಾಲಕಾಲಕ್ಕೆ ಪ್ರಕಟವಾಗಿರುವ 
ಲೇಖನಗಳಲ್ಲಿ ೫೦೦ ಪುಟಗಳ ಪರಿಮಿತಿಗೆ ಒಳಪಟ್ಟಂತೆ ಪ್ರಮುಖವಾದ ಕೆಲವು 
ಲೇಖನಗಳನ್ನು ಆಯ್ಕೆಮಾಡಿ ಪ್ರಕಟಿಸಿದರೆ ಅದು ಕರ್ನಾಟಕ ಲೋಚನದ ಹೆಸರನ್ನು 
ಸಾರ್ಥಕವಾಗಿ ನಿಲ್ಲಿಸುವ ಒಂದು ಉಪಕ್ರಮವಾಗಬಲ್ಲುದೆಂದು ಆಲೋಚನೆ ಬಂದಿತು. 
ಈ ಒಂದು ಆಲೋಚನೆ ಮೊದಲಿಗೆ ಬಂದದ್ದು ಪ್ರತಿಷ್ಠಾನದ ಹಿಂದಿನ 
ಕಾರ್ಯದರ್ಶಿಯಾದ ಶ್ರೀ ರವೀಂದನಾಥ್‌ ಅವರಿಗೆ. ಅದು ಪದಾಧಿಕಾರಿಗಳಲ್ಲರಿಗೂ 
ಒಪ್ಪಿಗೆಯಾಗಿ ಅದಕ್ಕಾಗಿ ಪ್ರತಿಷ್ಠಾನದೊಂದಿಗೆ ಮೊದಲಿನಿಂದಲೂ ಗುರುತಿಸಿಕೊಂಡು 
ಅದರ ಎಲ್ಲ ಕೆಲಸಗಳಲ್ಲಿ ತಮ್ಮ ಕೈಜೋಡಿಸುತ್ತ ಬಂದಿರುವ ವಿದ್ವಾಂಸರುಗಳಾದ ಡಾ. 
ಕೆ ಆರ್‌. ಗಣೇಶ್‌, ಡಾ. ಸಿ. ಯು. ಮಂಜುನಾಥ್‌ ಮತ್ತು ಪ್ರೊ ಬಿ.ಪಿ. ವೀರೇ೦ದ್ರಕುಮಾರ್‌ 
ಅವರುಗಳನ್ನೊಳಗೊಂಡ ಸಂಪಾದಕ ಸಮಿತಿಯನ್ನು ರಚಿಸಲಾಯಿತು. ೫೦೦ ಪುಟಗಳ 
ಪರಿಮಿತಿ ಪ್ರತಿಷ್ಠಾನದ ಆರ್ಥಿಕ ಸಂಪನ್ಮೂಲದ ಪರಿಮಿತಿಯನ್ನು ಸೂಚಿಸುತ್ತದೆಯೇ 
ವಿನಾ ಇಲ್ಲಿ ಸೇರ್ಪಡೆಯಾಗಬಲ್ಲ ಲೇಖನಗಳ ಅರ್ಹತೆಯನ್ನಲ್ಲ ಎಂಬುದನ್ನು 
ಸಷ್ಟಪಡಿಸಬೇಕು. ನಾವು ಮಾಡಿರುವ ಮೂರು ವಿಭಾಗಗಳಿಗೆ ಸಂಬಂಧಿಸಿದಂತೆ 
ಒಂದೊಂದು ವಿಭಾಗದಲ್ಲೇ ಒಂದೊಂದು ಸಂಕಲನ ಮಾಡುವಷ್ಟು ಸತ್ವಯುತ 
ಲೇಖನಗಳು ಇದರ ಸಂಚಿಕೆಗಳಲ್ಲಿ ಹುದುಗಿವೆ ಎಂಬ ಸಂಪಾದಕರ ಮಾತು 


ಖಂಡಿತವಾಗಿಯೂ ಅತಿಶಯೋಕ್ತಿಯ ಮಾತಲ್ಲ. ಈಗ ಪ್ರಕಟವಾಗುತ್ತಿರುವ ಈ ವಿದ್ವತ್‌ 
ಲೇಖನಗಳ ಸಂಪುಟ ಖಂಡಿತವಾಗಿಯೂ ಒಂದು ಉತ್ತಮ ಆಕರಗ್ರ೦ಥವಾಗಿ ಮತ್ತು 
ಪರಾಮರ್ಶನ ಗ್ರಂಥವಾಗಿ ಪ್ರತಿಷ್ಠಾನದ ಹೆಮ್ಮೆಯ ಪ್ರಕಟಣೆಗಳಲ್ಲೊಂದೆನಿಸುವುದರಲ್ಲ 
ಸಂದೇಹವೇ ಇಲ್ಲ. 

ಆಯ್ಕೆಗೆ ಸಂಬಂಧಿಸಿದಂತೆ ಅಭಿಪ್ರಾಯಭೇದ ಸಾಧ್ಯ. ಆದರೆ ಇದು ಮೂವರು 
ವಿದ್ವಜ್ಜನರ ಸಮಿತಿಯಾದ್ದರಿಂದ ಹೆಚ್ಚು ವಿವಾದವಿರಲಾರದು. ಅತ್ಯಂತ ಶ್ರಮವಹಿಸಿ 
ಈ ಸಂಪಾದನ ಕಾರ್ಯವನ್ನು ತುಂಬು ಶ್ರದ್ಧೆ, ಪ್ರೀತಿಗಳಿಂದ ಮಾಡಿಕೊಟ್ಟಿರುವ 
ವಿದ್ದನ್‌ ಮಿತ್ರರುಗಳಾದ ಡಾ. ಕೆ.ಆರ್‌. ಗಣೇಶ್‌, ಡಾ. ಸಿ.ಯು. ಮಂಜುನಾಥ್‌ ಮತ್ತು 
ಪ್ರೊ. ಬಿ.ಪಿ. ವೀರೇ೦ದ್ರಕುಮಾರ್‌ ಅವರುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. 


ಮೊದಲು ಲೋಚನದಲ್ಲಿ ಪ್ರಕಟವಾಗಿದ್ದ ಈ ಲೇಖನಗಳನ್ನು ಇದರಲ್ಲಿ 
ಸೇರಿಸಿಕೊಳ್ಳಲು ತಮ್ಮ ಒಪ್ಪಿಗೆ ನೀಡಿರುವ ಎಲ್ಲ ಲೇಖಕರಿಗೆ ಪ್ರತಿಷ್ಠಾನದ ಪರವಾಗಿ 
ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಇದರ ಪ್ರಕಟಣೆಗೆ ಒಪ್ಪಿಗೆ ನೀಡಿರುವ ಪ್ರತಿಷ್ಠಾನದ 
ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಗ್ರಂಥ ಪ್ರಕಟಣಸಮಿತಿಯ ಸದಸ್ಯರುಗಳಿಗೆ 
ನಾನು ಖುಣಿಯಾಗಿದ್ದೇನೆ. 

ಹಾಗೆಯೇ ಸಲಹೆ ಸಹಕಾರ ನೀಡಿದ ಮಾಜಿ ಕಾರ್ಯದರ್ಶಿಗಳಾದ ಶ್ರೀ ಬಿ.ಆರ್‌. 
ರವೀ೦ದ್ರನಾಥ್‌ ಮತ್ತು ಡಾ. ವಿಜಯಾ ಸುಬ್ಬರಾಜ್‌ ಅವರುಗಳಿಗೆ ನನ್ನ ಕೃತಜ್ಞತೆಗಳು. 
ಇದರ ಕರಡು ತಿದ್ದುವಲ್ಲಿ ಸಹಕರಿಸಿರುವ ಶ್ರೀ ಗುರುಪ್ರಸಾದ್‌ ಮತ್ತು ಡಾ. ಎಚ್‌.ಎಸ್‌. 
ಎಮ್‌. ಪ್ರಕಾಶ್‌ ಅವರುಗಳಿಗೂ ಉದ್ದಕ್ಕೂ ಎಲ್ಲನೆರವು ನೀಡಿರುವ ಕನ್ನಡ ಗಣಕಪರಿಷತ್ತಿನ 
ಶ್ರೀ ಜಿ.ಎನ್‌. ನರಸಿಂಹಮೂರ್ತಿಯವರು ಮತ್ತು ಅವರ ಬಳಗಕ್ಕೆ ಹಾಗೂ ಸುಂದರವಾಗಿ 
ಮುದ್ರಿಸಿಕೊಟ್ಟಿರುವ ಸ್ವಾನ್‌ ಪ್ರಿಂಟರ್ಸ್‌ ನವರಿಗೆ ನಾನು ಅತ್ಯಂತ ಆಭಾರಿ. 


ಆರ್‌. ಲಕ್ಷಿ ನಾರಾಯಣ 


SG ಯಜ ದನ್ಯಪಾಲಣ ಗಳಡಭಿಂಗಿ ಡಇತರಾರಡ 

ಪ್ರತಿಷ್ಠಾನವು ಕಳೆದ ೩೮ ವರ್ಷಗಳಿಂದ; ರಂಗ ೫% ಪಂಡ 
ನಹಿಢಾಸಾ ಬಂ ಓಲ ಪೂವ ಅನನ ನನ ವ 
ಯಸೆಡಳೆಡರ 5೦ ಸಂಯುಕ ನ್ರಹಾಂಿ: ಭತರ ಬಂಲ್ಯಬಸಯೂ ಓಂಡಿರು:ನಳತ್ವನ್ನದ್ದದ 
ಮೊಲಟೂಫಿನಿನ್ಬಾ ಬಂಕ ಕ್ಲ ಅ ಆಸಿ೦೦ಶಡಣಇಬುರಂ ಎಜಹಾಜಕುಡಾ 
OE NRO ELAS SENS SPREAD 
ರಿತಿರಾಸಿನಗ್ಳುವನ್ನಿಕ ಧಾಂ ಹ Jutcisadpr. 


ಧುರ ಮಸಿದಿ 28 ಭಗವಾ ಹಿಜಜಟಾಯಾ ಅಡಿತೆಯ್ಕಾಳ 
sti ಐಶ್ಯಾಟು hoo ಬಹ ಬಟಾ ; ತೊ po ಆ ಎಶ: 
ಕಾಟಾ CREEL ಗ್ರ. Dp ೫೧ಎ 2. ರಾಗಿಕ್ಯರ್ಟೃಡಿಣ 
ಚೆಗಿಸ ಬತ" ಇಕಾ ಅಯ್ತಾ ರಗದ, ಬಾ ಭಕ $337 0S 
ಸನಿಹೆಗಳಿಂದ ಸಂಭುವ್ರಗೊಂಟ ಸಂಜಕಿಗಳ್ಲ - tengo ಹವ | 


pill ದಕರ” ಇಯಂ ಬಡ ಆಮಿಂ ಇಂಕಾ ಸರುಸೂಡೊನಂೆಲವು - 
SURES 2251179 ಗರ ೧ ಕಾಲಂನ ಇರ ಎಟಿ ಎದ ಂ೫0ಡ ಇಥತಹಕ ರಳು 
ಇಗೌಾ2082) 62 ಈ%ದ 'ಎತಾಸಾಉಂಾ ಕ್ರಿ ಎ೦6 ಧಿಹ್ಪರಿಕಿ ರವರಶಿ ಯುಂ 
ION (ದಂಗು) SOB PERS CONS ಜಾ 
ATG ಗದು TLS SS BCS HRS BANG Spi 


'ಎಾಡಿತಾ ಅ ಸಹಲ ಸಧಾ: ಶಿರಿಜನ ತಂತಿಯ ನಲಸ್ರಗಎಿಸಿಲ್ರಿಯಾ 
rw ಕೈಜೋಡಿಸುತ್ತ ಬಂದಿರುವ ನಿದ್ಧಾಂಸಿರುಗಳಾದ ಡಾ. 


ಈ € ಇ 8 


ಭತ್ತ ತಿ ra J . ವರೇಂದ್ರನಿವಾಕ್ರ 


ಸಂಪಾದಕರ ಪರವಾಗಿ ಕೆಲವು ಮಾತುಗಳು 


ಬಿ.ಎಂ.ಶ್ರೀ ಪ್ರತಿಷ್ಠಾನ ತನ್ನ ಸಾಧನೆಗಳಿಂದ ಕರ್ನಾಟಕ ರಾಜ್ಯದಲ್ಲಿ, ರಾಷ್ಟ್ರಮಟ್ಟದಲ್ಲಿ 
ತನ್ನ ವಿದ್ವತ್ತು. ಸಂಶೋಧನೆ ಹಾಗೂ ಸಾಹಿತ್ಯ ಸಂವರ್ಧನೆಯ ಕಾರ್ಯಗಳಿಂದ 
ಪ್ರಸಿದ್ಧವಾಗಿದೆ. ಪ್ರೊ. ಎಂ.ವಿ.ಸೀತಾರಾಮಯ್ಯನವರು ತಮ್ಮ ಅನನ್ಯ ಗುರು ಗೌರವದಿಂದ 
೧೯೭೯ರಲ್ಲಿ ಸ್ಥಾಪಿಸಿದ ಈ ಪ್ರತಿಷ್ಠಾನ (ಆರ೦ಭಕಾಲದಲ್ಲಿ ಶ್ರೀಯುತರ ಮನೆಯೇ 
ಕಾರ್ಯಾಲಯವಾಗಿತ್ತು) ರಾಷ್ಟ್ರಕವಿ ಕುವೆಂಪು ಅವರಿಂದ ಉದ್ರಾಟಿತಗೊಂಡು ಪ್ರಸ್ತುತ 
ಬೆಂಗಳೂರು ನಗರದ ನರಸಿಂಹರಾಜ ಕಾಲೋನಿಯಲ್ಲಿ ಸುಂದರ ಸ್ವಂತ ಕಟ್ಟಡದೊಂದಿಗೆ 
ತನ್ನ ಕ್ರಿಯಾಶೀಲ ಚಟುವಟಿಕೆಗಳಿಂದ ಖ್ಯಾತವಾಗಿದೆ. ೨೦೦೪ರಲ್ಲಿ ರಜತೋತ್ಸವವನ್ನು 
ಆಚರಿಸಿದ ಸಂಸ್ಥೆ ಸುವರ್ಣ ಮಹೋತ್ಸವದ ಕಡೆ ಹೆಜ್ಜೆ ಹಾಕುತ್ತಿದೆ. ಸುಮಾರು ಒಂದು 
ನೂರಕ್ಕೂ ಹೆಚ್ಚು ಪ್ರಕಟಣೆಗಳಿಂದ, ೨೫೦೦೦ಕ್ಕೂ ಮೀರಿದ ಗ್ರಂಥ ಭಂಡಾರದಿಂದ, 
೫೦೦ಕ್ಕೂ ಅಧಿಕ ತಾಳೆಗರಿ ಕಟ್ಟುಗಳ ಸಂಗ್ರಹದಿಂದ, ವಿದ್ವಾಂಸರಿಗೆ, ವಿಮರ್ಶಕರಿಗೆ 
ಕೊಡಮಾಡುವ ಅನೇಕ ಪ್ರಶಸ್ತಿ ಮರಸ್ಕಾರಗಳಿ೦ದ, ಹಸ್ತಪ್ರತಿಶಾಸ್ತ್ರ, ಹಳಗನ್ನಡ ಕಲಿಕೆ, 
ದತ್ತಿ ಉಪನ್ಯಾಸ ಮುಂತಾದ ಸಾಹಿತ್ಯ ಸಂಬಂಧಿ ಚಟುವಟಿಕೆಗಳಿಂದ ಕನ್ನಡ ಎದ್ದತ್ತು 
ಹಾಗೂ ಸಾಹಿತ್ಯ ಪ್ರಪಂಚದಲ್ಲಿ ಸ್ಥಿರವಾದ ಹೆಸರುಗಳಿಸಿದೆ. 

ಯಾವುದೇ ವಿದ್ವತ್‌ ಸಂಸ್ಥೆ ವಿದ್ವತ್‌ ಪ್ರಸಾರಕ್ಕೆ ಒಂದು ಉತ್ತಮ ಗುಣಮಟ್ಟದ 
ಪತ್ರಿಕೆಯನ್ನು ಪ್ರಕಟಿಸುವುದು ಅತ್ಯಗತ್ಯವಾಗಿದೆ. ೧೯೮೩ರಲ್ಲಿಯೇ ಕರ್ನಾಟಕ 
ಲೋಚನವೆಂಬ ಪತ್ರಿಕೆಯನ್ನು ಪ್ರಾರಂಭಿಸಿ, ವಿದ್ವತ್‌ ಚರ್ಚೆಗೆ, ವಿಮರ್ಶೆಗೆ ಒಂದು 
ಹೊಸವೇದಿಕೆಯನ್ನು ಕಲ್ಪಿಸಿತು. ಇದು ಷಾಣ್ಮಾಸಿಕ ನಿಯತಕಾಲಿಕವಾಗಿ ನಿರಂತರವಾಗಿ 
ಪ್ರಕಟಗೊಳ್ಳುತ್ತಿದೆ. ಅನೇಕ ವಿಶ್ವವಿದ್ಯಾಲಯಗಳ ನಿಯತಕಾಲಿಕೆಗಳು ಅನಿಯತಕಾಲಿಕೆಗಳಾಗಿ 
ಕುಂಟುತ್ತಾ, ತೆವಳುತ್ತಾ ನಡೆದರೆ ಇನ್ನು ಕೆಲವು ಸ್ಥಗಿತವಾಗಿವೆ. ಕೆಲವು ಮರುಹುಟ್ಟು 
ಪಡೆಯುತ್ತಿವೆ. ಇಂಥ ವಾತಾವರಣದಲ್ಲಿಯೂ ಖಾಸಗಿ ಸಂಸ್ಥೆಯಾದ ಬಿ.ಎಂ.ಶ್ರೀ 
ಪ್ರತಿಷ್ಠಾನ ವಿದ್ವಾಂಸರ, ದಾನಿಗಳ, ಸದಸ್ಯರ, ಅಭಿಮಾನಿಗಳ ಬೆಂಬಲದಿಂದ 


1% 


ನಡೆಯುತ್ತಿದ್ದರೂ ಷಾಣ್ಮಾಸಿಕ ಪತ್ರಿಕೆ ನಿರಂತರವಾಗಿ ನಡೆದು ೩೮ ವರ್ಷಗಳನ್ನು 
ಪೂರ್ಣಗೊಳಿಸಿ ಮುನ್ನಡೆಯುತ್ತಿರುವುದು ದಾಖಲಾರ್ಹ ಸಂಗತಿಯಾಗಿದೆ. 


ಕರ್ನಾಟಕ ಲೋಚನದ ಆಂತರಿಕ ಸ್ವರೂಪದಲ್ಲಿ ಹೆಚ್ಚಿನ ಬದಲಾವಣೆಗಳು 
ನಡೆದಿಲ್ಲವಾದರೂ ಮೊದಲಿಗೆ ಸಂಶೋಧನೆ ಮತ್ತು ವಿಮರ್ಶೆಗೆ ಸ೦ಬ೦ಧಿಸಿದ 
ಲೇಖನಗಳಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಿದರೂ ಕೊನೆಯಭಾಗವಾಗಿ ಪ್ರತಿಷ್ಠಾನ ವಾರ್ತೆ, 
ವಸ್ತು ಸಂಗ್ರಹ, ಅಭಿನಂದನೆ ಮುಂತಾದ ಕೆಲವು ವಿಷಯಗಳನ್ನೂ ಒಳಗೊಳ್ಳುತ್ತಿತ್ತು. 
ಕ್ರಮೇಣ ಒಂದು ಘಟ್ಟದಲ್ಲಿ ವಾರ್ತಾಪತ್ರ ಪ್ರಾರಂಭವಾಗಿ ಮುಂದೆ "ಹೊ೦ಗನಸು' 
ಎ೦ಬ ಪ್ರತಿಷ್ಠಾನದ ವಾರ್ತಾಪತ್ರ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ಹಾಗೂ 
ಒಂದು ತಿಂಗಳ ಕಾರ್ಯಕ್ರಮಗಳ ಮುನ್ನೋಟವನ್ನೂ ಪ್ರಕಟಿಸುತ್ತಿದೆ. ಕರ್ನಾಟಕ 
ಲೋಚನ ಪ್ರಸ್ತುತ ಸಂಶೋಧನ, ಎದ್ದತ್‌ ಹಾಗೂ ವಿಮರ್ಶನ ಲೇಖನಗಳಿಗೆ 
ಪೂರ್ಣವಾಗಿ ಮೀಸಲಾಗಿದೆ. 

ಹಿರಿಯ ವಿದ್ವಾಂಸರಾದ ಪ್ರೊ. ಜಿ. ವೆಂಕಟಸುಬ್ಬಯ್ಯನವರು, ಕಲ ಕಾಲ ಪ್ರಧಾನ 
ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರೊ. ಎಂ.ವಿ. ಸೀತಾರಾಮಯ್ಯ ಮತ್ತು 
ಡಾ. ನಾ. ಗೀತಾಚಾರ್ಯ ಅವರು ಕೆಲಕಾಲ ವ್ಯವಸ್ಥಾಪಕ ಸಂಪಾದಕರಾಗಿ ಹಾಗೂ 
ಶ್ರೀ ಟಿ.ಆರ್‌. ಮಹಾದೇವಯ್ಯ, ವಿದ್ವಾನ್‌ ಟಿ. ಕೇಶವಭಟ್ಟ, ಶ್ರೀ ಶ್ರೀನಿವಾಸರಾವ್‌, 
ಡಾ. ಎನ್‌. ಬಾಲಸುಬ್ರಹ್ಮಣ್ಯ, ಶ್ರೀ ಎನ್‌. ಎಸ್‌. ರಾಮಸ್ವಾಮಿ ಅಯ್ಯರ್‌ ಪ್ರೊ. ಜಿ. 
ಅಬ್ದುಲ್‌ ಬಷೀರ್‌, ಡಾ. ಎಚ್‌. ಶಶಿಕಲಾ, ಡಾ. ಎಚ್‌.ಎನ್‌. ಮುರಳಿಧರ್‌, ಪ್ರೊ. 
ಬಿ.ಪಿ. ವೀರೇ೦ದ್ರ ಕುಮಾರ್‌, ಮೊದಲಾದವರು ಸಂಪಾದಕರುಗಳಾಗಿ ಈ ೩೮ 
ವರ್ಷಗಳಲ್ಲಿ ತಮ್ಮ ಅಪಾರ ಶ್ರಮದಿಂದ ಈ ಪತ್ರಿಕೆಯ ಯಶಸ್ವೀ ಮುನ್ನಡೆಗೆ 
ಕಾರಣರಾಗಿದ್ದಾರೆ. ತಮ್ಮ ಉನ್ನತ ಮಟ್ಟದ ವಿದ್ವತ್ತಿನಿಂದ, ಸಂಶೋಧನೆಗಳಿಂದ, 
ಎಚಾರ-ವಿಮರ್ಶೆಗಳಿಂದ ಈ ಪತ್ರಿಕೆಯು ಉನ್ನತ ಶ್ರೇಯವನ್ನು ಗಳಿಸಲು ಲೇಖಕ 
ವರ್ಗಕಾರಣವಾಗಿದೆ. ವಾಚಕ ವರ್ಗವೂ ಕೂಡ ಕಾಲಕಾಲಕ್ಕೆ ಪ್ರತಿಕ್ರಿಯೆಗಳನ್ನು ಸೂಚಿಸುತ್ತಾ 
ಉತ್ತಮ ರೀತಿಯಲ್ಲಿ ಸಂದಿಸುತ್ತಾ ಬಂದಿದೆ. 

ಸುಮಾರು ಎರಡೂವರೆ ವರ್ಷಗಳ ಹಿಂದೆ ಬಿ.ಎಂ.ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾದ 
ಡಾ. ಆರ್‌.ಲಕ್ಷ್ಮೀನಾರಾಯಣ ಅವರು ನನ್ನೊಡನೆ ಮಾತನಾಡಿ ಅನಂತರ ಒಂದು 
ಪತ್ರವನ್ನು ಕಳುಹಿಸಿ ನಾನು ಸಂಚಾಲಕನಾಗಿದ್ದುಕೊಂಡು, ಡಾ. ಕೆ.ಆರ್‌.ಗಣೇಶ್‌, 
ಪ್ರೊ. ಬಿ.ಪಿ. ವೀರೇ೦ದ್ರ ಕುಮಾರ್‌ ಹಾಗೂ ನಾನು ಸೇರಿ ಕರ್ನಾಟಕ ಲೋಚನದ 
ಅದುವರೆಗಿನ ಸಂಚಿಕೆಗಳ ಲೇಖನಗಳನ್ನು ಪರಿಶೀಲಿಸಿ ಆಯ್ದ ಪ್ರಮುಖ ಲೇಖನಗಳ 
ಒ೦ದು ಸ೦ಕಲನವನ್ನು ಸಂಪಾದಿಸಿ ಕೊಡಬೇಕೆಂದು ತಿಳಿಸಿದರು. ನಾವು ತಕ್ಷಣ ಕಾರ್ಯ 


ಪ್ರವೃತ್ತರಾಗಿ ಹಿಂದಿನ ಎಲ್ಲಾ ಪತ್ರಿಕೆಯ ಸಂಚಿಕೆಗಳನ್ನು ಹಂಚಿಕೊಂಡು ಲೇಖನಗಳನ್ನು 
ವಿವರವಾಗಿ ಪರಿಶೀಲಿಸಿ ಆಯ್ಕೆಗೆ ತೊಡಗಿದೆವು. ಸುಮಾರು ಒಂದು ಸಾವಿರ 
ಲೇಖನಗಳಿಂದ ಆಯ್ಕೆ ಮಾಡುವುದು ಅಷ್ಟೇನೂ ಸುಲಭದ ಕೆಲಸವಾಗಿರಲಿಲ್ಲ. 
(ಒಂದೊಂದೂ ವಿಭಾಗದಲ್ಲಿ ಒಂದೊಂದು ಸಂಕಲನ ಮಾಡುವಷ್ಟು ಸತ್ವಯುತ 
ಲೇಖನಗಳು ಇದ್ದುವು). ನಾವು ಆಯ್ಕೆಮಾಡಿದ ಲೇಖನಗಳನ್ನು ಪರಸ್ಪರ ವಿನಿಮಯ 
ಮಾಡಿಕೊಂಡು ಮತ್ತೊಮ್ಮೆ ಪರಿಶೀಲಿಸಿದೆವು. ಈ ಮಧ್ಯೆ ನಾನು ಅಮೆರಿಕಾಗೆ 
ಹೋಗಬೇಕಾಗಿ ಬಂದದ್ದರಿಂದ ಅಧ್ಯಕ್ಷರಿಗೆ ತಿಳಿಸಿ ತೆರಳಿದೆ. 


ಮತ್ತೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ನಾನು ಮರಳಿ ಬೆಂಗಳೂರಿಗೆ 
ಬ೦ದ ನಂತರ ಸಂಪಾದನ ಕಾರ್ಯಪ್ರಗತಿಯಾಗಿದ್ದರೂ ಪೂರ್ಣವಾಗಿರಲಿಲ್ಲ. ಅಪೂರ್ಣ 
ಕಾರ್ಯವನ್ನು ಪೂರ್ಣಗೊಳಿಸುವಂತೆ ಅಧ್ಯಕ್ಷರು ತಿಳಿಸಿದ ನಂತರ ಮತ್ತೆ ಎಲ್ಲರೂ 
ಸೇರಿ ಪೂರ್ಣಗೊಳಿಸಿದೆವು. 

ಪ್ರತಿಷ್ಠಾನ ಪ್ರಾರಂಭವಾಗಿ ೪೦ ವರ್ಷಗಳು ಕಳೆದು ೪೧ನೇ ವರ್ಷ 
ನಡೆಯುತ್ತಿರುವುದರಿಂದ ೪೧ ಲೇಖಕರ ೪೧ ಲೇಖನಗಳನ್ನು ಒಟ್ಟು ಸುಮಾರು 
೫೦೦ ಪುಟ ಮೀರದಂತೆ ಅಂತಿಮವಾಗಿ ಆಯ್ಕೆ ಮಾಡಿ ಪ್ರಕಟಿಸುವುದೆಂದು ತೀರ್ಮಾನಿಸಿ, 
ಅದರಂತೆ ಮಾಡಿದೆವು. ಆಯ್ದ ಲೇಖನಗಳನ್ನು ವಿಷಯವಾರು ವಿಂಗಡಣೆ ಮಾಡಿ 
ಮೊದಲ ಭಾಗದಲ್ಲಿ ಸಾಹಿತ್ಯ, ಇತಿಹಾಸ, ಶಾಸನ ಸಂಶೋಧನೆಗೆ ಸಂಬಂಧಿಸಿದವು 
ಎ೦ದು ೨೧ ಲೇಖನಗಳನ್ನು, ಎರಡನೆಯ ಭಾಗದಲ್ಲಿ ಸಾಹಿತ್ಯ ವಿಮರ್ಶೆ- ವ್ಯಾಖ್ಯಾನಗಳಿಗೆ 
ಸಂಬಂಧಿಸಿದವು ಎಂದು ೧೩ ಲೇಖನಗಳನ್ನು ಹಾಗೂ ಮೂರನೆಯ ಭಾಗವಾಗಿ 
ವ್ಯಾಕರಣ-ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದವು ಎಂದು ೭ ಲೇಖನಗಳನ್ನು 
ಜೋಡಿಸಲಾಗಿದೆ. ವಿದ್ವತ್‌ ಲೇಖನಗಳಲ್ಲಿ, ಸಂಶೋಧನ ಲೇಖನಗಳಲ್ಲಿ ಒಂದು ವಿಷಯ 
ಇನ್ನೊಂದು ವಿಷಯದ ಒಳಗೆ ಚಾಚಿಕೊಂಡಿರುತ್ತದೆ. ಹೀಗಾಗಿ ಈ ಲೇಖನಗಳ 
ವಿಂಗಡಣೆ ಒಂದು ಸ್ಥೂಲವಾದ ಚೌಕಟ್ಟೇ ಹೊರತು ನಿಖರವಾದದ್ದಲ್ಲ ಎನ್ನುವುದನ್ನು 
ಸೂಕ್ಷ್ಮಗ್ರಾಹಿಗಳಾದ ಓದುಗರು ಗಹಿಸಬಲ್ಲರು. 

ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಲೇಬೇಕು. ಅನೇಕ ಸಂಸ್ಥೆಗಳಲ್ಲಿ 
ಅಧ್ಯಕ್ಷರು, ನಿರ್ದೇಶಕರು ಕೇವಲ ಪದನಿಮಿತ್ತ ಪ್ರಧಾನ ಸಂಪಾದಕರಾಗಿ ಇರುತ್ತಾರೆ.ಡಾ. 
ಆರ್‌.ಲಕ್ಷ್ಮೀನಾರಾಯಣ ಅವರು ಅಂಥ ನಾಮ ಮಾತ್ರ ಪ್ರಧಾನ ಸಂಪಾದಕರಲ್ಲ. 
ಅವರು ಎಲ್ಲೆಲ್ಲಿ ಕಾರ್ಯ ನಿರ್ವಹಿಸಿದ್ದಾರೋ ಅಲ್ಲೆಲ್ಲ ಬದ್ಧತೆಗೆ, ಕ್ರಿಯಾಶೀಲತೆಗೆ 
ಹೆಸರಾದವರು. ಲೇಖನಗಳ ಆಯ್ಕೆಯ ಹಂತದಿಂದ ಹಿಡಿದು ಕರಡು ತಿದ್ದುವಿಕೆ, 
ವಿಂಗಡಣೆ, ಜೋಡಣೆ ಹೀಗೆ ಎಲ್ಲ ಹಂತಗಳಲ್ಲೂ ಶ್ರಮಸಾಧ್ಯವಾದ ಎಲ್ಲ ಕಾರ್ಯಗಳಲ್ಲಿ 


ತೊಡಗಿಸಿಕೊಂಡಿದ್ದಾರೆ. ಮೊದಲ ಹಂತದ ಕರಡು ತಿದ್ದುವ ಶ್ರಮ ಸಾಧ್ಯವಾದ 
ಕೆಲಸವನ್ನು ಡಾ. ಕೆ.ಆರ್‌. ಗಣೇಶ್‌ ನಿರ್ವಹಿಸಿದ್ದಾರೆ. ಮುಂದಿನ ಹಂತದ ಕರಡಚ್ಚು 
ತಿದ್ದುವ ಕಾರ್ಯವನ್ನು ಪ್ರಧಾನ ಸಂಪಾದಕರು ನನ್ನೊಂದಿಗೆ ಸಮಸಮವಾಗಿ ಬಹುಮಟ್ಟಿಗೆ 
ಹೆಜ್ಜೇ ಅನ್ನಿಸುವಷ್ಟು ಶ್ರಮಿಸಿದ್ದಾರೆ. ಲೇಖನಗಳ ವಿಂಗಡಣೆ, ಜೋಡಣೆ, ಅನುಕ್ರಮಣಿಕೆ, 
ಮುಖಪುಟ ಹೀಗೆ ಎಲ್ಲ ಹಂತಗಳಲ್ಲೂ ತುಂಬಾ ಮುತುವರ್ಜಿಯಿಂದ ಅಪಾರಶ್ರಮ, 
ತಾಳ್ಮೆ ಮತ್ತು ಸಮಯವನ್ನು ಈ ಸಂಪುಟ ನಿರ್ಮಾಣಕ್ಕೆ ವ್ಯಯಿಸಿದ್ದಾರೆ. ನಿಜವಾದ 
ಅರ್ಥದಲ್ಲಿ “ಪ್ರಧಾನ” ಸಂಪಾದಕರಾಗಿ ಶ್ರದ್ದಾಸಕ್ತಿಗಳಿಂದ ಸಂಪಾದನ ಕಾರ್ಯದಲ್ಲಿ 
ತೊಡಗಿಕೊಂಡಿದ್ದಾರೆ. ಶ್ರೀಯುತರ ಈ ಕ್ರಿಯಾಶೀಲ ಗುಣಗಳು ಸಂಪಾದಕರ ಕಲಸಗಳನ್ನು 
ಹಗುರ ಮಾಡಿವೆ. 


ಇಂಥ ಒ೦ದು ಉತ್ತಮ ಕಾರ್ಯದ ಜವಾಬ್ದಾರಿಯನ್ನು ಬಿ.ಎಂ.ಶ್ರೀ ಪ್ರತಿಷ್ಠಾನ 
ನಮಗೆ ವಹಿಸಿ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗಿಗಳಾಗಲು ಅವಕಾಶ ನೀಡಿದ್ದಕ್ಕಾಗಿ 
ಸಂಸ್ಥೆಯ ಗೌರವ ಅಧ್ಯಕ್ಷರಾದ ನಾಡೋಜ ಪ್ರೊ. ಎಂ.ಎಚ್‌.ಕೃಷ್ಣಯ್ಯ, ಅಧ್ಯಕ್ಷರಾದ 
ಡಾ. ಆರ್‌.ಲಕ್ಷ್ಮೀನಾರಾಯಣ, ಗೌರವ ಕಾರ್ಯದರ್ಶಿಗಳಾದ ಡಾ.ಎಚ್‌. ಎಸ್‌. ಎ೦. 
ಪ್ರಕಾಶ್‌, ಡಾ. ಬಿ. ಸಿ.ರಾಜ್‌ಕುಮಾರ್‌, ಕೋಶಾಧಿಕಾರಿಗಳಾದ ಡಾ. ಎಸ್‌. ಅನಿಲ್‌ಕುಮಾರ್‌ 
ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ಸಂಪಾದಕರ ಪರವಾಗಿ 
ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 
ಡಾ. ಸಿ. ಯು. ಮಂಜುನಾಥ್‌ 
(ಸಂಚಾಲಕ, ಸಂಪಾದಕ ಸಮಿತಿ) 


ಪರಿವಿಡಿ 


ಭಾಗ-೧ 


೧. 


ಹ 


೩. 


(೧೦. 
(೧. 


ಸಾಹಿತ್ಯ, ಇತಿಹಾಸ, ಶಾಸನ ಸಂಬಂಧಿ-ಸಂಶೋಧನ ಲೇಖನಗಳು 
ಸಾಹಿತ್ಯ ಸಂಶೋಧನೆ : ವಿಧಿ ವಿಧಾನಗಳು 
- ಡಾ. ಶ್ರೀನಿವಾಸ ಹಾವನೂರ / ೩ 
ಪಂಪನು ಮೊದಲು ಸಮಸ್ತ ಭಾರತವನ್ನು ಬರೆದು ಮತ್ತೆ ಅದನ್ನು 
ವಿಕ್ರಮಾರ್ಜುನವಿಜಯವನ್ನಾಗಿಸಿದನೆ? - ಡಾ. ನ. ಸುಬ್ರಹ್ಮಣ್ಯಂ / ೧೭ 
ದೇವಸೇನಗಣಿ ಮತ್ತು ವಡ್ಡಾರಾಧನೆ - ಡಾ. ಹಂ.ಪ. ನಾಗರಾಜಯ್ಯ / ೩೪ 
"ಆದಿಪುರಾಣ'ದ ತ್ರಿಪದಿಯೊಂದರ (೬-೧೩) ಪಾಠವಿಚಾರ 
- ಡಾ. ಟಿವಿ. ವೆಂಕಟಾಚಲಶಾಸ್ತ್ರೀ / ೩೮ 
“ಭಾಗವತ” ತಿಮ್ಮಯ್ಯನ ಶಿಲ್ಪ ಮತ್ತು ಪುರಂದರದಾಸರ ಮೂರ್ತಿಕಲ್ಲನೆ 
- ಡಾ. ಎಂ. ಚಿದಾನಂದಮೂರ್ತಿ / ೪೭ 
“ಕರಿದು ಮಾಡಿದಂ ನಿಜಯಶಮಂ'- ಸಮಸ್ಯೆ - ಡಾ. ಸಿ.ಪಿ.ಕೆ./ ೫೪ 
ಕೆಲವು ಸ್ತೋತ್ರ ಹಾಗೂ ಶಾಪಾಶಯ ಪದ್ಯಗಳ ಆಕರಗಳು 
- ಡಾ. ಸೀತಾರಾಮ ಜಾಗೀರ್‌ದಾರ್‌ / ೫೯ 
ವಿಜಯನಗರ ಕಾಲದಲ್ಲಿ ಶ್ರೀವೈಷ್ಣವಸಾಹಿತ್ಯದ ಶೋಧ 
- ಡಾ. ಎನ್‌. ಗೀತಾಚಾರ್ಯ "ಕ್ಷಿತಿ 
ಅಭಿಧಾನ ವಸ್ತುಕೋಶದ ತ್ರಿಪದಿಗಳ ಪಾಠ ಪರಿಷ್ಠರಣ ವಿಚಾರ 
- ಎಸ್‌. ಕಾರ್ತಿಕ್‌ / ೮೫ 
ಕವಿ ವೆಂಕಟೇಶ - ಪ್ರೊ ಕೆ.ಎಸ್‌. ಮಧುಸೂದನ / ೯೬ 
ಸಂಶೋಧನ ವಿಧಿ-ವಿಧಾನ: ಇತಿಹಾಸ ಸಂಶೋಧನೆ 
- ಡಾ. ಸೂರ್ಯನಾಥ ಕಾಮತ್‌ / ೧೦೪ 


೧೨. ಸಿಂಧು ಲಿಪಿ - ಡಾ. ಎಸ್‌.ಆರ್‌. ರಾವ್‌ / ೧೧೨ 


೧೩. ವೇದ-ಪುರಾಣ-ಮಹಾಕಾವ್ಯ - ಡಾ. ಶಂಕರ ಮೊಕಾಶಿ ಪುಣೇಕರ / ೧೨೮ 
೧೪. ಕರ್ನಾಟಕದ ಪ್ರಾಚೀನ ದೇವಾಲಯಗಳು- ಒಂದು ಪರಿಶೀಲನೆ 
- ಎಂ.ಎನ್‌. ಪ್ರಭಾಕರ್‌ / ೧೩೬ 


೧೫. ಸುಗಟೂರು ವಂಶದ ಪಾಳೆಯಗಾರರ “ಸುಗಟೂರು” ಒಂದು ಪರಿಶೀಲನೆ 
-ಡಾ.ಪಿ. ವಿ. ಕೃಷ್ಣಮೂರ್ತಿ / ೧೫೮ 


೧೬. ಕೆಳದಿ ಅರಸರು ಮತ್ತು ಸವಣೂರಿನ ನವಾಬರು 
- ಡಾ. ಕೆಳದಿ ವೆಂಕಟೇಶ್‌ ಜೋಯಿಸ್‌ / ೧೬೩ 


(೧೭. ಅರ್ಜುನವಾಡದ ಶಿಲಾಲೇಖ - ಎಚ್‌. ದೇವೀರಪ್ಪ / ೧೭೦ 

೧೮. ಮಹಾರಾಷ್ಟದ ಕನ್ನಡ ಶಾಸನಗಳಲ್ಲಿ ಸಿದ್ಧರಾಮ-ಡಾ. ಜಿ.ಎನ್‌.ಉಪಾಧ್ಯ /೧೭೬ 
೧೯. ಲಾಲ್‌ಬಾಗ್‌ನ ಪ್ರಾಚೀನ ವೀರ-ಮಾಸ್ತಿ ಸ್ಮಾರಕಗಳು- ಡಾ. ಮುತ್ತುರಾಜ್‌/೧೮೩ 
೨೦. ಆರ್ಯಭಟ - ಗೋ.ಪ್ರ. ಜೋಷಿ / ೧೮೭ 

೨೧. ಹಸ್ತಪ್ರತಿಗಳ ಸ್ವರೂಪ - ಬಿ.ಎಸ್‌. ಸಣ್ಣಯ್ಯ / ೧೯೭ 

ಭಾಗ-೨ 

ಸಾಹಿತ್ಯ ಸಂಬಂಧಿ ವಿಮರ್ಶಾ ಲೇಖನಗಳು 


ಹಿ ಅರ್ಥಶಾಸ್ತ್ರದ ಅವಲೋಕನ : ಕರ್ತೃ ಮತ್ತು ಕೃತಿ 
- ಡಾ. ಆರ್‌.ಎಸ್‌. ಶಿವಗಣೇಶಮೂರ್ತಿ / ೨೦೩ 
೨೩. ಸೋಸಲೆ ಅಯ್ಯಶಾಸ್ತಿಗಳ ಕೆಲವು ಕೃತಿಗಳು- ಪ್ರೊ. ಜಿ. ವೆಂಕಟಸುಬ್ಬಯ್ಯ/೨೧೩ 
೨೪. ಸಂಗೀತ-ಸಾಹಿತ್ಯ (ಉಭಯ ಸಮಾನ ಮೂಲ ಮತ್ತು ಅಂಶಗಳು) 
- ಪ್ರೊ. ಎಂ.ವಿ. ಸೀತಾರಾಮಯ್ಯ / ೨೨೩ 
೨೫. ಶ್ರೀವಿಜಯನ "ಧ್ದನಿ' - ಕಂದ - ಯ. ಕೃಷ್ಣಶರ್ಮಾ / ೨೩೪ 
೨೬. ಭಾರತೀಯ ರಂಗಭೂಮಿ (ನಾಟ್ಯಶಾಸ್ತ್ರ ಎಚಾರ) - ಕುಕ್ಕಿಲ ಕೃಷ್ಣಭಟ್ಟ / ೨೪೫ 
೨೭. ರಂಗಪ್ರಯೋಗದ ದೃಷ್ಟಿಯಿಂದ ಪು.ತಿ.ನ. ಅವರ ಗೀತನಾಟಕಗಳು 
- ಪ್ರೊ. ಕ.ವೆಂ. ರಾಜಗೋಪಾಲ್‌ / ೨೭೨ 
೨೮. ಬಸವಣ್ಣನ ವಚನಗಳಲ್ಲಿ ಸ್ಥಾವರ-ಜಂಗಮ ಪರಿಕಲ್ಪನೆ 
- ಡಾ. ಪಿ.ವಿ. ನಾರಾಯಣ / ೨೯೫ 
೨೯. ರತ್ನಾಕರವರ್ಣಿಯ ಕಾವ್ಯದ ಅನನ್ಯತೆ : ಒಂದು ವಿಶ್ಲೇಷಣೆ 
- ಡಾ. ಆರ್‌. ಲಕ್ಷ್ಮೀನಾರಾಯಣ / ೩೦೬ 


೩೦. ಮಾಸ್ತಿಯವರ ಕತೆಗಳ ಭಾಷೆ 
- ಡಾ. ಕೃಷ್ಣ ಪರಮೇಶ್ದರ ಭಟ್ಟ / ೩೨೬ 


೩೧. ಮಾಸ್ತಿಯವರ ಅನುಭವದ ಬೆಳಕಿನಲ್ಲಿ ಬಿ.ಎಂ.ಶ್ರೀ-ಡಾ. ಜಿ.ಎಂ. ಹೆಗಡೆ/ ೩೩೯ 
೩೨. ಚಿಕ್ಕದೇವರಾಜ ವಡೆಯರ ಕಾಲ - ಹೂಸ ಆಸ್ಥಾನ ಕಾವ್ಯ 
- ಡಾ. ಎನ್‌.ಆರ್‌. ಲಲಿತಾಂಬ / ೩೪೯ 
೩೩. ಚಿಕ್ಕದೇವರಾಯರ “ಗೀತಗೋಪಾಲ” ಪ್ರಬಂಧ ಕಾವ್ಯ 
- ಎಂ.ಆರ್‌. ನರಸಿಂಹನ್‌ / ೩೭೪ 
೩೪. ರಾಘವಾಂಕನ "ಹರಿಶ್ಚಂದ್ರ ಕಾವ್ಯ' : ಸತ್ಯ-ತರ್ಕಗಳ ಮುಖಾಮುಖಿ 
- ಡಾ. ಎಚ್‌.ಎನ್‌. ಮುರಳೀಧರ / ೩೯೪ 
ಭಾಗ-೩ 
ವ್ಯಾಕರಣ-ಭಾಷಾ ವಿಜ್ಞಾನ ಸಂಬಂಧಿ ಲೇಖನಗಳು 
೩೫. ವರ್ತಮಾನಕಾಲ - ಎನ್‌. ರಂಗನಾಥ ಶರ್ಮ / ೪೦೫ 
೩೬. ಕ್ರಿಯಾ ಸಮಾಸ - ಸೇಡಿಯಾಪು ಕೃಷ್ಣಭಟ್ಟ / ೪೧೯ 
೩೭. ರ, (ರೇಫ) ಅ, ಅ, ಳ೪ (ಕುಳ, ಕ್ಷಳ) - ಡಾ.ಉಪ್ಪಂಗಳ ರಾಮಭಟ್ಟ / ೪೨೯ 
೩೮. ತುಳುವಿನ ಕೆಲವು ವಿಶಿಷ್ಟ ಧ್ವನಿಗಳು - ಡಾ. ಶ್ರೀಕೃಷ್ಣ ಭಟ್‌ ಅರ್ತಿಕಜೆ / ೪೪೨ 
೩೯. ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯ ಸ್ವರೂಪ ಮತ್ತು ಪ್ರಭೇದಗಳು 
- ಡಾ ವ್ಹಿಜಿ. ಪೂಜಾರ್‌ / ೪೫೫ 
೪೦. ಕನ್ನಡ ಪದಗಳು ಮತ್ತು ಪದಪ್ರಕಾರಗಳ ಒಳರಚನೆಯ ಸ್ವರೂಪ 
- ಡಾ. ಎಂ.ಜಿ. ವಾರಿ / ೪೭೨ 
೪೧. ನಿಷೇಧಾರ್ಥದಲ್ಲಿ- ಮಧ್ಯಮಪುರುಷ ಬಹುವಚನದ ಆಖ್ಯಾತ ಪ್ರತ್ಯಯ 
(ಒಂದು ಜಿಜ್ಞಾಸೆ) - ಕೆ. ರಘುರಾಮಭಟ್‌ / ೫೦೦ 


ನಲಲಧುಜತೆಯ ದು ಶ್ರಗಗಳಕ್ಕ ಜಾನ: ಸಕಾ ಪೆಂ್ರಲಜ' ಜಕಂಂದಧರು | 

- ಡಾ. ಕೆಳದಿ ವೆಂಕಟೇಶ್‌ ತೋಗಿಕಲೊಂರತಾ್‌ ಇದಳು 50 - 
ಇಕಿ ಅರ್ಜುನದಾಡದ ಶಿಜಾಲೇಖ ಎ ಎಟ್‌. ಜೀವೀಠಪ್ಟೆ / ಗಿಮಿ | ಚಿತ ತ 
ನ ಉಟಟ್ಟೆಟ(( ಟ್ಟು ಬೂ ಎತ ಬಾಯೋ ಯ ಜಂ 
೧ ಲಗ ಕಡಿತ ವಹಾರ ಭತುನಳು ಕಡಹ ುರಾ ನಡ 0 
ಆರ್ಯಭಟ - ಗೋತಾ ಬರಬರ - ೫೦೫8 ಯುಕ್ತಿ 4೩ 
ನರಿ ನೆನದು ್ರಧಾಯಿ)'ನನಿಆ ,ಆ (ಇತರ) ರ ೨೩. 
pe Er wit RS 5% - np ಸಾಕಿದ ಲಕಿ ದಡಿ ಶೂ 
ಸಾಹಿತ್ಯ ಸಿ) ಕ್ರ: ಕಾಲಿಗಬಪಿಶ ಹಂದ ಬದರ ಓಬಿಯ ಇಗೆಯ೦8ಿ ಸೂ ' 
೨೨. ಅರ್ಥಶಶಸ್ತದ ಆಅದೋಕನ : ಕುತ್ತು 'ಅತಲಯಾ ಇದ್ದ ಇನ | 
- ಇಂಕ್‌ ತಜಿ ಸಂಪದ ಚ anos ಲ 0೪ 

ಭರದ ಂಡು-ಸಜ್ಜುಯ್ಯ/ 3೧೩ 


೨೩. ಸೋಸಲೆ ಅಯ್ಕಶಾ ಸಿಗಳ ಕೆಲವು ಕೃತಿಕಾ 


ಓ 


೬೪ 


ಕ್ರತಿ. ಪ್ರೀವಿಜಯನ ರ್ಜ ಉಡ - ಹ ಕೃತ ಈ 
೨೬. ಭಾರತೀಯ ರಂಗಭೂಮಿ (ನಾಟ್ಯಶಾಸ್ತ್ರ ವಿಚಾರ) - A N 
೨೬. ರಲ್‌ತಕೊಲ್‌ದ ದೈಕ್ವಯಂದ Re ತವರ ? 4 
- ಹೊ ಕೂ ಟಾಂಗೋಪಾಲ್‌ / 388 


ಭಾಗ - ೧ 


ಸಾಹಿತ್ಯ, ಇತಿಹಾಸ, ಶಾಸನಸಂಬಂಧಿ 
ಸಂಶೋಧನ ಲೇಖನಗಳು 


A. 


ಡ್‌ ಜ್‌ 


“fe ನ ಸನ ಕಡತ 
ಹಸ್ತಿ 3% R's ಬಂ! ನ: PS 
WW 


ಕನು ಭೇ ಢ್‌ “sks 


Ke ರ್‌ ಕ್ಕ ಆ 


“ಸಾಹಿತ್ಯ ಸಂಶೋಧನೆ : ವಿಧಿ ವಿಧಾನಗಳು 


- ಡಾ. ಶ್ರೀನಿವಾಸ ಹಾವನೂರ 


ಸಂಶೋಧನ ವಿಧಾನ ಹೇಗಿದೆ ಎಂದು ಕೇಳಿದ್ದೀರಿ. ಬೇರೆ ಬೇರೆ ಡಿಸಿಫ್ಲಿನ್‌ 
ನವರಿಗೆ ಇನ್ನೊಂದು ಡಿಸಿಫ್ಲಿನ್‌ ಬಗ್ಗೆ ಸಾಮಾನ್ಯವಾಗಿ ಲಕ್ಷ್ಯ ಇರುವುದಿಲ್ಲ. ಇದರ 
ಅಗತ್ಯವಾಗಿಲ್ಲ ಎನ್ನುವ ಭಾವನೆ ಇರುತ್ತದೆ. ಇದು ತಪ್ಪು. ಸಂಶೋಧನೆ ಯಾವುದೇ 
ಕ್ಷೇತ್ರದಲ್ಲಿ ಮಾಡುತ್ತಿದ್ದರೂ ಈ ರೀತಿ ತಿಳಿಯಬಾರದು. 


ಇತರ ಸಂಶೋಧನಾ ಕ್ಷೇತ್ರಗಳಿಗೆ ಅನ್ವಯಿಸಿದ ಮೂಲಭೂತ ಮಾತುಗಳು 
ಸಾಹಿತ್ಯ ಕ್ಷೇತ್ರಕ್ಕೂ ಅನ್ವಯಿಸುತ್ತವೆ. 
ಏನು ಎಂದರೆ 


೧) ಒಂದನೆಯದು - ಸಂಶೋಧನೆಯಲ್ಲಿ ಯಾವಾಗಲೂ ಇರಬೇಕಾದದ್ದು 
ಕುತೂಹಲ ಪ್ರವೃತ್ತಿ, ಜಿಜ್ಞಾಸೆ, ಇದು ಏಕೆ, ಏನು, ಇದು ಹೀಗೆ ಏಕೆ ಆಯ್ತು ಎಂಬ 
ಕುತೂಹಲ ಇರಬೇಕು. ಕುತೂಹಲ ಪ್ರವೃತ್ತಿ ನಮಗಿಂತ ಮಕ್ಕಳಲ್ಲಿ ಅತ್ಯಂತ 
ಸಹಜವಾಗಿರುತ್ತದೆ. ಈ ಕುತೂಹಲ ದೃಷ್ಟಿ ಇದ್ದಷ್ಟೂ ಸ೦ಶೋಧನೆಗೆ ನೆರವಾಗುತ್ತದೆ. 
ಸಾಮಾನ್ಯವಾಗಿ ಇಂಗ್ಲಿಷ್‌ನಲ್ಲಿ ಐದು ಪ್ರಶ್ನೆಗಳು ಇರುತ್ತವೆ. What? How? Why? 
When? Where? ಇವುಗಳಲ್ಲಿ When, Where “ಯಾವಾಗ' ಮತ್ತು 'ಎಲ್ಲಿ' ಎನ್ನುವುದು 
ಅಷ್ಟು ಮುಖ್ಯವಲ್ಲ. ಇದು ಏನು? ಇದು ಏಕೆ? ಇದು ಹೇಗೆ? ಇವು ಮೂರು 
ಪ್ರಶ್ನೆಗಳು ಜೀವ೦ತವಾಗಿ ನಮ್ಮಲ್ಲಿ ಹಗಲು ರಾತ್ರಿ, ಈ ಪ್ರಜ್ಞೆ ಇರಬೇಕು. 


ಸಾಹಿತ್ಯಕ್ಕೆ ಅನ್ವಯಿಸಿ ಹೇಳುವಾಗ ನಮ್ಮಲ್ಲಿ 'ದಕ್ಷಿಣೋತ್ತರಮಾರ್ಗ', ಎನ್ನುತ್ತೇವೆ. 
ಇದಕ್ಕೆ ಹಳೆಯ ಕವಿಗಳು ಅದರ ಬಗ್ಗೆ ಸ್ವಲ್ಪವೇ ಹೇಳುತ್ತಾರೆ. ಇದು ಏನು ಅನ್ನುವ 
ಕುತೂಹಲ ನಮ್ಮಲ್ಲಿ ಮೂಡಬೇಕು. ಕನ್ನಡ ಕಾವ್ಯದಲ್ಲಿ ದ್ವಿತೀಯ ಪ್ರಾಸ ಅವಶ್ಯಕವಾಗಿ 
ಇರಲೇಬೇಕು. ಇತರ ಯಾವುದೇ ಭಾಷೆಯಲ್ಲಿ ಸಾಹಿತ್ಯದಲ್ಲಿ ಇಲ್ಲದ ದ್ವಿತೀಯ ಪ್ರಾಸ 


* (ಲೋಚನ- ಸಂಪುಟ-೧೧, ಸಂಚಿಕೆ೧/೨ ೧೯೯೮ 


ಲೋಚನ ದೀಪ್ತಿ |೩ 


ಕನ್ನಡಕ್ಕೆ ಕಡ್ಡಾಯವಾಗಿ ಏಕೆ ಬೇಕು? ಮೊತ್ತ ಮೊದಲ ಕವಿ ನೃಪತುಂಗನೇ ಹೇಳಿದ್ದಾನೆ- 
ದ್ವಿತೀಯ ಪ್ರಾಸ ಬೇಕು ಎಂದು. ಮುಂದೆ ಕಂದ ಪದ್ಯದಲ್ಲಿ ಜಗಣ ಇಂಥಲ್ಲಿ ಬರಬಾರದು, 
ಇಂಥಲ್ಲಿ ಬರಬೇಕು-ಇತ್ಯಾದಿ ಮಾತು ಬರ್ತದೆ. ನಮಗೆ ಪಾಠ ಹೇಳುವಾಗ ಆರನೇ 
ಸ್ಥಾನದಲ್ಲಿ ಜಗಣ ಬರುತ್ತದೆ ಎಂದು ಹೇಳಿಕೊಂಡು ಹೋಗುತ್ತೇವೆ. ಏಕೆ ಬರುತ್ತದೆ 
ಎ೦ದು ವಿದ್ಯಾರ್ಥಿಗಳು ಕೇಳಿದರೆ ನಮ್ಮಲ್ಲಿ ಉತ್ತರ ಇರುವುದಿಲ್ಲ. 


ಯಕ್ಷಗಾನ ಎಂಬ ಹೆಸರು ಮೂಲತಃ ಒಂದು ಜಾನಪದ ರಂಗಭೂಮಿ ; ನಿಜ. 
ಆದರೆ ಯಕ್ಷಗಾನ ಎಂಬ ಸಂಸ್ಕೃತ ಹೆಸರು ಏಕೆ ಬಂತು? ಹೇಗೆ ಬಂತು? ಎಂದು 
ವಿಚಾರ ಮಾಡಬೇಕು. 


ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಇಂಥ ವಿಚಾರಗಳು ಸದಾ ಇರಬೇಕು. ನೂರಾರು 
ಇಂತಹ ಪ್ರಶ್ನೆಗಳು ಇರಬೇಕು. ಇವಕ್ಕೆ ಮೂರ್ತ ಸ್ವರೂಪ ಇರಬಹುದು, ಇಲ್ಲದಿರಬಹುದು. 
ಕೆಲವು ಕ್ಷಣಿಕವಾಗಿ ನೀರ ಮೇಲಣ ಗುಳ್ಳೆಯಂತೆ ಬ೦ದು ಹೋಗಬಹುದು. ಅದು 
ಕ್ಷಣಿಕವಾಗಿರದೆ ಮೂರ್ತ ಸ್ವರೂಪವಾಗಿರಬೇಕಾದರೆ ನಮ್ಮಲ್ಲಿ ಕೆಲವೇ ಪ್ರಶ್ನೆಗಳು ಉಳಿದಾಗ 
ಇದರ ಬಗ್ಗೆ ವಿಚಾರ ಮಾಡೋಣ, ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ, ಅಭ್ಯಾಸ 
ಮಾಡೋಣ ಎಂಬ ಕುತೂಹಲ ಇರಬೇಕು. ಒಂದಕ್ಕಿಂತ ಹೆಚ್ಚು ಇದ್ದಷ್ಟೂ ಚಲೋದು. 
ಸಂಶೋಧನೆ ಮುಂದುವರಿದಾಗ ಆ ವಿಷಯಗಳಲ್ಲಿ ಕೊನೆಗೆ ಒಂದಾದರೂ ಉಳಿಯುತ್ತದೆ. 
ಮಹಾರಾಷ್ಟ್ರದಲ್ಲಿ ಗೋಕುಲಾಷ್ಟಮಿಯಲ್ಲಿ ಮೇಲೆ ದುಡ್ಡು ಹಾಕಿದ ಒಂದು ಗಡಿಗೆ 
ಕಟ್ಟಿರುತ್ತಾರೆ. ಬಹಳ ಎತ್ತರ ಇರುತ್ತದೆ. ಕೆಳಗೆ ೨೦ ಮಂದಿ ಇರುತ್ತಾರೆ. ಅವರ ಮೇಲೆ 
೮-೧೦ ಮಂದಿ ಅವರ ಮೇಲೆ ೪ ಮಂದಿ : ಅವರ ಮೇಲೆ ಕೊನೆಗೆ ಒಬ್ಬ ನಿಂತು 
ಆ ಗಡಿಗೆಯನ್ನು ಒಡೆಯುತ್ತಾನೆ. ಹಾಗೆ ಸಂಶೋಧನೆಯಲ್ಲಿ ವಿವಿಧ ವಿಷಯಗಳು 
ತಲೆಯಲ್ಲಿ ಇದ್ದಾಗ ಕೊನೆಗೆ ಒಂದು ವಿಷಯ ಗಟ್ಟಿಯಾಗಿ ಉಳಿಯುತ್ತದೆ. 


ಇನ್ನು ಇದಕ್ಕೊಂದು ಉದಾಹರಣೆ ಕೊಡಬೇಕು. ನೃಪತುಂಗ ಹೇಳಿದ ಮಾತು 
“ನಿಜದಿಂ ಕನ್ನಡ ನಾಡವರ್‌ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್‌” 
ಎ೦ದು. ಸಾಮಾನ್ಯವಾಗಿ ಇದನ್ನು ನಾವೂ ಅರ್ಥವಿಸುವುದು ಹೀಗೆ. “ಹಿ೦ದಿನ ಕವಿಗಳು 
ಸಹಜವಾದ ಕವಿತ್ತಕ್ಕೆ ಮಹತ್ವ ಕೊಡುತ್ತಿದ್ದರು. ಇದುವೇ ಇವತ್ತಿನ ನಮ್ಮ ಜಾನಪದದಲ್ಲಿ 
ಎದ್ದು ಕಾಣುವ ಅಂಶ” ಎಂದು ಹೇಳುತ್ತೇವೆ. ಮಂತ್ರಿಗಳು ಸಹ . ತಮ್ಮ ಭಾಷಣಗಳಲ್ಲಿ 
ಇದನ್ನು ಉದಾಹರಿಸುತ್ತಾರೆ. ಕನ್ನಡ ಸಾಹಿತ್ಯ ಯಾವ ರೀತಿ ಇತ್ತು ಎಂದು ವರ್ಣನೆ 
ಮಾಡುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ನೃಪತುಂಗನ ಮನಸ್ಸಿನಲ್ಲಿ ಈ ಭಾವನೆ 
ಇರಲಿಲ್ಲ. "ಕಾವ್ಯಪ್ರಯೋಗ ಪರಿಣತಮತಿಗಳ್‌'-ಎಂದು ಏಕೆ ಹೇಳಿದೆ? 'ಕಾವ್ಯ ರಚನಾ 


೪ | ಲೋಚನ ದೀಪ್ತಿ 


ಪರಿಣತ ಮತಿಗಳ್‌' ಎಂದಿದ್ದರೆ ಸಾಕಿತ್ತಲ್ಲ. ಕಾವ್ಯರಚನೆಯಲ್ಲಿ ಪರಿಣತರಿದ್ದರು-ಕಾವ್ಯ 
ಓದದಿದ್ದರೂ-ಎಂದಾಗುತ್ತದೆ. ಆದರೆ 'ಪ್ರಯೋಗ' ಎಂದರೆ ಏನು ಅರ್ಥ? ನನ್ನ ಸ್ವಂತ 
ಅನುಭವ ಹೇಳುತ್ತೇನೆ. ಎಷ್ಟೋ ವರ್ಷಗಳಿಂದ ಇದು ನನ್ನ ತಲೆಯಲ್ಲಿ ಕೊರೆಯುತ್ತಿತ್ತು- 
"ಪ್ರಯೋಗ' ಎಂದರೆ ಏನು-ಎಂದು. ಗೌರೀಶಕಾಯ್ಕಿಣಿ, ಸಿ.ಪಿ.ಕೆ. ಮುಂತಾದವರು ಈ 
ಬಗ್ಗೆ ಬರೆದಿದ್ದಾರೆ. ಸಮರ್ಪಕವೆನಿಸಿರಲಿಲ್ಲ. ಅಕಸ್ಮಾತ್‌ ನಮ್ಮ ಹಳ್ಳಿಯಲ್ಲಿ ಒಂದು ಸಣ್ಣ 
ಸುಳಿವು (01೬0) ಸಿಕ್ತು. ಒಬ್ಬ ಎದ್ವಾಂಸ ಜ್ಯೋತಿಷಿಗಳ ಮನೆಯಲ್ಲಿ ಕುಳಿತಿದ್ದಾಗ ಅವರ 
ಮನೆಗೆ ಯಾರೋ ಬಂದು-ಅವರ ಮಗನ ಬಗ್ಗೆ ಹೇಳಿದರು. “ಆತ ವೈದಿಕ ವಿದ್ಯೆ 
ಕಲಿತಿದ್ದಾನೆ; ಪೌರೋಹಿತ್ಯವನ್ನೂ ಕಲಿತಿದ್ದಾನೆ" ಎಂದರು. ಆ ಜ್ಯೋತಿಷಿಗಳು ಕೇಳಿದರು- 
"ಪ್ರಯೋಗ ಎಷ್ಟುಗಿದೆ' ಎಂದರೆ ಕಲಿತ ಪೌರೋಹಿತ್ಯದ ಅನುಷ್ಠಾನ ! ಯಾವಾಗಲೋ 
ತಲೇಲಿ ಈ ನೃಪತುಂಗನ “ಪ್ರಯೋಗ' ಎಂಬ ಪ್ರಶ್ನೆ ಇದ್ದದ್ದು-ಈ ಜ್ಯೋತಿಷಿಗಳು 
ಹೇಳಿದಾಗ ಅರ್ಥವಾಯ್ತು. ನೃಪತುಂಗನ ಪ್ರಕಾರ ಪ್ರಯೋಗ ಎಂದರೆ (ಅನುಷ್ಠಾನ', 
"ಪಠನ ಮಾಡುವದು ಎಂದು ಅರ್ಥ. ಕಾವ್ಯವನ್ನು ಅರ್ಥವತ್ತಾಗಿ ವಾಚಿಸುವ ; ಅದನ್ನು 
ಕೇಳುವ ಪರಂಪರೆಯೇ ನಮ್ಮಲ್ಲಿ ಇತ್ತು ಅದಕ್ಕಾಗಿ ನೃಪತುಂಗ `ಪ್ರಯೋಗ' ಎಂದಿದ್ದಾನೆ. 
ಇದನ್ನು ಹೇಳಿದ ಕಾರಣ ಏನೆಂದರೆ- ಕುತೂಹಲ ನಮ್ಮ ಮನಸಿನಲ್ಲಿ ಇರಬೇಕು. 
ಅದು ಯಾವ ಹೊತ್ತಿನಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಹೊರಬರುತ್ತದೆ ಎಂದು 
ಹೇಳಲುಬಾರದು. 

೨) ಎರಡನೆಯದಾಗಿ- ವೈಚಾರಿಕವಾಗಿ ನಾವು ಬೆಳೆಯಬೇಕೆನ್ನುವ ಸಹಜ ಭಾವನೆ, 
ಪ್ರಜ್ಞೆ ಇರಬೇಕು, ವೈಚಾರಿಕ ಪ್ರಜ್ಞೆಯ ಉಪಯೋಗ ; ಎಂದರೆ ಚಿಂತನ, ಮಂಥನ 
ಮಾಡುವುದು ಎಂದರ್ಥ. ಯಾವುದೇ ಒಂದು ವಿಷಯದ ಬಗ್ಗೆ ಚಿಂತಿಸಿದಷ್ಟು ಹೊಸ 
ಅರ್ಥ ಸಿಗಬಹುದು. ವಿಷಯವನ್ನು ಓದುವಾಗ ಪಂಡಿತರಿರುತ್ತಾರೆ. ಅವರ ಬುದ್ಧಿಶಕ್ತಿ 
ಹರಿತವಾಗಿರಬಹುದು. ಆದರೆ ಅವರ ಓದು ವೈಚಾರಿಕವಾಗಿರುವುದಿಲ್ಲ. ಚಿ೦ತನ, 
ಮಂಥನದಿಂದ ವೈಚಾರಿಕ ಮನೋಭಾವ ಸಾಹಿತ್ಯ ಸಂಶೋಧಕರಲ್ಲಿ ವರ್ಧಿಸುತ್ತದೆ. 

ವೈಚಾರಿಕತೆಯ ಫಲವೇನು ಎಂದರೆ ಹೊಸದನ್ನು ಕಂಡು ಹಿಡಿಯುವುದು. We 
must find out something new. ಕ೦ಡು ಹಿಡಿಯುವುದು ಎಂದರೆ ಯಾವುದೇ 
ವಸ್ತುವನ್ನು ಹುಡುಕುವುದು. ಮನೆಯಲ್ಲಿ ಕರೆಂಟ್‌ ಹೋದಾಗ ಬ್ಯಾಟರಿ ಎಲ್ಲಿದೆ ಎಂದು 
ಹುಡುಕುತ್ತೇವೆ. ಎಂದರೆ ಈಗಾಗಲೇ ಇದ್ದುದನ್ನು ಹುಡುಕುತ್ತೇವೆ. ಇದಕ್ಕೆ ವಿರುದ್ದವಾದದ್ದು 
ಎಂದರೆ "ಕಂಡು ಹಿಡಿಯುವುದು.' 


ಲೋಚನ ದೀಪ್ತಿ |೫ 


ಇದಕ್ಕೆ ಉದಾಹರಣೆ ಎಂದರೆ ದ್ವಾರಕಾ ನಗರವನ್ನು ಬಹಳ ಕಷ್ಟ ಪಟ್ಟು ಹುಡುಕಿ 
ತೆಗೆದದ್ದು ಬಹಳ ದೊಡ್ಡ ಶೋಧನೆ, ಆದರೆ ಶೋಧನೆ ಸಂಶೋಧನೆ ಎ೦ದೆನಿಸಿಕೊಳ್ಳಲಿಕ್ಕಿಲ್ಲ. 
ಹುಡುಕುವುದು ಬೇರೆ ; ಗೊತ್ತಿಲ್ಲದ್ದನ್ನು ಕಂಡು ಹಿಡಿಯುವುದು ಬೇರೆ. 

ಈ ಗೊತ್ತಿಲ್ಲದ್ದು ಎನ್ನುವುದರಲ್ಲಿ ಹಲವಾರು ರೀತಿ ಇರುತ್ತವೆ. 

- ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲದಿರುವುದು. 

- ಅದರ ಬಗ್ಗೆ ಮಸುಕು ಮಸುಕಾಗಿ ತಿಳಿದಿರುವುದು. 
- ಸ್ಪಲ್ಪ ಮಾತ್ರ ಗೊತ್ತಿರುತ್ತದೆ 

- ಮುಂದಿನದು ಗೊತ್ತಿರುವುದಿಲ್ಲ. 

- ವಿಷಯದ ಬಗ್ಗೆ ತಪ್ಪು ತಪ್ಪಾಗಿ ಗೊತ್ತಿರುತ್ತದೆ. 

- ನಿಜ ಸ೦ಗತಿ ಗೊತ್ತಿರುವುದಿಲ್ಲ. 

ಇವುಗಳಿಗೆ ಸಾಹಿತ್ಯದಲ್ಲಿ ಉದಾಹರಣೆಗಳನ್ನು ಕೊಡಬಹುದು. 

೧) ಏನೂ ಗೊತ್ತಿಲ್ಲದಿರುವುದು ; ಸಾಹಿತ್ಯದ ಇತಿಹಾಸಕಾರರು ಹೇಳಿದರು- 
ಹದಿನೆಂಟನೆಯ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಏನೂ ಇರಲಿಲ್ಲ. ಅದು ಕತ್ತಲೆಯ 
ಕಾಲ, ಎ೦ದು ಸ್ಪತಃ ಶ್ರೀರ೦ಗರೇ ಹೇಳಿದ್ದಾರೆ “18th Century Kannada litera- 
ture simply did not exist". ಅವರಿಗೆ ಏನೂ ಕಲ್ಪನೆ ಇರಲಿಲ್ಲ. ಹುಡುಕಿದರೆ ೧೮ನೇ 
ಶತಮಾನದಲ್ಲಿ ಕನಿಷ್ಟ ಎಂದರೆ-೨೦೦-೨೫೦ ಕವಿಗಳು ಸಿಗುತ್ತಾರೆ. ಎಲ್ಲರೂ ದೊಡ್ಡ 
ಕವಿಗಳಾಗಿರಲಿಕ್ಕಿಲ್ಲ. ಆದರೆ ಸಾಹಿತ್ಯ ಇತ್ತು. ಪಂಪ ರನ್ನರ ಮಟ್ಟದಲ್ಲಲ್ಲದಿದ್ದರೂ 
ಸಾಹಿತ್ಯಕಾರರು ಇದ್ದರು. 

೨) ಮತ್ತೆ ಕೆಲವು ಸಲ ಬಹಳ ಮಸುಕುಮಸುಕಾಗಿ ಗೊತ್ತಿರುತ್ತದೆ ; ಹತ್ತೊಂಬತ್ತನೆ 
ಶತಮಾನದ ಸಾಹಿತ್ಯ ಇದೆ. ಆದರೆ ಮಸುಮಸಕಾಗಿ, ಸರಿ ಕಲ್ಪನೆ ಇಲ್ಲ. 

೩) ಸ್ಪಲ್ಪ ಮಾತ್ರ ಗೊತ್ತಿರುತ್ತದೆ : ರನ್ನನು ತನ್ನ ಗದಾಯುದ್ಧವನ್ನು ಬರೆಯುವಾಗ 
ಪಂಪನ 'ಪಂಪ ಭಾರತದ' ೧೩-೧೪ನೇ ಆಶ್ವಾಸ ತೆಗೆದುಕೊಂಡಿದ್ದಾನೆ ಎಂದು 
ನಮಗೆ ಗೊತ್ತು ಮತ್ತೆ ಬೇರೆ ಏನೂ ತೆಗೆದುಕೊಂಡಿಲ್ಲವೆ? ನಮಗೆ ಗೊತ್ತಿಲ್ಲ. ಎರಡೂ 
ಗ್ರಂಥಗಳನ್ನು ಹಿಡಿದು ನೋಡಿದರೆ ಬೇರೆ ಏನೇನು ತೆಗೆದುಕೊಂಡಿದ್ದಾನೆ ಎಂಬುದು 
ತಿಳಿಯುತ್ತದೆ. 

೪) ಎಷ್ಟೋ ಸಲ ತಪ್ಪು ತಪ್ಪಾಗಿ ವಿಷಯ ತಿಳಿದಿರುತ್ತೇವೆ : ಸಂಶೋಧನೆ 
ಮುಗಿದ ಮೇಲೆ ಗೊತ್ತಾಗುತ್ತದೆ-ಇದು ಹಾಗಲ್ಲ, ಹೀಗಲ್ಲ ಎಂದು. ಸಾಹಿತ್ಯಕ್ಕೆ ಸಂಬಂಧ 


೬ | ಲೋಚನ ದೀಪ್ತಿ 


ಪಡದ ಒಂದು ಉದಾಹರಣೆ ಹೇಳುತ್ತೇನೆ, ಒಂದು ಕಾಲಕ್ಕೆ 'ಸೂರ್ಯನು ಭೂಮಿ 
ಸುತ್ತ ತಿರುಗುತ್ತಾನೆ'-ಎಂದು ಒಪ್ಪಿದ್ದನ್ನು-ಇದು ತಪ್ಪು ಎಂದು ಕೊಪರ್ನಿಕಸ್‌ 
ತೋರಿಸಿಕೊಟ್ಟ, ಅಲ್ಲಿಯವರೆಗೆ ಅದೇ ತಪ್ಪು ಕಲ್ಪನೆಯಲ್ಲೇ ಇದ್ದೆವು. ಸಾಹಿತ್ಯದಲ್ಲೂ 
ಎಷ್ಟೋ ಸಲ ತಪ್ಪು ನಿರ್ಣಯಕ್ಕೆ ಬರುತ್ತೇವೆ. ಹೆಚ್ಚಿನ ಅಭ್ಯಾಸ ಆದಾಗ ಅದು ತಪ್ಪೆಂದು 
ಗೊತ್ತಾಗುತ್ತದೆ. 

೩) ಸಾಹಿತ್ಯ ಸಂಶೋಧನೆಯ ಮತ್ತೊಂದು ಮೂಲಭೂತ ಕಂಡುಕೊಳ್ಳುವುದು : 
ಇದನ್ನು ಉದಾಹರಣೆಯ ಮೂಲಕ ತಿಳಿಯಪಡಿಸಬಹುದು. ಬುದ್ಧ ತಪಸ್ಸು ಮಾಡಿದ- 
ಬೋಧಿವೃಕ್ಷದ ಕೆಳಗೆ ಕುಳಿತು ಜೀವನದ ಮರ್ಮ ಕಂಡುಕೊಂಡ. ಗಾಂಧೀಜಿ ತಮ್ಮ 
ಆತ್ಮ ಚರಿತ್ರೆಯಲ್ಲಿ ಅಥವಾ ಸತ್ಯಶೋಧದಲ್ಲಿ ಸತ್ಯವನ್ನು ಕಂಡುಕೊಂಡರು. ಇಲ್ಲಿ 
ತಿಳಿಯಬೇಕಾದ ಮಾತೆಂದರೆ, ಅದನ್ನು ತಮ್ಮ ಮಟ್ಟಿಗೆ ಕಂಡುಕೊಂಡಿದ್ದಾರೆ | ಸಾಹಿತ್ಯ 
ಸಂಶೋಧನೆಯಲ್ಲಿ ಹೀಗೆ ಆಗುವುದಿಲ್ಲ. ಸಂಶೋಧನೆಯಲ್ಲಿ ಹೊಸದನ್ನು ಕಂಡು 
ಹಿಡಿಯುವ ಮೂಲಭೂತ ಗುಣ ಸಾಹಿತ್ಯಕ್ಕೂ ಅನ್ವಯಿಸುತ್ತದೆ ಎಷ್ಟೋ ಸಲ ಕನ್ನಡ 
ಸಾಹಿತ್ಯದಲ್ಲಿ ಪಿಎಚ್‌.ಡಿ. ಮಾಡುವವರು ಒಂದು ವಿಷಯ ತೆಗೆದುಕೊಳ್ಳುತ್ತಾರೆ. ಆಗ 
ಅವರಿವರನ್ನು ಧಾರಾಳವಾಗಿ ಉದ್ಗರಿಸುತ್ತಾರೆ. ಕೊನೆಯಲ್ಲಿ ಸಮಾರೋಪ ಬರೆದರೆ 
ಪಿಎಚ್‌.ಡಿ. ಏನೂ ತ್ರಾಸ ಇಲ್ಲದೆ ಆಗುತ್ತದೆ. ಈ ಪ್ರವೃತಿಯಲ್ಲಿ ಹೊಸದನ್ನು ಕ೦ಡು 
ಹಿಡಿಯುವ ಪ್ರಮೇಯ ಎಲ್ಲಿದೆ? ಮಿತ್ರರೊಬ್ಬರು ಹೇಳುತ್ತಿದ್ದರು : ಸಾಹಿತ್ಯಕ ಬರಹದಲ್ಲಿ 
ಬೇರೆ ಒಬ್ಬ ಕವಿಯ ಕೃತಿಯಿಂದ ವಿಷಯ ತೆಗೆದುಕೊಂಡು ಬರೆಯುವುದು, ಆಗ 
ಅವನ ಹೆಸರು ಹೇಳದಿದ್ದರೆ-'ಕೃತಿಚೌರ್ಯ'ಎನ್ನುತ್ತಾರೆ. ೪೦-೫೦ ಜನರಿಂದ 
ವಿಷಯಗಳನ್ನು ಎತ್ತಿಕೊಂಡು ಅವರ ಹೆಸರು ಹೇಳದೆ ಹೋದರೆ ಪಿಎಚ್‌.ಡಿ. 
ಎನ್ನಿಸಿಕೊಳ್ಳುತ್ತದೆ ಎಂದು. ಈಗ ಇಂತಹ ಪರಿಸ್ಥಿತಿ ಬಂದಿದೆ. 


ಹೊಸ ಅಂಶದ ಶೋಧದ ಬಗ್ಗೆ ಒಂದು ಪಂಚಿತ ಸಾದೃಶ್ಯವನ್ನು ಕೊಡುವೆ. 
ಆಕಳು ಹಾಲು ಕೊಡವೆ. ಅದು ಹುಳಿ ಆದ ಮೇಲೆ ಮೊಸರಾಗುತ್ತದೆ. ಈ ಮೊಸರನ್ನು 
ಕಡೆದಾಗ ಬೆಣ್ಣೆ ಬಂದಾಗ-ಹೊಸ ಶೋಧ ಆಯ್ತು, ಕಾಸಿದರೆ ತುಪ್ಪ ಬರುವುದು 
ಹೊಸ ಶೋಧವೇ. ಇದರ ಅರ್ಥ: ಮೂಲತಃ ಹಾಲಿನಲ್ಲಿ ಒ೦ದು ಸಿದ್ಧಾಂತ ಎಂಬುದಿದೆ 
ಎಂದು ಯಾರು ಕಂಡು ಹಿಡಿದನೋ ಆತ “ಸಂಶೋಧನಾ ಕೆಲಸ' ಮಾಡಿದ್ದಾನೆ. ಆ 
ಮೇಲೆ ಅದರಲ್ಲಿ ತುಪ್ಪ ಬರುತ್ತದೆ ಎನ್ನುವುದು ಆನ್ವಯಿಕ ಸ೦ಶೋಧನವೆನಿಸಿಕೊಳ್ಳುತ್ತದೆ. 


ಇನ್ನೊಂದು ಹೋಲಿಕೆ ಎಂದರೆ-ಶ್ರವಣಬೆಳಗೊಳದಲ್ಲಿ ಬಾಹುಬಲಿಮೂರ್ತಿಯನ್ನು 
ಎಲ್ಲರೂ ನೋಡಿದ್ದೇವೆ. ಮುಖದಲ್ಲಿ ಶಾ೦ತಮುದ್ರೆ, ಗಾಂಭೀರ್ಯ, ಕಳೆ, ತೇಜಸ್ಸು 
ತುಂಬಿದೆ, ನನಗನ್ನಿಸುವುದು-೫೩ ಅಡಿ ಎತ್ತರದ ಕಲ್ಲನ್ನು ಹುಡುಕಿ ತಂದಿರುವುದೇ 


ಲೋಚನ ದೀಪ್ತಿ |೭ 


ಒ೦ದು ಶೋಧ ಎಂದು. ಆದರೆ ಆ ಮುಖದ ಮೇಲೆ ಇಂತಹ ಕಳೆ ತಂದಿರುವ 
ರೂವಾರಿ ಇದ್ದಾನಲ್ಲ; ಅವ ಸಾಕಷ್ಟು ಇದರ ಬಗ್ಗೆ ಆ ಮೂರ್ತಿಯನ್ನು 
ಕಲ್ಪಿಸಿಕೊ೦ಡಿರುತ್ತಾನೆ. ಜೈನಧರ್ಮದ ಪ್ರಕ್ರಿಯೆಗಳನ್ನು ತಿಳಿದಿರುತ್ತಾನೆ. ಬಾಹುಬಲಿಯ 
ವ್ಯಕ್ತಿತ್ವವನ್ನು ಓದಿ ಅರಗಿಸಿಕೊಂಡಿರುತ್ತಾನೆ. ಅನೇಕ ಪುಸ್ತಕಗಳನ್ನು ಓದಿರುತ್ತಾನೆ. ಇದು 
ಸ೦ಶೋಧಕನ ಕೆಲಸ, ಆ ರೂವಾರಿಯಲ್ಲಿ ಸಾಕಷ್ಟು ಶ್ರದ್ಧೆ ಇದ್ದಿದ್ದರಿಂದ ಆ ತೇಜಸ್ಸು 


ಕಲ್ಲಿನಲ್ಲಿ ಮೂಡಲು ಸಾಧ್ಯವಾಯಿತು. 


ಸಂಶೋಧಕನಲ್ಲಿ ಶ್ರದ್ಧೆ ಬಹಳ ಮುಖ್ಯ. ಕೊಪರ್ನಿಕಸ್‌ನ ಬಗ್ಗೆ ಹೇಳಿದೆನಷ್ಟೇ. 
ಸೂರ್ಯ ಭೂಮಿ ಸುತ್ತ ತಿರುಗುತ್ತಾನೆ ಎಂದು ಅವನಿಗಿಂತ ಹಿಂದಿನ ಖಗೋಳ 
ಶಾಸ್ತ್ರಜ್ಞರು ಹೇಳಿದ್ದರು. ಆದರೆ ಇವನಿಗೆ ಅದು ಸರಿ ಕಾಣಲಿಲ್ಲ. ಏಕೆಂದರೆ ಅವನು 
ಸೂರ್ಯೋಪಾಸಕನಾಗಿದ್ದ! 'ಸೂರ್ಯನಂತಹ ಮಹಾಶಕ್ತಿ ಭೂಮಿಸುತ್ತ ಸುತ್ತುತ್ತ ದೆಯೆ?' 
ಎ೦ಬ ಸಂಶಯ ತಳೆದ. ಭೂಮಿಯು ಸೂರ್ಯನ ಸುತ್ತ ತಿರುಗಿದ್ದನ್ನು ಊಹಿಸಿಕೊ೦ಡ. 
ವೈಜ್ಞಾನಿಕವಾಗಿ ಬಿಡಿಸಿ ಬಿಡಿಸಿ ಯೋಚಿಸಿದಾಗ ಅವನಿಗೆ ಅದೇ ಸರಿ ಎಂಬ ನಿರ್ಣಯಕ್ಕೆ 
ಬರಲು ಸಾಧ್ಯವಾಯ್ತು. ಈ ನಿರ್ಣಯಕ್ಕೆ ಬರಬೇಕಾದರೆ ಅವನಲ್ಲಿ ಸೂರ್ಯಾಭಿಮಾನ- 
ಶ್ರದ್ದೆ ಕೆಲಸ ಮಾಡಿತ್ತು 

ಇನ್ನು ಕೆಲವು ವಿಚಾರಗಳು ಎಂದರೆ ಗ್ರಂಥಾಲಯದಲ್ಲಿ ವಾಚನಾಕ್ಷೇತ್ರ, ಕಾರ್ಯ, 
ಹಾಗೂ ಕಂಪ್ಯೂಟರ್‌ ಬಳಕೆ ಇವೆಲ್ಲ ಸಾಮಾನ್ಯ ಅಂಶಗಳು. ಸಾಹಿತ್ಯ ಕ್ಷೇತ್ರಕ್ಕೂ 
ಅನ್ಹಯಿಸುತ್ತವೆ. 

ಸಾಹಿತ್ಯ ಸಂಶೋಧನೆಯ ಸ್ಪಷ್ಟ ಕಲ್ಪನೆ ಬರಬೇಕಾದರೆ ಬೇರೆ ಯಾವ ಕ್ಷೇತ್ರಗಳಿವೆ 
ಎನ್ನುವುದನ್ನು ಸ್ವಲ್ಪ ಗಮನಿಸಬೇಕು. ಅವುಗಳಲ್ಲಿ ಮೂರು ವಿಧ. 
೧) ವಿಜ್ಞಾನ ಸಂಶೋಧನೆ. 
೨) ಸಾಮಾಜಿಕ ಶಾಸ್ತ್ರ ಸಂಶೋಧನೆ. 
೩) ಮಾನವಿಕ ಶಾಸ್ತ್ರಗಳ ಸಂಶೋಧನೆ. 


೧) ವಿಜ್ಞಾನದಲ್ಲಿ ಗಣಿತ ಬಿಟ್ಟರೆ ಮೂಲಭೂತವಾಗಿ Matter & energy ಪದಾರ್ಥ 
ಮತ್ತು ಶಕ್ತಿ-ಇವುಗಳ ಸಹಚರ್ಯೆ ಹಾಗೂ ಜೀವವಿಜ್ಞಾನ ಇವು ಮುಖ್ಯ 
ವಿಷಯಗಳಾಗಿ ಬರುತ್ತವೆ. ಈ ಸಂಶೋಧನೆ ಸಂಪೂರ್ಣವಾಗಿ ವಸ್ತುನಿಷ್ಠವಾದದ್ದು. 
ಪ್ರಯೋಗಶಾಲೆಯ ಅಗತ್ಯವೂ ಇರುತ್ತದೆ. 

೨) ಸಾಮಾಜಿಕ ಶಾಸ್ತ್ರಗಳು ಮನುಷ್ಯನ ಬಾಹ್ಯ ಬದುಕಿಗೆ ಸಂಬಂಧಿಸಿದುವು. ಇಲ್ಲಿಯದೂ 
ಸಾಮಾಜಿಕ ಬದುಕಿಗೆ ನಿಷ್ಠವಾದುದು. ಇದರಲ್ಲಿ ವ್ಯಕ್ತಿಗತವಾದದ್ದು ಒಂದು 


೮ | ಲೋಚನ ದೀಪ್ತಿ 


ಭಾಗವಾದರೆ ಇನ್ನೊಂದು-ಕೌಟುಂಬಿಕ, ಮತ್ತೊಂದು ನಾಗರಿಕ ಜೀವನಕ್ಕೆ 
ಅನ್ಹಯಿಸುವಂತಹುದು. ವಸ್ತುನಿಷ್ಠತೆ ಇಲ್ಲೂ ಇರುತ್ತದೆ. 

೩) ಮಾನವಿಕ ಶಾಸ್ತ್ರಗಳಲ್ಲಿ ಬರುವ ವಿಷಯಗಳು : ಧರ್ಮ, ಕಲೆಗಳು ಮತ್ತು ಸಾಹಿತ್ಯ, 
ಮಾನವಿಕ ಎಂದರೆ ಮನುಷ್ಯನ ಆಂತರಂಗಿಕ ಪ್ರತ್ಯಯಗಳು, ಇಲ್ಲಿ ಹೆಚ್ಚಾಗಿ 
ಸ್ಪನಿಷ್ಠವಾಗಿ ಇರುತ್ತದೆ. 
ಸಾಹಿತ್ಯ ಸಂಶೋಧನೆ ಇತರ ಯಾವುದೇ ಶಾಸ್ತ್ರಗಳಿಗಿ೦ತ ಭಿನ್ನ, ಹೇಗೆ ಎಂದರೆ 

ಸಾಹಿತ್ಯ ಸಂಶೋಧನೆ ೧೦೦% ಕೃತಿ ನಿಷ್ಠವಾದುದು; ಕೃತಿ ಮೂಲವಾದದ್ದು. 
ಉದಾಹರಣೆಗೆ ಹೇಳುವುದಾದರೆ ಮುದ್ದಣನು ಕನ್ನಡದಲ್ಲಿ ದೊಡ್ಡ ಕವಿ. ಅವನು 
ಹೇಗಿದ್ದ, ಅವನ ಹೆಂಡತಿ ಹೇಗಿದ್ದಳು, ಅವನ ಕೌಟುಂಬಿಕ ವಿಷಯಗಳು-ಇವೆಲ್ಲಾ 
ಆನುಷಂಗಿಕ ವಿಷಯಗಳು, ಅವನ ಬಗ್ಗೆಯೂ ತಿಳಿಯಬೇಕಾದರೆ ಅವನ ೫ ಕೃತಿಗಳನ್ನು 
ಓದಿ ತಿಳಿಯಬೇಕಾಗುತ್ತದೆ. ಕೃತಿ ಮೂಲವಾದ್ದರಿಂದ ಸೃಜನಾತ್ಮಕವಾಗಿರುತ್ತದೆ. ಸೃಜನಾತ್ಮಕ 
ಪ್ರಕ್ರಿಯೆಯನ್ನು ಎರಡು ದೃಷ್ಟಿಯಿಂದ ನೋಡಬಹುದು. 


೧) ರಸಗ್ರಹಣ ಅಥವಾ ವಿಮರ್ಶನ ದೃಷ್ಟಿ 
೨) ಸಂಶೋಧನ ದೃಷ್ಟಿ 


ಗಮನಿಸಬೇಕಾದ ಮಾತೆಂದರೆ ಒಂದು ಸಾಹಿತ್ಯ ಕೃತಿಯನ್ನು ಎರಡು ಮಗ್ಗುಲಿಂದ 
ನೋಡುವುದಕ್ಕೆ ಸಾಧ್ಯ. 'ಕವಿಚರಿತೆ' ಸಾಹಿತ್ಯ ಅಭ್ಯಾಸಿಗಳಿಗೆ ಪರಿಚಿತವಾದ ಕೃತಿ. 
ರಾ. ನರಸಿಂಹಾಚಾರ್‌ ಅವರು ಬರೆದದ್ದು, ಅನೇಕ ಕವಿಗಳ ಕಾಲ, ಕೃತಿಗಳ ಬಗೆಗೆ 
ಅವರು ತಿಳಿಸಿದ್ದಾರೆ. ಇದು ಸಂಶೋಧನಾ ಕೆಲಸ, ಮೂರು ಸಂಪುಟಗಳಿವೆ. ಮೊತ್ತ 
ಮೊದಲು ಈ ಕೆಲಸ ಮಾಡಿದ್ದರಿಂದ ಇದು ಸಂಶೋಧನಾ ಕೆಲಸವೇ, ಆಮೇಲೆ 
ಬಂದದ್ದು ಮುಗಳಿಯವರ "ಕನ್ನಡ ಸಾಹಿತ್ಯ ಚರಿತ್ರೆ. ಇದು ವಿಮರ್ಶೆಯ ಸದರಿನಲ್ಲಿ 
ಬರುತ್ತದೆ. ಅಲ್ಲಿ ಸಂಶೋಧನ ಅಂಶ ತುಲನಾತ್ಮಕವಾಗಿ ಕಡಿಮೆ. ಡಾ। ಎಂ. 
ಚಿದಾನಂದಮೂರ್ತಿಯವರು “ವಿಮರ್ಶೆ, ಸಂಶೋಧನೆ ಒಂದಕ್ಕೊಂದು 
ಪೂರಕವಾಗಿರುತ್ತದೆ. ಯಾವುದು ಬೇಕಿದ್ದರೂ ಮೊದಲು ಬರಬಹುದು”- ಎನ್ನುತ್ತಾರೆ. 
ಸರಿಯೇ ಅದು, ಸಂಶೋಧನೆಯಿಂದ ವಿಮರ್ಶೆಗೆ ಹೋದದ್ದಕ್ಕೆ ಇನ್ನೂ ಒಂದು 
ಉದಾಹರಣೆ ಕೊಡಬಹುದು. ಮುದ್ದಣ ಯಾವ ಯಾವ ದೇವತೆಗಳನ್ನು ಎಷ್ಟೆಷ್ಟು 
ಬಾರಿ ಸ್ತುತಿಸಿದ್ದಾನೆ, ಎಷ್ಟು ಕಡೆಯಲ್ಲಿ ಸ್ತುತಿಸಿದ್ದಾನೆ ಎಂದು ನೋಡಿದರೆ-ಅಂದರೆ 
ಬೇರೆ ಬೇರೆ ದೇವತೆಗಳನ್ನು ರಾಮ, ಶಿವ ಇವರನ್ನು ಗಮನಿಸಿದರೆ ಶಿವನನ್ನು ಹೆಚ್ಚು 
ಬಾರಿ ತೆಗೆದುಕೊಂಡಿರುವುದು ತಿಳಿದು ಬರುತ್ತದೆ. 'ರಾಮಾಶ್ರಮೇಧ', 'ಅದ್ಭುತ 


ಲೋಚನ ದೀಪ್ತಿ |೯ 


ರಾಮಾಯಣ”, "ರಾಮಪಟ್ಟಾಭಿಷೇಕ'-ಹೀಗೆ ೩ ರಾಮಾಯಣ ಗ್ರಂಥಗಳನ್ನು 
ಬರೆದನಾದ್ದರಿಂದ ಅವನು ಉಪಯೋಗಿಸಿದ "ರಾಮ' ಶಬ್ದಗಳು ಹೆಚ್ಚಿರಬೇಕು 
ಎಂದೆನಿಸುವುದು ಸಹಜ. ಆದರೇನು "ರಾಮ' ಶಬ್ದದ ಎರಡು ಪಟ್ಟು ಶಿವವಾಚೆ 
ಶಬ್ದಗಳನ್ನು ಬಳಸಿದ್ದಾನೆ! ಇದು ಒಂದು ಸಂಶೋಧನೆ. ಈ ಆಧಾರದ ಮೇಲೆ ಇವನು 
ಶಿವನನ್ನು ಇಷ್ಟೊಂದು ಸಲ ಏಕೆ ಸ್ತುತಿಸಿದ್ದಾನೆ, ಯಾವ ರೀತಿ ಶಿವನನ್ನು ತಂದಿದ್ದಾನೆ 
ಎ೦ದು ನೋಡಿದಾಗ-ಇವ ಅಪ್ಪಟ-ಶಿವಭಕ್ತ-ಎನ್ನುವುದು ತಿಳಿಯುತ್ತದೆ. ಎರಡನೆಯದಾಗಿ 
ಇವನು ಆರಾಧಿಸಿದ ಶಿವ ಮ೦ಗಲಕಾರಕ ಶಿವ, ಲಯಕಾರಿ ಶಿವ ಅಲ್ಲ ಎನ್ನುವುದನ್ನು 
ನೋಡುತ್ತೇವೆ. ಇಲ್ಲಿ ಸಂಶೋಧನೆಗೆ ಪೂರಕವಾಗಿ ವಿಮರ್ಶೆ ನೆರವಾಗಿದೆ. 


ಮೊದಲು ವಿಮರ್ಶೆ ಆ ಮೇಲೆ ಸಂಶೋಧನೆ ಆಗಬಹುದು. ಅದಕ್ಕೊಂದು 
ಉದಾಹರಣೆ ಹೇಳುತ್ತೇನೆ. ಕರ್ಣನ ಚಿತ್ರವನ್ನು ಸಾಮಾನ್ಯವಾಗಿ ಮೂರು ಜನ ಮಾಡಿದ್ದಾರೆ. 
ಮೂಲತಃ ವ್ಯಾಸರು. ಅನಂತರ ಪಂಪ ಕುಮಾರವ್ಯಾಸರು. ಮೂರು ಜನರೂ ಯಾವ 
ಯಾವ ರೀತಿ ಕರ್ಣನನ್ನು ತಂದಿದ್ದಾರೆ ಎನ್ನುವುದಕ್ಕೆ ಅನೇಕ ವಿಮರ್ಶಾತ್ಮಕ ಲೇಖನಗಳು 
ಬಂದಿವೆ. ಶಂ.ಬಾ. ಜೋಶಿಯವರು ಮೂಲತಃ ಸಂಶೋಧಕರು. ಅವರೊಂದು ಪುಸ್ತಕ 
ಬರೆದರು-"ಕರ್ಣನ ಮೂರು ಚಿತ್ರಗಳು' ಎಂದು. ಅದರಲ್ಲಿ ವಿಮರ್ಶೆಯ ಅಂಶ ತೀರ 
ಗೌಣವಾಗಿದೆ. 


ಅವರು ಸಂಶೋಧನಾ ದೃಷ್ಟಿಯಿಂದ ಆ ಪುಸ್ತಕ ಬರೆದಿದ್ದಾರೆ. ಇದರಿಂದ 
ತಿಳಿಯುವುದೇನೆಂದರೆ-ಸಾಹಿತ್ಯ ಸಂಶೋಧನೆ, ಸಾಹಿತ್ಯ ವಿಮರ್ಶೆ ಸ್ಥೂಲವಾಗಿ ಬೇರೆ 
ಕಂಡರೂ ಒಂದಕ್ಕೊಂದು ಪೂರಕವಾಗಿರುತ್ತವೆ. 


ಆದರೆ ಸಾಹಿತ್ಯ ವಿಮರ್ಶೆಗಳೆಲ್ಲವೂ ಸಂಶೋಧನೆ ಎನ್ನುವ ತಪ್ಪು ಕಲ್ಪನೆ ನಮ್ಮಲ್ಲಿ 
ಅನೇಕರಿಗಿದೆ. ವಿಮರ್ಶೆಯಲ್ಲಿ ಸಂಶೋಧನೆ ಇರುವುದಿಲ್ಲ ಎಂದಲ್ಲ, ಮುಗಳಿಯವರ 
"ರನ್ನನ ಕೃತಿ ರತ್ನ'ದಲ್ಲಿ ಬೇಕಾದಷ್ಟು ವಿಮರ್ಶೆ ಇದ್ದರೂ ಹೊಸ ಹೊಸ ಮಾತುಗಳನ್ನು 
ಕಂಡುಹಿಡಿದಿದ್ದಾರೆ. ಆದ್ದರಿಂದ ಈ ಕೃತಿಯು ಸಂಶೋಧನೆಯೇ. 

ಇನ್ನೀಗ ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಸಂಶೋಧನೆ ಯಾವುವು ಎಂಬುದನ್ನು 
ಇನ್ನಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಅನೇಕ ಹಳಗನ್ನಡ ಕೃತಿಗಳನ್ನು ಸಂಪಾದಿಸಿ 
೪೦-೫೦ ಪುಟಗಳಷ್ಟು ವಿಸ್ತಾರವಾದ ಪೀಠಿಕೆ ಬರೆದಿರುತ್ತಾರೆ. ಟಿ.ಎಸ್‌. 
ವೆಂಕಣ್ಣಯ್ಯನವರು, ಡಿ, ಎಲ್‌. ನರಸಿಂಹಾಚಾರ್ಯರು ಮೊದಲಾದವರು ಪೀಠಿಕೆಯಲ್ಲಿ 
ಕವಿಯ ಕಾಲ ವಿಚಾರ, ಭಾಷೆ, ಮತವಿಚಾರ, ಕಥಾ ವಸ್ತುವಿನ ಆಕರ, ಪಾಠಾಂತರ 
ನಿರ್ಣಯ, ಸಮಕಾಲೀನ ಚಿತ್ರಣ, ಇತರ ಕೃತಿಗಳಿಗೆ ಹೋಲಿಸಿ ಹೇಳಿರುವುದು- 


೧೦ | ಲೋಚನ ದೀಪ್ತಿ 


ಇವೆಲ್ಲವೂ ಸಾಧಾರಣವಾಗಿ ಸಂಶೋಧನೆಯ ಸದರಿನಲ್ಲಿ ಬರುವಂಥದ್ದು. ಇನ್ನು 
ವಿಮರ್ಶೆ ಅಥವಾ ರಸಗ್ರಹಣದಲ್ಲಿ-ಕೃತಿಯಲ್ಲಿ ಬರುವ ಸುಂದರ ವರ್ಣನೆ, ಪಾತ್ರಸೃಷ್ಟಿ, 
ಅವನ ಶೈಲಿ, ನಿರೂಪಣಾ ಕ್ರಮ. ಇವೆಲ್ಲವೂ ಸಾಹಿತ್ಯ ವಿಮರ್ಶೆಯ ಸದರಿನಲ್ಲ 
ಬರುವಂತಾದ್ದು. 


ಪಂಪ ಹೇಳಿದ್ದಾನೆ- “ನೆನೆವುದೆನ್ನ ಮನಂ ಬನವಾಸಿ ದೇಶಮಂ' 
ಯಾವುದಾದರೊಂದು ಸುಂದರ ವಸ್ತುವನ್ನು ನೋಡಿದಾಗ ಅದರದ್ದೇ ನೆನಪುಳಿಯುವುದು 
ಸಹಜ; ಬನವಾಸಿಯನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳಿದ್ದಾನೆ. ಅದನ್ನು ನಾವು 
ಮೆಚ್ಚಬಹುದು. ರಸಗ್ರಹಣ ಮಾಡಬಹುದು. ಆದರೆ ಸಂಶೋಧನಾ ದೃಷ್ಟಿ ಹೇಗೆ 
ಬದಲಾಗುತ್ತದೆ ಎನ್ನುವುದನ್ನು ನಾವು ನೋಡಬೇಕು. ಪಂಪ ಬನವಾಸಿ ಒಂದನ್ನೇ 
ಏಕೆ ಹೇಳಿದ, ಅಷ್ಟೇ ಪರಿಚಿತವಾದ ಪುಲಿಗೆರೆ ಎಂದೇಕೆ ಹೇಳಲಿಲ್ಲ? ಪ್ರಾಯಶಃ 
ಬನವಾಸಿಯಲ್ಲಿ ಪಂಪನ ಯಾವುದಾದರೂ ಪ್ರೇಯಸಿ ಇದ್ದಿರಬೇಕು ಅಥವಾ ಹೆ೦ಡತಿಯೇ 
ಅಲ್ಲಿಂದ ಬಂದಿರಬೇಕು, ಅಥವಾ ಬಾಲ್ಯದ ದಿನಗಳನ್ನು ಕಳದಿದ್ದಾನೋ ಅಥವಾ 
ಅವನ ತಾಯಿಯ ತವರು ಇರಬಹುದು. ಏನೋ-ಹೀಗೆ ವಿಚಾರ ಮಾಡಿ ಹುಡುಕುತ್ತಾ 
ಹೋದರೆ ಅದಕ್ಕೆ ಪೂರಕವಾಗಿ ಏನಾದರು ಅಂಶ ಸಿಕ್ಕಿದ್ದೇ ಆದರೆ ಅದು ಸಂಶೋಧನೆಯ 
ಸದರಿನಲ್ಲಿ ಬರುತ್ತದೆ. 


ರನ್ನ ಹೇಳ್ತಾನೆ-ದುರ್ಯೋಧನನ ವಿಚಾರವಾಗಿ “ನೀರೊಳಗಿರ್ದುಂ ಬೆಮರ್ದನ್‌ 
ಉರಗ ಪತಾಕಂ” - ಎಂದು, ಎಂತಹ ಸುಂದರ ಕಲ್ಪನೆ! ಇದನ್ನೆ ಬೆಳೆಸಿ "ನಿಜದನಿ' 
ಎಂಬುದರಲ್ಲಿ ಜಿ. ಹೆಚ್‌. ನಾಯಕರು ದೊಡ್ಡ ಪ್ರಬಂಧ ಬರೆದಿದ್ದಾರೆ-೪೦-೫೦ 
ಪುಟಗಳಷ್ಟು. ಇದನ್ನು ಯಾವ ಯಾವ ರೀತಿಯಲ್ಲಿ ಅರ್ಥ ಹಚ್ಚಬಹುದು ಎಂದು 
ನೋಡಿದಲ್ಲಿ ಅದು ವಿಮರ್ಶೆಯ ಸದರಿನಲ್ಲಿ ಬರುತ್ತದೆ. 


"ಕೃತಿ ಮೂಲ' ಎಂದು ಹೇಳಿದೆನಷ್ಟೇ ಆದರೆ ಇತರ ಸಂಶೋಧನಾ ಕ್ಷೇತ್ರಗಳಿಗೆ 
ಅನ್ನಯಿಸಿ ಹೇಳಿದಾಗ ಗಮನದಲ್ಲಿಟ್ಟು ಹೇಳುವುದಾದರೆ ಸಾಹಿತ್ಯದ ಸಂಶೋಧನೆಯಲ್ಲಿ 
ಕೃತಿ. ಅದು ಯಾವುದೇ ಕಾಲದ್ದಿದ್ದರೂ, ಯಾವುದೇ ದೇಶ, ಮತ, ಪಂಥಕ್ಕೆ ಸೇರಿದ್ದರೂ 
ನಮಗೆ ಸಂಶೋಧನೆಗೆ ಯೋಗ್ಯವಾಗುತ್ತದೆ. ಆದರೆ ವಿಜ್ಞಾನದ ವಿಷಯದಲ್ಲಿ ಹೀಗೆ 
ಆಗುವುದಿಲ್ಲ. ಎಲೆಕ್ಟಾನಿಕ್‌ ಕ್ಷೇತ್ರದಲ್ಲಿ ಈಗ ಕಂಡುಹಿಡಿದಿದ್ದು ಇನ್ನು ನಾಲೈದು 
ವರ್ಷಗಳಲ್ಲಿಯೇ ಹಳತಾಗಿ ಬಿಡುತ್ತದೆ. ಕಂಪ್ಕೂಟರ್‌ ವಿಷಯದಲ್ಲಂತೂ ಎಷ್ಟು ವೇಗವಾದ 
ಬೆಳವಣಿಗೆಯೆಂದರೆ ಅದು ಅರ್ಥವೇ ಆಗುವುದಿಲ್ಲ. ಇಂತಹ ಪರಿಸ್ಥಿತಿ ಸಾಹಿತ್ಯ 
ಸಂಶೋಧನೆಯಲ್ಲಿ ಇರುವುದಿಲ್ಲ. ಪಂಪನ ಮಹಾಭಾರತ ಹತ್ತನೆ ಶತಮಾನದ್ದಾದರೂ 


ಲೋಚನ ದೀಪ್ತಿ |೧೧ 


ಇವತ್ತಿಗೂ ಬೇಕಾಗುತ್ತದೆ. ಅದರ ಮೌಲಿಕತೆ ಇದ್ದೇ ಇರುತ್ತದೆ. ಒಂದು ಉತ್ತಮ 
ಸಾಹಿತ್ಯ ಕೃತಿ-ಯಾವುದೇ ದೇಶದ್ದಾಗಲಿ, ಪ್ರದೇಶದ್ದಾಗಲಿ ಗಮನಾರ್ಹವಾಗೆ ಇರದೆ. 
ದಕ್ಷಿಣ ಆಫ್ರಿಕಾದ ಕಪ್ಪು ಜನರ ಕಾವ್ಯದ ಬಗ್ಗೆ ಬೇಕಾದಷ್ಟು ಮಾತಾಡುತ್ತೇವೆ. ಮತ 
ಪಂಥಗಳು ಸಹಿತ ಯಾವ ಕಾಲಕ್ಕೂ ಒಳ್ಳೆಯ ಸಾಹಿತ್ಯ ಕೃತಿಗೆ ಅಡ್ಡ ಬರುವುದಿಲ್ಲ. 
ಕನಕದಾಸರನ್ನು ಉತ್ತಮ ಮಟ್ಟದಲ್ಲಿ ಪುರಂದರದಾಸರ ಮಟ್ಟದಲ್ಲಿಯೇ 'ಗಣಿಸುತ್ತೇವೆ, 
ಗೌರವಿಸುತ್ತೇವೆ. ಅವರು ಯಾವ ಜಾತಿ ಎ೦ದು ನೋಡಲಿಲ್ಲ. ಇತ್ತೀಚೆಗೆ ರಾಮದಾಸರು 
ಎನ್ನುವ ಹರಿದಾಸರು ಆಗಿ ಹೋದರು. ಅವರ ಸಂಗ್ರಹವನ್ನು ಮೈಸೂರು 
ವಿಶ್ವವಿದ್ಯಾನಿಲಯವು ಪ್ರಕಟಿಸಿದೆ. ರಾಮದಾಸರೆಂದರೆ ಬ್ರಾಹ್ಮಣರ ಪೈಕಿ ಎಂದು 
ತಿಳಿಯಬೇಡಿರಿ. ಆದರೆ ಅವರು ಮುಸಲ್ಮಾನರು-ಬಡೇಸಾಬ್‌ ಎಂದು ಹೆಸರು. 
ಇನ್ನೊಬ್ಬರು ಹುಸೇನಾಸಾಬ್‌ ಎಂದು. ಅವರು ಎಷ್ಟು ಚೆನ್ನಾಗಿ ದಾಸರ ಪದವನ್ನು 
ತಿಳಿಸಿ ಹೇಳಿ ಹಾಡುತ್ತಾರೆ! ಹೀಗೆ, ಜಾತಿ, ಮತ, ಪಂಥ ಇವಾವವೂ ಸಾಹಿತ್ಯಕ್ಕೆ 
ಖಂಡಿತ ಅಡ್ಡ ಬರುವುದಿಲ್ಲ, 


ಸಾಹಿತ್ಯ ಸಂಶೋಧನೆಯ ಇನ್ನು ಕೆಲವು ಲಕ್ಷಣಗಳಿವೆ. ಯಾವುದು 
ಅಲಕ್ಷಿತವಾಗಿರುತ್ತದೊ ಅದು ಪ್ರಯೋಜನವಿಲ್ಲ ಎಂದುಕೊಂಡಿರುವುದು ಬೆಳಕಿಗೆ 
ಬರಬಹುದು. ಪ್ರಯೋಜನವಿಲ್ಲ ಎಂದುಕೊಂಡಿದ್ದನ್ನು ಸಂಶೋಧನೆಗೆ ಎತ್ತಿಕೊಳ್ಳಬಹುದು. 


ಇನ್ನೊಂದು ವಿಷಯ, ಸಾಹಿತ್ಯದ ಸ೦ಶೋಧನೆ ಸಾಕಷ್ಟು ವ್ಯಾಪಕವಾಗಿರುತ್ತದೆ 
ಏಕಮುಖವಾದದ್ದಲ್ಲ. ವಿಜ್ಞಾನದಲ್ಲಿ ಒಂದೇ ವಿಷಯ ಅದರಲ್ಲಿ ಎಷ್ಟು ಆಳವಾಗಿ 
ಹೋಗಲು ಸಾಧ್ಯವೋ ಅಷ್ಟು ಹೋಗಿ, ಕಂಡು ಹಿಡಿದ ಹೊಸ ಮಾತು ಹೇಳುತ್ತಾರೆ. 
ಸಾಹಿತ್ಯದಲ್ಲಿ ಹಾಗಲ್ಲ. ಯಾವುದು "ಅ೦ತರಶಿಸ್ಮೀಯ' ಎನ್ನುತ್ತೇವೆಯೋ ಆ ಸಾಹ 
ಚರ್ಯ ಸಾಹಿತ್ಯಕ್ಕೆ ಅನ್ವಯಿಸುತ್ತದೆ. ಸಾಹಿತ್ಯ ಸಂಶೋಧನೆ ಮಾಡುವವರಿಗೆ ಮನೋವಿಜ್ಞಾನ 
ಬೇಕಾಗುತ್ತದೆ, ಇತಿಹಾಸ, ಕಲೆ, ಧರ್ಮ ಸಾಮಾಜಿಕ ನಡವಳಿಕೆ ಇವೂ ಬೇಕು. ಬೇರೆ 
ಯಾವುದೇ ಸಂಶೋಧನೆಗಿಂತ ಸಾಹಿತ್ಯ ಸಂಶೋಧನೆಗೆ ಇತರ ಕ್ಷೇತ್ರಗಳ ಸಾಹಚರ್ಯ 
ಬೇಕು. ಏಕೆಂದರೆ ಸಾಹಿತ್ಯ ಸಂಶೋಧನೆಯಲ್ಲಿ ಸಾಹಿತ್ಯ ಸಮಗ್ರ ಜನಜೀವನವನ್ನು 
ಪ್ರತಿಬಿ೦ಬಿಸಿರುತ್ತದೆ. ಈಗ ಕುಮಾರವ್ಯಾಸ ಭಾರತವನ್ನು ತೆಗೆದುಕೊಂಡರೆ ಅದರಲ್ಲಿ 
ಕೃಷ್ಣನ ಕತೆ, ಯುದ್ಧ ಸನ್ನಿವೇಶ, ಉತ್ತರ ಕುಮಾರನ ಹಾಸ್ಯದ ಸನ್ನಿವೇಶ ಹೀಗೆ ಅನೇಕ 
ಸನ್ನಿವೇಶಗಳು ಬರುತ್ತವೆ. ಆದರೆ ಅಲ್ಲಿ ಇನ್ನೂ ಅನೇಕ ದೃಷ್ಟಿಕೋನಗಳಿವೆ. ಇವನ 
ಕಾವ್ಯದಲ್ಲಿ ಭಾಗವತ ಪಂಥ ಯಾವುದು ಎಂದು ಕಂಡು ಹಿಡಿಯಬಹುದು. ಅವನ 
ಕಾಲದ ಸಾಮಾಜಿಕ ಜೀವನ ಹೇಗಿತ್ತು ಎಂದು ತಿಳಿಯಬಹುದು, ರಾಜಕೀಯ ಛಾಯೆ 


೧೨ | ಲೋಚನ ದೀಪ್ತಿ 


ಅದರಲ್ಲಿ ಇದೆ ಅನ್ನಿಸಬಹುದು. ಮರಾಠಿ ನುಡಿಗಳನ್ನು ಸಾಕಷ್ಟು ಕಾಣಬಹುದು ಮತ್ತು 
ಆ ಭಾಗದಲ್ಲಿ ಮರಾಠಿ ಆ೦ಶ ಎಷ್ಟಿತ್ತು ಎಂದು ಕಾಣಬಹುದು. 


೧೯೩೦ರ ದಶಕದಲ್ಲಿ ಗಾಂಧೀಜಿ ಹರಿಜನ ಸಮಸ್ಯೆಯ ಬಗ್ಗೆ ಚಳುವಳಿ ನಡೆಸಿದ್ದು, 
ನಮ್ಮ ಸಾಹಿತಿಗಳ ಮೇಲೆ ಸಾಕಷ್ಟು ಪರಿಣಾಮ ಮಾಡಿತು. ಆ ಕುರಿತು ನಾಲ್ಕೈದು ಜನ 
ಸಾಹಿತಿಗಳು ಹರಿಜನರ ಸಮಸ್ಯೆ ಎತ್ತಿಕೊಂಡು ಕೃತಿ ಬರೆದಿದ್ದಾರೆ. ಶ್ರೀರಂಗರ-'ಹರಿಜನ್ಹಾರ]; 
ಮಾಸ್ತಿಯವರ-'ಕಾಕನಕೋಟೆ' ; ಕುವೆಂಪು ಅವರ "ಶೂದ್ರ ತಪಸ್ತಿ', ಗೊರೂರರ- 
'ಹೇಮಾವತಿ'-ಮುಂತಾದವು. ಗಾಂಧೀಜಿ ಹೇಳಿದ ಅಹಿಂಸೆ, ಹರಿಜನೋದ್ಧಾರ, ಹರಿಜನ 
ಸಮಸ್ಯೆ-ಇವೆಲ್ಲಾ ನಮ್ಮ ಸಾಹಿತಿಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಎನ್ನುವುದನ್ನು 
ಗಮನಿಸಿದರೆ-ಇದು ಅಂತರ ಶಿಸ್ತಿನ ವಿಷಯವಾದಂತೆಯೇ ಆಯ್ತು. 

ಸಾಹಿತ್ಯ ಸಂಶೋಧನೆ ಬಹಳ ವೈವಿಧ್ಯಮಯವಾಗಿರುತ್ತದೆ. ಒಬ್ಬರು ಕನ್ನಡ 
ಸಾಹಿತ್ಯದಲ್ಲಿ ಪಿಹೆಚ್‌.ಡಿ. ಮಾಡಿದ್ದಾರೆ. “ಕನ್ನಡ ಸಾಹಿತ್ಯದಲ್ಲಿ ಸೀತೆಯ ಪಾತ್ರ' ಎನ್ನುವ 
ಒ೦ದು ಸಂಶೋಧನಾ ಪ್ರಬಂಧದಲ್ಲಿ-ಸೀತೆ ವಾಲ್ಮೀಕಿಯಿಂದ ಕುವೆಂಪುವರೆಗೆ ಅವರ 
ಕಾವ್ಯಗಳಲ್ಲಿ ಹೇಗೆ ಕಾಣಿಸಿಕೊ೦ಡಿದ್ದಾಳೆ, ಆ ವಿಷಯ ಹೇಗೆ ಬೆಳೆದು ಬಂದಿದೆ 
ಎಂಬುದನ್ನು ವೈವಿಧ್ಯಮಯವಾಗಿ ತಿಳಿಸಿದ್ದಾರೆ. ಅದರಿಂದ ಸಾಹಿತ್ಯ ಸಂಶೋಧನೆಯಲ್ಲಿ 
ಎಷ್ಟು ದೃಷ್ಟಿಕೋನಗಳಿರುತ್ತವೆ ಎಂದು ತಿಳಿಯುತ್ತದೆ. 

ಇನ್ನು ಯಾವ ಯಾವ ದೃಷ್ಟಿಕೋನದಿಂದ ಸಾಹಿತ್ಯ ಸಂಶೋಧನೆಯನ್ನು 
ನಡೆಸಬಹುದೆಂದು ನೋಡುವಾ. 
ಅ) ಚಾರಿತ್ರಿಕ ದೃಷ್ಟಿ: "ಕನಕದಾಸರು ಕಂಡ ವಿಜಯನಗರ' ಬೆಟಗೇರಿ ಕೃಷ್ಣಶರ್ಮರು 

ಬರೆದಿರುವುದು. ಇದು ನಿಜವಾದ ಸಂಶೋಧನೆ. 


ಆ) ತೌಲನಿಕ ದೃಷ್ಟಿ: ಎಂದರೆ ಎರಡು ಕೃತಿಗಳ ಹೋಲಿಕೆ ಅಥವಾ ಬೇರೆ ಬೇರೆ 
ಭಾಷೆಗಳಲ್ಲಿ ಬಂದದ್ದನ್ನು ಹೋಲಿಸಿ ನೋಡಬಹುದು. 


ಇ) ಪುನರ್‌ ಮೌಲ್ಯಮಾಪನ : ಹಿಂದೆ ಯಾವ ಸಂಶೋಧನೆ ಆಗಿರುತ್ತದೋ ಅದರ 
ಮುಂದುವರಿಕೆ ಇದಾಗುತ್ತದೆ. 


ಈ) ಸಂಖ್ಯಾನ್ವಯ ದೃಷ್ಟಿ : 'ಹರಿಹರನ ರಗಳೆಗಳ ಸಂಖ್ಯಾ ನಿರ್ಣಯ' 
ಡಾ. ಹಿರೇಮಲ್ಲೂರ್‌ ಈಶ್ವರನ್‌ ಬರೆದದ್ದು ಇದಕ್ಕೊಂದು ನಿದರ್ಶನವಾಗಬಲ್ಲದು. 


ಉ) ಶಬ್ದ ಮೂಲದ ಶೋಧ : ಮೊದಲ ಬಾರಿಗೆ ರಚಿತವಾಗುವ ಶಬ್ದಕೋಶ ಈ 
ಸದರಿನಲ್ಲಿ ಬರಬಹುದು. 


ಲೋಚನ ದೀಪ್ತಿ |೧೩ 


೬) ಸಾಹಿತ್ಯ ಸಂಶೋಧನೆ ಮಾಡುವವರು ಹಳಗನ್ನಡ, ಹೊಸಗನ್ನಡ, ಕಾವ್ಯಶಾಸ್ತ್ರ 


—) 


ಜಾನಪದ ಸಾಂಸ್ಕೃತಿಕ ವಲಯ ಇವುಗಳನ್ನು ತಿಳಿದಿರಬೇಕು. ಮೂಲಭೂತ 
ಆಕರಗಳನ್ನು ಗಮನಿಸಿರಬೇಕು. ಪೌರಾಣಿಕ ಗ್ರಂಥಗಳು ಕಾವ್ಯಗಳನ್ನು ಓದಿರಬೇಕು. 
ಪಂಪ ಭಾರತ, ಕುಮಾರವ್ಯಾಸ ಭಾರತ, ರಾಜಶೇಖರ ವಿಳಾಸ-ಈ ಮೂರನ್ನೂ 
ಮನನ ಮಾಡಿದ್ದರೆ, ಅವರು ನಿಜವಾಗಿ ಹಳಗನ್ನಡ ಸಾಹಿತ್ಯವನ್ನು ವಿಶೇಷವಾಗಿ 
ಅಭ್ಯಾಸ ಮಾಡಿದಂತೆ ಎಂದು ತಿಳಿಯಬಹುದು. ಧಾರ್ಮಿಕ ಗಂಥಗಳನ್ನು 
ಓದಿರಬೇಕು, ಜೈನಧರ್ಮ ಗ್ರಂಥದಲ್ಲಿ ಬರುವ ಜೈನ ಪಾರಿಭಾಷಿಕ ಭಾಷೆ 
ತಿಳಿದಿರಬೇಕು. ನಮ್ಮ ಸಾಹಿತ್ಯದಲ್ಲಿ ಪ್ರತಿಫಲಿತಗೊಂಡ ವೀರಶೈವ ಧರ್ಮ 
ವಿಚಾರಗಳು ಅರ್ಥವಾಗಬೇಕಾದರೆ-ವೀರಶೈವ ಪಾರಿಭಾಷಿಕಭಾಷೆ ತಿಳಿದಿರಬೇಕು. 
ದ್ರಾವಿಡಭಾಷಾ ಸಾಹಿತ್ಯವೂ ಗೊತ್ತಿರಬೇಕು. ಮೂಲಭಾಗವತವನ್ನು ಚೆನ್ನಾಗಿ 
ಅಭ್ಯಾಸ ಮಾಡದಿದ್ದರೆ ದಾಸ ಸಾಹಿತ್ಯದ ಮರ್ಮ ತಿಳಿಯಲು ಆಗುವುದಿಲ್ಲ. 
೬೩ ಪುರಾತನರ ಬಗ್ಗೆ ತಿಳಿಯದಿದ್ದರೆ ಹರಿಹರನ ರಗಳೆಗಳನ್ನು ಅರ್ಥ 
ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದಾರ್ಶನಿಕ ಸಾಹಿತ್ಯ ಬೇಕಾಗುತ್ತದೆ. ಇತರ ಮಾನವಿಕ 
ವಿಷಯಗಳು ತಿಳಿದಿರಬೇಕು. ಸಮಾಜಶಾಸ್ತ್ರ, ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ 
ವಿಷಯಗಳು-ಇವು ಹೊಸಗನ್ನಡ ಸಾಹಿತ್ಯ ಅಭ್ಯಾಸ ಮಾಡುವಾಗ 
ತಿಳಿದಿರಬೇಕಾಗುತ್ತದೆ. 


ಸಂಶೋಧನಾ ವಿಷಯಗಳನ್ನು ಆರಿಸಿಕೊಳ್ಳುವಾಗ ಆ ವಿಷಯದ ಬಗ್ಗೆ ಹಲವಾರು 
ತಿಂಗಳು ವಿಚಾರ ಮಾಡಿರಬೇಕು. ಅದರ ಆಕರಗಳೇನು? ಅದರ ವ್ಯಾಪಕತೆ 
ಎಷ್ಟಿದೆ ಎಂದು ತಿಳಿದಿರಬೇಕು. ಸಂಶೋಧನೆಗೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ 
ಎಷ್ಟೋ ಸಣ್ಣ ಸಣ್ಣ ವಿಷಯಗಳು ಗೊತ್ತಾಗುತ್ತಾ ಹೋಗುತ್ತವೆ. ನನ್ನದೇ ಒಂದು 
ಅನುಭವ ಹೇಳುತ್ತೇನೆ. ಹೊಸಗನ್ನಡದ ಅರುಣೋದಯ ೧೯ನೇ ಶತಮಾನದ್ದು. 
ಆಗಿನ ಕೆಲವು ಕವಿತೆಗಳನ್ನು ಓದುವಾಗ-ಎಷ್ಟು ಚೆನ್ನಾಗಿ ಮಾತ್ರ ಲೆಕ್ಕಾ ಇಟ್ಟು 
ಕೊಂಡು ಕವಿತೆ ರಚಿಸಿದ್ದಾರೆ. ಸ್ವಲ್ಪ ಈ ಬಗ್ಗೆ ಹುಡುಕಿದರೆ ೩-೪ ಪ್ರಕಾರಗಳು 
ಕಂಡುಬಂತು. ಡಿ.ಎಸ್‌. ಕರ್ಕಿಯವರು ತಮ್ಮ ಛಂದೋವಿಕಾಸದಲ್ಲಿ ೩-೩ 
ಶಿ-೩ : ೩-೪ ; ೩-೪ ; ೪-೪-೪-೪ ; ೫-೫-೫-೫ ಮಾತ್ರೆಗಳೆಂಬ 
ಪ್ರಕಾರಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಕನ್ನಡ ಕವಿಗಳಿಗೆ ಈ ೩-೪, ೩-೪, 
ಮಾತ್ರೆಗಳು ಹೆಚ್ಚು ಮೆಚ್ಚಿಕೆ ಆದಂತೆ ಕಂಡು ಬಂದಿಲ್ಲ, ಪುರಂದರದಾಸರ ಒಂದು 
ಹಾಡಿದೆ- “ಎಂದು ಕಾಂಬೆನೊ ಎನ್ನ ಸಲಹುವ ತಂದೆ ಉಡಪಿಯ ಜಾಣನ” 
೩೪-೩-೪ ಮಾತ್ರೆಯದ್ದು, ತಿರುಕೊಳವಿನಾಚಿಯ ಪ್ರಲಾಪದಲ್ಲಿ 'ಮಗನೆ 


೧೪ | ಲೋಚನ ದೀಪ್ತಿ 


ನೀನಿಂತಳಿಯೆ ಸೈರಿಪನೆಂತು ಪೇಳ್ವೆ, ಶಂಕರ'-ಎಂದು ಬರುತ್ತದೆ. ಎಸ್‌. ಜಿ. 
ನರಸಿಂಹಾಚಾರ್‌ ಅವರ "ಗಿರಿಜೆ" ವರನನು ಬಯಸಿ ಬಂದಳು ಹರನನು 
ಶಶಿಧರನನು-ಬೇಂದ್ರೆಯವರೂ ಈ ಪ್ರಯೋಗವನ್ನು ೩-೪ ಕಡೆ ತಂದಿದ್ದಾರೆ. 
ಇದನ್ನು ಕಂಡುಹಿಡಿದೆ ಎಂದು ಬಹಳ ಸಂತೋಷ ಆಯ್ತು. 


ಕೊನೆಯದಾಗಿ ಕಂಪ್ಯೂಟರ್‌ ವಿಷಯ ಹೇಳಿ ಮುಗಿಸುತ್ತೇನೆ. ಸಾಹಿತ್ಯದ ಅಭ್ಯಾಸಕ್ಕೆ 
ಕಂಪ್ಯೂಟರನ್ನು ಬಳಸಬೇಕಾಗುತ್ತದೆ. ಕನ್ನಡ ಸಾಹಿತ್ಯಕ್ಕೂ ಇದು ಅನ್ವಯಿಸುತ್ತದೆ. ಏಕೆಂದರೆ 
ಎಷ್ಟೋ ಸಲ ವಿಮರ್ಶನ ಬುದ್ದಿ ಒಮ್ಮೊಮ್ಮೆ ಕೈ ಕೊಡುತ್ತದೆ. ಇಂಗ್ಲಿಷ್‌ ಸಾಹಿತ್ಯದಲ್ಲೂ 
ಇದು ಬರುತ್ತದೆ. ಕೀಟ್ಸ್‌ ಕವಿಗೆ ಇಂಧಿಂಥ ಬಣ್ಣಗಳು ಬಹಳ ಪ್ರಿಯವಾದದ್ದು ಎಂದು 
ಒಂದು ಥಿಯರಿಯೇ ಇದೆ. ಯಾರೋ ಒಬ್ಬರು ಅವನ ಕೃತಿಗಳನ್ನೆಲ್ಲ ಕಂಪ್ಯೂಟರಿಗೆ 
ಹಾಕಿ ಅದರಿಂದ ಅವನ ಶಬ್ದಗಳು ಯಾವುವೆಂದು ಪತ್ತೆ ಮಾಡಿದಾಗ ಅವು ಬೇರ 
ಬಣ್ಣಗಳೇ ಹೊರಟವು, ಕಂಪ್ಯೂಟರಿನ ಸಹಾಯ ತೆಗೆದುಕೊಂಡಿದ್ದರಿಂದ ಇದನ್ನು 
ಸಾಧಿಸಲು ಸಾಧ್ಯವಾಯಿತು. 


ಮುದ್ದಣನ ಶಿವಭಕ್ತಿ ಆಥವಾ ಶಿವ ಪಾರಮ್ಯ-ಕಂಪ್ಯೂಟರಿಂದಲೇ ಕಂಡು ಬಂದದ್ದು. 
ಶಿವನ ಪರವಾದ ಶಬ್ದಗಳು ರಾಮವಾಚಿ ಶಬ್ದಗಳಿಗಿಂತ ಎರಡು ಪಟ್ಟು ಹೆಚ್ಚಿದ್ದವು 
ಎಂದು ಹೇಳಲು ಸಾಧ್ಯವಾದದ್ದು. 


ಕಂಪ್ಯೂಟರ್‌ ಸಹಾಯದಿಂದ ಇಂತಹ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಬಹುದು. 
ಕಂಪ್ಯೂಟರ್‌ಗೆ ಹೋಗುವ ಮೊದಲಿಗೆ ಇಡೀ ಪಠ್ಯವನ್ನು ಕಂಪ್ಯೂಟರಿಗೆ ಹಾಕಬೇಕು. 
ಇದು ಕೃತಿ ಮೂಲ ಸಂಶೋಧನೆ ತಾನೇ. ಅನಂತರ ಅದು ಪದ ಪ್ರಯೋಗ ಕೋಶವನ್ನು 
ಸಿದ್ಧ ಮಾಡಿಕೊಡುತ್ತದೆ ; ತನ್ನಷ್ಟಕ್ಕೆ ಮಾಡಿ ಕೊಡುತ್ತದೆ ! ಒಂದು ಪದ ಎಷ್ಟು ಕಡೆ, 
ಯಾವ ಯಾವ ಸಂದರ್ಭದಲ್ಲಿ ಬಂದಿದೆ ಎಂದು ಅದು ಕೊಡುತ್ತಾ ಹೋಗುತ್ತದೆ. ಈ 
ಪದ ಪ್ರಯೋಗ ಕೋಶವನ್ನು ಮೊದಲು ಮಾಡಿದ ಎಸ್‌. ಆರ್‌. ಗುಂಜಾಳ್‌ 
ಮುಂತಾದವರಿಗೆ ಗೊತ್ತು, ಇದು ಎಷ್ಟು ಕಷ್ಟದ ಕೆಲಸ ಎನ್ನುವುದು. ಕಂಪ್ಯೂಟರಿನಲ್ಲಿ 
ಬಹಳ ಸುಲಭ. ಒಮ್ಮೆ ಈ ಪದ ಪ್ರಯೋಗಕೋಶ ಸಿದ್ಧವಾಗಿ ಬಿಟ್ಟರೆ-ಅದರಿಂದಾಗುವ 
ಅನುಕೂಲ ಏನೆಂದರೆ ಯಾರಿಬ್ಬರ ಕೃತಿಗಳನ್ನು ಹೋಲಿಸಿ ನೋಡಬಹುದು. ಕಣವಿಯವರ 
ಮೇಲೆ ಬೇಂದ್ರೆಯವರ ಪ್ರಭಾವ ಎಷ್ಟು ಆಗಿದೆ ಎಂಬುದನ್ನು ಬೇಂದ್ರೆಯವರ ಮತ್ತು 
ಕಣವಿಯವರ ಕೃತಿಗಳನ್ನು 017006: ಗೆ ಹಾಕಿದಾಗ ತಟ್ಟನೆ ಇದು ಗೊತ್ತಾಗುತ್ತದೆ. 
ಮಿಲ್ಬನ್‌ ಮತ್ತು ಶೆಲ್ಲಿ ಇವರಲ್ಲಿ ಒಬ್ಬರ ಪ್ರಭಾವ ಇನ್ನೊಬ್ಬರ ಮೇಲೆ ಹೇಗೆ ಆಗಿದೆ 
ಎಂದು ನಿಖರವಾಗಿ ಸಿದ್ಧಮಾಡಿ ತೋರಿಸಿಕೊಟ್ಟಿದ್ದಾರೆ ಎಂದು ನಾವು ನೋಡಬಹುದು. 


ಲೋಚನ ದೀಪ್ತಿ | ೧೫ 


ಕಂಪ್ಯೂಟರ್‌ ಅನ್ನು ನಾನು ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಇಷ್ಟು ದಿನ 
ಕಂಪ್ಯೂಟರಿನಲ್ಲಿ ಏನಾದರೂ ಹಾಕಬೇಕಾದರೆ ಅದು ರೋಮನ್‌ ಲಿಪಿಯಲ್ಲಿ 
ಬರೆಯಬೇಕಾಗಿತ್ತು ಈಗ ಸ೦ಶೋಧನಾ ದೃಷ್ಟಿಯಿಂದ ಹೇಳುತ್ತಿದ್ದೇನೆ, ಕನ್ನಡ ಲಿಪಿಯಲ್ಲೆ 
ಒ೦ದು ಕೃತಿಯನ್ನು ಸೇರಿಸಬಹುದು, ಆ ಮೇಲೆ ಅದಕ್ಕೆ ಉತ್ತರವನ್ನು ನಾವು ಕನ್ನಡದಲ್ಲೇ 
ತೆಗೆದುಕೊಳ್ಳಬಹುದಾದ ಹೊಸ ಶೋಧ ಆಗಿದೆ. 


ಕೊನೆಯದಾಗಿ ಹೇಳಬೇಕಾದದ್ದು ಏನೆಂದರೆ-ಕನ್ನಡ ಸಂಶೋಧನೆ ವಿಷಯ 
ಎಷ್ಟು ಕೆಳ ಮಟ್ಟಕ್ಕೆ ಇಳಿದಿದೆ ಎಂಬುದನ್ನು ನೆನೆದರೆ ಬಹಳ ಬೇಸರವಾಗುತ್ತದೆ. 
ನಮಗಿಂತ ಹಿರಿಯರಾಗಿದ್ದವರು ನಮಗೆ ಬೈಯುತ್ತಿದ್ದರು-ಏನು “ಈಗಿನ ಕಾಲ' ಎಂದು, 
ಈಗ ನಾವು ಅದಕ್ಕಿಂತ ಕೆಳಗಿನ ಸ್ತರವನ್ನು ನೋಡುತ್ತಿದ್ದೇವೆ. ಕನ್ನಡ ಸಂಶೋಧನೆಯ 
ಈಗಿನ ಪರಿಸ್ಥಿತಿಯಲ್ಲಿ ಪಿಹೆಚ್‌.ಡಿ. ತೆಗೆದುಕೊಳ್ಳುವುದು ಬಹಳ ಸುಲಭ ಎನ್ನುವ 
ಭಾವನೆ ಬಂದು ಬಿಟ್ಟಿದೆ-ಹಾಗಾಗಬಾರದು. ದಯಮಾಡಿ ಮುಂದಿನ ಸಂಶೋಧನೆ 
ಏನಾದರೊಂದು ಹೊಸತನ್ನು ಕಂಡುಹಿಡಿಯುವಂತಿರಲಿ. ಪ್ರಯತ್ನ ಮಾಡುವ ಪುಜ್ಞೆಯಿರಲಿ. 


- (ಧ್ವನಿ ಸಂಗ್ರಹ-ಉಮಾದೇವಿ) 


0೧ 


೧೬ | ಲೋಚನ ದೀಪ್ತಿ 


*ಪಂಪನು ಮೊದಲು ಸಮಸ್ತ ಭಾರತವನ್ನು ಬರೆದು ಮತ್ತೆ 
ಅದನ್ನು ವಿಕ್ರಮಾರ್ಜುನವಿಜಯವನ್ನಾಗಿಸಿದನೆ? 


- ಡಾ. ನ. ಸುಬ್ರಹ್ಮಣ್ಯಂ 
ಸಾವಿರ ವರ್ಷಗಳಿಂದ ಶ್ರೇಷ್ಠಕವಿಯೆಂದು ಕನ್ನಡ ಸಾಹಿತ್ಯ ಪ್ರೇಮಿಗಳಿಂದ 
ಆರಾಧಿಸಲ್ಪಡುತ್ತಿರುವವನು ಪ೦ಪ. ಅವನು ಕನ್ನಡದ ಅಗ್ರಮಾನ್ಯ ಕವಿ. ಸಂಸ್ಕೃತಕ್ಕೆ 
ವಾಲ್ಮೀಕಿಯಂತೆ ಕನ್ನಡಕ್ಕೆ ಆದಿಕವಿ. ಅವನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ 
ಎರಡೂ ಮಹಾಕಾವ್ಯಗಳು. ಆ ಎರಡು ಕಾವ್ಯಗಳು ಆ ಮುಂಚಿನ ಕಾವ್ಯಗಳನ್ನೆಲ್ಲ 
ಇಕ್ಕಿಮೆಟ್ಟಿದುವು ಎಂದು ಕವಿಯ ಹೇಳಿಕೆ. ಅವನಿಗಿಂತ ಪೂರ್ವದಲ್ಲಿದ್ದ ಕವಿಗಳ 
ಸಮಗಕಾವ್ಯವಾವುದೂ ಉಳಿದು ಬಂದಿಲ್ಲವಾದುದರಿಂದ ಆ ಹೇಳಿಕೆ ಸತ್ಯವಿರಬಹುದು. 
ಮುಂದೆ ನೂರಾರು ವರ್ಷಕಾಲ ಪಂಪನ ಕಾವ್ಯಗಳು ಇತರ ಕವಿಗಳಿಗೆ ಮಾರ್ಗದರ್ಶನ 
ಮಾಡಿರುವುದೂ ನಿಜ. 


ಇಂತಹ ಪ್ರತಿಭಾವಂತ ಕವಿಯ ಒಂದು ಕಾವ್ಯ ವಿಕ್ರಮಾರ್ಜುನ ವಿಜಯದಲ್ಲಿ 
ಅನೇಕ ಅಸಾಂಗತ್ಯಗಳೂ ಅಸಾಮಂಜಸ್ಯಗಳೂ ತಲೆಹಾಕಿವೆಯೆಂದರೆ ನಮಗೆ 
ಸೋಜಿಗವೆನಿಸುತ್ತದೆ. ಹಾಗೆ ಅವು ತಲೆ ಹಾಕಿದ್ದರೂ ಕಾವ್ಯದ ರೋಚಕತೆಯೆದುರು 
ಅದು ಪರಿಗಣನೆಗೆ ಬರುವುದಿಲ್ಲ. ಕಲೆಗಾರನ ಕಲೆ ಸಹೃದಯರಿಗೆ ಮೆಚ್ಚಿಕೆಯಾಯಿತೆಂದರೆ 
ಕಲೆಗಾರನ ದೋಷಗಳೆಲ್ಲ ಗೌಣವಾಗಿಬಿಡುತ್ತವೆ. ಆ ದೋಷಗಳತ್ತ ಜನ ಕಣೆರೆದು 
ನೋಡುವುದಕ್ಕೇ ಹೋಗುವುದಿಲ್ಲ. ಆದರೂ ಆಸಾಂಗತ್ಯಗಳ ಯುಕ್ತಾಯುಕ್ತತೆಯನ್ನು 
ಕುರಿತು ಪರಿಶೀಲಿಸುವುದು ವಿಮರ್ಶಕನ ಕೆಲಸ. 


ಪರಂಪರೆಯಿ೦ದಲೋ ಕೇಳ್ನೆಯಿಂದಲೋ ಮಹಾಭಾರತದ ಕಥೆಯನ್ನು 
ತಿಳಿದಿರುವವರಿಗೆ ವಿಕ್ರಮಾರ್ಜುನ ವಿಜಯವನ್ನು ಓದಿದಾಗ ಕೆಲವು ಅಸಾ೦ಗತ್ಯಗಳು 
ಎದುರಾಗುತ್ತವೆ. ಅವನ್ನು ಎರಡು ಬಗೆಗಳಾಗಿ ವಿಂಗಡಿಸಬಹುದು. 


ಅ. ಅರಿಕೇಸರಿಯ ವೈಯಕ್ತಿಕ ವಿಷಯಗಳ ಸೇರ್ಪಡೆ. 
ಆ. ಅರಿಕೇಸರಿಯ ಪ್ರಸನ್ನತೆಗಾಗಿ ಮಾಡಿಕೊಂಡಿರಬಹುದಾದ ಮಾರ್ಪಾಡುಗಳು. 


* (ಲೋಚನ-ಸಂಪುಟ-೬, ಸಂಚಿಕೆ-೨, ೧೯೯೩) 


ಲೋಚನ ದೀಪ್ತಿ |೧೭ 


ಅ. ಚಾಲುಕ್ಯ ರಾಜನಾದ ಅರಿಕೇಸರಿಯ ಆಪ್ಪಮಿತ್ರನೂ ಆಸ್ಥಾನಕವಿಯೂ 
ಆಗಿದ್ದವನು ಪಂಪ. ಅವನನ್ನು ಆತ ಪ್ರೀತಿಯಿಂದ ಬರಮಾಡಿಕೊಂಡು ಸಮಸ್ತ 
ಭಾರತವನ್ನು ಬರೆಯುವಂತೆ ಪ್ರೇರಿಸಿದನಂತೆ. ಅವನು ಬರೆದ ಆ ಕಾವ್ಯಕ್ಕೆ ಅರ್ಜುನ 
ಕಥಾನಾಯಕನಾದುದರಿಂದ ಅದು ವಿಕಮಾರ್ಜುನ ವಿಜಯವೆನಿಸಿತು. ಅರಿಕೇಸರಿಯನ್ನು 
ಕಂಡಾಗಲೆಲ್ಲ ಪಂಪನಿಗೆ ಅರ್ಜುನನ ನೆನಪೇ ಬರುತ್ತಿತ್ತಂತೆ. ಹಾಗಾಗಿ ಅರಿಕೇಸರಿಯ 
ಕಥೆಯನ್ನು ಅರ್ಜುನನ ಕಥೆಯೊಡನೆ ಅಭೇದ ಕಲ್ಪನೆಯಿ೦ದ ಸಮ್ಮೇಳಗೊಳಿಸಿ ಬರೆದ. 
ಆದರೆ ಭಾರತದ ಕೆಲವು ಸನ್ನಿವೇಶಗಳಲ್ಲಿ ಅರಿಕೇಸರಿಯ ಕಥೆ ಹೆಣೆದುಕೊಂಡಿರುವುದು 
ಅಪ್ರಕೃತವೂ ಅಸಂಗತವೂ ಆಗಿ ತೋರುತ್ತದೆ. ಅಂತಹ ಸ೦ಗತಿಗಳನ್ನು ಹೀಗೆ 
ವಿಶ್ಲೇಷಿಸಬಹುದು. 

(2. ಗ್ರಂಥಾರ೦ಭದಲ್ಲಿ ದೇವತಾಸ್ತುತಿ ಮಾಡುವೆಡೆಯಲ್ಲಿ ಅರಿಕೇಸರಿಯ ಬಿರುದುಗಳಾದ 
ಉದಾತ್ತನಾರಾಯಣ, ಉದಾರಮಹೇಶ್ವರ, ಪ್ರಚಂಡ ಮಾರ್ತಾಂಡ, 
ಸಹಜಮನೋಜ ಎಂಬುವನ್ನು ಬಳಸಿಕೊಂಡು ನಾರಾಯಣನಿಗಿಂತಲೂ 
ಉದಾತ್ತನಾರಾಂಯಣನೇ ಮೇಲೆಂಬಂತೆ, ಮಹೇಶ್ವರನಿಗಿಂತಲೂ 
ಉದಾರಮಹೇಶ್ವರನೂ, ಮಾತಾರ೯ಡನಿಗಿಂತಲೂ ಪ್ರಚಂಡ ಮಾರ್ತಾಂಡನೂ, 
ಮನೋಜನಿಗಿಂತಲೂ ಸಹಜಮನೋಜನು ಮೇಲೆಂಬಂತೆ ಕವಿ ಸ್ತುತಿಸಿದ್ದಾನೆ. 

೨. ಅರಿಕೇಸರಿಗೆ ಸಂಬಂಧಿಸಿದ ಆನುವಂಶಿಕ ವಿಷಯಗಳು ಪ್ರಾರಂಭದ ೫ ಪದ್ಯಗಳಲ್ಲಿ 
ಅಡಕವಾಗಿವೆ. 

೩. ಪ್ರತಿ ಆಶ್ವಾಸದ ಮೊದಲನೆಯ ಹಾಗೂ ಕೊನೆಯ ಪದ್ಯ ಅರ್ಜುನನ 
ಪರವಾದುದಾಗಿರುತ್ತದೆ. ಅಲ್ಲಿ ಸಾಮಾನ್ಯವಾಗಿ “ಅರಿಗ, ಹರಿಗ, ಪರಾಕ್ರಮಧವಳ, 
ಉದಾತ್ತನಾರಾಯಣ' ಇತ್ಯಾದಿಯಾಗಿ ಅರಿಕೇಸರಿಯ ನಾಮಕರಣೋತ್ಸವದಲ್ಲಿ 
ಹೆಸರೋ ಬಿರುದೋ ಬಳಕೆಯಾಗುತ್ತದೆ. 


೪. ಅರ್ಜುನನ ದೇವಸಭೆಯೂ ಬ್ರಹ್ಮಸಭೆಯೂ ಬಂದು ಸೇರಿ ಅರಿಕೇಸರಿಯ 
ನೂರೆಂಟು ಬಿರುದುಗಳನ್ನು ಬಳಸಿ ಅಷ್ಟೋತ್ತರ ಶತನಾಮಗಳಿಂದ ಅವನಿಗೆ 
ಆಶೀರ್ವಾದ ನಡೆಯುತ್ತದೆ. 


೫. ಅರ್ಜುನನಿಗೆ ಯೌವನ ಪ್ರಾಪ್ತವಾದಾಗ ಅವನ ಅಂಗಾಂಗಗಳನ್ನು 
ಆಮಸಕಪಾದವಾಗಿ (ಆಪಾದಮಸ್ತಕವಾಗಿ ವರ್ಣಿಸುವುದು ವಾಡಿಕೆ) ವರ್ಣನೆ 
ಮಾಡುವ ನೆಪದಲ್ಲಿ ಅರಿಕೇಸರಿಯ ಬಿರುದುಗಳನ್ನು ವ್ಯಾಖ್ಯಾನಿಸಿ ಅವುಗಳ 
ಸಾಮಂಜಸ್ಕವನ್ನು ಕಲಿಸುತ್ತಾನೆ. 


೧೮ | ಲೋಚನ ದೀಪ್ತಿ 


೬ ಕೃಷ್ಣದೌತ್ಯದ ಸಂದರ್ಭದಲ್ಲಿ ದುರ್ಯೋಧನನೆದುರು ಅರ್ಜುನನ ಪ್ರತಾಪವನ್ನು 
ವರ್ಣಿಸುವ ನೆಪದಲ್ಲಿ ಅರಿಕೇಸರಿಯ ಒಂದೊಂದು ಬಿರುದನ್ನೂ ಹೇಳಿ 
ಅರ್ಜುನನಿಗನ್ನಯಿಸಿ ಹೊಗಳಲಾಗಿದೆ. 


೭ ಯುದ್ಧದಲ್ಲಿ ಕರ್ಣನಿಂದ ಪೆಟ್ಟು ತಿಂದು ಹಿಂದಿರುಗಿದ ಯುಧಿಷ್ಠಿರ ಅರ್ಜುನನ 
ಪರಾಕ್ರಮದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದಾಗ ಅಣ್ಣನ ಮಾತಿಗೆ ಕಡುನೊಂದ 
ಅರ್ಜುನ, ಸೂರ್ಯ ಮುಳುಗುವುದರೊಳಗೆ ಕರ್ಣನನ್ನು ಕೊಲ್ಲದೆ ನಿನ್ನ 
ಪಾದದರ್ಶನ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುವ ಸ೦ದರ್ಭದಲ್ಲಿ ತಾನು 
ನರಸಿ೦ಗನಿಗೂ ಜಾಕಬ್ಬರಸಿಗೂ ಮಗನಾಗಿ ಹುಟ್ಟಿದ ಅರಿಕೇಸರಿ ಎನಿಸಿ 
ಪ್ರಸಿದ್ಧನಾದವನು ಶತ್ರುಗಳಿಗೆ ಸಾಟಿಯಾದನೆಂದರೆ ನೀವೇ ನಗಿರೆ ಎನ್ನುವನು. 


೮, ೧೪ನೇ ಆಶ್ವಾಸದ ೩೭ನೇ ಪದ್ಯದ ನಂತರದ ವಚನದಲ್ಲಿ ಅರಿಕೇಸರಿಯ 
ಬಿರುದಾವಳಿಗಳ ವ್ಯಾಖ್ಯಾನ ಬರುತ್ತದೆ. 


ಆ. ಅರಿಕೇಸರಿಯನ್ನು ಅರ್ಜುನನೊಡನೆ ಸಮೀಕರಿಸಿದ ಮೇಲೆ ಅವನ ಪತ್ನಿಗೂ 
ಅರ್ಜುನನ ಪತ್ನಿಗೂ ಸಮೀಕರಣವಾಗಬೇಕು. ಆದ್ದರಿಂದ ಅರ್ಜುನಪತ್ನಿಯಾದ 
ದ್ರೌಪದಿಯನ್ನು ಇತರ ಪಾಂಡವರಿಗೂ ಪತ್ನಿ ಎಂದಲ್ಲಿ ಅರಿಕೇಸರಿಗೆ ಎಲ್ಲಿ 
ಅಸಮಾಧಾನವಾದೀತೋ ಎಂದು ದ್ರೌಪದಿಯನ್ನು ಅರ್ಜುನನಿಗೆ ಮಾತ್ರ ವಿವಾಹ 
ಮಾಡಿಸುತ್ತಾನೆ. ಅದರಿಂದ ಮುಂದೆ ಹಲವೆಡೆ ಅವನು ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳಬೇಕಾಗುತ್ತದೆ. 


ಪಂಪ ಜೈನಧರ್ಮೀಯನಾದುದರಿಂದ ಪ್ರಾರ್ಥನಾವಸರದಲ್ಲಿ ತನ್ನ ಒಡೆಯನ 
ಸಂಕೀರ್ತನೆ ಮಾಡಬೇಕೆಂಬ ಮೂಲೋದ್ದೇಶದಿಂದ ನಾರಾಯಣ, ಮಹೇಶ್ವರ, 
ಮಾರ್ತಾಂಡ ಮತ್ತು ಮನೋಜರಿಗಿಂತ ಉದಾತ್ತನಾರಾಯಣಾದಿಗಳೇ ಮೇಲೆಂದು 


ನಿರೂಪಿಸ ಹೊರಟಿರುವುದನ್ನು ಸಹೃದಯರು ಅಷ್ಟಾಗಿ ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. 


ಪ್ರಾರಂಭದಲ್ಲಿ ವಿವರವಾಗಿ ಬರುವ ಅರಿಕೇಸರಿಯ ಆನುವಂಶಿಕ ವಿಷಯಗಳು 
ಭಾರತ ಕಥೆಗೆ ಅಡ್ಡಿಯಾಗವು. 

ಆಶ್ವಾಸಾ೦ತ್ಯದ ಪದ್ಯಗಳಲ್ಲಿ ಬರುವ ಅರಿಕೇಸರಿಯ ನಾಮಗಳು ಅರ್ಜುನನಿಗೂ 
ವಿಶೇಷಣಗಳಾಗುವುದರಿಂದ ಅವುಗಳಿದ್ದರೂ ತೊಂದರೆಯಿಲ್ಲ. 

ದೇವಸಭೆ, ಬ್ರಹ್ಮಸಭೆಯ ಅಷ್ಟೋತ್ತರ ಶತನಾಮಗಳ ಆಶೀರ್ವಾದವನ್ನು 
ಸಹಿಸಿಕೊಳ್ಳಬಹುದು. ಆದರೆ ಅರ್ಜುನನಿಗೆ ಯೌವನ ಪ್ರಾಪ್ತವಾದಾಗ ಅವನ ಅಂಗಾಂಗ 


ವರ್ಣನೆ ಮಾಡುತ್ತ ಅರಿಕೇಸರಿಯ ಬಿರುದುಗಳ ವ್ಯಾಖ್ಯಾನ ಮಾಡುವುದು 
ಸಹಜವೆನಿಸುವುದಿಲ್ಲ. 


ಲೋಚನ ದೀಪ್ತಿ | ೧೯ 


ಕೃಷ್ಣಸ೦ಧಾನದ ಸಮಯದಲ್ಲಿ ಅರಿಕೇಸರಿಯ ಅಘಾತ. 
ಅರ್ಜುನನಿಗೆ ಅನ್ವಯಿಸುವಾಗ “.. ತ್ರಿನೇತ್ರನೊಳ್‌ ಕಾದಿ ಪಾಶುಪತಾಸ್ತ್ರ ಪಡೆದ 
ಕದನ ತ್ರಿಣೇತ್ರನ ಸ ಇಂದಲೋಕಕ್ಕೆ ಹೋಗಿ ಭ್‌ ಸ ಧ್ಯ; 
ನಿವಾತಕವಚ ಕಾಳಕೇಯ ಪೌಳೋಮ ತಳತಾಳುಕರೆಂಬ ದೈತ್ಯರಂ ಪಡಲ್ಪಡಿಸಿದ 
ಪಡೆ ಮೆಚ್ಚೆಗಂಡುಮಂ, ದೇವೇಂದ್ರನೊಳರ್ಧಾಸನಮೇಟೆದ ಗುಣಾರ್ಣವನ 
ಮಹಿಮೆಯುಮಂ...'' ಎಂದು ಹೇಳಿದಾಗ ಅರ್ಜುನನಿಗೆ ಆ ಬಿರುದುಗಳು 
ವಿಶೇಷಣಗಳಾಗುವುವೆಂದು ನಾವು ಸುಮ್ಮನಿರಬಹುದು. ಆದರೆ “ಚಳುಕ್ಯತಿಳಕನಪ್ಪ 
ಎಜಯಾದಿತ್ಯಂಗೆ ಗೋವಿಂದರಾಜ೦ ಮುಳಿಯೆ ತಳರದೆ ಪೆಜಗಿಕ್ಕಿ ಕಾದ 
ಶರಣಾಗತಜಳನಿಧಿಯ ಪೆ೦ಪುಮಂ, ಗೊಜ್ಜಿಗನೆಂಬ ಸಕಲ ಚಕ್ರವರ್ತಿ ಬೆಸಸೆ ದಂಡುವಂದ 
ಮಹಾಸಾಮಂತರಂ ಮರಲಿಜಿದು ಗೆಲ್ಲ ಸಾಮಂತ ಚೂಡಾಮಣಿಯ ಬೀರಮುಮಂ..” 
ಎ೦ದು ಅರಿಕೇಸರಿಯ ಚಾರಿತ್ರಿಕ ವಿಷಯಗಳನ್ನು ಜೋಡಿಸಿರುವುದು ನುಂಗಲಾರದ 
ತುತ್ತಾಗುತ್ತದೆ. 
ಚಂದ್ರವಂಶದ ರಾಜಪುತ್ರನೂ ಪಾಂಡವ ಮಧ್ಯಮನೂ ಕೌಂತೇಯನೂ 
ದೇವೇಂದ್ರನ ಅನುಗ್ರಹದಿ೦ದ ಜನಿಸಿದವನೂ ಆದ ಅರ್ಜುನನು ಸ್ವಯಂ ತನ್ನ ಅಣ್ಣನ 
ಮುಂದೆಯೇ ತನ್ನನ್ನು ನರಸಿ೦ಗ ಜಾಕಬ್ಬೆಯರ ಮಗನೆಂದು ಸಾರಿದರೆ ಹೇಗೆ ತಾನೇ 
ಸಹನೀಯವೆನಿಸೀತು? 


ದ್ರೌಪದಿ ಪಾಂಡವರೈವರಿಗೂ ಪತ್ನಿಯಲ್ಲವೆಂದುದರಿಂದ ನಾರದ ಕಲ್ಪಿಸಿದ 
ಸಮಯಪಾಲನೆ ಹಾಗೂ ಅರ್ಜುನ ತೀರ್ಥಯಾತ್ರೆ ಬೇಕಾಗಲಿಲ್ಲ. ಒಂದೆಡೆಯಿರಲು 
ಬೇಸರಿಸಿ ದಿಗಂಗನಾಮುಖಾವಲೋಕನಕ್ಕೆ ಅರ್ಜುನ ಹೊರಟನೆಂದು ಪಂಪ 
ಜಾರಿಸುತ್ತಾನೆ. ಅದರಿಂದ ಕೃತಿಗೆ ಬಾಧೆಯೇನೂ ಇಲ್ಲ. ಆದರೆ ದ್ಯೂತದಲ್ಲಿ ಯುಧಿಷ್ಠಿರ 
ರಾಜ್ಯಸರ್ವಸ್ವವನ್ನೂ ಒತ್ತೆಯಿಟ್ಟು ಸೋತುಕೊ೦ಡಮೇಲೆ “ಚಲದಿಂದ ದ್ರೌಪದಿಯನ್ನು 
ಸೋತನು” ಎಂದು ಬರುತ್ತದೆ. ಪಂಪನಲ್ಲಿ ಸೋದರರನ್ನು ಒಡ್ಡಿ ಸೋಲಬೇಕಾದ 
ಪ್ರಮೇಯವೆ ಬರಲಿಲ್ಲ. ಹಾಗಿರುವಾಗ ದ್ರೌಪದಿಯನ್ನು ಒಡ್ಡಿ ಸೋಲಬೇಕಾದ ಪರಿಸ್ಥಿತಿ 
ಎಲ್ಲಿಬ೦ತು? ಅಲ್ಲದೆ ಅವಳನ್ನು ಒಡ್ಡಿ ಸೋಲಲು ಯುಧಿಷ್ಠಿರನಿಗೆ ಅಧಿಕಾರವೆಲ್ಲಿ 
ಬಂತು) 

ಮುಂದೆ ಕೀಚಕವಧೆಯ ಪ್ರಸಂಗದಲ್ಲಿ ದ್ರೌಪದಿ ಇರುಳಿನಲ್ಲಿ ರಹಸ [ವಾಗಿ 
ಭೀಮನನ್ನಾಶ್ರಯಿಸುವುದೂ ಸಮಂಜಸವಾಗುವುದಿಲ್ಲ. 

ಅರ್ಜುನ ಸುಭದ್ರೆಯರ ಅನುರಾಗ ಮತ್ತು ಪರಿಣಯಕ್ಕೆ ಪಂಪ ವಿಶೇಷ ಪ್ರಾಶಸ್ಥವನು 


ಜ್ನ 
ಕೊಟ್ಟಿದ್ದಾನೆ. ಅದು ತಪ್ಪೆನಿಸುವುದಿಲ್ಲ. ಆದರೆ ಕೊನೆಯಲ್ಲಿ ಯುಧಿಷ್ಠಿರ ದ್ರೌಪದಿಯ 


೨೦ | ಲೋಚನ ದೀಪ್ತಿ 


ಬದಲು ಅರ್ಜುನ ಸುಭದ್ರೆಯರಿಗೆ ರಾಜ್ಯಾಭಿಷೇಕ ಮಾಡಿಸುವುದು ಬರುತ್ತದೆ. 
ಅರ್ಜುನನಿಗಾದರೂ ಪರವಾಗಿಲ್ಲ. ಜೀವನವೆಲ್ಲ ಪಡಬಾರದ ಕಪ್ಪಗಳನ್ನನುಭವಿಸಿದ 
ದ್ರೌಪದಿಗೆ ಇನ್ನೇನು ಸುಖ ಕೈಗೆ ಬಂದಿತೆನ್ನುವಾಗ ಅವಳ ಕೈ ತಪ್ಪಿಸಿ, ಸುಖವಾಗಿ 
ತೆಪ್ಪಗೆ ಕುಳಿತಿದ್ದ ಸುಭದ್ರೆಗೆ ಮಹಾರಾಣಿಯ ಪಟ್ಟ ಕಟ್ಟಿದುದು ಮನಸ್ಸಿಗೆ ಹರ್ಷ 
ತರುವುದಿಲ್ಲ. 

ಇವಲ್ಲದೆ ಪಂಪನ ಉದ್ದೇಶದ ಮೇರೆಯನ್ನು ಮೀರಿ ಕಥೆ ಹೇಗೆ ಪ್ರವಹಿಸಿದೆ 
ಯೆಂಬುದನ್ನು ನೋಡಿ. ದ್ಯೂತದಲ್ಲಿ ಸೋಲಿಸಲ್ಪಟ್ಟ ದ್ರೌಪದಿಯನ್ನು ದುಶ್ಕಾಸನ ಸಭೆಯ 
ಮಧ್ಯಕ್ಕೆಳೆತಂದು ಅವಳ ಮುಡಿಯೆಳೆದು ಉಟ್ಟ ಸೀರೆಯವರೆಗೆ ಕೈ ನೀಡಿದಾಗ ಕಣ್ಗಳಿ೦ದ 
ರಕ್ತ ತುಳುಕುವ ಹಾಗೆ ಪ್ರಚಂಡವಾಗಿ ಮೊದಲು ಕೋಪ ತಾಳಿದವನು ಭೀಮ! 
ಆಮೇಲೆ ಅರ್ಜುನ, ನಕುಲ, ಸಹದೇವ. ಅಣ್ಣ ಕಣ್ಣಿನಿಂದ ಸಂಜ್ಞೆ ಮಾಡಲು ಎಲ್ಲರೂ 
ಸುಮ್ಮನಾದರು. 


ಅಪಮಾನಿತಳಾದ ದ್ರೌಪದಿ ತನ್ನ ಮುಡಿಯನ್ನು ಹಿಡಿದೆಳದವನನ್ನು ಕೂಂದು : 
ಅವನ ಕರುಳ ದಂಡೆಯನ್ನು ತನಗೆ ಮುಡಿಸಿದಲ್ಲದೆ ತನ್ನ ಮುಡಿಯನ್ನು ಕಟುವುದಿಲ್ಲವೆಂದು 
ಶಪಥ ಮಾಡಿದ ಕೂಡಲೇ ಕೆರಳಿದ ಭೀಮ "ಮುಳಿಸಿಂದಂ ನುಡಿದೊಂದು ನಿನ್ನ 
ನುಡಿ ಸಲ್ಲೆ. ಆರಾಗದೆಂಬರ್‌” ಎಂದು, “ದುಶ್ಯಾಸನನ ಹೊಟ್ಟೆಯನ್ನು ಸೀಳಿ ಕರುಳನ್ನು 
ತೆಗೆದು ಮುಡಿಸುವೆನು, ಎದೆಯನ್ನು ಬಗೆದು ರಕ್ತವನ್ನು ಕುಡಿಯುವೆನು, ದುರ್ಯೋಧನನ 
ತೊಡೆಯನ್ನು ಮುರಿದು ಕಿರೀಟವನ್ನು ನುಚ್ಚುನೂರಾಗೊಡೆಯುವೆನು, ನೂರ್ವರು 
ಕೌರವರನ್ನೂ ಕೊಲ್ಲುವೆನು” ಎಂದು ಭಯಂಕರವಾಗಿ ಪ್ರತಿಜ್ಞೆ ಮಾಡುವನು [೭- 
೧೨-೧೫ವ)] 


ಭೀಮನಿಗೆ ಮರುಕಳಿಸಿದ ಕೋಪ ಹದ್ದುಮಿರಿ ಭಯಂಕರ ಪ್ರತಿಜ್ಞೆಯನ್ನು 
ಮಾಡುವಂತಾದುದು ಐದು ವೃತ್ತಗಳಲ್ಲಿ ಸೊಗಸಾಗಿ ಚಿತ್ರಿತವಾಗಿದೆ. 


ಮುಂದೆ ಇದೇ ಭೀಮ ಯುದ್ಧದಲ್ಲಿ ದುಶ್ಯಾಸನನ್ನು ಹೊಡೆದು ಕೆಡವಿ, 
ಗಂಟಲನ್ನೊತ್ತುತ್ತ ದ್ರೌಪದಿಯನ್ನು ಕರೆಸಿದಾಗ ವಿಲವಿಲ ಒದ್ದಾಡುವ ಅವನನ್ನು ನೋಡಿ 
ದ್ರೌಪದಿ ತನ್ನ ಅರಣ್ಯವಾಸದ ಅಳಲನ್ನೆಲ್ಲ ಕಳೆದುಕೊಳ್ಳುತ್ತಾಳೆ. 

“ಆಗಳ್‌ ವೃಕೋದರಂ ತನ್ನ ತಳೋದರಿಯ ಮುಖಮಂ ನೋಡಿ ನಿನ್ನೆನ್ನ 
ಪ್ರತಿಜ್ಞೆಯಂ ನೆಜಪುವಂ ಬಾ'' ಎಂದು ಅವಳನ್ನು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು 
ಹಿರಣ್ಯಾಕ್ಷನ ಉರವನ್ನು ಬಗೆದ ನರಸಿಂಹನಂತೆ ದುಶ್ಯಾಸನನ ಎದೆಯನ್ನು ಬಗೆದು 
ಬೊಗಸೆಯಿಂದ ರಕ್ತವನ್ನು ತೆಗೆತೆಗೆದು ದ್ರೌಪದಿಯ ಮುಡಿಗೆರೆದು, ಅವನ ಹಲ್ಲ 


ಲೋಚನ ದೀಪ್ತಿ | ೨೧ 


ಹೆಣಿಗೆಯಿಂದ ಬಾಚಿ, ಅವನ ಕರುಳದಂಡೆಯನ್ನು ಮುಡಿಸಿದ. ಅನಂತರ ಅವಳ 
ಮುಖವನ್ನು ನೋಡಿ ಹರ್ಷಿಸಿ "ಇದಆೌೊಳ್‌ ಶ್ವೇತಾತಪತ್ರಸ್ಥಗಿತದಶದಿಶಾಮಂಡಲಂ 
ರಾಜಚಕ್ರ೦ ಪುದಿದಟ್ಕಾಡಿತ್ತು, ಅಡಂಗಿತ್ತಿದಅಕೊಳೆ ಕುರುರಾಜಾನ್ವಯಂ 
ಮತ್ತತಾಪಕ್ಕಿದಣಿಂದಂ ನೋಡಗುರ್ವುರ್ವಿದುದು, ಇದುವೆ ಮಹಾಭಾರತಕ್ಕಾದಿಯಾಯ್ತು. 
ಅಬ್ಬದಳಾಕ್ಷೀ, ಪೇಟ ಸಾಮಾನ್ಯಮೆ ಬಗೆಯೆ ಭವತ್ವೇಶಪಾಶ ಪ್ರಪಂಚಂ!” ಎಂದು 
ಕೊಂಡಾಡಿದ. [೧೨-೧೫೬] 


ಅರ್ಜುನನ ತಳೋದರಿಯನ್ನು ಭೀಮ ತನ್ನ ತಳೋದರಿಯನ್ನಾಗಿಸಿಕೊಳ್ಳಬಹುದೆ? 
ಪಕ್ಕದಲ್ಲಿ ಕುಳ್ಳಿರಿಸಿಕೊ೦ಡು ಎಣ್ಣೆಯೊತ್ತಿ ತಲೆ ಬಾಚಿ ಪೂಮುಡಿಸಿ ಸಿ೦ಗರಿಸಿ ಅ೦ದವನ್ನು 
ನೋಡಿ ಹಿಗ್ಗುವುದು ಸಮಂಜಸವೆ? 


ಇದನ್ನೆಲ್ಲ ನೋಡಿದರೆ ನಮಗೆ ಬರುವ ಪ್ರಶ್ನೆಯಿದು. ಪಂಪನಿಗೆ ಸಮಯ 
ಪಜ್ಞೆಯಿರಲಿಲ್ಲವೆ? ಅವನೇನು ಮರಗುಳಿಯೆ? ಅದು ಅಲಕ್ಷ್ಯ ಮಾಡುವ ಸನ್ನಿವೇಶವೆ? 
ಆ ಪ್ರಸಂಗ ಮೂಲಭಾರತದಲ್ಲಿಲ್ಲದುದು, ಪಂಪನೇ ಅನ್ಯತ್ರ ಪ್ರೇರಣೆಯಿಂದ 
ಕಲಿಸಿಕೊಂಡುದು. ಹಾಗಾಗಿ ಅದು ಮೈಮರೆತು ಬರೆದದ್ದಂತೂ ಅಲ್ಲ. 


ಮುಂದೆ ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿ ಕೀಚಕನ ಲಾಲಸೆಗೆ ಮಣಿಯದೆ 
ಹೆಳವ ಬಡಿತ ತಿಂದಂತೆ ಅವನಿಂ ಬಡಿಸಿಕೊಂಡು ಏನೂ ಮಾಡಲು ತಿಳಿಯದೆ 
“ಪರಿಭವಾನಿಲನಿಂ ಶೋಕಾನಲನಿರ್ಮಡಿಸೆ ನಡುನಡುಗಿ ಕಾಯಿನೊಳ್‌ ಪುದುಗಿ 
ತಳೋದರಿ ವೃಕೋದರನಲ್ಲಿಗೆ ವಂದು ಕಟ್ಟೇಕಾ೦ತದೊಳ್‌ ಇಂತೆಂದಳ್‌..” [೮- 
೭೦ಿವ] 


ಕೀಚಕನಿಂದಾದ ಅಪಮಾನವನ್ನು ಭೀಮನಲ್ಲಿ ಹೇಳಿಕೊಂಡು "ಇಂ ನೀನಣಿವಯ್‌ 
ಪೂಣ್ಣೆನ್ನದೊಂದಂ ಪರಿಭವಮನ್‌, ಇದಂ ನೀಗು ನೀ ಭೀಮಸೇನಾ” ಎಂದು ಬೇಡಿದಳು. 
(೮-೭೧) 

ದ್ರೌಪದಿ ಇಂತಹ ಸಂದರ್ಭದಲ್ಲಿ ತನ್ನ ಪತಿಯಾದ ವಿಕ್ರಮಾರ್ಜುನನ ಬಳಿ 
ಹೋಗಿ ತನ್ನ ಕಷ್ಟ ಹೇಳಿಕೊಳ್ಳಬೇಕಾಗಿತ್ತಲ್ಲವೆ? ರಾತ್ರಿಯ ಕತ್ತಲಲ್ಲಿ ಕಟ್ಟೀಕಾಂತದಲ್ಲಿ 
ಭೀಮನ ಬಳಿ ಹೋಗಿ ಹೇಳಿಕೊಂಡಳು. ಆಗ ಭೀಮ “ಕಣ್ಗಾಣದಿವನೊರ್ವಂ 
ದುಶ್ಯಾಸನನ ನೆಂಟನಕ್ಕುಂ! ಆದೊಡೇನಾಯ್ತು” ಎಂದು ಅವಳಿಗೆ ಧೈರ್ಯ ಹೇಳಿ, 
ಸಂಚನ್ನು ಹೇಳಿಕೊಟ್ಟು ಅನಂತರ ಕೀಚಕನನ್ನು ಕೊಂದು ಆಪತ್ತಿನಿಂದ ಅವಳನ್ನು 
ಪಾರು ಮಾಡಿದ. 


೨೨ | ಲೋಚನ ದೀಪ್ತಿ 


“ತಳೋದರಿ” ಎಂದರೆ ಭೀಮನ ತಳೋದರಿ ಎಂದೇ ಅಲ್ಲಿ ಧ್ವನಿತವಾಗುತ್ತದೆ. 
ಆದ್ದರಿಂದಲೆ ಅವಳು ಕಟ್ಟೇಕಾ೦ತದಲ್ಲಿ ಅವನ ಬಳಿಗೆ ಹೋದದ್ದು. 

ಆಗ ಪಂಪನ ಎಚ್ಚರ ಎಲ್ಲಿ ಹೋಗಿತ್ತು? 

ಇನ್ನು ಕರ್ಣನ ಪ್ರಸಂಗವನ್ನು ನೋಡಿ; 

ದುರ್ಯೋಧನನ ಆಪ್ತ ದುಷ್ಟ ಚತುಷ್ಪಯದಲ್ಲಿ ಒಬ್ಬನೂ, ದುರಭಿಮಾನಿಯೂ 
ಅಪ್ರಾಮಾಣಿಕನೂ, ಅಹಂಕಾರಿಯೂ, ವಿವೇಚನೆಯಿಲ್ಲದ ಉದಾರಿಯೂ ಆದ ಕರ್ಣನಿಗೆ 
ತನ್ನ ಜನನ ವೃತ್ತಾಂತ ತಿಳಿದಿರಲಿಲ್ಲವೆಂದು ಕಲ್ಪಿಸಿ ಪಂಪ, ಕೃಷ್ಣಸ೦ಧಾನ ನಡೆದ 
ಸಂದರ್ಭದಲ್ಲಿ ಏಕಾಂತದಲ್ಲಿ ಕೃಷ್ಣನಿಂದ ಅವನಿಗೆ ಜನನ ವೃತ್ತಾಂತವನ್ನು ಹೇಳಿಸಿ 
ಧರ್ಮಸಂಕಟವನ್ನು ತಂದಿಡುತ್ತಾನೆ. ಅವನನ್ನು ಉದಾತ್ತೀಕರಿಸಿ ಅದುವರೆಗಿನ ಅವನ 
ಪಾಪವನ್ನೆಲ್ಲ ತೊಳೆದು, ಅವನ ವ್ಯಕ್ತಿತ್ವವನ್ನು ಕಾಳಿಕೆ ಕಳೆದ ಚಿನ್ನವನ್ನಾಗಿಸಿದ್ದಾನೆ. ಅತ್ತ 
ತಾಯಿಯ ಮಾತನ್ನೂ ನಡೆಸಿ ಇತ್ತ ತನ್ನ ಸ್ವಾಮಿಯ ಯಣವನ್ನೂ ತೀರಿಸಿ ಯುದ್ಧದಲ್ಲಿ 
ಸ್ವಯಂ ಬಲಿದಾನವಾಗುತ್ತಾನೆ. ಕರ್ಣನಿಗಾಗಿಯೇ ಅಣಿಯಾಗಿತ್ತು. ಭಾರತದ ಯುದ್ಧ! 
“ಕರ್ಣಂ೦ಗೊಡ್ಡಿತ್ತು ದಲ್‌ ಭಾರತಂ”! ಎಂದು ಉದ್ಗರಿಸುತ್ತಾನೆ ಪಂಪ. ಕರ್ಣ ಎಂತಹ 
ಅಸಮಾನ ವೀರ, ಎಂತಹ ದಾನಶೂರ! “ನೆತ್ತರ್‌ ಪನಪನಪರಿಯೆ ತಿದಿಯುಗಿವಂತೆ” 
ಸುಲಿದುಕೊಟ್ಟ ತನ್ನ ವಜ್ರಕವಚವನ್ನು ಇಂದ್ರನಿಗೆ, “ಎ೦ದು೦ ಪೋಗೆಂದನೆ, ಮಾಣ್‌ 
ಎ೦ದನೆ, ಪೆಅತೊ೦ದನೀವೆನೆಂದನೆ ನೊಂದು ಆಃ ಎಂದನೆ? ಸೆರಗಿಲ್ಲದೆ ಪಿಡಿ ಎ೦ದನ್‌!”. 
ಕೊನೆಗೆ ಪಂಪ ಅವನಿಗೆ ಚರಮಗೀತೆಯೊಂದನ್ನು ಹಾಡಿದ, “ನೆನೆಯದಿರಣ್ಣ 
ಭಾರತದೊಳಿಂ ಪೆಣರಾರುಮನ್‌. ಒಂದೆ ಚಿತ್ರದಿ೦ ನೆನೆವೊಡೆ ಕರ್ಣನಂ ನೆನೆಯ. 
ಕರ್ಣನೊಳಾರ್‌ ದೊರೆ? ಕರ್ಣನೇಜು, ಕರ್ಣನ ಕಡು ನನ್ನಿ ಕರ್ಣನಳವು, ಅಂಕದ 
ಕರ್ಣನಚಾಗಂ ಎಂದು ಕರ್ಣನ ಪಡೆಮಾತಿನೊಳ್‌ ಪುದಿದು ಕರ್ಣರಸಾಯನಮಲ್ತ್ರೆ 
ಭಾರತಂ”! [೧೨-೨೧೭] 

ವಿಕಮಾರ್ಜುನ ವಿಜಯದಲ್ಲಿ ಅರ್ಜುನ ಪ್ರಾಧಾನ್ಯವೇ ಕವಿಯ ಆಶಯವಾಗಿದ್ದಿದ್ದರೆ 
ಅರ್ಜುನನ ಪಾತ್ರವನ್ನು ಕಳಗುಂದಿಸಿ ಭೀಮನ ಪಾತ್ರವನ್ನೂ ಕರ್ಣನ ಪಾತ್ರವನ್ನೂ 
ಕಳೆಯೇರಿಸುವ೦ತಹ ಸನ್ನಿವೇಶಗಳನ್ನೇಕೆ ಅವನು ಇಷ್ಟೊಂದು ವೈಭವದಿಂದ ಚಿತ್ರಿಸಿದ? 
ಇಂತಹ ಅಸಾಮಂಜಸ್ಯಗಳು ಅಸಾ೦ಗತ್ಯಗಳು ತಲೆದೋರಿದುವೇಕೆ? 


“ಕತೆಯ ಮೆಯ್ಗಿಡಲೀಯದೆ” ಇಡೀ ಭಾರತ ಕಥೆಯನ್ನು ಹೇಳುವಲ್ಲಿ ತಾನೇ 
ಸಮರ್ಥನೆಂದು ತನ್ನನ್ನು ಪಂಡಿತರೇ ಹೊಗಳಿದರೆಂದು ಪಂಪ ಹೆಮ್ಮೆಯಿಂದ 
ಹೇಳಿಕೊಳ್ಳುತ್ತಾನೆ. ಮುಖ್ಯಕಥೆಯ ದೃಷ್ಟಿಯಿಂದ ರಸಸ್ಥಾನಗಳಾವುವೆ೦ಬುದನ್ನರಿತು 


ಲೋಚನ ದೀಪ್ತಿ | ೨೩ 


ಪಾತ್ರಗಳ ಗುಣಸ್ಪಭಾವಗಳನ್ನು ತಿಳಿದು ಮೈಯೆಲ್ಲ ಕಣ್ಣಾಗಿ ಕಿರಿದರಲ್ಲಿ ಹಿರಿದರ್ಥವನ್ನು 
ಅಳವಡಿಸಿ ಹೇಳುವ ಸಾಮರ್ಥ್ಯವಿದ್ದವನು ಅವನು. ಪ್ರಸಿದ್ಧ ಪ್ರಾಚೀನ ಕಾವ್ಯಗಳನ್ನು 
ಓದಿ ಅವುಗಳಲ್ಲಿನ ಮನನೀಯ ಸಂಗತಿಗಳನ್ನು ತನ್ನ ಸುಪ್ತಚೇತನದಲ್ಲಿ 
ಸ೦ಗ್ರಹಿಸಿಟ್ಟುಕೊ೦ಡಿದ್ದವನು. ಅವನ ಕಾವ್ಯಾನುಭವದ ಬೇರುಗಳು ವಾಲ್ಮೀಕಿ, ಭಾಸ, 
ಕಾಲಿದಾಸ, ಮಾಘ, ಭಾರವಿ, ಭಟ್ಟನಾರಾಯಣ, ಬಾಣಾದಿಗಳ ಕಾವ್ಯಗಳಲ್ಲಿದ್ದು ಅವುಗಳ 
ಸಾರವನ್ನು.ಸೆಳೆದುಕೊಂಡು ಸಮಯೋಚಿತವಾಗಿ ತನ್ನ ಕಾವ್ಯದಲ್ಲಿ ಬಳಸಿಕೊಂಡವನು. 
ತನ್ನ ಕಾವ್ಯವನ್ನು ರಚಿಸುವ ಮೊದಲೇ ಕಥಾಂಶಗಳ ಅನುಕ್ರಮಣಿಕೆಯನ್ನು 
ಸಿದ್ದಮಾಡಿಕೊಂಡು ಕಾವ್ಯದ ಪೂರ್ಣ ಸ್ವರೂಪವನ್ನು ಚಿತ್ರಿಸಿಕೊ೦ಡಿದ್ದವನು. ಇಂತಹ 
ಕವಿ ಎಚ್ಚರ ತಪಿದನೆಂದೂ ಮರೆಗುಳಿಯೆಂದೂ ಹೇಳಬಹುದೇ? ಹಾಗಾದರೆ ಅವು 
ಕವಿಯ ಅಚಾತುರ್ಯದಿಂದಾದುವೇ? ಅಲಕ್ಷ್ಯದಿಂದಾದುವೇ? ಉದ್ದೇಶಪೂರ್ವಕವಾಗಿ 
ಆದುವೇ? ಅನಿವಾರ್ಯವಾಗಿ ಅದುವೇ? ಅಥವಾ ಅದಕೆ ಬೇರೇನಾದರೂ 
ಕಾರಣವಿರಬಹುದೇ? ಇದನ್ನು ಕುರಿತು ಪರಿಶೀಲಿಸುವುದೇ ಪ್ರಕೃತ ಲೇಖನದ ಉದ್ದೇಶ. 


ಅರಿಕೇಸರಿಯ ಇತಿಹಾಸವನ್ನೂ ಅವನ ವೈಯಕ್ತಿಕ ವಿಷಯಗಳನ್ನೂ ಅರ್ಜುನನ 
ಕಥೆಯೊಡನೆ ಬೆರೆಸಿರುವುದನ್ನು ಸದ್ಯಕ್ಕೆ ಒತ್ತಟ್ಟಿಗಿಡೋಣ. 

ಪ೦ಪನು ಬರೆದ್ದು ವಿಕ್ರಮಾರ್ಜುನ ವಿಜಯವೆ, ಸಮಸ್ತ ಭಾರತವೇ? ಅಥವಾ 
ಬೇರೆ ಮಾತುಗಳಿಂದ ಕೇಳಬೇಕೆಂದರೆ ಪಂಪ ಅರ್ಜುನ ಪ್ರಾಧಾನ್ಯವುಳ್ಳ ಭಾರತವನ್ನು 
ಬರೆದನೇ, ಸಮಗ್ರ ಭಾರತವನ್ನು ಬರೆದನೇ? 

ಈ ಪ್ರಶ್ನೆ ವಿಸ್ಮಯವನ್ನು ತರಬಹುದು. ಆದರಿದು ಪರಿಶೀಲನಾರ್ಹ. 


ಅಶ್ವಾಸಾ೦ತ್ಯ ಗದ್ಯದಲ್ಲಲ್ಲದೆ ಬೇರೆಲ್ಲೂ ಕಾವ್ಯದ ಒಡಲಲ್ಲಿ ಪ೦ಪನು ಬರೆದದ್ದು 


ವಿ ಬಣ 


ವಿಕಮಾರ್ಜುನ ವಿಜಯವೆಂದು ಸೂಚಿತವಾಗಿಲ್ಲ. ಹಲವು ಬಾರಿ ಸಮಸ್ತ ಭಾರತವೆಂದೇ 
ಸೂಚಿತವಾಗಿದೆ. 


i ಕತೆ ಪಿರಿದಾದೊಡಂ ಕತೆಯ ಮೆಯ್ಲಿಡಲೀಯದೆ ಮುಂ ಸಮಸ್ತ ಭಾರತಮಂ.. 
(೧-೧೧) 

i ಎಸೆಯೆ ಸಮಸ್ತ ಭಾರತಮನಾವ ನರೇಂದ್ರರುಂ.. (೧೪-೫೩) 

i ಮುನ್ನಿನ ಕಬ್ಬಮನೆಲ್ಲಮನಿಕ್ಕಿ ಮೆಟ್ಟಿದುವು ಸಮಸ್ತಭಾರತಮುಂ..(೧೪-೫೯) 

iv ಬೆಳಗುವೆನಿಲ್ಲಿ ಲೌಕಿಕಮನಲ್ಲಿ.. ಸಮಸ್ತ ಭಾರತಮುಮಾದಿ ಪುರಾಣಮುಂ 
(೧೪-೬೦) 

V. ್ಲಿತಿಗೆ ಸಮಸ್ತಭಾರತಮುಮಾದಿ ಪುರಾಣಮುಂ.. (೧೪-೬೦೧) 


೨೪ | ಲೋಚನ ದೀಪ್ತಿ 


ಬ. ಇವರ್ಗಳಿನೀ ಭಾರತಂ ಲೋಕಪೂಜ್ಯಂ (೧೪-೬೪) 
VIL ಕರಮಟ್ಕರ್ತು ಸಮಸ್ತಭಾರತಕಥಾಸಂಬ೦ಧಮ್‌ (೧೪-೬೫) 
ಇಲ್ಲೆಲ್ಲ ಸಮಸ್ತ ಭಾರತವೆಂದರೆ ಸಮಗ್ರ ಭಾರತವೆಂದು ಅರ್ಥವೇ ಹೊರತು 
ವಿಕಮಿಯಾದ ಅರ್ಜುನನ ವಿಜಯವೆಂದಾಗಲಿ, ಅರಿಕೇಸರಿಯ ವಿಷಯದೊಡನೆ 
“ಸಮಾಸಗೊಂಡ” ಭಾರತವೆಂದಾಗಲಿ ಪಂಪನ ಆಶಯವಿದ್ದಂತೆ ಕಾಣುವುದಿಲ್ಲ. 
ವ್ಯಾಸರ ಬಗ್ಗೆ ಪಂಪನಿಗೆ ಪೂಜ್ಯಭಾವನೆಯಿತ್ತು, ಗೌರವವಿತ್ತು; ತನ್ನ ಕೃತಿಯನ್ನು 
ಕನ್ನಡಕ್ಕೆ ಅನುವಾದಿಸುವಲ್ಲಿ ಅವನಿಗೆ ಪೂರ್ಣಶ್ರದ್ಧೆಯಿತ್ತು ಎಂಬುದು ಆತನ 
ಮಾತುಗಳಿಂದಲೇ ವ್ಯಕ್ತವಾಗುತ್ತದೆ. 


“ಶ್ರೌತಮಿದು ಗಂಗಾಸ್ರೋತದವೊಲಳು೦ಬಮಾಗಿ..'' (೧೪-೫೨) 


“ವ್ಯಾಸಮುನೀ೦ದ್ರರು೦ದ್ರ ವಚನಾಮೃತವಾರ್ಧಿಯನೀಸುವೆಂ, ಕವಿವ್ಯಾಸನೆನೆಂಬ 
ಗರ್ವಮೆನಗಿಲ್ಲ..” (೧-೧೩) 


“ವ್ಯಾಸಮುನಿ ಪ್ರಣೂತಕೃತಿಯಂ೦ ಸಲೆಪೇಟ್ದು ಸತ್ಸವಿವ್ಯಾಸಸಮಾನ್ನಿತಮಂ..” 
(೧೪-೬೨) 


ಈ ಮಾತುಗಳನ್ನು ನೋಡಿದರೆ ಶ್ರದ್ದೆಯಿಂದ ಮೂಲವನ್ನು ಸ್ಮರಣೆ ಮಾಡುವ 
ಉದ್ದೇಶ ಕಾಣುತ್ತದೆಯಲ್ಲದೆ ಸ್ವ-ಇಚ್ಛೆಯಿಂದ ಕಥೆಯನ್ನು ಏರುಪೇರು ಮಾಡುವ 
ಉದ್ದೇಶ ತೋರುವುದಿಲ್ಲ. 

“ಕತೆ ಪಿರಿದಾದೊಡಂ ಕತೆಯ ಮೇಯ್ಗೆಡಲೀಯದೆ ಮುಂ ಸಮಸ್ತಭಾರತಮನ 
ಪೂರ್ವಮಾಗೆ ಸಲೆ ಪೇಟ್ಟಿ ಕವೀಶ್ಲರರಿಲ್ಲ. ವರ್ಣಕಂ ಕತೆಯೊಳೊಡಂಬಡಂ ಪಡೆಯೆ 
ಪೇಟ್ಟೌಡೆ ಪಂಪನೆ ನೇಟ್ಲುಂ ಎಂದು ಪಂಡಿತರೆ ತಗುಳ್ಗು ಬಿಚ್ಚಳಿಸೆ ಪೇಟಲೊಡರ್ಚಿದೆನೀ 
ಪ್ರಬಂಧಮಂ” (೧-೧೧)-ಇದು ಪಂಪನೆ ಹೇಳಿಕೊಂಡಿರುವ ಮಾತು. ಮಹಾಭಾರತ 
ಕಥೆಯನ್ನು ಸಮಗ್ರವಾಗಿ, ಸಮಪರ್ಕವಾಗಿ ಅವಿಕಾರವಾಗಿ ಹೇಳಬಲ್ಲವನು ಪಂಪನೊಬ್ಬನೇ 
ಎಂದು ಪಂಡಿತರ ಭರವಸೆ ಹಾಗೂ ನಿರೀಕ್ಷೆ. ಅದನ್ನು ಪೂರಯಿಸಲೆಂದೇ ಪಂಪ 
ಹೇಳತೊಡಗಿದುದು. 


ತಾನು ಹೇಳಬೇಕಾಗಿರುವುದೇನೆಂದು ಪಂಪ ಮೊದಲೇ ಯೋಚಿಸಿಕೊಂಡು 
“ಆದಿವಂಶಾವತಾರ ಸಂಭವಂ ರಂಗಪ್ರವೇಶಂ ಜತುಗೃಹದಾಹಂ ಹಿಡಿಂಬವಧೆ ಬಕಾಸುರ 
ವಧೆ.” ಇತ್ಯಾದಿಯಾಗಿ ಪಟ್ಟಿ ಹಾಕಿಕೊಂಡು ಬರೆದ. ಬರೆದು ಮುಗಿಸಿದ ಮೇಲೆ, 
ಬರೆದದ್ದನ್ನು ಪರಿಶೀಲಿಸಿ “ಪೆಅವುಮುಪಾಖ್ಯಾನ ಕಥೆಗಳೊಳಮೊಂದುಂ ಕುಂದಲೀಯದೆ 


ಲೋಚನ ದೀಪ್ತಿ | ೨೫ 


ಪೇಟ್ಸ್‌ಂ'' (೧೪-೫೨ವ) ಎಂದು ತೃಪ್ತಿಪಟ್ಟುಕೊಳ್ಳುತ್ತಾನೆ. ಇದರಿ೦ದ ಅವನ ಸಮಸ್ತ 
ಭಾರತದ ಸ್ವರೂಪ ಹೇಗಿತ್ತೆಂದು ತಿಳಿಯುತ್ತದೆ. 

“ಮುನ್ನಿನ ಕಬ್ಬಮನೆಲ್ಲಮನಿಕ್ಕಿ ಮೆಟ್ಟಿದುವು ಸಮಸ್ತ ಭಾರತಮುಂ ಆದಿಪುರಾಣಮುಂ” 
(೧೪-೫೯) ಎಂಬಲ್ಲಿ ಸಮಗ್ರ ಭಾರತದ ಕಥೆಗೇ ಅನ್ವಯವಾಗುವುದು. 

“ಕ್ಲಿತಿಗೆ ಸಮಸ್ತ ಭಾರತಮುಮಾದಿಪುರಾಣಮುಮೀಗಳೊಂದಳಂಕೃತಿಯ 
ವೊಲಿರ್ದುವು” (೧೪-೬೧) ಎಂಬಲ್ಲಿಯೂ ಸಮಗ್ರ ಭಾರತಕ್ಕನ್ಹಯವಿರಬೇಕು. ವಿಕೃತ 
ಭಾರತಕ್ಕೆ ಸಾರ್ವಜನಿಕ ಮನ್ನಣೆ ಹೇಗೆ ದೊರೆತೀತು) 


“ಕರಮಬಟ್ಕರ್ತು ಸಮಸ್ತ ಭಾರತಕಥಾಸಂಬಂಧಮಂ ಬಾಜಿಸಲ್‌ ಬರೆಯಲ್‌ 
ಕೇಅಲೊಡರ್ಚುವಂಗ೦ಂ ಇದಲಸೊಳ್‌ ತನ್ನಿಷ್ಠಮ್ಮಪುನ್ನಮುತ್ತರಮಕ್ಕುಂ"” (೧೪-೬೫) 
ಎ೦ದು ಕೊನೆಯಲ್ಲಿ ಕಾವ್ಯ ಪಠನದ ಫಲಶ್ರುತಿಯನ್ನುಗ್ಗಡಿಸುವಾಗಲೂ ಪಂಪ ಸಮಗ್ರ 
ಭಾರತಕ್ಕನ್ಹಯಿಸುವಂತೆ ಹೇಳಿರಬೇಕೇ ಹೊರತು ಅರಿಕೇಸರಿಗೆ ಸಂಬಂಧಿಸಿದ ಕಥೆಯನ್ನು 
ಓದುವುದರಿಂದ ಎಂದಿರಲಾರದು. 


ಸಮಸ್ತ ಭಾರತ ಆದಿಪುರಾಣ ಈ ಕಾವ್ಯ ಜೋಡಿಯ ಅನುಪೂರ್ವಿಯನ್ನು 
ನೋಡಿದರೆ ಪ್ರಥಮತಃ ಸಮಸ್ತ ಭಾರತವನ್ನು ಬರೆದು ಅನಂತರ ಆದಿಪುರಾಣವನ್ನು 
ಬರೆದಿರಬೇಕು. 


ಸಮಸ್ತ ಭಾರತವನ್ನು ಬರೆಯುವಂತೆ ಅರಿಕೇಸರಿಯಿಂದ ಪ್ರಾರ್ಥಿಸಲ್ಪಟ್ಟ 
ಪಂಪ ಒಂದು ವರ್ಷದ ಅವಧಿಯಲ್ಲಿ ಅದನ್ನು ಬರೆದನಂತೆ “ಬರಿಸದೊಳೆ 
ಸಮೆವಿನೆಗಮಿದಂ”(೧೪-೫೨) ಎಂದು ಅವನೇ ಹೇಳಿದ್ದಾನೆ. 

ಆ ಸಮಸ್ತ ಭಾರತದಲ್ಲಿ ಅರ್ಜುನ ಪ್ರಾಧಾನ್ಯದ ವಿಷಯವಾಗಲಿ, ಅರಿಕೇಸರಿಯ 
ಐತಿಹಾಸಿಕ ಅಥವಾ ವೈಯಕ್ತಿಕ ವಿಷಯವಾಗಲಿ ಇದ್ದಿರಲಾರದು. ಅವು ಕವಿಯಿಂದಲೆ 
ಆದ ನಂತರದ ಸಂಯೋಜನೆಯಿರಬೇಕು. 

ಆ ಸಮಸ್ತ ಭಾರತದಲ್ಲೇ ಭೀಮನಿಗೂ ಕರ್ಣನಿಗೂ ಸೂಕ್ತ ಪ್ರಾಶಸ್ತ್ಯ 
ದೊರೆತಿರುವುದು. ಸಮಗ್ರ ಭಾರತದ ಕಥೆಯಲ್ಲಿ ದೌಪದಿಗಾಗಿ ಭೀಮ ಪ್ರತಿಜ್ಞೆ ಮಾಡುವುದು, 
ಸೇಡು ತೀರಿಸಿಕೊಳ್ಳುವುದು, ಕೀಚಕನನ್ನು ಬಡಿದು ಕೊಲ್ಲವುದು ಇಲ್ಲದಿರಲು ಹೇಗೆ 
ಸಾಧ್ಯ? ಅರ್ಜುನನನ್ನು ಮಾತ್ರವೇ ನಾಯಕನನ್ನಾಗಿಸಿಕೊ೦ಡರೆ ಭೀಮನ ಮಹಿಮೆಯನ್ನು 
ಅಷ್ಟೊಂದು ವಿಸ್ತಾರವಾಗಿ ವರ್ಣಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. 

“ನೆನೆಯದಿರಣ್ಣ ಭಾರತದೊಳಿಂ ಪೆಜರಾರುಮಂ ಒಂದೆ ಚಿತ್ತದಿಂದ ನೆನೆವೊಡೆ 
ಕರ್ಣನಂ ನೆನೆಯ” ಎನ್ನುವುದಕ್ಕೆ ಬದಲು ಆಗ ಪಂಪ “ಒಂದೆ ಚಿತ್ತದಿಂದ ನೆನೆವೊಡೆ 


೨೬ | ಲೋಚನ ದೀಪ್ತಿ 


ಅರಿಗನಂ ನೆನೆಯ, ಅರಿಗನೊಳಾರ್‌ ದೊರೆ, ಅರಿಗನೇಜು..'' ಇತ್ಯಾದಿಯಾಗಿ 
ಬರೆಯುತ್ತಿದ್ದನೇನೋ! 

ಅವನು ರಚಿಸಿದ್ದು ಸಮಸ್ತ ಭಾರತವಾದ್ದರಿ೦ದಲೇ ಕಾವ್ಯದ ಕೊನೆಯಲ್ಲಿ ಮುಖ್ಯ 
ಪಾತ್ರಗಳ ಪಟ್ಟಿ ಮಾಡುವಾಗ ಮೊದಲು ದುರ್ಯೋಧನ. ಅನಂತರ ಕರ್ಣ ಆಮೇಲೆ, 
ಭೀಮ, ಶಲ್ಯ, ಭೀಷ್ಮ ದ್ರೋಣ - ಇವರೆಲ್ಲ ಆದ ಮೇಲೆ ಅರ್ಜುನ ಬರುವುದು. 
ಅರ್ಜುನ ನಾಯಕನಾಗಿದ್ದಿದ್ದರೆ ಅವನ ಹೆಸರೇ ಅಗಸ್ಥಾನದಲ್ಲರುತ್ತಿತ್ತು. 


ಹಾಗಾಗಿ ಸಮಸ್ತ ಭಾರತವನ್ನು ಮೊದಲು ಬರೆದು ಅರ್ಜುನನನ್ನು 
ನಾಯಕನನ್ನಾಗಿಸುವ ಮತ್ತು ಅರಿಕೇಸರಿಯನ್ನು ಅವನೊಡನೆ ಜೊತೆಗೂಡಿಸುವ 
ವಿಕ್ರಮಾರ್ಜುನ ವಿಜಯದ ಯೋಜನೆ ಅನಂತರ ನಡೆದಿರಬೇಕೆಂದು ತೋರುತ್ತದೆ. 


ಕವಿ ತನ್ನ ಸ್ವಂತ ವಿಷಯಗಳನ್ನು ಕಾವ್ಯದ ಪ್ರಾರಂಭದಲ್ಲೇ ಹೇಳಿಕೊಳ್ಳುವುದು 
ಸಂಪ್ರದಾಯ. ಪಂಪನೂ ಅದರಿಂದ ಹೊರತಲ್ಲ. ಆದಿಪುರಾಣದಲ್ಲಿ ಪ್ರಾರಂಭದಲ್ಲಿಯೇ 
ಹೇಳಿಕೊಂಡಿದ್ದಾನೆ. “ಸಮಸ್ತ ಭಾರತ" ರಚನೆ ಮಾಡಿದಾಗಲೂ ಬಹುಶಃ ಪ್ರಾರಂಭದಲ್ಲೇ 
ಹೇಳಿಕೊಂಡಿದ್ದಿರಬೇಕು. ಅನಂತರ ಅರಿಕೇಸರಿಯ ಆನುವಂಶಿಕ ಮತ್ತು ವೈಯಕ್ತಿಕ 
ವಿಷಯಗಳನ್ನು ಸಂಯೋಜಿಸಿ ಅದನ್ನು ವಿಕ್ರಮಾರ್ಜುನ ವಿಜಯವನ್ನಾಗಿ 
ಮಾರ್ಪಡಿಸಬೇಕಾದಾಗ ಅವುಗಳಿಗೆ ಪೀಠಿಕಾ ಭಾಗದಲ್ಲಿ ಎಡೆಮಾಡಿಕೊಂಡು 
ಸ್ವವಿಷಯವನ್ನು ಕಾವ್ಯದ ಕೊನೆಗೆ ಸ್ಥಳಾಂತರಿಸಿದಂತೆ ತೋರುತ್ತದೆ. ಆದ್ದರಿಂದಲೇ 
ಸಮಸ್ತ ಭಾರತ ರಚನೆಯನ್ನು ಕುರಿತ ವಿಷಯವೆಲ್ಲ ಕೊನೆಯಲ್ಲೇ ಬರುವುದು. 
ಅರ್ಜುನನೊಡನೆ ಅರಿಕೇಸರಿಯನ್ನು ಹೋಲಿಸುವ ವಿಷಯ ಪ್ರಾರಂಭದಲ್ಲಿ ಬರುತ್ತದೆ. 
“ಈ ಕಥೆಯೊಳ್‌ ತಗುಳ್ಳಿ ಪೋಲಿಪೊಡೆನಗಬೌಯಾದುದು ಗುಣಾರ್ಣವ ಭೂಭುಜನಂ 
ಕಿರೀಟಿಯೊಳ್‌ (೧-೧೪) ಎಂದು ಹೇಳಿ ಮುಂದೆ ೩೬ ಪದ್ಯಗಳಲ್ಲಿ ಅರಿಕೇಸರಿಯ 
ಆನುವಂಶಿಕ ವಿಷಯಗಳನ್ನು ಹೇಳುತ್ತಾನೆ. ಅದಾದ ಮೇಲೆ ಪುನಃ ".. ಆರೂಢಸರ್ವಜ್ಞನಂ 
ಸಂದರ್ಜುನನೊಳ್‌ ಪೋಲ್ಟೀ ಕಥಾಭಿತ್ತಿಯನನುನಯದಿಂ ಪೇಟಲೆಂದೆತ್ತಿಕೊಂಡೆಂ” 
(೧-೫೧), ಅರ್ಜುನನ ಕಥೆಯೊಡನೆ ಹೋಲುವ ಈ ಅರಿಕೇಸರಿಯ ಕಥಾಪ್ರಸಂಗವನ್ನು 
ಹೇಳ ತೊಡಗುತ್ತೇನೆ ಎಂದು ಕಥೆಯನ್ನು ಪ್ರಾರಂಭಿಸುತ್ತಾನೆ. ಇದನ್ನು ಕವಿ ಅನುನಯದಿಂದ 
ಸ್ನೇಹದಿಂದ ಸ್ವಯಂಪ್ರೇರಣೆಯಿಂದ ಮಾಡುತ್ತಿದ್ದಾನೆಯೇ ಹೊರತು ಅರಿಕೇಸರಿಯ 
ಪ್ರೇರಣೆಯಿ೦ದಲ್ಲವೆ೦ಬುದನ್ನು ಗಮನಿಸಬೇಕು. 


ಸಮಸ್ತಭಾರತದೊಳಕ್ಕೆ ಅರಿಕೇಸರಿಯ ವಿಷಯವನ್ನು ಪ್ರವೇಶಗೊಳಿಸುವ 
ಉದ್ದೇಶ ವ್ಯಕ್ತವಾಗಿರುವುದು ಇಲ್ಲೇ. ಅರಿಕೇಸರಿಗಾಗಿ ಅರ್ಜುನನನ್ನು ಕಥಾನಾಯಕನನ್ನಾಗಿ 


ಲೋಚನ ದೀಪ್ತಿ |೨೭ 


ಮಾಡಿಕೊಂಡು, ಸಮಸ್ತಭಾರತವನ್ನು ವಿಕ್ರಮಾರ್ಜುನ ವಿಜಯವನ್ನಾಗಿ 
ಮಾರ್ಪಡಿಸಿರಬೇಕೆಂದು ತೋರುತ್ತದೆ. ಆ ಮಾರ್ಪಡಿಕೆ ಅಲ್ಲಷ್ಟು ಇಲ್ಲಷ್ಟು ಮೇಲೆ 
ಮೇಲೆ ನಡೆದಿದೆಯಲ್ಲದೆ ಮೂಲೋತ್ಪಾಟನೆ ಮಾಡಿ ಮಾಡಿದ್ದಲ್ಲ. ಅರಿಕೇಸರಿಗಾಗಿ 
ಕಾಣಿಸಿಕೊಳ್ಳುವ ಸನ್ನಿವೇಶಗಳಲ್ಲಿ ಅರ್ಜುನ ಸ್ಪಲ್ಪ ಹೆಚ್ಚು ಕಾಲ ಕಾಣಿಸಿಕೊಳ್ಳುತ್ತಾನೆ. 
ಅವನ ತೀರ್ಥಯಾತ್ರೆ ವಿಲಾಸ ವಿಹಾರವಾಗುವುದು, ಸುಭದ್ರಾರ್ಜುನರ ಪ್ರಣಯ 
ಅತಿಶಯವಾಗುವುದು, ದ್ರೌಪದಿಯನ್ನು ಅರ್ಜುನನೊಬ್ಬನೇ ವಿವಾಹವಾಗುವುದು, ಕೊನೆಗೆ 
ದ್ರೌಪದಿಯ ಬದಲು ಸುಭದ್ರೆಯೊಡನೆ ಅರ್ಜುನನ ರಾಜ್ಯಾಭಿಷೇಕವಾಗುವುದು; ಉಳಿದ 
ಕಥೆಯೆಲ್ಲ ಮೊದಲಿನಂತೆಯೇ. 


ಪ೦ಪನ ಕೃತಿ ವಿಕ್ರಮಾರ್ಜುನ ವಿಜಯವಾಗಿ ಮಾರ್ಪಡುವುದಕ್ಕೆ ಮೊದಲು 
ಸಮಸ್ತ ಭಾರತವಾಗಿ ಪ್ರಚಾರವಾಗಿತ್ತೆಂಬುದಕ್ಕೆ ಮತ್ತೊಂದು ಸಾಕ್ಷಿ ದೊರೆಯುತ್ತದೆ. 


ಪಂಪನ ಭಾರತದ ಕೃತಿ ಸಹಸ್ರ ವರ್ಷಗಳಿಂದ ಕವಿಗಳ ಪಂಡಿತರ ಮೆಚ್ಚಿಗೆ 
ಪಡೆದು ಪ್ರಚುರವಾಗಿತ್ತಾದರೂ ನಮ್ಮ ಕಾಲಕ್ಕೆ ಅದರ ಪ್ರತಿಗಳದೇ ಅಭಾವ. ನಮಗೆ 
ಪ್ರಕೃತ ಸಿಕ್ಕಿರುವುದು ಕೇವಲ ಮೂರು ಓಲೆಯ ಪ್ರತಿಗಳು ಮೈಸೂರರಮನೆಯ 
ಓಲೆಯ ಪ್ರತಿ, ಭಂಡಾರ್ಕರ್‌ ಪ್ರಾಚ್ಯ ಸಂಶೋಧನ ಪುಸ್ತಕ ಭಂಡಾರದ ಪ್ರತಿ, ಹಾಗೂ 
ಆರಾದ ಕೇಂದ್ರ ಜೈನ ಪ್ರಾಚ್ಯ ಗಂಥ ಭಂಡಾರದ ಪ್ರತಿ. ಆ ಮೂರರಲ್ಲಿ ಗಂಥಪಾತಗಳು 
ಪ್ರತಿಕಾರರಿಂದಾದ ದೋಷಗಳೂ ವಿಶೇಷ ಆರಾದ ಪ್ರತಿ ಇದ್ದುದರಲ್ಲಿ ಅತ್ಯಂತ ಪೂರ್ವದ 
'ಪ್ರತಿ, ಅಲ್ಲದೆ ಅದರಲ್ಲಿ ದೋಷಗಳು ಉಳಿದವಕ್ಕಿಂತ ಸ್ವಲ್ಪ ಕಡಮೆ. ಮತ್ತೊಂದು 
ಗಮನಾರ್ಹ ಸಂಗತಿ, ಗ್ರಂಥದ ಎರಡು ಸ್ಥಳಗಳಲ್ಲಿ ಪದ್ಯಗಳು ಹಿ೦ದುಮುಂದಾಗಿವೆ. 
ಮೂರೂ ಪ್ರತಿಗಳಲ್ಲಿ ಇದು ಸಮಾನವಾಗಿ ಕಾಣಿಸಿಕೊಂಡಿದೆ. ಇದನ್ನು ನೋಡಿದರೆ 
ಈ ಮೂರು ಪ್ರತಿಗಳಿಗೂ ಮಾತೃಕೆ ಒಂದೇ ಆಗಿದ್ದು ಅದರಲ್ಲಿ ಈ ದೋಷದಿದ್ದಿರಬೇಕೆಂದು 
ತೋರುತ್ತದೆ. 


ಕೀಚಕವಧೆಯ ಪ್ರಸಂಗ ಮೂರು ಪ್ರತಿಗಳಲ್ಲಿ ಇರಲಿಲ್ಲ. ಆರಾ ಭಂಡಾರದ 
ಪ್ರತಿಯಲ್ಲಿ ಮಾತ್ರ ಬೇರೆಯ ಮೂಲದಿಂದ ಅನಂತರ ಸೇರಿಸಲ್ಪಟ್ಟಿರುವುದು ಕಾಣುತ್ತದೆ. 
ಆರಾ ಪ್ರತಿಯ ಲೇಖಕನಿಗೆ ಪಂಪನ ಕೃತಿಯ ಎರಡು ಪ್ರತಿಗಳು ದೊರೆತಿದ್ದು ಮೊದಲ 
ಪ್ರತಿಯಲ್ಲಿಲ್ಲದ ಕೀಚಕ ವಧೆಯ ಪ್ರಸಂಗ ಎರಡನೆಯ ಪ್ರತಿಯಲ್ಲಿ ಕಂಡಾಗ ಬಿಟ್ಟು 
ಹೋಗಿದ್ದ ಆ ಭಾಗವನ್ನು ಹೊಸದಾದ ಎರಡು ಪತ್ರಗಳನ್ನು ತೆಗೆದುಕೊ೦ಡು ಅವುಗಳಲ್ಲಿ 
ಅದನ್ನು ಬರೆದು ಸೇರಿಸಿದ್ದಾನೆ. ಹಾಗೆ ಸೇರಿಸಿದ ಆ ಓಲೆಯ ಅಕ್ಷರಗಳಿಗೆ ಕಪ್ಪಿಟ್ಟಿಲ್ಲ. 


ಕೀಚಕವಧೆಯ ಪ್ರಸಂಗ ೮ನೇ ಆಶ್ವಾಸದ ೫೮ ನೇ ವಚನದಿಂದ ೮೫ ನೇ 
ವಚನದವರೆಗೆ ಒಟ್ಟು ೨೭ ಪದ್ಯಗಳು ಹಾಗೂ ನಡುನಡುವಿನ ವಚನಗಳಿಂದ ಕೂಡಿದೆ. 


೨೮ | ಲೋಚನ ದೀಪ್ತಿ 


ಈ ಭಾಗವೂ ಪಂಪನಿಂದಲೇ ರಚಿತವಾದ್ದೆಂಬುದರಲ್ಲಿ ಸಂಶಯವಿಲ್ಲ. ಏಕೆಂದರೆ, 
ದುರ್ಯೋಧನನಿಂದ ಕಳಿಸಲ್ಪಟ್ಟ ವಿಷಖರ್ಪರನೊಡನೆ ಭೀಮ ಕಾದಿದ ಮೇಲೆ 
ಏನಾಯಿತೆಂಬುದನ್ನೇ ಹೇಳದೆ “ಅಂತು ಸುಯೋಧನನ'' ಎಂದು ನಿಲ್ಲಿಸಿ, 
“ಮಾತಿಂಗಮರಾಪಗಾನಂದನನಿಂತೆಂದಂ..” (೮-೮೫ವ) ಎಂದು ಮುಂದುವರೆಸಿದರೆ 
ಹೊಂದಾಣಿಕೆಯೇ ಬರುವುದಿಲ್ಲ. ಆ ಕೀಚಕ ವಧೆಯ ಭಾಗದ ಸಂಯೋಜನೆಯಿಂದ 
ಸರಿಹೋಗುತ್ತದೆ. 


ಕೀಚಕವಧಾ ಪ್ರಸಂಗ ಭಾರತದ ಕಥೆಯಲ್ಲಿ ಪ್ರಮುಖವಾದ ಒಂದು ಅಂಗ. 
“ಆದಿವಂಶಾವತಾರ ಸಂಭವಂ...” ಇತ್ಯಾದಿಯಾಗಿ ಪಂಪನು ಕೊಡುವ ಆನುಪೂರ್ವಿಯಲ್ಲಿ 
"ಕೀಚಕವಧೆ' ಸೇರಿದೆ. ಸಮಸ್ತ ಭಾರತದಲ್ಲಿ ಅದು ಸೇರಬೇಕಾದುದು ಸಹಜವೂ ಆಗಿದೆ. 


ಅಭಿಮನ್ಯೂತ್ತರೆಯರ ವಿವಾಹದ ನಂತರ ಕೌರವರೊಡನೆ ಸಂಧಾನ ನಡೆಸಬೇಕೆಂಬ 
ಮಾತುಗಳನ್ನಾಡುತ್ತಿದ್ದಾಗ ಕ್ರುದ್ಧನಾದ ಭೀಮನನ್ನು ಸಾಂತ್ಸನಗೊಳಿಸುತ್ತಾ ಯುಧಿಷ್ಠಿರ 
“ಬಕಕಿಮ್ಮೀರ ಜಟಾಸುರೋದ್ಧತ ಜರಾಸಂಧರ್ಕಳಂ ಸಂದ ಕೀಚಕರಂ ನೂರ್ವರುಮಂ 
ಪಡಲ್ವಡಿಸಿದೀ ತ್ವಚ್ಚಂಡದೋರ್ದ೦ಡಂ..'' ಎಂದು (೯-೨೫) ಹೇಳುವಲ್ಲಿ ಕೀಚಕವಧೆ 
ನಡೆದ ಸೂಚನೆ ಬರುತ್ತದೆ. 


ಆದ್ದರಿ೦ದ ಕೀಚಕವಧೆ ಸಮಸ್ತ ಭಾರತದ ಅಂಗವಾಗಿದ್ದು ಅರ್ಜುನ ಪ್ರಾಮುಖ್ಯದ 
ವಿಕ್ರಮಾರ್ಜುನ ವಿಜಯ ರಚಿತವಾದಾಗ ಅದನ್ನು ಕವಿಯೇ ಕೈಬಿಟ್ಟಿರಬಹುದಾದ 
ಸಾಧ್ಯತೆಯುಂಟು. 


ಅರಿಕೇಸರಿಯ ವಿಷಯವನ್ನು ಕಾವ್ಯದಲ್ಲಿ ಮಿಶ್ರಗೊಳಿಸುವ ಯೋಜನೆ ಅನಂತರದ್ದು 
ಎಂಬುದನ್ನು ಕಂಡುಕೊಳ್ಳಲು ವಿಶ್ವಾಸನೀಯವಾದ ಪ್ರಾಯೋಗಿಕ ಸಾಕ್ಷ್ಯಾಧಾರವನ್ನು 
ಕೊಡಬಹುದು. ಅರ್ಜುನನ ನೆಪದಲ್ಲಿ ಅರಿಕೇಸರಿಯನ್ನು ಶ್ಲಾಘಿಸುವ ಒಂದೊಂದು 
ಭಾಗವೂ ಮೂಲಸ್ರೋತ್ರದೊಡನೆ ಕರಗಿಹೋಗದೆ ಪ್ರತ್ಯೇಕವಾಗಿಯೇ ಉಳಿಯುತ್ತದೆ- 
ಪುಸ್ತಕಗಳ ಕಪಾಟಿನಲ್ಲಿ ಹೊಸ ಪುಸ್ತಕಗಳು ಕೆಲವನ್ನು ಹಳೆಯ ಪುಸ್ತಕಗಳ ನಡುನಡುವೆ 
ಅಲ್ಲೊಂದು ಇಲ್ಲೊಂದನ್ನು ತೂರಿಸಿಟ್ಟಂತೆ. ಆ ಹೊಸ ಪುಸ್ತಕಗಳನ್ನು ಮತ್ತೆ ಹೊರಕ್ಕೆ 
ತೆರೆದರೆ ಮೊದಲಿದ್ದ ಪುಸ್ತಕಗಳು ಹೇಗೆ ಮೊದಲಿದ್ದಂತೆಯೇ ಆಬಾಧಿತವಾಗಿ 
ಉಳಿಯುತ್ತವೋ ಹಾಗೆಯೇ ಅರಿಕೇಸರಿಗೆ ಸಂಬಂಧಿಸಿದ ಭಾಗಗಳನ್ನು ತೆಗೆದುಹಾಕಿದರೂ 
ಮೂಲಕಥೆಗೆ ಯಾವ ಅಪೋಹವೂ ಆಗದೆ ಹಾಗೆಯೇ ಉಳಿಯುತ್ತದೆಂಬುದು ಸೋಜಿಗದ 
ಸಂಗತಿ. 


ಲೋಚನ ದೀಪ್ತಿ |೨೯ 


ಗಂಥಾರಂಭದಲ್ಲಿ ದೇವತಾಸ್ತುತಿಯ ನೆಪದಲ್ಲಿ ಮಾಡುವ ಉದಾತ್ತನಾರಾಯಣ, 
ಉದಾರಮಹೇಶ್ವರ, ಪ್ರಚಂಡಮಾರ್ತಾಂಡ, ಸಹಜಮನೋಜರ ಸ್ತುತಿ, ಅನಂತರ 
ಅರಿಕೇಸರಿಗೆ ಸಂಬಂಧಿಸಿದ ಆನುವಂಶಿಕ ವಿಷಯಗಳು ನಾವು ಕಥೆಯನ್ನು ಪ್ರವೇಶಿಸುವುದಕ್ಕೆ 
ಮೊದಲೇ ಬರುವಂಥವು. ಪ್ರತಿ ಆಶ್ವಾಸದ ಮೊದಲ ಮತ್ತು ಕೊನೆಯ ಪದ್ಯಗಳು 
ಉದ್ದೇಶಪೂರ್ವಕವಾಗಿ ಲಗತ್ತಿಸಿದವು. ಪ್ರಥಮಾಶ್ಚಾಸದ ೧೪೫ನೇ ಪದ್ಯದನ೦ತರ 
ಬರುವ ದೇವಸಭೆ ಮತ್ತು ಬ್ರಹ್ಮಸಭೆ ಅರ್ಜುನನಿಗೆ ಅಷ್ಟೋತ್ತರಶತನಾಮಗಳನ್ನಿಡುವ 
ವಚನ, ದ್ವಿತೀಯಾಶ್ವಾಸದ ೩೯ನೇ ಪದ್ಯದ ನಂತರ ಬರುವ ಅರ್ಜುನನ ಗುಣರೂಪ 
ವರ್ಣನೆಯ ದೊಡ್ಡ ವಚನ ಹಾಗೂ ಎರಡು ವೃತ್ತಗಳು, ೧೪ನೇ ಆಶ್ವಾಸದ ೩೭ನೇ 
ಪದ್ಯದ ನಂತರ ಬರುವ ಅರಿಕೇಸರಿಯ ಬಿರುದಾವಳಿಗಳನ್ನೊಳಗೂಂಡ 
ವಚನ-ಇವಿಷ್ಟೂ ಕಥೆಯೊಳಕ್ಕೆ ಹಾಸುಹೊಕ್ಕಾಗಿ ನೆಯ್ದುಕೊಳ್ಳದೆ ಹಾಗೆಯೇ 
ಸೇರಿಕೊಂಡಿರುವಂಥವು. ಅವನ್ನು ಹೊರಹಾಕಿದರೂ ಕಥಾಧಾರೆಗೆ ಅಡ್ಡಿಯಿಲ್ಲ. ೧೨ನೇ 
ಆಶ್ವಾಸದಲ್ಲಿ ಅರ್ಜುನ ತನ್ನನ್ನು ನರಸಿ೦ಗ ಜಾಕಬ್ಬೆಯರ ಮಗನೆಂದು ಹೇಳಿಕೊಳ್ಳುವ 
ಅತ್ಯಂತ ಆಕ್ಷೇಪಕರವಾದ ೧೩೨, ೧೩೩ ಈ ಎರಡು ಕಂದಪದ್ಯಗಳನ್ನು ತೆಗೆದುಹಾಕಿದರೆ 
ಅರ್ಜುನನ ಗೌರವವೂ ಉಳಿಯವುದಲ್ಲದೆ, ಮಾತುಗಳಲ್ಲಿ ಯಾವೊಂದು ವೃತ್ಕಾಸವನ್ನೂ 
ಮಾಡದೆ ಕಥೆಯನ್ನು ಓದಿಕೊಂಡು ಹೋಗಬಹುದು. ೫ನೇ ಆಶ್ವಾಸದಲ್ಲಿ ಬರುವ 
ಅರ್ಜುನ ದ್ರೌಪದಿಯರ ವಿವಾಹದ ವರ್ಣನೆ ಆ ಆಶ್ವಾಸಾಂತ್ಯಕ್ಕೆ ಬರುವುದರಿಂದ 
ಅದರಿಂದಲೂ ಅಡ್ಡಿಯಿಲ್ಲ. 


ಇದನ್ನು ನೋಡಿದರೆ ಮೊದಲೇ ರಚಿತವಾಗಿದ್ದ ಭಾರತದ ಕಥೆಯ ನಡುನಡುವೆ 
ಅರಿಕೇಸರಿಯ ವಿಷಯವನ್ನು ಪ್ರಾಸಂಗಿಕವಾಗಿ ನೆಯ್ದು ಜೋಡಿಸಿರುವಂತೆ 
ಕಾಣುವುದಿಲ್ಲವೇ? 


ಸಮಸ್ತಭಾರತವನ್ನು ವಿಕ್ರಮಾರ್ಜುನ ವಿಜಯವನ್ನಾಗಿಸುವಾಗ ಕವಿ 
“ಸಂದರ್ಜುನನೊಳ್‌ ಪೋಲ್ವೀ ಕಥಾಭಿತ್ತಿಯನನುನಯದಿಂದ ಪೇಟಲೆಂದೆತ್ತಿಕೊಂಡೆಂ” 
ಎನ್ನುತ್ತಾನೆ. ಅ೦ದರೆ ಆಗಲೇ ಇದ್ದಂತಹ ಅರ್ಜುನನ ಕಥೆಗೆ ಹೋಲುವ, ಅದುವರೆಗೆ 
೩೬ ಪದ್ಯಗಳಲ್ಲಿ ಹೇಳಿದ ಅರಿಕೇಸರಿಯ ಕಥೆಯನ್ನು ಹೇಳಲು ಹೊರಟಿದ್ದೇನೆ- 
ಎನ್ನುವುದು ಅವನ ಆಶಯ. ಹಾಗಾಗಿ ಸಮಸ್ತ ಭಾರತದ ಪದ್ಯಗಳ ಮೇಲೆ ಅಲ್ಲಲ್ಲಿ 
ಕೈಯಾಡಿಸಿ ಮಾರ್ಪಾಟುಗಳನ್ನು ಮಾಡಿರುವಂತೆ ತೋರುತ್ತದೆ. (ಹಲಗೆ ಬಳಪವ 
ಪಿಡಿಯದೊಂದಗ್ಗಳಿಕೆ ಎಂದೇನೂ ಅವನು ಹೇಳಿಕೊಂಡಿರಲಿಲ್ಲವಲ್ಲ!) ಆ 
ಮಾರ್ಪಾಡುಗಳನ್ನು ಗುರುತಿಸುವುದು ಸುಲಭವಲ್ಲವಾದರೂ ಒಂದು ನಿರ್ದಿಷ್ಟ ನಿದರ್ಶನ 
ನಮ್ಮ ಕಣ್ಣು ತೆರೆಸುತ್ತದೆ. ಇಲ್ಲಿ ನೋಡಿ. 


೩೦ | ಲೋಚನ ದೀಪ್ತಿ 


ಕಾವ್ಯದ ಪ್ರಾರಂಭದಲ್ಲಿ “ವ್ಯಾಸಮುನೀಂದ್ರರುಂದ್ರವಚನಾಮೃತವಾರ್ಥಿಯ 
ನೀಸುವೆಂ..”(೧-೧೩) ಎಂಬ ಪ್ರಸಿದ್ಧ ವೃತ್ತ ಬರುತ್ತದೆಯಷ್ಟೇ? ಅದೇ ವೃತ್ತ ಆರಾದ 
ಓಲೆಯ ಪ್ರತಿಯಲ್ಲಿ “ವ್ಯಾಸಮುನೀಂದ್ರ” ಎಂದೇ ಪ್ರಾರಂಭವಾದರೂ ಬೇರೆಯ 
ರೀತಿಯಲ್ಲಿದೆ. ಛಂದಸ್ಸು ಅದೇ. ಆರಾದ ಪ್ರತಿ ನಮಗೆ ದೊರೆತಿರುವ ಮೂರೇ 
ಪ್ರತಿಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದೂ ಉಳಿದೆರಡು ಪ್ರತಿಗಳಿಗಿಂತ ಕಡಮೆ 
ದೋಷಗಳುಳ್ಳದ್ದೂ ಆಗಿದೆಯೆಂಬುದೂ ಇಲ್ಲಿ ಗಮನಿಸಬೇಕಾದ ಅಂಶ. ಆದ್ದರಿಂದ 
ಇಲ್ಲಿನ ಪಾಠ ಹೆಚ್ಚು ವಿಶ್ವಸನೀಯ. ಆರಾದ ಪದ್ಯವೇ ಮೂಲತಃ ಇದ್ದ ಪದ್ಯವಾಗಿದ್ದು 
ಅನಂತರ ತನ್ನ ಲೌಕಿಕ ಉದ್ದೇಶದಿಂದ ಕವಿ ಮಾರ್ಪಡಿಸಿಕೊ೦ಡಿರುವ ಸಂಭವವಿದೆ. 
ಆರಾದ ಓಲೆಯಲ್ಲಿ ಬರುವ ವೃತ್ತ ಹೀಗಿದೆ: 


ಉ॥ ವ್ಯಾಸಮುನೀಂದ್ರನೀಶ್ಚರನ ಪೇಟ್ದುಪದೇಶದೊಳೊಂದು ದಿಬ್ಯ ಕೈ 

ಅಸಮಾಳಿದುಗಳಿ ನ ಕಾಲರುವುದ ಸತು ಎ 5... ಸೇ 

A ಕ ಶಿಷ್ಯನೆಯ್ದೆ ಜನಮೇಜಯನೆಂಬ ನೃಪಂಗೆ ಪೇಟ್ಟೆಳಾ 

ಶಾಸನಮಾಗೆ ಮಾಡಿದನಿಂತಿತಿಹಾಸ ಕಥಾ ಪ್ರಬಂಧಮಂ ॥ 

ವ್ಯಾಸಮುನಿಯಿಂದ ಉಪದೇಶಿಸಲ್ಪಟ್ಟ ಮಹಾಭಾರತದ ಇತಿಹಾಸ ಕಥೆಯನ್ನು 
ಅವನ ಶಿಷ್ಕನಾದ ವೈಶ೦ಪಾಯನನು ಜನಮೇಜಯರಾಜನಿಗೆ ಹೇಳಿದ. ಅದು 
ಭೂಮಿಯಲ್ಲಿ ನೆಟ್ಟ ಶಾಸನದಂತೆ ಸ್ಥಿರವಾಗಿ ನೆಲಸಿತು. ಅದನ್ನು ನಾನು ಹೇಳುತ್ತಿದ್ದೇನೆ 
ಎಂದು ಪಂಪ ಇಲ್ಲಿ ಸೂಚಿಸಿದ್ದಾನೆ. 

ಅರಿಕೇಸರಿಯ ಕಥೆಯನ್ನು ಹೇಳಬೇಕೆ೦ಬ ಉದ್ದೇಶ ತಲೆದೋರಿದಾಗ ಈ 
ಮೇಲಿನ ಪದ್ಯದ ಆಶಯವನ್ನೇ ಬದಲಿಸಿ, ಅದನ್ನು ಎರಡು ವೃತ್ತಗಳನ್ನಾಗಿಸಿ, 
ಎರಡನೆಯದರ ಉತ್ತರಾರ್ಧದಲ್ಲಿ “...ಈ ಕಥೆಯೊಳ್‌ ತಗುಳ್ಳಿಪೋಲಿಪೊಡೆನ 
ಗಟ್ಟಿಯಾದುದು ಗುಣಾರ್ಣವಭೂಭುಜನಂ ಕಿರೀಟಯೊಳ್‌” ಎಂದು ಅರಿಕೇಸರಿಯ 
ಕಥೆಗೆ ಮೊದಲಿಡುತ್ತಾನೆ. 


ಅರಿಕೇಸರಿಯ ಆಸ್ಥಾನವನ್ನು ಸೇರಿದ ಮೇಲೆ ಪಂಪ ಸಮಸ್ತ ಭಾರತ ಆದಿಪುರಾಣ 
ಎರಡನ್ನೂ ಬರೆದಂತೆ ತೋರುತ್ತದೆ. ಮೊದಲು ಬರೆದದ್ದು ಸಮಸ್ತ ಭಾರತ. ಅರಿಕೇಸರಿಯೇ 
ಪಂಪನನ್ನು ಬರಮಾಡಿಕೊಂಡು ಅವನಿಂದ ಹೇಳಿಸಿದ ಕಾವ್ಯ ಅದು. 


“ಆತ೦ಗರಿಕೇಸರಿ ಸಂಪ್ರೀತಿಯೆ ಬಟೆಯಟ್ಟಿ ಪಿರಿದನಿತ್ತು ನಿಜಾಭಿಖ್ನಾತಿಯ 
ನಿಳೆಯೊಳ್‌ ನಿಜೆಸಲ್ಕೀ ತೆಅದಿತಿಹಾಸ ಕಥೆಯನೊಪ್ಪಿಸೆ ಕುಟೆತಂ” ಇಲ್ಲಿ ಇತಿಹಾಸ 
ಕಥೆಯೆ೦ದರೆ ಸಮಗ್ರಭಾರತ ಕಥೆಯೆ೦ದೇ ಅರ್ಥ. ಏಕೆಂದರೆ ಒಂದು ಪದ್ಯ ದಾಟಿದ 


ಲೋಚನ ದೀಪ್ತಿ |೩೧ 


ನಂತರ ಪಂಪನೇ “ಅದೆಂತೆನೆ” ಎಂದು ಪ್ರಸ್ತಾವನೆ ಹಾಕಿಕೊಂಡು “ಆದಿವಂಶಾವತಾರ 
ಸಂಭವಂ..” ಇತ್ಕಾದಿಯಾಗಿ ಅದರ ಸ್ವರೂಪವನ್ನು ವಿವರಿಸುತ್ತಾನೆ. 


ರಾಮಾಯಣ ಪೌರಾಣಿಕ ಕಾವ್ಯವಾದರೆ ಮಹಾಭಾರತ ಇತಿಹಾಸ ಕಾವ್ಯ. ಅದು 
ಇತಿಹಾಸಕಾವ್ಯವೆ೦ದೇ ಮೊದಲಿನಿಂದಲೂ ಪ್ರಸಿದ್ಧಿ. ಮೇಲೆ ಸೂಚಿಸಿರುವ ಪಂಪನ 
ಪಾಠಾ೦ತರದ ಪದ್ಧದಲ್ಲಿಯೂ ಸಹ “ಇತಿಹಾಸ ಕಥಾಪ್ರಬಂಧಮಂ” ಎಂದೇ ಬರುವುದನ್ನು 
ಗಮನಿಸಬಹುದು. 

ಈ ಸಮಸ್ತ ಭಾರತವನ್ನು ಬರೆಯಲು ಪಂಪನಿಗೆ ಒಂದು ವರ್ಷ ಹಿಡಿಯಿತಂತೆ. 
“ಬರಿಸದೊಳಗೆ ಸಮೆವಿನೆಗಂ” ಎನ್ನುತ್ತಾನೆ. ಮತ್ತೆ ಮುಂದೆ “ಬೆಳಗುವೆನಿಲ್ಲಿ ಲೌಕಿಕ 
ಮನಲ್ಲಿ ಜಿನಾಗಮಮಂ....” ಎ೦ಬ ಪದ್ಯದಲ್ಲಿ “ಒಂದಜುದಿ೦ಗಳೂಳೊ೦ದು ಮೂರು 
ತಿಂಗಳೂಳೆ ಸಮಾಪ್ತಿಯಾದುದೆನೆ”' ಎನ್ನುತ್ತಾನೆ. ಕಾವ್ಯರಚನೆಗೆ ಹಿಡಿದ ಕಾಲದ ಬಗ್ಗೆ 
ಒ೦ದೇ ಕಡೆಯಲ್ಲಿ ಎರುದ್ಧ ಹೇಳಿಕೆಗಳೇಕೆ ಬಂದುವು? 


“ಬೆಳಗುವೆನಿಲ್ಲಿ ಲೌಕಿಕಮನ್‌” ಎಂದರೆ ನಾನಿಲ್ಲಿ ಲೌಕಿಕ ಕಾವ್ಯವನ್ನು ಬೆಳಗುತ್ತಿದ್ದೇನೆ 
ಎಂದು, “ಅಲ್ಲಿ ಜಿನಾಗಮಮಂ” ಎಂದರೆ ಇನ್ನೊಂದೆಡೆಯಲ್ಲಿ ಜಿನಾಗಮಕಾವ್ಯವನ್ನು 
ಆಗಲೇ ಬೆಳಗಿದೆ ಎಂದು. ಒಂದಕ್ಕೆ ಆರು ತಿಂಗಳು ಇನ್ನೊಂದಕ್ಕೆ ಮೂರು ತಿಂಗಳು 
ಹಿಡಿಯಿತಂತೆ. ಆದಿಪುರಾಣವನ್ನು ಬರೆದಾದ ಮೇಲೆ ಲೌಕಿಕ ಕಾವ್ಯವನ್ನು ಬರೆದುದರಿಂದ 
ಮೊದಲನೆಯದಕ್ಕೆ ಆರು ತಿಂಗಳೂ ಎರಡನೆಯದಕ್ಕೆ ಮೂರು ತಿ೦ಗಳೂ ಬೇಕಾಯಿತು. 


ಲೌಕಿಕ ಕಾವ್ಯವೆ೦ದರೆ ಯಾವುದು? ಅದು ಸಮಸ್ತ ಭಾರತವಲ್ಲ. ಸಮಸ್ತ ಭಾರತ 
ಸಮಗ್ರ ಭಾರತ. ಅದು ಇತಿಹಾಸ ಕಾವ್ಯವೂ ಹೌದು. ಪಂಚಮ ಶ್ರುತಿಯೂ ಹೌದು. 
ಅದೂ ಧಾರ್ಮಿಕ ಕಾವ್ಯವೇ. ವ್ಯಾಸಮಹರ್ಷಿ ಪ್ರಣೀತವಾದ ಈ ಪ೦ಚಮ ಶ್ರುತಿಯಲ್ಲಿ 
ಪಂಪನಿಗೂ ಪವಿತ್ರ ಭಾವನೆಯಿದೆ. ಕೃತಿರಚನೆಗೆ ಒಂದು ವರ್ಷ ಹಿಡಿಯಿತೆಂದು 
ಹೇಳುವ ಪದ್ಯದಲ್ಲಿಯೇ “ಶ್ರೌತಮಿದು ತನಗೆ ಗಂಗಾಸ್ರೋತದವೊಲಳು೦ಬಮಾಗಿ, 
ಗೆಡೆಗೊಳ್ಳದೆ ವಿಖ್ಯಾತ ಕವಿವೃಷಭವಂಶೋದ್ಧೂತಮೆನಲ್‌ ಬರಿಸದೊಳಗೆ ಸಮೆವಿನೆಗಂ” 
ಎಂದಿದ್ದಾನೆ. ಆದ್ದರಿಂದ ಇಲ್ಲಿ ಲೌಕಿಕ ಕಾವ್ಯವೆಂದರೆ ಲೋಕವ್ಯವಹಾರವನ್ನು ಒಳಗೊಂಡ 
ಕಾವ್ಯ ಸಮಸ್ತ ಭಾರತದೊಳಕ್ಕೆ ಅರಿಕೇಸರಿಯ ವೃತ್ತಾಂತವನ್ನು ಪ್ರವೇಶಗೊಳಿಸಿ, ಅರ್ಜುನ 
ಪ್ರಾಧಾನ್ಯವನ್ನಳವಡಿಸಿ ವಿಕ್ರಮಾರ್ಜುನ ವಿಜಯವನ್ನಾಗಿಸಿದ ಕಾವ್ಯ. ಅದಕ್ಕೆ ಮೂರೇ 
ತಿಂಗಳು ಹಿಡಿದದ್ದು ಸಹಜವೇ. 


ಉಪಸಂಹಾರ: 
೧. ಪಂಪ ಅರಿಕೇಸರಿ ರಾಜನ ಪ್ರೇರಣೆಯಿ೦ದ ಸಮಸ್ತ ಭಾರತವನ್ನು ಬರೆದ. ಅದು 


ಸಮಗ್ರ ಭಾರತ. ಅದಾದ ಮೇಲೆ ಆದಿಪುರಾಣವನ್ನು ಬರೆದ. ಅವೆರಡೂ 
ಧಾರ್ಮಿಕ ಕಾವ್ಯಗಳು. 


೩೨ | ಲೋಚನ ದೀಪ್ತಿ 


೨. ಅನಂತರ, ಅರಿಕೇಸರಿಯ ವ್ಯಕ್ತಿತ್ವ ಅರ್ಜುನನ ವ್ಯಕ್ತಿತ್ತದೊಡನೆ ಹೋಲುತ್ತಿದ್ದುದನ್ನು 
ಗಮನಿಸಿದ ಪಂಪನಿಗೆ ಅರಿಕೇಸರಿಯ ಕಥೆಯನ್ನು ಅರ್ಜುನನ ಕಥೆಯೊಡನೆ 
ಸಮೀಕರಿಸಬೇಕೆಂಬ ಪ್ರೇರಣೆಯುಂಟಾಗಿ ಸಮಸ್ತ ಭಾರತದ ಮೇಲೆ ಕೈಯಾಡಿಸಿ, 
ಅರ್ಜುನನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು “ವಿಕ್ರಮಾರ್ಜುನ ವಿಜಯ” 
ವನ್ನು ನಿರ್ಮಿಸಿದ. “ಬೆಳಗುವೆನಿಲ್ಲಿ ಲೌಕಿಕಮನ್‌” ಎಂದು ಅದನ್ನೇ ಅವನು 
ಹೇಳಿರುವುದು. 

೩. ಹಾಗೆ ಮೂಲ ಕಾವ್ಯವನ್ನು ಕವಿಯೇ ರೂಪಾಂತರಿಸಿರಬೇಕೆಂಬುದಕ್ಕೆ ಸಾಕಷ್ಟು 
ಪುರಾವೆಗಳು ದೊರೆಯುತ್ತವೆ. 

೪. ಕವಿ ಮಾಡಿದ ವ್ಯತ್ಯಾಸಗಳಿಂದ ಭಾರತದ ಕಥೆ ಸ್ವಲ್ಪ ಏರುಪೇರಾಗಿ ಭಾರತ 
ಕಥೆಯನ್ನು ಮಾತ್ರ ಬಯಸುವವರಿಗೆ ಹಲವೆಡೆ ಅಸಾಮಂಜಸ್ಯಗಳು 
ಅಸಾ೦ಗತ್ಯಗಳೂ ಕಾಣುವುದು ಸಹಜ. 

೫... ಒ೦ದು ವಿಶೇಷವೆಂದರೆ ಕಾವ್ಯದೊಳಗೆ ಸೇರಿಕೊಂಡ ಅರಿಕೇಸರಿಯ 
ವೈಯಕ್ತಿಕಾ೦ಶಗಳಲ್ಲ ಹೊರಗಿನಿಂದ ಸೇರಿಸಿದಂತಿದ್ದು ಅವನ್ನು ತೆಗೆದು ಹಾಕಿದರೂ 
ಭಾರತ ಕಥೆಯು ಆಬಾಧಿತವಾಗಿ ಉಳಿಯುತ್ತದೆ. 

“ಪಂಪನು ಮೊದಲು ಸಮಗ್ರ ಭಾರತವನ್ನು ಬರೆದು ಅನ೦ತರ ಅಲ್ಲಲ್ಲಿ 
ತಿದ್ದುಪಾಟುಗಳನ್ನು ಮಾಡಿ ವಿಕ್ರಮಾರ್ಜುನ ವಿಜಯವನ್ನಾಗಿಸಿರಬಾರದೇಕೆ?'” ಎಂದು 
ನಾನು ಗುರುವರ್ಯರಾದ ಪ್ರಾಚಾರ್ಯ ಡಿ.ಎಲ್‌.ಎನ್‌. ರವರನ್ನು ಒಮ್ಮೆ ಕೇಳಿದಾಗ 
ಅವರು ಸುಮ್ಮನೆ ಮೆಚ್ಚಿಕೆಯ ಮಂದಹಾಸವನ್ನು ಬೀರಿ “ಸರಿ, ಅದನ್ನು ನೀನು 
ಸಮರ್ಥನೆ ಮಾಡಿ ತೋರಿಸು” ಎಂದರು. ಅದರ ಬಗ್ಗೆ ಅವರೂ ಅನಂತರ ಚಿಂತನೆಯನ್ನು 
ನಡೆಸಿದಂತೆ ಕಾಣಲಿಲ್ಲ. ಆದರೂ ಅಂದು ನನ್ನ ಮನಸಿನಲ್ಲಿ ಬೀಜಾವಾಪನೆಯಾದ 
ಚಿಂತನೆಗೆ ಹಲವು ಕಾಲದಲ್ಲಿ ಸಾಕ್ಷ್ಯಾಧಾರಗಳ ಪೋಷಣೆ ದೊರೆಯುತ್ತ ಹೋಯಿತು. 
ಆ ಚಿಂತನೆಯ ಒಟ್ಟಿನ ಫಲವೇ ಈ ಲೇಖನ. 

ನಾನು ಮಾಡಿರುವುದೆಲ್ಲ ಊಹೆಗಳು ಮಾತ್ರ. ಪಂಪನ ಕಾವ್ಯದಲ್ಲೇ ದೊರೆಯುವ 
ಅಂಶಗಳ ಸಾಕ್ಷಾ ಧಾರದಿಂದಲೇ ಮಾಡಿದ ಊಹೆಗಳು. ಮುಂದೆ ಎಂದಾದರೂ 
ಪ್ರಾಚೀನ ಓಲೆಯ ಪ್ರತಿಗಳು ದೊರೆತರೆ ಅಥವಾ ಕುರ್ಕ್ಯಾಲ್‌ ಶಾಸನದಂತಹ ಅಧಿಕೃತ 
ಬರಹಗಳು ದೊರೆತು ಹೆಚ್ಚಿನ ಮಾಹಿತಿ ಲಭ್ಯವಾದರೆ ಆ ಊಹೆಗಳು ಸತ್ಯವಾಗಬಹುದು 
ಅಥವ ಆಗದಿರಬಹುದು. 

ಒಟ್ಟಿನಲ್ಲಿ ನಿರ್ಧಾರವನ್ನು ಸಹೃದಯರ ಪರಾಮರ್ಶೆಗೆ ಬಿಟ್ಟಿದ್ದೇನೆ. 

೧೧ 


ಲೋಚನ ದೀಪ್ತಿ |೩೩ 


*ದೇವಸೇನಗಣಿ ಮತ್ತು ವಡ್ಡಾರಾಧನೆ 
- ಡಾ. ಹಂ.ಪ. ನಾಗರಾಜಯ್ಯ 


ವಡ್ಡಾರಾಧನೆಯ (-ವಡ್ಡಾ) ಕಾಲನಿರ್ಣಯ ಸಂಬಂಧದಲ್ಲಿ ಹೊಸ ತಿರುವು 
ಕೊಟ್ಟಿರುವ ಆಧಾರಗಳಲ್ಲಿ ದೇವಸೇನನ ಗಾಹೆಯೂ ಒಂದು. ಆಚಾರ್ಯ ದೇವಸೇನನ 
ವಿಚಾರವಾಗಿ ಕೆಲವು ಮಾಹಿತಿ ಹಾಗೂ ಒಂದು ಸಂಗಹ ಪರಿಚಯ ಕೊಡುವುದು ಈ 
ಲೇಖನದ ಉದ್ದೇಶ. ಜೈನ ಆಚಾರ್ಯರ ಕಾಲನಿರ್ಧಾರ ಹಾಗೂ ವ್ಯಕ್ತಿ ನಿರ್ದೇಶನಕ್ಕೆ 
ಇರುವ ಮೊದಲ ತೊಡಕು ಒಂದೇ ಹೆಸರಿನವರು ಒಬ್ಬರಿಗಿ೦ತ ಹೆಚ್ಚು ಜನರಿರುವುದು. 
ಅದರಂತೆ ದೇವಸೇನ ಎಂಬ ಹೆಸರಿನ ಕೆಲವು ಆಚಾರ್ಯರಿದ್ದಾರೆ. ಅವರಲ್ಲಿ ಪ್ರಸ್ತುತ 
“ವಡ್ಡಾರಾಧನೆ” ಸಂಬಂಧವಾಗಿ ಪ್ರಸ್ತಾಪಿಸುವ ದೇವಸೇನನು ಕನ್ನಡ ಆದಿಕವಿ ಪಂಪನ 
ಸಮಕಾಲೀನ ಲೇಖಕ. ದೇವಸೇನನ ಕೃತಿಗಳು:(ಅ) ದರ್ಶನಸಾರ, (ಆ) ಆಲಾಪ 
ಪದ್ಧತಿ, (ಇ) ಲಘುನಯ ಚಕ್ರ (ನಯಲಕ್ಷಣ), (ಈ) ಆರಾಧನಸಾರ, (ಉ) ತತ್ತ್ವಸಾರ, 
(ಊ) ಭಾವಸಂಗಹ. 

ದೇವಸೇನನ ಶಿಷ್ಠ ಮಾಯಿಲ್ಲಧವಳನು ಲೇಖಕನಾಗಿದ್ದು ಆತ ಬರೆದ “ದ್ರವ್ಯ 
ಸ್ವಭಾವ ಪ್ರಕಾಶ” ಪ್ರಸಿದ್ಧಿ ಪಡೆದಿದೆ. ದೇವಸೇನ ತನ್ನ ಕೃತಿ 'ದರ್ಶನಸಾರದ'ಕಡೆಯಲ್ಲಿ 
ಬರೆದ ಪ್ರಶಸ್ತಿ ರೂಪ'ದ ಎರಡು ಗಾಹೆಗಳು: 

ಪುವ್ಹಾಯರಿಯ ಕಯಾಇಂ ಗಾಹಾಇಂ ಸಂಚಿಊಣ ಏಯತ್ಥ 

ಸಿರಿದೇವಸೇಣಗಣನಾ ಧಾರಾಎ ಸಂವಸಂತೇಣ॥ 

ರಳ ಓ ದಂಸಣಸಾರೋ ಹಾರೋ ಭವ್ವಾಣ ಣವಸ ಏಣವ ಏ 

ಸಿರಿ ಪಾಸಣಾಹ ಗೇಹೇ ಸುವಿಸುದ್ದೆ ಮಾಹಸುದ್ದದಸಮೀ ಏ ॥ 


(ಶ್ರೀ ದೇವಸೇನಗಣಿಯು ಪೂರ್ವಾಚಾರ್ಯ ಕಥಿತ ಗಾಹೆಗಳನ್ನು ಸಂಚಯಿಸಿ 
ಏಕತ್ರಗೊಳಿಸಿ ವಿಕಮ ಸಂವತ್‌ ೯೯೦ರ ಮಾಘ ಶುಕ್ಷ ದಶಮಿಯಂದು ಧಾರಾ 


* (ಲೋಚನ-ಸಂಪುಟ-೧, ಸಂಚಿಕೆ-೧. ೧೯೮೩) 


೩೪ | ಲೋಚನ ದೀಪ್ತಿ 


ನಗರದಲ್ಲಿ ವಾಸವಾಗಿರುವಾಗ ಶ್ರೀ ಪಾರ್ಶ್ವನಾಥ ಮಂದಿರದಲ್ಲಿ ಭವ್ಯಜೀವಿಗಳ 
ಹೃದಯದ ಹಾರದಂತೆ ಶೋಭಿಸುವ "ದರ್ಶನಸಾರ' ಹೆಸರಿನ ಕೃತಿಯನ್ನು ಬರೆದನು). 
ದೇವಸೇನನ ಕೃತಿ ರಚನೆಯಾದದ್ದು ವಿಕ್ರಮ ಸಂವತ್‌ ೯೯೦. ಅಂದರೆ ಕ್ರಿ.ಶ.೯೩೩೩; 
ಇದು ಕನ್ನಡ ಆದಿಕವಿ ಪಂಪ ತನ್ನ 'ಆದಿಪುರಾಣ' ರಚಿಸಿದಕಾಲ. 

ಪಂಡಿತ ಪರಮಾನಂದಜಿ ಶಾಸ್ತಿಯವರು "ಅನೇಕಾ೦ತ' ಪತ್ರಿಕೆಯಲ್ಲಿ (೭-೧೧, 
೧೨) ಬರೆದ ಲೇಖನದಲ್ಲಿ 'ದರ್ಶನಸಾರ' ಮತ್ತು 'ಭಾವಸಂಗಹ' ಗ್ರಂಥಗಳ ಕರ್ತೃ 
ಒಬ್ಬನೇ ಎಂಬುದನ್ನು ಒಪ್ಪದೆ ಆಂತರಿಕ ಕಾರಣಗಳಿಂದ ಅವೆರಡೂಭಿನ್ನ ಕರ್ತೃವಿನ 
ಕೃತಿಗಳೆ೦ದು ಪ್ರತಿಪಾದಿಸಿದ್ದಾರೆ. ಈ ಎರಡೂ ಗ್ರಂಥಗಳ ಲೇಖಕರ ಹೆಸರು ದೇವಸೇನ 
ಮತ್ತು ಇಬ್ಬರ ಗುರುಗಳ ಹೆಸರೂ ವಿಮಲಸೇನಗಣಿ ಎಂದೇ ಆಗಿದೆ. 'ಭಾವಸ೦ಗ್ರಹ'ದ 
ದೇವಸೇನನು ೧೧೯೩ರಲ್ಲಿ (9)'ಸುಲೋಚನಾ ಚರಿಉ' ಬರೆದ ಎರಡನೆಯ ದೇವಸೇನ 
ಪಂಡಿತ ನಾಥೂರಾಮ ಪ್ರೇಮಾಜಿಯವರು ಈ ಅಭಿಪ್ರಾಯವನ್ನು ಬಹುಮಟ್ಟಿಗೆ ಮಾನ್ಯ 
ಮಾಡಿದ್ದಾರೆ (ಜೈನ ಸಾಹಿತ್ಯ ಪೌರ ಇತಿಹಾಸ, ಎರಡನೆಯ ಮುದ್ರಣ, ಪುಟ.೧೭೬). 
ಆದರೆ ಜುಗಲಕಿಶೋರ ಮುಖ್ತಾರರು 'ಪುರಾತನ ವಾಕ್ಕ ಸೂಚಿ'ಯ ಪ್ರಸ್ತಾವನೆಯಲ್ಲಿ 
(ಪುಟ ೧೬) ಈ ಅಭಿಪ್ರಾಯವನ್ನು ವಿರೋಧಿಸಿ 'ಭಾವಸ೦ಗಹ'-'ದರ್ಶನಸಾರ'ಕೃತಿಗಳ 
ಏಕ ಕರ್ತೃತ್ವವನ್ನು ಎತ್ತಿ ಹಿಡಿದಿದ್ದಾರೆ; ಸ್ವರ್ಗೀಯ ಡಾ| ನೇಮಿಚ೦ದ್ರಶಾಸ್ತಿಯವರೂ 
ಇದನ್ನೇ ಅನುಮೋದಿಸಿ "ಭಾವ ಸಂಗ್ರಹ' ವಿಕ್ರಮ ಸಂವತ್‌ ೧೦೦೫ರಲ್ಲಿ (೯೫೩) 
ರಚಿತವಾಗಿರಬಹುದೆಂದಿದ್ದಾರೆ (ತೀ.ಮ. ಮತ್ತು ಉನ್‌ಕೀ ಆಚಾರ್ಯ ಪರಂಪರಾ, 
ಭಾಗ ೨, ಪುಟ ೩೬೯). ದೇವಸೇನಗಣಿ 'ಆರಾಧನಾ ಸಾರ'ದ ಪ್ರಶಸ್ತಿ ಪದ್ಯವೊಂದರಲ್ಲಿ 
ಹೀಗೆ ನಿವೇದಿಸಿಕೊಂಡಿದ್ದಾನೆ: 

ಣಯಮೇ ಅತ್ಥಿ ಕವಿತ್ತಂ ಣ ಮುಣಾಮೋ ಛಂದ ಲಕ್ಷಣಂ ಕಿಂ ಪಿ 

ಣಿಯಭವಣ್ಣಾಮಿತ್ತಂ ರಇಯಂ ಅರಾಹಣ ಸಾರಂ ॥೧೧೪॥ 

ಅಮುಣಿಯಕಚ್ಚೇಣ ಇಮಂ ಭಣೆಯಂ ಜಂ ಕಿ೦ಪಿ ದೇವಸೇಣೇಣ 

ಸೋಹಂತು ತಂ ಮುಣಿಂದಾ ಅತ್ಲಿಹು ಜಜ ಪವಣಯ ಎರುದ್ಧಂ ೧೧೫ 


(ನನಗೆ ಕವಿತ್ವ ಪರಿಜ್ಞಾನವಾಗಲಿ ಛಂದಸ್ಸಿನ ವ್ಯಾಕರಣದ ಜ್ಞಾನವಾಗಲಿ ಇಲ್ಲ. 
ನನ್ನ ಭಾವನೆಯ ನಿಮಿತ್ತದಿಂದ "ಆರಾಧನಾ ಸಾರ' ಬರೆದಿದ್ದೇನೆ. ಪೂರ್ಣತತ್ವ್ವ 
ಜ್ಞಾನದ ಪರಿಚಯವಿರದ ದೇವಸೇನನಿಂದ ರಚಿತವಾಗಿರುವ ಈ ಕೃತಿಯಲ್ಲಿ ಏನಾದರೂ 
ಆಗಮ ವಿರುದ್ಧ ಹೇಳಿಕೆಯಿದ್ದರೆ ಅದನ್ನು ಮುನೀ೦ದ್ರರು ಶುದ್ಧಿಗೊಳಿಸಲಿ) ಅತನ ಈ 
ವಿನಯದಂತೆ ಖಡಾಖಂಡಿತವಾದ ಸ್ವಭಾವವನ್ನು ನೋಡಿ: 


ಲೋಚನ ದೀಪ್ತಿ |೩೫ 


ರೂಸಉ ತೂಸಉ ಲೋ ಓ ಸಚ್ಚಂ ಅಕ್ಬಂತಯಸ್ಪ ಸಾಹುಸ್ಪ 
ಕಿ೦ ಜೂಯ ಭ ಏ ಸಾಡೀ ವಿವಜ್ಞಿಯವ್ಹಾಣರಿಂದೇಣ HBO 


ಸತ್ಯ ಮುಡಿಯುವ ಸಾಧುಗಳಿಗೆ ಯಾರೇ ಕೋಪಿಸಲಿ, ಸಂತೋಷಿಸಲಿ ಅದರ 
ಚಿಂತೆಯೇಕೆ? ರಾಜನ ಹೆದರಿಕೆಯಿಂದ ವಸ್ತಧಾರಣೆಯನ್ನು ಬಿಟ್ಟುಬಿಡಬೇಕೇನು? 
ಎಂದಿಗೂ ಇಲ್ಲ-ಇದು ಖಂಡಿತವಾದಿ ದೇವಸೇನನ ಸ್ಪಷ್ಟೋಕ್ತಿ. 


ದೇವಸೇನ ಗಣಿಯ ಕೃತಿಗಳ ಕಿರು ಪರಿಚಯ 

ದರ್ಶನಸಾರ: ಪೂರ್ವಾಚಾರ್ಯಪ್ರೋಕ್ತ ಕೇವಲ ೫೧ ಗಾಥೆಗಳ ಸಂಕಲವಾದ 
ಈ "ದರ್ಶನಸಾರ'ದಲ್ಲಿಯ ಮೊದಲ ಗಾಹೆಯಲ್ಲಿ ಮಹಾವೀರರ ಸುತಿಯಿದೆ. (ಶ್ಲೇಷೆಯಿಂದ 
ಸ್ವಗುರು ಸ್ತೋತ್ರವೂ ಇದರಲ್ಲಿದೆ). ಅನಂತರ ಮರೀಚಿ, ಬುದ್ಧಕೀರ್ತಿ ಮಾಡಿದ ಮಿಥ್ಕಾಮತ 
ಪ್ರಚಾರದ ಪ್ರಸ್ತಾಪವಿದೆ. ಆಮೇಲೆ ಶ್ವೇತಾ೦ಬರ, ವಿಪರೀತ, ವಾಚನಿಕ, ಅಜ್ಜಾನ ಮತಗಳ, 
ದ್ರಾವಿಡ ಯಾಪನೀಯ ಕಾಷ್ಠಾ, ಮಾಥುರ ಮತ್ತು ಭಿಲ್ಲಕ ಸ೦ಘಗಳ ಉತ್ಪತ್ತಿ ಸಮೀಕ್ಷೆಯಿದೆ. 
ಕಾಷ್ಠಾ ಸಂಘದಲ್ಲಿ ವೀರಸೇನಸ್ವಾಮಿಯ ಶಿಷ್ಯ ಜಿನಸೇನ, ಕುಂದಕುಂದ, ಗುಣಭದ್ರ, 
ವಿನಯಸೇನ, ಕುಮಾರಸೇನರ ಹೆಸರುಗಳಿವೆ. ಕಾಷ್ಠಾ ಸಂಘದ ಉಪದೇಶಕ ಕುಮಾರಸೇನ, 
ಕಾಲವಿಕ್ರಮ ಸಂವತ್‌ ೭೫೩. ಮಾಥುರ ಸಂಘದ ಉತ್ಪತ್ತಿ ರಾಮಸೇನನಿಂದ ವಿಕ್ರಮ 
ಸ೦ವತ್‌ ೯೫೩ರಲ್ಲಿ, ಮಥುರಾ ನಗರದಲ್ಲಿ. 


ಭಾವಸಂಗ್ರಹ: ೧೪ ಗುಣಸ್ಥಾನಗಳನ್ನವಲಂಬಿಸಿ ವಿವಿಧ ವಿಷಯಗಳನ್ನು 
ನಿರೂಪಿಸುವ ಭಾವಸಂಗ್ರಹದಲ್ಲಿ ೭೦೧ ಗಾಥೆಗಳಿವೆ. ಮಿಥ್ಯಾತ್ವ ಗುಣ ಸ್ಥಾನದಲ್ಲಿ 
ಏಕಾ೦ತರ, ವಿನಯ, ಸಂಶಯ, ಅಜ್ಜಾನ, ವಿಪರೀತ-ಎಂಬ ಐದು ಭೇದಗಳನ್ನುಹೇಳಿದೆ. 
ಶ್ರಾದ್ಧಾದಿಗಳನ್ನು ಸೋದಾಹರಣಪೂರ್ವಕ ಖಂಡಿಸಲಾಗಿದೆ. ವೈನಯಿಕ ಮಿಥ್ಯಾತ್ರದ 
ನಿರಸನದಲ್ಲಿ ನಾಗ ಯಕ್ಷ ದುರ್ಗಾ ಚ೦ಡಿಕಾ ಮೊದಲಾದ ದೇವತೆಗಳ ಪೂಜೆಯನ್ನು 
ನಿಷೇಧಿಸಲಾಗಿದೆ. ಭಾವಸಂಗ್ರಹದ ಕೆಲವು ಗಾಹೆಗಳನ್ನು ನೇಮಿಚಂದ್ರ ಸಿದ್ಧಾಂತ 
ಚಕ್ರವರ್ತಿಯ ಪಂಚಸಂಗಹದಿಂದಲೂ, ಜೀವಕಾಂಡ (ಧವಲಾ), ಪಂಚಾಸಿಕಾಯ 
ದಿಂದಲೂ ತೆಗೆದುಕೊಳ್ಳಲಾಗಿದೆ. 


ಆರಾಧನಾಸಾರ: ೧೧೫ ಪ್ರಾಕೃತಗಾಥಾಗಳ ಸಂಕಲನ. ತಪಾರಾಧನೆ, 
ದರ್ಶನಾರಾಧನೆ, ಜ್ಞಾನಾರಾಧನೆ, ಚಾರಿತ್ರಾರಾಧನೆ-ನಾಲ್ಕು ಆರಾಧನೆಗಳ ವರ್ಣನೆಯಿದೆ. 
ತೀರ್ಥಂಕರ ವಾಣಿಯಿಂದ ಪ್ರತಿಪಾದಿತ ೧೧ ಅಂಗ ೧೪ ಪೂರ್ವಗಳನ್ನುಅವಗತ 
ಮಾಡಿಕೊಳ್ಳುವುದು ಜ್ಞಾನಾರಾಧನೆ. ಭಾವಶುದ್ದಿಪೂರ್ವಕವಾಗಿ ೧೩ ಪ್ರಕಾರದ 
ಚಾರಿತ್ರವನ್ನು ಆಚರಿಸುವುದೇ ಚಾರಿತ್ರಾರಾಧನೆ (ಪಂಚಮಹಾವ್ರತ ೫ ಪಂಚ ಸಮಿತಿ 


೩೬ | ಲೋಚನ ದೀಪ್ತಿ 


೫ ತಿಗುಪ್ತಿ ೩-೧೩). ಈ ೧೩ ಪ್ರಕಾರದ ತಪಸ್ಸನ್ನು ಆಚರಿಸಲು ಪ್ರವೃತ್ತರಾಗುವುದೇ 
ತಪಾರಾಧನೆ. 

ಲಘುನಯಚಕ್ರ: ಇದರಲ್ಲಿ ನಯದ ಸ್ವರೂಪ, ಭೇದ ಪ್ರಭೇದಗಳನ್ನು ವರ್ಣಿಸುವ 
೮೭ ಗಾಥೆಗಳಿವೆ. ಯಾವುದೇ ವಸ್ತುವಿನ ಒಂದು ಅಂಶವನ್ನು ಗ್ರಹಣ ಮಾಡುವುದು 
(ಶ್ರುತಜ್ಞಾನದ ಅಭೇದವೇ) ನಯ. ನಯದ ಹೊರತು ವಸ್ತುಸ್ತರೂಪದ 
ಪ್ರತಿಪತ್ತಿಯಾಗುವುದಿಲ್ಲ. ಅದರಿಂದ ನಯದ ಮೂಲಕವೇ ಸ್ಕಾದ್ವಾದ ಜ್ಞಾನ 
ದೊರೆಯುವುದು. 


ತತ್ತ್ವಸಾರ: ಇದರಲ್ಲಿ ೭೪ ಗಾಥೆಗಳಿವೆ. ತತ್ತ್ವಭೇದಗಳಾದ ಸ್ವಗತ ಮತ್ತು ಪರಗತ 
ತತ್ತ್ವದ ಪ್ರಸ್ತಾಪವಿದೆ. ಮತ್ತಿದರ ಒಳಭೇದವಾದ ಸವಿಕಲ್ಪಕ-ನಿರ್ವಿಕಲ್ಪಕದ ವಿವರಣೆಯಿದೆ. 
ಇದು ಶುದ್ದ ಆಧ್ಯಾತ್ಮಿಕ ಗ್ರಂಥ. 

ಆಲಾಪ ಪದ್ಧತಿ: ಇದು ಸಂಸ್ಥೃತದಲ್ಲಿದೆ, ಗದ್ಯದಲ್ಲಿದೆ, ಚಿಕ್ಕದಾಗಿದೆ. ಗುಣ, ಪರ್ಯಾಯ, 
ಸ್ವಭಾವ, ಪ್ರಮಾಣ, ನಯ, ಗುಣ ವ್ರತ್ಪತ್ತಿ. ಸ್ವಭಾವ ವ್ವತ್ಪತ್ತಿ, ಪ್ರಮಾಣ ನಿಕ್ಷೇಪ- 
ಇವುಗಳನ್ನು, ಇದರಲ್ಲಿ ೧೬ ಅಧಿಕಾರಗಳಲ್ಲಿ ವಿವರಿಸಿದೆ. 

ದೇವಸೇನಗಣಿಯ ಮೇಲಿನ ಆರು ಕೃತಿಗಳಲ್ಲಿ ಒಂದಾದ ಲಘುನಯಚಕಕ್ಕೆ 
ನಯಚಕ್ರ, ನಯಲಕ್ಷಣ ಎಂಬ ಇನ್ನೆರಡು ಹೆಸರುಗಳಿವೆ. ಇದರಲ್ಲಿ ಬರುವ ೮೭ 
ಗಾಹೆಗಳಲ್ಲಿ ಒಂದಾದ, ೮೩ನೆಯ ಗಾಹೆಯಾದ. 


ಮಜ್ಜ ಸಹಾವಂ ಣಾಣಂ ದಂಸಣಚರಣಂ ಣಕೋವಿ ಲಾವಣ್ಣಂ 
ಜೋ ಸವ್ಹಯಣಗ್ಗಾಹಿ ಹೋ ಹಂ ಣೋ ಗಹವೇಯದಾ ॥ 


ಎಂಬುದು ವಡ್ಡಾರಾಧನೆಯ ಸುಕೌಶಳಸ್ವಾಮಿಯ ಕಥೆಯಲ್ಲಿ (ಪು.೪೮) 
ಪ್ರಯೋಗವಾಗಿದೆ. ಈ ಗಾಹೆಯನ್ನು ದೇವಸೇನ ಗಣಿಯ ಶಿಷ್ಕನಾದ ಮಾಯಿಲ್ಲ 
ಧವಳನೂ ತನ್ನ "ದವ್ಯ ಸ್ವಭಾವ ಪ್ರಕಾಶದಲ್ಲಿ'(ಗಾಹೆ ೪೦೬) ಬಳಸಿದ್ದಾನೆ. ದೇವಸೇನನ 
ಕೃತಿಯಾದ 'ಭಾವಸಂಗ್ರಹ'ದಿಂದ ಕೆಲವು ಗಾಹೆಗಳನ್ನು ವಸುನಂದಿ ತನ್ನ 
ಉಪಾಸಕಾಧ್ವಯನದಲ್ಲಿ (-ಶ್ರಾವಕಾಚಾರದಲ್ಲಿ) ಬಳಸಿಕೊಂಡಿದ್ದಾನೆ. ಅವುಗಳಲ್ಲಿ ಒಂದಾದ 
ಪಡಿಗಹಮುಚ್ಚಟ್ಠಾಣ೦ ಎಂಬ ೩೫೫ನೆಯ ಗಾಹೆಯನ್ನು ಕನ್ನಡ ವಡ್ಡಾರಾಧನೆಕಾರ 
ತನ್ನ ಮೊದಲನೆಯ ಕಥೆಯಾದ ಸುಮಾರಸ್ವಾಮಿಯ ಕಥೆಯಲ್ಲಿಯೇ (ಪು.೭, ನೋಡಿ 
ಅಡಿ ಟಿಪ್ಪಣಿ) ಪ್ರಯೋಗಿಸಿದ್ದಾನೆ. ಇದರಿಂದಾಗಿ ವಡ್ಡರಾಧನೆಯ ಕಾಲ ೯೩೩ರ 
ಅನಂತರ ಎಂಬುದು ನಿಶ್ಚಯ. 


೧೧ 
ಲೋಚನ ದೀಪ್ತಿ |೩೭ 


*"ಆದಿಷುರಾಣ'ದ ತ್ರಿಪದಿಯೊಂದರ (೬-೧೩) 
ಪಾಠವಿಚಾರ 


- ಡಾ. ಟಿ.ವಿ. ವೆಂಕಟಾಚಲಶಾಸೀ 
ಮೆ 


“ಆದಿಪುರಾಣ'ದ ಆರನೆಯ ಆಶ್ವಾಸದಲ್ಲಿ ಒಂದು ಕಡೆ, ಆದಿನಾಥನ ಏಳನೆಯ 
ಭವದ ಜೀವನಾದ ಸುವಿಧಿ ಮಹಾರಾಜನ ಭವಾನುಬಂಧಿಜೀವನೆನಿಸಿದ ವರದತ್ತನೂ 
ಇತರ ಭವಾನುಬಂಧಿಜೀವರಾದ ರಾಜರೂ ಸುವಿಧಿಯೊಂದಿಗೆ ಅಜ್ಯುತಕಲ್ಪದಲ್ಲಿ 

ೇವಿಸಿದರೆಂಬ ಕಥಾಂಶವೊಂದು ತ್ರಿಪದಿಯ ರೂಪದಲ್ಲಿ ಸಂಕ್ಷೇಪವಾಗಿ ನಿರೂಪಿತವಾಗಿದೆ. 


ಈ ತ್ರಿಪದಿ ಆ ಗಂಥದ ಪ್ರಥಮ ಪರಿಷ್ಠರಣದಲ್ಲಿ (೧೯೦೦), ಎಸ್‌, ಜಿ. 
ನರಸಿ೦ಹಾಚಾರ್‌ ಅವರು ಸಂಪಾದಿಸಿರುವುದರಲ್ಲಿ, ಈ ರೀತಿಯಾಗಿದೆ : 


ವರದತ್ತಂ ಮೊದಲಾಗೆ ಧರಣೀಶರವರ್ಗೆಲ್ಲಂ 
ಸುರಲೋಕಂ ಸುವಿಧಿಯೊಡನಾದುದಂತುಟೆ 
ನೆರೆದರನಿತೀ ಸುರಲೋಕಂ ॥ 


ಕೆ. ಜಿ. ಕುಂದಣಗಾರ ಮತ್ತು ಎ, ಪಿ. ಚೌಗುಲೆ ಅವರು ಸಂಯುಕ್ತವಾಗಿ 
ಸಂಪಾದಿಸಿರುವ ಆದಿಪುರಾಣದ ದ್ವಿತೀಯ ಪರಿಷ್ಠರಣದಲ್ಲಿಯೂ (೧೯೫೩) ಈಚೆಗೆ 
ಕನ್ನಡ ಸಾಹಿತ್ಯ ಪರಿಷತ್ತು ಗದ್ಯಾನುವಾದದೊಂದಿಗೆ ಪ್ರಕಟಿಸಿರುವ ಅದರ ಇನ್ನೊಂದು 
ಪರಿಷ್ಕರಣದಲ್ಲಿಯೂ (೧೯೮೦) ಈ ಮೇಲಿನ ತ್ರಿಪದಿಯ ಪಾಠ, ಮೇಲೆ 
ಕೊಟಿರುವಂತೆಯೇ ಇದೆ, ತ್ರಿಪದಿ ಛಂದಸ್ಸನ್ನು ವಿವೇಚಿಸುವಾಗಲೂ ಬೇರೆ 
ಸ೦ದರ್ಭಗಳಲ್ಲಿಯೂ ವಿದ್ವಾಂಸರು ಈ ಪದ್ಯ ಪಾಠವನ್ನು ಹೀಗೆಯೆ ಉದ್ದರಿಸಿರುವುದು 
ಕಾಣುತ್ತದೆ". 

ಈ ಯಾವ ಮೂಲಗಳಲ್ಲಿಯೂ ಪಾಠಭೇದಗಳನ್ನು ತೋರಿಸಿಲ್ಲ ; ಚರ್ಚಿಸಿಲ್ಲ. 
ಎಲ್‌. ಬಸವರಾಜು ಅವರು ಸಂಪಾದಿಸಿರುವ ಆದಿಪುರಾಣದ ತೃತೀಯ ಪರಿಷ್ಠರಣದಲ್ಲಿ 
(೧೯೭೬), ಸಂಪಾದಕೀಯ ಸವರಣೆ ಮತ್ತು ಪಾಠಭೇದಗಳ ಸೂಚನೆಯೊಂದಿಗೆ 


ಇದೇ ತ್ರಿಪದಿ ಹೀಗೆ ಪ್ರಕಟವಾಗಿದೆ : 
* (ಲೋಚನ-ಸಂಪುಟ-೧, ಸಂಚಿಕೆ-೧. ೧೯೮೩) 


೩೮ | ಲೋಚನ ದೀಪ್ತಿ 


ವರದತ್ತಂ ಮೊದಲಾಗೆ ಧರಣೀಶರವರ್ಗೆಲ್ಲಂ 

ಸಿರಲೋಕಂಛಿ ಸುವಿಧಿಯೋಡನಾದುಳದಂತುಟೆಳ | 

ಹೊರಪಿದರೆನಿತೀಸ ಸುರಲೋಕಂ? 

ಪಾಠಾಂತರಗಳು : ೧ ಸುರಪದವಿ (ಐ). ೨ ದೆಂದಡೆ (ಐ): ೩ ನೆರೆದರನಿಲೆ 
(ಹ), ನೆರೆದರಾನಿತಿ (ದ್ವಿ), ನೆರವಿದರೆನಿತೀ (ಐ), ನೆರೆದರನಿತೀ (ಐ) (ನ) (ಕು). 

ಈಗ ೧೯೦೦ರ ಪರಿಷ್ಠರಣದ ಪಾಠ ಸರಿಯೇ ಅಥವಾ ೧೯೭೬ರ ಪರಿಷ್ಠರಣದ 
ಪಾಠ ಸರಿಯೇ, ಅಥವಾ ಇವೆರಡರಿಂದ ಬೇರೆಯಾಗಿ ಪದ್ಯಪಾಠವಿದ್ದಿರಬಹುದೆ 
ಎನ್ನುವುದು ನಾವು ಪರಿಶೀಲಿಸಬೇಕಾದ ವಿಷಯವಾಗಿದೆ, 


೯ರ 


ಪದ್ಯದ ಅರ್ಥವೇನು? ೧೯೮೦ರ ಪರಿಷ್ಠರಣವಲ್ಲಿ, ಗದ್ಯಾನುವಾದ ಭಾಗದ 
ಅದನ್ನು ಸಿ ಬರೆದಿದೆ: “ವರದತ್ತನೇ 8 ರಾಜ ರೆಲ್ಲರೂ ಸುವಿಧಿಯೊಡ 
ಸುರಲೋಕದಲ್ಲಿ ಸೇರಿಕೂ೦ಡರು. ಹೀಗೆ ಸುರಲೋಕವು ಅವರೆಲ್ಲರಿಂದ ಯುಕ್ತವಾಯಿತು” 
(ಪು. ೨೫೮). 


ಲಿ 
(ಳು 
ಷಿ 
4ರ 


ಒಂದು ಬಗೆಯಾಗಿ ತಾತ್ತರ್ಯವನ್ನಿಲ್ಲಿ ಹೇಳಿರುವ ಈ ಪ್ರಯತ್ನದಲ್ಲಿ 
ಸೂಚಿತವಾಗಿರುವ ಅರ್ಥ ಸರಿಯೇ? ಸರಿಯಲ್ಲವಾದರೆ. ಅನ್ವಯಕ್ರಮಾನುಸ ಸಾರವಾಗಿ 
ಪ್ರತಿಪದಾರ್ಥ ಹೇಗಿರಬಹುದು? ಇರುವಂತೆ, ಅರ್ಥವನ್ನು ಜ್‌ ಹೇಳಬೇಕಾಗುತ್ತದೆ: 
“ವರದತ್ತ ಮೊದಲಾಗಿ ಆ ರಾಜರಿಗೆಲ್ಲ ಸ ಡಿ ಸುರಲೋಕವಾಯಿತು. 


ಹಾಗೆಯೇ ಈ ಸುರಲೋಕ ಅಷ್ಟು ಒಟ್ಟಾದರು. 

ಮೇಲುನೋಟದಲ್ಲಿಯೇ ತೋರುವಂತೆ, ಅರ್ಥ ಅನಲತತತಾಗಿಾಲುದು 
ಮೂರನೆಯ ಪಾದದ ಅರ್ಥವಿವರಣೆಯಲ್ಲಿ ಎದ್ದು ತೋರುತ್ತಿದೆ. ವಿಚಾ 
ವಿಷಯವಾಗಿರುವ ಭಾಗವಾದರೂ ಇದೇ. ೧೯೮೦ರ ಪರಿಷ್ಠರಣದ ಗದ್ಯಾನುವಾದ 
ಭಾಗದಲ್ಲಿ ಬರೆದಿರುವಂತೆ “ಹೀಗೆ ಸುರಲೋಕವು ಅವರೆಲ್ಲರಿಂದ ಯುಕ್ತವಾಯಿತು ತು” 
ಎಂಬುದಕ್ಕೆ ಹೊಂದುವಂತೆ ಮೂಲದ ಬಾಗ ಇರಬೇಕಾದರೆ, ಅದು “ರೆದರನಿತೀ 
ಸುರಲೋಕ” ಎಂದಿರದೆ “ಅಂತು ನೆರೆದುದನಿಬರಿನೀ ಸುರಲೋಕಂ” ಎಂಬ 
ರೀತಿಯಲ್ಲಿರಬೇಕಾಗಿದ್ದಿತು. ಈಗ ಶಬ್ದಾರ್ಥದ ತೊಡಕನ್ನು , ಹೇಗೋ ಒಂದು ರೀತಿಯಲ್ಲಿ 
ಸಂದರ್ಭಬಲದಿಂದ, REE ನಿವಾರಿಸಿದ ಹಗೆ. ದಾಟಿಕೊಂಡು ಹೋಗಿರುವ 
ಹಾಗೆ ತೋರುತ್ತದೆ. 


ಎಲ್‌. ಬಸವರಾಜು ಅವರು ಮೊದಲ ಸಲ, ಈ ಪದ್ಮ ಪಾಠದಲ್ಲಿ ಸನ ಯನ್ನು 
ಮನಗಂಡಿದ್ದಾರೆ. ಅರ್ಥಕ್ಷೇಶವಿರುವ ಮೂರನೆಯ ಪ ಪಾದವನ್ನು “[ನೆರಪಿದರೆನಿತಿ €] 


ಲೋಚನ ದೀಪ್ತಿ |೩೯ 


ಸುರಲೋಕಂ” ಎಂಬುದಾಗಿ ತಿದ್ದಿಕೊಟ್ಟದ್ದಾರೆ. ಇದಕ್ಕೆ ಆಧಾರವೇನು? ಪ್ರಾಯಶಃ 
ಒ೦ದು ಹಸ್ತಪ್ರತಿಯ (ಐ) “ನೆರವಿದರೆನಿತೀ” ಎಂಬ ಪಾಠಾಂತರದ ಸಹಾಯದಿಂದ, 
ಅದಕ್ಕೆ ಹತ್ತಿರವಾಗಿ ಈ ತಿದ್ದುಪಾಟು ಮಾಡಿರಬಹುದು; ಅಥವಾ ತಿದ್ದುಪಾಟನ್ನು 
ಸ್ವತಂತ್ರಿಸಿಯೂ ಮಾಡಿರಬಹುದು, ಅರ್ಥವೇನಾಯಿತು? ವರದತ್ತಾದಿಗಳು “ಈ 
ಸುರಲೋಕವನ್ನು ಎಷ್ಟು ತುಂಬಿದರು?” (ಎಷ್ಟು ಸಲ ತುಂಬಿದರು?) ಎಂದೇನಾದರೂ 
ಇಟ್ಟುಕೊಂಡು, “ಎಷ್ಟೋ ಸಲ ತುಂಬಿದರು” ಎಂಬುದಾಗಿ ಅಧ್ಯಾಹಾರ ಮಾಡಿದ 
ಉತ್ತರವನ್ನು ಪಡೆಯಬಹುದೇ? ಆದರೆ ಸಂಪಾದಕರೇ ಇಲ್ಲಿ, “ನೆರವು: ಗಳಿಸು, 
ಸಂಪಾದಿಸು” ಎಂಬುದಾಗಿ ಅರ್ಥ ಬರೆದಿರುವುದರಿಂದ (ನೋಡಿ : ನೆರೆ ; ಅರ್ಥಕೋಶ, 
ಪು. ೫೭೮), “ಈ ಸುರಲೋಕವನ್ನು ಎಷ್ಟು ಗಳಿಸಿದರು (ಅಥವಾ ಸಂಪಾದಿಸಿದರು)” 
ಎ೦ದು ಇಟ್ಟುಕೊಳ್ಳಬೇಕಾಗುವುದು, ಹೀಗಿಟ್ಟುಕೊ೦ಡರೆ, “ಎಷ್ಟೋ ಗಳಿಸಿದರು” ಅಥವಾ 
“ಬಹುವಾಗಿ ಗಳಿಸಿದರು” ಎಂದು ಉತ್ತರವನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕಾಗುತ್ತದೆ. 
ಗಳಿಸಿದ್ದು ಸುರಲೋಕವೋ, ಸುರಲೋಕ ಸೌಖ್ಯವೋ?) ವಾಕ್ಕರಚನೆಯಾಗಲಿ, 
ಅರ್ಥವಾಗಲಿ ಈ ಸವರಣೆಯಿಂದ ಸಮಂಜಸವಾಗಿ ಹೊಂದಿಕೊಳ್ಳುವಂತೆ ತೋರುವುದಿಲ್ಲ. 
ಕೊಟ್ಟಿರುವ ಮತ್ತೆರಡು ಪಾಠಾ೦ತರಗಳಿ೦ದ, “ನೆರೆದರನಿಲೆ ಸುರಲೋಕಂ” ಎಂದೂ 
“ನೆರೆದರಾನಿತಿ ಸುರ ಲೋಕಂ” ಎಂದೂ ಪಾದಗಳನ್ನು ರೂಪಿಸಿಕೊಂಡರೆ, 
ಎರಡರಿಂದಲೂ ಏನೂ ಅರ್ಥವೇ ಹೊರಡುವುದಿಲ್ಲ, ಹೀಗಾಗಿ, ಮೇಲಿನ ಸಂಪಾದಕೀಯ 
ಸವರಣೆಯಾಗಲಿ, ಪಾಠಾಂತರ ಸ್ಲೀಕಾರವಾಗಲಿ ಪ್ರಸ್ತುತ ಸಮಸ್ಯೆಗೆ ಪರಿಹಾರ 
ಸೂಚಿಸಲಾರವು. 

ಈಗ ಬಾಹ್ಯ ಸಾಕ್ಷ್ಯಗಳೇನಾದರೂ ಸಹಾಯವಾಗಬಹುದೇ, ಗಮನಿಸೋಣ. 
ಪಂಪನ "ಆದಿಪುರಾಣ'ಕ್ಕೆ 'ಪೂರ್ವ ಪುರಾಣ' ಆಧಾರ ತಾನೇ 9 ಅಲ್ಲಿ ಸದೃಶ ಕಥಾ 
ಭಾಗವನ್ನು ಹೇಳುವ, 

ಪೂರ್ವೋಕ್ತಾ ನೃಪಪುತ್ರಾಶ್ಚ ವರದತ್ತಾಯಃ ಕ್ರಮಾತ್‌ । 

ಸಮಜಾಯಂತ ಪುಣ್ಯ: ಸ್ಪೈಸತ ಸಾಮಾನಿಕಾಃ ಸುರಾಃ (ಪರ್ವ ೧೦-ಶ್ಲೋಕ ೧೭೨) 

ಎ೦ಬ ಶ್ಲೋಕವೊ೦ದು ಬರುತ್ತದೆ. ಮೊದಲು ಹೇಳಿದ ವರದತ್ತ ಮೊದಲಾದ 
ರಾಜಪುತ್ರರೂ ಕ್ರಮದಿಂದ ಆ ಸ್ವರ್ಗದಲ್ಲಿ ಸಾಮಾನಿಕದೇವರಾಗಿ ಹುಟ್ಟಿದರು, ಎಂಬರ್ಥದ 
ಈ ಉಲ್ಲೇಖದಲ್ಲಿ ಎರಡು ಸಲ ಸುರಲೋಕದ ಮಾತೇ ಬರುವುದಿಲ್ಲ ವಾದ್ದರಿಂದ 
ಪಂಪ ಮೂಲವನ್ನು ಗಮನಿಸಿಯೂ ಸ್ವತಂತ್ರವಾಗಿ ತನ್ನ ತ್ರಿಪದಿಯನ್ನು ಕಟ್ಟಿದ್ದಾನೆ 
ಎಂದು ಭಾವಿಸಬಹುದು. 


೪೦ | ಲೋಚನ ದೀಪ್ತಿ 


ಪಾಠಸಮಸ್ಯೆಯ ಪರಿಹಾರಕ್ಕೆ ನಯಸೇನನ "ಧರ್ಮಾಮೃತ' (೧೧೧೨) 
ಒದಗಿಸುವ ಸಾಕ್ಕವನ್ನು ಇಲ್ಲಿ ಪ್ರಸ್ತಾವಿಸಬಹುದು : 

..ಪ್ರಾವಕರೊಡನಾಡುವರಿಂತೆಂದರ್‌ 

ಈ ರುಜೆಯೊಂದು ವೇದನೆಗೆ ಬೆಚ್ಚದೆ ಕಾಂಕ್ಷಿಸಿ ತನ್ನ ಮೆಚ್ಚಿದಾ 

ಹಾರಮುಮಕ್ಕೆ ಬಂದೊಡರೆಪಲ್ಲೆಜ್‌ರೆದೋವದೆ ಕಂಡ ಕಂಡರಂ 

ಸೈರಣೆಗೆಟ್ಟು, ಬೇಡದೆ ಜಿನಾಗಮಮೋಜೆಯೊಳೋಜೆದಪ್ಪದೀ 

ವೀರನ ವೀರವೃತ್ತಿ( ಯ)ಳವಂ ನೆಲ ಬಣ್ಣಿಸಲಾರ್ಪನಾವನೋ ॥ 

ಎಂದು ಬಣ್ಣಿಸುವವರಂ ಕಂಡು ನೇರಿದರ ನೀತಿ ಸುರಲೋಕವೆಂಬುದು 

ತಪ್ಪದೆನುತ್ತುಂ ಹೋಗೆ... 

- (ಆಶ್ಚಾಸ ೪, ಪದ್ಯ ೮೭-೮೯) 

ಈ ಉದ್ಧತ ಕೃತಿಭಾಗದಲ್ಲಿ “ನೇರಿದರ ನೀತಿ ಸುರಲೋಕಂ” ಎಂಬ ಉಕ್ತಿ 
ನಮ್ಮ ಗಮನವನ್ನು ಸೆಳೆಯುತ್ತದೆ, ಇದು ಇಲ್ಲಿ ಬಂದಿರುವ ರೀತಿಯನ್ನು ಗಮನಿಸಿದರೆ, 
ಲೋಕೋಕ್ತಿಯಾಗಿ ಆ ಕಾಲದಲ್ಲಿ, ಆ ಕವಿಯಿದ್ದ ಪ್ರಾಂತದಲ್ಲಿಯಾದರೂ, 
ಪ್ರಚಲಿತವಾಗಿದ್ದಿರಬೇಕು ಎ೦ದು ಊಹಿಸಲು ಅವಕಾಶವಾಗುತ್ತದೆ, 

“ಧರ್ಮಾಮೃತ'ದ ಪ್ರಸ್ತುತ ಕಥಾಸಂದರ್ಭವಿದು: ರೌರವಪುರದ ಅರಸು 
ಒದ್ದಾಯನನು ನಿರ್ವಿಚಿಕಿತ್ಸೆಯ ಆಚರಣೆಯಲ್ಲಿ ಗಣ್ಯನೆ೦ದು ಸೌಧರ್ಮೇಂದನು ಒಮ್ಮೆ 
ದೇವಸಭೆಯಲ್ಲಿ ಶ್ಲಾಘಿಸಿದನು. ಆಗ ವಾಸವನೆ೦ಬ ದೇವನು ಅದನ್ನು ಸ್ವತಃ ಪರೀಕ್ಷಿಸಲೆಂದು 
ಕುಷ್ಠರೋಗಿಯಾದ ಯತಿಯಂತೆ ವೇಷಾಂತರಗೊಂಡು ರೌರವಪುರಕ್ಕೆ ಬಂದನು, 
ಪಟ್ಟಣದ ಬೀದಿಗಳಲ್ಲಿ ಚರಿಗೆಗೆ ಬರುತ್ತಿದ್ದಾಗ, ಜನರು ಅವನನ್ನು ಕಂಡು ತಮತಮಗೆ 
ತೋರಿದಂತೆ ಜುಗುಪ್ಪೆ ಕನಿಕರ ಮೊದಲಾದ ಪ್ರತಿಕ್ರಿಯೆಗಳನ್ನು ವ್ಯಕ್ತ ಮಾಡತೊಡಗಿದರು, 
ಆದರೆ ಕೆಲವರು ಉತ್ತಮರಾದ ಶ್ರಾವಕರು, ಕುಷ್ಠರೋಗಿಯಾಗಿಯೂ ಆ ಯತಿ 
ಉಚಿತ ವ್ರತೋಪವಾಸ ನಿಯಮವನ್ನು ಬಿಡದೆ ಸಂಯಮದಿಂದ ವರ್ತಿಸುತ್ತಿದ್ದುದನ್ನು 
ನೋಡಿ ಮೆಚ್ಚುಗೆಯನ್ನೇ ವ್ಯಕ್ತ ಮಾಡಿದರು. ಅವರವರ ಪ್ರತಿಕ್ರಿಯೆಗೆ ಅನುಸಾರವಾಗಿ 
ತಾನೂ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡುತ್ತಿದ್ದ ಆ ವೇಷಾ೦ತರದ ವಾಸವನು, ಈ 
ಸಂದರ್ಭದಲ್ಲಿ ತೃಪ್ತಿಯ ಭಾವದಿಂದ “ನೇರಿದರ ನೀತಿ ಸುರಲೋಕವೆಂಬುದು ತಪ್ಪದು” 
ಎಂದು ಹೇಳಿ ಮುನ್ನಡೆದನು. 


“ನೇರಿದರ ನೀತಿ ಸುರಲೋಕಂ” ಎಂದರೆ ಏನು? "ನೇರಿದರ್‌' ಶಬ್ದದ ಕಾವ್ಯ 
ಪ್ರಯೋಗಗಳಿಗೆ ಕೊರತೆಯಿಲ್ಲ (ಉದಾ: ಪಂಪಭಾ. ೧೨-೬೭೨; ಪಂಪರಾ, ೪- 
೧೩; ಧರ್ಮಾಮೃ, ೨-೧೦೫, ೪-೨೦೦, ೧೦-೮೯ ; ಶಾ೦ತೀಶ್ವ ೩-೪೫ ಇ): 


ಲೋಚನ ದೀಪ್ತಿ |೪೧ 


ಯಜು ವೆಂಬರ್ಥದ "ನೇರ್‌' ಧಾತುವಿನಿಂದ ನಿಷ್ಠನ್ನವಾಗುವ ಈ ಶಬ್ದ ಕ ಶಮದವೂ 
ಸೇರಿದಂತೆ ಪ್ರಾಚೀನ ಕನ್ನಡ ನಿಘಂಟುಗಳು ಅರ್ಥ ಹೇಳಿವೆ, ಉದಾ.ಗೆ “ಸೈದರೆಂದು 
ನೇರಿದರ್‌” (ಶಮದ, ಪ್ರಯೋಗಸಾರ, ೨೨೪) ; “ದಿಮ್ಮಿದರು ಸೈದರೆಂದು೦ಗಮ್ಮನೆ 
ನೇರಿದರೆನಲ್ಕೆ ಪಿರಿಯರ್‌ ನಿರುತಂ" (ಕವಿಕಂ, ೧೫೪), ಕಾವ್ಯ ಪ್ರಯೋಗಗಳನ್ನು 
ಗಮನಿಸಿದರೆ, ನೆಟ್ಟಗಿರುವವರು, ಯಜುಮಾರ್ಗಿಗಳು, ಸದ್ದರ್ತನೆಯವರು, ಹಿರಿಯರು, 
ಸುಸಂಸ್ಕೃತರು, ಪರಿಣತರು ಮುಂತಾದ ಛಾಯೆಗಳಲ್ಲಿ ಅಲ್ಲಿ ಈ ಶಬ್ದದ ಆರ್ಥವಿರುವುದು 
ಕಾಣುತ್ತದೆ. ಇವುಗಳಲ್ಲಿ “ಧರ್ಮಾಮೃತ'ದವೇ ಆದ “ಸುಧರ್ಮದೊಳ್‌ ನೇರಿದರಪ್ಪರುಂ” 
(೪-೨೦೦), “ಸಮ್ಯಕ್ತ್ವದೊಳಿಂತಿವರಿರ್ವರಂತೆ ನೇರಿದರೊಳರೇ? ಎಂಬ 
ಪ್ರಯೋಗಗಳನ್ನು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. 


“ನೀತಿ” ಶಬ್ದವಂ೦ತೂ ಸದ್ವರ್ತನೆ, ಸರಿದಾರಿ, ಸದಸದ್ದಿವೇಕ, ಸಮುಚಿತ ವರ್ತನೆ 
ಇತ್ಯಾದಿ ಅರ್ಥಗಳಲ್ಲಿ ಪ್ರಸಿದ್ಧವೇ ಇದೆ. 


ಇವನ್ನು ಗಮನಿಸಿ, “ನೇರಿದರ ನೀತಿ ಸುರಲೋಕಂ” ಎಂಬ ಲೋಕೋಕ್ಕ್ತಿಗೆ 
“ಯಜುಮಾರ್ಗಿಗಳ ಸಮುಚಿತ ವರ್ತನೆಯೇ ಸುರಲೋಕ” ಎಂದೋ "ಯಜು 
ಮಾರ್ಗಿಗಳ ಸಮುಚಿತವರ್ತನೆ ಸುರಲೋಕ(ಪ್ರಾಪ್ರಿ ತಾನೇ?” ಎಂದೋ ಅರ್ಥ 
ಹೇಳುವುದು ಶಕ್ಕವಿದೆ. “ಆದಿಪುರಾಣ' ಮತ್ತು 'ಧರ್ಮಾಮೃತ' ಈ ಎರಡೂ ಜೈನಕಾವ್ಯಗಳ 
ಕಥಾಸ೦ದರ್ಭಗಳನ್ನು ಕಣ್ಣಿಟ್ಟು ನೋಡಿದರೆ, ಎರಡನೆಯ ಅರ್ಥ ಹೆಚ್ಚು ಗ್ರಾಹ್ಯವಾಗುವಂತೆ 
ತೋರುವುದು, ಆದಿಪುರಾಣದಲ್ಲಿ ಶಾರ್ದೂಲ ವರಾಹಾದಿ ತಿರ್ಯಗ್ಯೋನಿಭವ ಜೀವರು 
ಜಾತಿಸ್ಕರರಾಗಿ ಉತ್ತರೋತ್ತರ ಭವಗಳಲ್ಲಿ ಉತ್ತಮ ಜೀವರಾಗಿ ಹುಟ್ಟಿ, ಕೊನೆಗೆ ಆದಿನಾಥನ 
ಪುತ್ರರಾಗುವ ಮೊದಲು ಎ೦ಟನೆಯ ಭವದ ಒಂದು ಘಟ್ಟದಲ್ಲಿ, ಅಚ್ಯುತಕಲ್ಪದಲ್ಲಿ 
ಸಾಮಾನಿಕ ದೇವರಾಗಿ ಜನಿಸಿದರು. ಇದು ಸುರಲೋಕಪ್ರಾಪ್ತಿಯ ಘಟ್ಟ. 
“ಧರ್ಮಾಮೃತ'ದಲ್ಲಿ ವೇಷಾ೦ತರದ ವಾಸವನು ತನ್ನನ್ನು ಮೆಚ್ಚಿಕೊಂಡ ಕೆಲವರನ್ನು 
ನೋಡಿ ಒಮ್ಮೆ “ದೇವಗತಿಗೆ ಸಲ್ವಂತಪ್ಪೀ ಲಘುಕರ್ಮಿಗಳ್ಲೀ ವಚನಮೆ ಬರ್ಕುಂ” 
ಎ೦ದೂ ಇನ್ನೊಮ್ಮೆ “ನೇರಿದರ ನೀತಿ ಸುರಲೋಕವೆಂಬುದು ತಪ್ಪದು” ಎಂದೂ 
(೪,೮೭-೮೯) ಪ್ರಶಿಕ್ರಿಯೆ ವ್ಯಕ್ತಮಾಡಿದನೆಂದಿದೆ. ಕರ್ಮಗಳ ಹೊರೆಯನ್ನಿಳಿಸಿದವರು. 
ಇಳಿಸಲು ಸಾಧ್ಯವಾದವರು ಯಜು ಮಾರ್ಗಿಗಳು ತಾನೇ? ಅವರು ದೇವತೆಗಳ 
ಲೋಕವನ್ನು ತಮ್ಮ ಸನ್ನಡತೆಯಿಂದ ಬಯಸುವುದೂ ಪಡೆಯುವುದೂ ಸಹಜವೇ. 
ಅದೇ ಅವರ ನೀತಿ. 


ಈ ಹಿನ್ನೆಲೆಯಲ್ಲಿ "ಆದಿಪುರಾಣ'ದ ೬-೧೩ರ ತ್ರಿಪದಿಯನ್ನು ತಾತ್ಕಾಲಿಕವಾಗಿ 
ಹೀಗೆ ಪರಿಷ್ಕರಿಸಿ ಬರೆಯಬಹುದು : 


೪೨ | ಲೋಚನ ದೀಪ್ತಿ 


ವರದತ್ತಂ ಮೊದಲಾಗೆ ಧರಣೀಶರವರ್ಗೆಲ್ಲಂ 
ಸುರಲೋಕಂ ಸುವಿಧಿಯೊಡನಾದುದಂತುಟಿ 
ನೇ[ರಿ]ದರ ನೀತಿ ಸುರಲೋಕಂ ॥ 


ಹಸ್ತಪ್ರತಿಯ ಆಧಾರವಿದ್ದು, ಕೃಚಿತ್ತಾಗಿ ಹೊರತು ಪರಿಷ್ಠರಣಗಳಲ್ಲ ಸಾಮಾನ್ಯವಾಗಿ 
ಸರಿಯೆಂದು ಗಹಿಸಿರುವ “ನೆರೆದರನಿತೀ” ಎಂಬ ಪಾದಭಾಗವನ್ನೀಗ ನೋಡೋಣ. 
ಇಲ್ಲಿಯ ಲಿಪಿಕಾರ ಸ್ಟಾಲಿತ್ಯಗಳನ್ನೂ ಸಂಪಾದಕೀಯ ಭ್ರಾಂತಿಗಳನ್ನೂ ಹೀಗೆ 
ನಿರೂಪಿಸಬಹುದು: ಹಸ್ತ ಪ್ರತಿಗಳಲ್ಲಿಯ ದೀರ್ಪ ಸ್ಪರಚಿಹ್ನೆ ಯ ಅಭಾವದಿಂದಾಗಿ 
ನೇ ನೆ, ನೀನನಿ ಆಗಿವೆ; ಹಾಗೆಯೇ ಇತ್ತ-ಎತ್ತ ಚಿಹ್ನೆಗಳ ಭ್ರಾಂತಿಯಿಂದಾಗಿ ರಿ» ರೆ 
ಆಗಿದೆ ; ಅನಿತು (4೬ ಈ) ಎಂಬ ಪ್ರಮಾಣವಾಚಕವನ್ನು ಪಡೆಯುವುದಕ್ಕೆಂದು ರಿತಿ ೨ 
ತೀ ಮಾಡಿಕೊಂಡಿದೆ. ಈ ದೋಷಗಳ ಜೊತೆಗೆ ಪದಚ್ಛೇದದೋಷ ಸಹ ಸೇರಿ 
ನೇರಿದರ ನೀತಿ:ನೆರೆದರನಿತೀ ಆಗಿದೆ. 

ಇಷ್ಟು ವಿಸ್ತಾರದಲ್ಲಿ 'ಧರ್ಮಾಮೃತ'ದ ಒಂದು ಬಾಹ್ಯ ಸಾಕ್ಷ್ಯವನ್ನು ಅವಲಂಬಿಸಿ, 
“ಆದಿಪುರಾಣ'ದ ಉಕ್ತ ತ್ರಿಪದಿಯ ಪಾಠವನ್ನು ನಾವು ಮೇಲಿನಂತೆ ಪರಿಷ್ಕರಿಸಿದರೂ 
ಛಂದಸ್ಸಿನ ದೃಷ್ಟಿಯಿಂದ ಈ ಪರಿಷ್ಠರಣ ದೋಷಯುಕವಾಗಿದೆ ಎಂದು ಹೇಳದೆ 
ವಿಧಿಯಿಲ್ಲ. ಪರಿಷ್ಣತ ಪದ್ಯಪಾಠದಲ್ಲಿ ಕೊನೆಯ ಪಾದ ವಿ. ಬ್ರ ವಿ. ಎಂದು ಇರಬೇಕಾದ್ದು 
ರು, ಬ್ರ ವಿ, ಎಂದಿದ್ದು ಇಂತಹ ಗಣಪರ್ಯಾಯ ಅಂಶ ಛಂದಸಿನಲ್ಲಿ ಸಾಧ್ಯ ಎಂದು 
ಒಪ್ಪಿದರೂ ಪ್ರಾಸನಿಯಮದಲ್ಲಿ ಇಲ್ಲಿಯ ಪರಿಕ್ರಮ ಗ್ರಾಹ್ಯ ಎನ್ನುವಂತಿಲ್ಲ. ಪ್ರಾಸಾಕ್ಷರದ 
ಪೂರ್ವಸ್ವರ ಮೊದಲೆರಡು ಪಾದಗಳಲ್ಲಿ ಹ್ರಸ್ತವಾಗಿದ್ದು, ಮೂರನೆಯದರಲ್ಲಿ 
ದೀರ್ಫವಾಗಿರುವುದು ಸಮರ್ಥನೀಯವಲ್ಲ.* ಒಂದು ಪಕ್ಷ ಪ್ರಾಸಾಕ್ಷರ ಸಂಯುಕ್ತವೋ 
ಬಿಂದು ಪೂರ್ವವೋ ಆಗಿದ್ದರೆ, ಈ ಪರಿಕ್ರಮವನ್ನು ಸಮರ್ಥಿಸಲು ಸಾಧ್ಯವಾಗುತ್ತಿದ್ದಿತು, 
ಈಗ ಅಸಂಯುಕ್ತವೂ ಅಬಿಂದು ಪೂರ್ವವೂ ಆಗಿರುವ ಸನ್ನಿವೇಶದಲ್ಲಿ ಅದು 
ಸಾಧ್ಯವಾಗದು, 


ಛ೦ದಸ್ಸಿನ ದೃಷ್ಟಿಯಿ೦ದಲೂ ಈ ಪರಿಷ್ಠರಣವನ್ನು ಪ್ರಶ್ನಾತೀತವಾಗಿ ಮಾಡುವುದು 
ಹೇಗೆ? ಈ ಸ್ಥಿತಿಯಲ್ಲಿ ಜನ್ನನ “ಅನಂತನಾಥ ಪುರಾಣ'ದ (೧೭೩೦) ಈ ಕಾವ್ಯಭಾಗ 
ನಮ್ಮ ನೆರವಿಗೆ ಬರುವುದಲ್ಲದೆ, ನಮ್ಮ ವಿಚಾರದ ದಿಕ್ಕನ್ನೇ ಬದಲಾಯಿಸುತ್ತದೆ ; 
ಸಮಸ್ಯೆಯನ್ನೂ ಬಿಡಿಸುತ್ತದೆ : 

ಅಂತೇಜೆದ ಶಿಬಿಕಾಪುರೋಭಾಗದೊಳ್‌ ಪರಿನಿಷ್ಠಮಣಮಾಧವಾಗಮನ 
ಸುಮನೋಮಂಜರಿತ ಲತಾಪ್ರತಾನದಂತೆ ಕೆಯ್ಗೆಯ್ದು ವಿಲಾಸಮೆಸೆಯೆ 


ವಸುಧಾತಲಪಾರಿಜಾತನ ಮುಂದೆ ಬಂದು 


ಲೋಚನ ದೀಪ್ತಿ | ೪೩ 


ಎರಡೊಡಲೊಂದೆ ಜೀವಮೆನೆ ಸಂಸತಿಸೌಖ್ಯಮನೂಡಿದೈ ದಿಟಂ 

ನೆರೆದರ ನೀತಿಯಲ್ತೆ ಸುರಲೋಕಸುಖಂ ಬಚೈ[ಕೆಂತಿಳೇಶ ಪಿಂ 

ತಿರಿಸುವೆ ಮೆಯ್ಯ ಹಿಂತೆ ನೆಟಲಿರ್ಪುದೆ ಬಾರದೆ ಮಾಣೆವೆಂದು ಪೂ 

ಣ್ಹರಸಿಯರೇಟೆದರ್‌ ನೃಪನ ಕೂಡೆ ಪಲರ್‌ ಪಿರಿಯಂದಣಂಗಳಂ | 

- (ಆಶ್ವಾಸ ೪- ೧, ವ- ೨) 

ಅರಿಷ್ಟ ಪುರದ ಅರಸು ಪದ್ಮರಥನು ಉಲ್ವಾಪಾತವನ್ನು ಕಂಡು, ಮಗನಿಗೆ ಪಟ್ಟ 
ಕಟ್ಟಿ, ರಾಜ್ಯಕೋಶಗಳನ್ನು ತ್ಯಜಿಸಿ, ಜಿನದೀಕ್ಷೆಗೆಂದು ಸ್ವಯಂಪ್ರಭ ಯತಿಗಳ ಆಶ್ರಮಕ್ಕೆ 
ತೆರಳಿದನೆಂದೂ ಆಗ ಆತನ ರಾಣಿಯರೂ ಆತನನ್ನು ಬಿಡದೆ ಹಿಂಬಾಲಿಸಿದರೆಂದೂ 
ಕವಿ ನಿರೂಪಿಸುವಾಗ ಮೇಲಿನ ಕೃತಿಭಾಗ ಬಂದಿದೆ. ಮುಖ್ಯವಾಗಿ ಪದ್ಯದ ಅಭಿಪ್ರಾಯ 
ಹೀಗೆ: “ಇಲ್ಲಿಯವರೆಗೆ ಶರೀರ ಎರಡು, ಜೀವ ಒಂದೇ ಎನ್ನುವಂತೆ ಸಂಸಾರಸೌಖ್ಯವನ್ನು 
ನಮಗೆ ಉಣಿಸಿದ್ದೀಯೆ ; ನಿಜವೇ; ನೆರೆದವರ ನೀತಿಯಲ್ಲವೇ ಸುರಲೋಕಸುಖಗ? 
ಈಗಿನ್ನು ನಮ್ಮನ್ನು ಮಾತ್ರ ಹೇಗೆ ಹಿಂದೆ ಬಿಟ್ರು ನೀನೊಬ್ಬನೇ ಹೋಗುತ್ತೀಯೆ? 
ಶರೀರವನ್ನು ಬಿಟ್ಟು ನೆರಳು ಇರುತ್ತದೆಯೇ? ನಾವು ಕೂಡ ನಿನ್ನೊಂದಿಗೆ ಬಾರದೆ 
ಇರುವುದಿಲ್ಲ.” ಹೀಗೆ ಸ೦ಕಲ್ಪ ಮಾಡಿ ಹಲವರು ಅರಸಿಯರು ಸಹ ಅರಸನ 
ಜೊತೆಯಲ್ಲಿಯೇ ದೊಡ್ಡ ಪಲ್ಲಕ್ಕಿಗಳನ್ನು ಹತ್ತಿದರು. 

ಇಲ್ಲಿ “ನೆರೆದರ ನೀತಿಯಲ್ಲೆ ಸುರಲೋಕಸುಖ” ಎ೦ಬ ಮಾತಿಗೆ ಅರ್ಥವೇನು? 
“ನೆರೆ-ಸಂಯೋಗೇ ಪಾರ್ಶ್ವ ಚ” ಎಂಬುದು ಶಮದದ ಧಾತುಪಾಠ, “ನೆರೆದರ್‌' 
ಎ೦ಬ ಕೃನ್ನಾಮದ ಅರ್ಥ 'ಕೂಡಿದವರು' ಇಲ್ಲವೆ "ಒಟ್ಟಿಗೆ ಇರುವವರು' ಎಂದಾಗುವುದು, 
"ನೆರೆ'ಗೆ ಇರುವ “ಪಾರ್ಶ್ವ'ವೆ೦ಬ ಇನ್ನೊಂದು ಅರ್ಥ ನಾಮಾರ್ಥಕವಾದ್ದು ಎನ್ನುವುದರಿಂದ 
ಇಲ್ಲಿಗೆ ಅದು ಪ್ರಸ್ತುತವಲ್ಲ, “ಕೂಡಿದವರು' ಎಂಬ ಅರ್ಥವನ್ನು "ಒಟ್ಟಿಗೆ ಬದುಕುತ್ತಿರುವವರು', 
“ಭವಾನುಬ೦ಧಿ ಜೀವರು' ಮುಂತಾಗಿ ಹಿಗ್ಗಿಸುವುದು ಸಾಧ್ಯವಿದೆ. ಅದನ್ನು ಅವಲಂಬಿಸಿ, 
“ಒಟ್ಟಿಗೆ ಬಾಳಿ ಬದುಕಿ, ಕರ್ಮವನ್ನಾಚರಿಸಿ, ಎಲ್ಲ ಜೀವರ ಗಮ್ಯಸ್ಥಾನವಾದ ಅಥವಾ 
ಹೆಚ್ಚಿನ ಸುಖಸ್ಥಾನವಾದ ಸುರಲೋಕವನ್ನು ಸೇರಿ ಅಲ್ಲಿಯೂ ಒಟ್ಟಾಗಿ ಸುಖಾನುಭವವನ್ನು 
ಪಡೆಯುವುದೇ ತಕ್ಕ ನೀತಿ(ಆಚರಣೆ, ನಡವಳಿಕೆ, ವರ್ತನೆ)ಯಲ್ಲವೇ?” ಎಂದು ಚರ್ಚೆಯ 
ಉಕ್ತಿಯನ್ನು ಅರ್ಥಮಾಡಿಕೊಳ್ಳಬಹುದು, ಪದ್ಮರಥನ ರಾಣಿಯರ ಈ ಅಪೇಕ್ಷೆ 
ಸಹಜವಾಗಿಯೇ ಇದೆ, ಇವರೊಂದಿಗೆ "ಆದಿಪುರಾಣ'ದ ಉಕ್ತ ತ್ರಿಪದಿಯ 
ಕಥಾಸಂದರ್ಭವನ್ನು ಹೋಲಿಸಿ ನೋಡಬಹುದು. ಹಾಗೆ ನೋಡಿದಾಗ, “ನೆರೆದರ 
ನೀತಿ ಸುರಲೋಕಂ” ಮಾತು ಅಲ್ಲಿ ತೃಪ್ತಿಕರವಾಗಿ ಹೊಂದಿಕೊಳ್ಳುತ್ತದೆ, ಅದು ಹೀಗೆ: 


೪೪ | ಲೋಚನ ದೀಪ್ತಿ 


ವರದತ್ತಂ ಮೊದಲಾಗೆ ಧರಣೀಶರವರ್ಗೆಲ್ಲಂ 
ಸುರಲೋಕಂ ಸುವಿಧಿಯೊಡನಾದುದಂತುಟೆ 
ನೆರೆದರ ನೀತಿ ಸುರಲೋಕಂ | 


ಈ ಪದ್ಯವನ್ನು ಅರ್ಥದ ದೃಷ್ಟಿಯಿಂದ ಹೀಗೆ ಮೂರು ಭಾಗಗಳಾಗಿ 
ವಿಭಜಿಸಬಹುದು : 1) ವರದತ್ತಂ ಮೊದಲಾಗೆ ಧರಣೀಶರವರ್ಗೆಲ್ಲಂ ಸುರಲೋಕಂ 
ಸುವಿಧಿಯೊಡನಾದುದು ; 1) ಅಂತುಟೆ ; (111) ನೆರೆದರ ನೀತಿ ಸುರಲೋಕಂ. 


ಈ ವಿಭಜನೆಗೊಂಡ ಭಾಗಗಳಿಗೆ ಹೀಗೆ ಅರ್ಥ ಹೇಳಬಹುದು : 1) ವರದತ್ತ 
ಮೊದಲಾಗಿ ಆ ರಾಜರಿಗೆಲ್ಲ ಸುವಿಧಿಯೊಂದಿಗೆ ಸುರಲೋಕ (ಪ್ರಾಪುವಾಯಿತು ; 
i) (ಅದು) ಹಾಗೆಯೇ (ಸರಿ) ; 11) ಕೂಡಿದವರ ನಡವಳಿಕೆ ಸುರಲೋಕವೇ 
(ಸುರಲೋಕವನ್ನು ಸೇರಿ ಒಟ್ಟಿಗೆ ಅಲ್ಲಿಯ ಸೌಖ್ಯವನ್ನು ಅನುಭವಿಸುವುದೇ.) 

ಸುವಿಧಿ ರಾಜನು ಅಚ್ಚುತಕಲ್ಪದಲ್ಲಿ ಅಚ್ಯುತೇ೦ದ್ರನಾದನು. ಅವನ ಭವಾನುಬಂಧಿ 
ಜೀವರಾದ ವರದತ್ತ ಮೊದಲಾದವರೂ ಅದೇ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸಾಮಾನಿಕ 
ದೇವರಾದರು, ಅದು ಹಾಗೆ ತಾನೆ ಆಗಬೇಕು? ಭವಭವಗಳಲ್ಲಿ ಒಂದಾಗಿ ಕೂಡಿ 
ಬಾಳಿದವರು ಈಗ ಜೊತೆಯಾಗಿಯೇ ಸುರಲೋಕವನ್ನು ಹೋಗಿ ಸೇರಿ 
ಸುಖಾನುಭವಮಾಡುವುದು ಸಹಜವೇ ಆಗಿದೆ. 


ಈ ಪುಟ್ಟ ಪದ್ಮದ ಕೊನೆಯ ಪಾದ ಅಥಾರ೯ತರನ್ಯಾಸವೆಂಬ ಅಲಂಕಾರದಲ್ಲಿದ್ದು, 
ತ್ವರಿತಗತಿಯ ಸರಳ ಕಥಾಂಶಕ್ಕೆ ಸಹಜ ಸುಂದರವಾದ ಮುಕ್ತಾಯವನ್ನು ಅಲ್ಲಿ 
ಕಾಣಬಹುದಾಗಿದೆ. ವಾಸ್ತವವಾಗಿ ಈ ಅಲಂಕಾರಕ್ಕೆ ಕವಿ ಒಂದು ಲೋಕೋಕ್ತಿಯನ್ನೇ 
ಬಳಸಿದ್ದಾನೆ. ಬಾಹ್ಮಸಾಕ್ಷ್ಯದ ಬೆಂಬಲ, ಅಂತಸ್ಪಂಭಾವೃತೆ ಲಿಪಿಕಾರಲೇಖನ ಸ೦ಂಭಾವೃತೆಗಳ 
ಅವಲಂಬನದಿಂದ ಈ ಕೊನೆಯ ಪರಿಷ್ಕರಣದ ಸಾಧುತ್ತವನ್ನು ಒಪ್ಪಬಹುದಾಗಿದೆ. 

“ನೆರೆದರ ನೀತಿ ಸುರಲೋಕಂ” ಎಂಬ ಪರಿಷ್ಕರಣ “ನೇರಿದರ ನೀತಿ 
ಸುರಲೋಕಂ” ಎಂಬ ಪರಿಷ್ಕರಣ ಒಡ್ಡಿದ್ದ ಛಂದಸ್ಸಿನ ಸಮಸ್ಯೆಯನ್ನು ಪರಿಹರಿಸುತ್ತದೆ; 
ಪ್ರಾಸನಿಯಮದ ಉಲ್ಲಂಘನೆ ತಪ್ಪಿ ಪರ್ಯಾಯಗಣ ಸ್ಟೀಕಾರವೂ ಅನಾವಶ್ಯಕವಾಗುತ್ತದೆ. 
ಅಲ್ಲದೆ, ಉಕ್ತ ತ್ರಿಪದಿಯ ಪಾಠಾ೦ತರಗಳಲ್ಲಿ 'ನೆರೆದರ' ಎಂಬುದನ್ನು ಪೋಷಿಸುವ 
ಲಿಖಿತಗಳೇ ಅಧಿಕವಾಗಿದ್ದು, ಮೂರು ಪರಿಷ್ಠರಣಗಳ ಸಂಪಾದಕರೂ ಅದನ್ನೇ 
ಅಂಗೀಕರಿಸಿದ್ದು, 'ನೇರಿದರ' ಎಂಬುದನ್ನು ಪೋಷಿಸುವ ಲಿಖಿತಗಳಿಗೆ ಪ್ರತಿಗಳಲ್ಲಿ 
ಯಾವ ಆಧಾರಗಳೂ ತೋರುತ್ತಿಲ್ಲ ಎನ್ನುವುದನ್ನೂ ಗಮನಿಸಬೇಕಾಗಿದೆ. ಮೊದಲೆರಡು 
ಪಾದಗಳಲ್ಲಿ ಕ್ವಚಿತ್ತಾಗಿ ದೊರೆಯುವ ಪಾಠಭೇದಗಳನ್ನು ಭಿನ್ನಾರ್ಥಕ ಶಬ್ದ 
ಪ್ರತಿನಿಧಾನಗಳಂದು ಉಪೇಕ್ಷಿಸಬಹುದು, 


ಲೋಚನ ದೀಪ್ತಿ | ೪೫ 


“ಆದಿಪುರಾಣ' “ಅನಂತನಾಥಪರಾಣ'ಗಳ ಹಾಗೆಯೇ 'ಧರ್ಮಾಮೃತ'ದ 
ಲೋಕೋಕ್ತಿಯಲ್ಲಿಯೂ ಕವಿಪಾಠ ಮೂಲತಃ ಇದ್ದು, ಅನ೦ತರದಲ್ಲಿ ಲಿಪಿಕಾರರ 
ಕೈವಾಡದಿಂದ ಅದು ಈಗಿರುವಂತೆ ಮಾರ್ಪಟ್ಟಿರಬಹುದು, ಹಸ್ತ ಪ್ರತಿಗಳನ್ನು ಪರಿಶೀಲಿಸಿ 
ಈ ವಿಷಯವನ್ನು ನಿಷ್ಕರ್ಷಿಸಬೇಕಾಗುತ್ತದೆ. ಆದರೆ ಕಥಾಸಂದರ್ಭಕ್ಕೆ ಇಲ್ಲಿ ಈ 
ಲೋಕೋಕ್ತಿಯ ಆಶಯ ಕೂಡಲೇ ಸ್ಪಷ್ಟವಾಗುವುದಿಲ್ಲ. ಅದರ ಆಶಯ "ಆದಿಪುರಾಣ' 
'ಅನಂತನಾಥಪುರಾಣ'ಗಳಲ್ಲಿ ತೋರುವುದಕ್ಕಿಂತ ವ್ಯಾಪಕವಾಗಿ ಇದ್ದಿರುವುದೂ ಸಾಧ್ಯ. 
ಅಡಿಟಿಪ್ಪಣಿಗಳು 
೧. ನೋಡಿ: ಕನ್ನಡ ಕೈಪಿಡಿ' (೧೯೫೫) 1-1. ಪು. ೧೨೨ ; ಎಂ. ಚಿದಾನಂದಮೂರ್ತಿ, 

(ಸಂಶೋಧನ ತರಂಗ', ಭಾಗ ೧, (೧೯೬೬), ಪು. ೨೧೧ ; ರಂ. ಶ್ರೀ ಮುಗಳಿ, 

"ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು (೧೯೭೩), ಪು. ೭೨೭ ; ಟಿ. ವಿ. 

ವೆ೦ಕಟಾಚಲಶಾಸ್ತ್ರೀ, 'ಕನ್ನಡ ಛಂದಃಸ್ಪರೂಪ' (೧೯೭೮), ಪು. ೪೦೦. 

೨. ವಿವರಣೆ ವಿಶೇಷಾರ್ಥ ಸೂಚನೆಗಳಿಗೆ ನೋಡಿ : ಡಿ. ಎಲ್‌. ನರಸಿಂಹಾಚಾರ್‌, 
("ಪಂಪಭಾರತ ದೀಪಿಕೆ' (೧೯೭೧), ಪು. ೪೫೯-೬೦. 

೩. ಪಂಪನ ಎರಡೂ ಕಾವ್ಯಗಳಲ್ಲಿ ಒಂದೇ ಒಂದು ಉದಾಹರಣೆಯೂ ನನ್ನ ಗಮನಕ್ಕೆ 
ಬರಲಿಲ್ಲ ; ಪೊನ್ನ ರನ್ನರ ರಚನೆಗಳಲ್ಲಿ ಸಹ ಇರುವಂತೆ ತೋರಲಿಲ್ಲ. ಆದರೆ 
ಅಪವಾದದ ಸಾಧ್ಯತೆಯುಂಟು ಎನ್ನುವುದಕ್ಕೆ ನಯಸೇನನ ಧರ್ಮಾಮೃತ'ದ 
(೧೧೧೨) ಒಂದು ಕಂದಪದ್ಯದಲ್ಲಿ (೩-೧೩೦) ಇದು ಗೋಚರಿಸಿತು. 
ಸಂಪಾದಿತಪಾಠ ಸರಿಯಾಗಿದ್ದರೆ, ಸು, ೮೦೦ ರ ಹುಂಚದ ಶಾಸನದ 
ತ್ರಿಪದಿಯೊಂದರಲ್ಲಿಯೂ ಇದನ್ನು “[ಮೋನ] ಮುಂ” ಎಂಬ ಮೊದಲ ಗಣದಲ್ಲಿ 
ಕಾಣಬಹುದು. ಆದರೆ ತೀರ ವಿರಳವಾದ ಅಪವಾದಲಕ್ಷ್ಯಗಳನ್ನು ಗಮನಿಸಿ 
ದೋಷಯುಕ್ತ ಅಥವಾ ಸಂದೇಹಗಸ್ತ ಪಾಠವನ್ನು ಪುನರ್ರಚಿಸುವುದು ಯುಕ್ತವಲ್ಲ 
ಎಂದೇ ಹೇಳಬೇಕಾಗಿದೆ. 

ಲ... ಈ ಅಮೂಲ್ಯವಾದ ಪ್ರಯೋಗದ ಕಡೆಗೆ ನನ್ನ ಲಕ್ಷವನ್ನು ಸೆಳದವರು ಡಾ| ಎಂ. 
ಚಿದಾನಂದ ಮೂರ್ತಿಗಳು, ಆವರ ಉಪಕಾರಕ್ಕೆ ನನ್ನ ಕೃತಜ್ಞತೆಗಳು. 

೧೧ 


೪೬ | ಲೋಚನ ದೀಪ್ತಿ 


ಭಾಗವತ” ತಿಮ್ಮಯ್ಯನ ಶಿಲ್ಪ ಮತ್ತು ಪುರಂದರದಾಸರ 
ಮೂರ್ತಿಕಲ್ಲನೆ 


- ಡಾ. ಎಂ. ಚಿದಾನಂದಮೂರ್ತಿ 


ಹೊಸಪೇಟೆಯ ಬಳಿ ತುಂಗಭದ್ರಾ ಜಲಾಶಯವು ನಿರ್ಮಾಣವಾದಾಗ ಅದರ 
ನೀರಿನಡಿ ಮುಳುಗಿಹೊದ ನಾರಯಣದೇವರ ಕೆರೆ ಎ೦ಬ ಹಸರಿನ ಊರಿನ 
ದೇವಾಲಯಗಳ ಬಿಡಿಭಾಗಗಳನ್ನು ಕಳಚಿ ಅವನ್ನು ಹೊಸಪೇಟೆ ತಾಲುಕಿನ ಮರಿಯಮ್ಮನ 
ಹಳ್ಳಿಯಲ್ಲಿ ಜೋಡಿಸಿ ಆ ದೇವಾಲಯಗಳನ್ನು ಆದಷ್ಟು ಪುನಾರಚಿಸಲಾಗಿದೆ. ಹಾಗೆ 
ಜೋಡಿಸಿರುವ ದೇವಲಯಗಳಲ್ಲೆಲ್ಲ ಲಕ್ಷ್ಮೀನಾರಾಯಣ ದೇವಾಲಯವು 
ಸುಂದರವಾದುದು. ಶಿಲ್ಪದ ಆಧಾರದಿಂದ ಅದು ಹದಿನೈದು ಹದಿನಾರನೇ 
ಶತಮಾನದವಿಜಯನಗರ ಕಾಲದ ಕಟ್ಟಡವೆಂದು ಸುಲಭವಾಗಿ ನಿರ್ಧರಿಸಬಹುದು. ಆ 
ದೇವಾಲಯದ ಕಂಬವೊಂದರ ಮೇಲೆ ವಿಠ್ಠಲಸ್ವಾಮಿಯ ಮುಂದೆ ನಿಂತು ಹಾಡುತ್ತಿರುವ 
ಭಕ್ತನೊಬ್ಬನ ಶಿಲ್ಪವಿದೆ. (ಚಿತ್ರ ೧). ಆ ಭಕ್ತನ ತಲೆಯ ಸಮೀಪ “ಭಾಗವತ ತಿಮಯ'' 
ಎ೦ಬ ಹದಿನಾರನೇ ಶತಮಾನದ ಚಿಕ್ಕ ಶಾಸನವಿರುವುದರಿ೦ದ ಆ ಭಕ್ತನ ಹೆಸರು 
ತಿಮ್ಮಯ್ಯ ಎಂದೂ ಅವನೊಬ್ಬ "ಭಾಗವತ" ಸಂಪ್ರದಾಯದವವನಾಗಿದ್ದನೆಂದೂ ಮತ್ತೆ 
ಹೇಳಬೇಕಾಗಿಲ್ಲ. ಇದೊಂದು ಅಪ್ರಕಟಿತ ಶಾಸನ ಮತ್ತು ಶಿಲ್ಪವನ್ನೂ ಯಾರೂ ಗಮನಿಸಿಲ್ಲ. 
ತಿಮ್ಮಯ್ಯ ಎಂಬ ಹೆಸರಿನ ಒಬ್ಬ ಎಷ್ಟುಭಕ್ತನಾಗಲಿ, ಹರಿದಾಸನಾಗಲಿ ವಿಜಯನಗರ 
ಕಾಲದಲ್ಲಿದ್ದುದು ಬೇರೆ ಮೂಲಗಳಿಂದ ತಿಳಿದುಬಂದಿಲ್ಲವಾಗಿರುವುದರಿಂದ ಈ ಶಾಸನ 
ಹರಿದಾಸರ ಮಾಲಿಕೆಗೆ ಒಂದು ಹೊಸ ಹೆಸರನ್ನು ಸೇರಿಸುತ್ತದೆ. ತಿಮ್ಮಯ್ಯನು ಮಾಧ್ವ 
ವೈಷ್ಣವನೋ, ಭಾಗವತ ವೈಷ್ಣವನೋ ಸ್ಪಷ್ಟವಾಗಿ ಹೇಳಲಾಗುವುದಿಲ್ಲ.” ("ಭಾಗವತ' 
ಎಂಬ ವಿಶೇಷಣವು ಮಾಧ್ವ, ವೈಷ್ಟವರನ್ನೂ ಸೂಚಿಸಬಹುದು. ಭಾಗವತ ವೈಷ್ಟವರನ್ನು 
ಸೂಚಿಸಬಹುದು) ತಿಮ್ಮಯ್ಯನ ಯಾವುದೇ ವಾಗ್ಗೇಯ ಕೃತಿ ಇನ್ನೂ ದೊರಕಿಲ್ಲವಾದರೂ 
ಅವನು ಪಾಂಡುರಂಗ ವಿಠ್ಠಲನ ಭಕ್ತನಾಗಿದ್ದನೆಂಬುದು ಮಾತ್ರ ಸ್ಪಷ್ಟ 


* (ಲೋಚನ-ಸಂಪುಟ-೫, ಸಂಚಿಕೆ-೨. ೧೯೮೮) 


ಲೋಚನ ದೀಪ್ತಿ |೪೭ 


ಕೃಷ್ಣದೇವರಾಯನ ಕಾಲದಲ್ಲಿದ್ದ ತಿಮ್ಮಣ್ಣ ಕವಿಯೂ ಭಾಗವತ ತಿಮ್ಮಯ್ಯನೂ 
ಒಂದೇ ಎಂದು ಹೇಳಲು ಆಧಾರಗಳು ಸಾಲವು. ಕನಕದಾಸರಿಗೆ ಅವರ ಪೂರ್ವಾಶ್ರಮದಲ್ಲಿ 
ತಿಮ್ಮಪ್ಪ ಎಂಬ ಹೆಸರಿದ್ದಿ ತೆಂದು ಹೇಳಲಾಗಿದೆಯಾದರೂ, ಅವರ ಆರಾಧ್ಯ ದೈವ 
ಕೇಶವ ಆದುದರಿಂದ ಕನಕದಾಸರೂ ಭಾಗವತ ತಿಮ್ಮಯ್ಯನೂ ಅಭಿನ್ನರೆಂದು ಹೇಳಲು 
ಹೆಚ್ಚಿನ ಆಧಾರಗಳು ಬೇಕು. ಹಲವಾರು ಕೀರ್ತನೆಗಳನ್ನು ಬರೆದಿರುವ ತಿಮ್ಮಪುದಾಸರು” 
(೧೯ ನೇ ಶ) ಬೇರೆ ಎಂಬುದು ಸ್ಪಷ್ಟ ಇದರಿಂದ, ಸದ್ಯಕ್ಕೆ ಭಾಗವತ ತಿಮ್ಮಯ್ಯನನ್ನು 
ನಮಗೆ ತಿಳಿದಿರುವ ಯಾರೇ ವ್ಯಕ್ತಿಯ ಜೊತೆ ಅಭಿಜ್ಜಿಸುವ (1dentify) ಪ್ರಯತ್ನವನ್ನು 


ಸದ್ಯಕ್ಕೆ ಕೈಬಿಡಬಹುದು. 


ಭಾಗವತ ತಿಮ್ಮಯ್ಯ ಬಹುಶಃ ಪುರಂದರದಾಸರ ಸಮಕಾಲೀನ. ಇಬ್ಬರೂ 
ಹದಿನಾರನೇ ಶತಮಾನದವರು; ಇಬ್ಬರೂ ಹಂಪೆಯ ಪರಿಸರದಲ್ಲಿದ್ದವರು. 
ಪುರಂದರದಾಸರ ಪ್ರಚಲಿತ ಚಿತ್ರಗಳೆಲ್ಲ ಆಧುನಿಕ ಕಾಲಕ್ಕೆ ಸೇರಿದುವು. ಹಂಪೆಯ 
"ಪುರಂದರ ಮಂಟಪ'ದ ಕಂಬದ ಮೇಲಿರುವ ವಿಗ್ರಹವೂ ಅಷ್ನೇ*. ಹಂಪೆಯಲ್ಲಿ 
ಭೂಗತವಾಗಿದ್ದು ಕೆಲವು ವರ್ಷಗಳ ಹಿಂದೆ ಹೊರಕ್ಕೆ ತೆಗೆಯಲಾದ ಮತ್ತು 
ಪುರಂದರದಾಸರ ಶಿಲವೆಂದು ಅತಿಪ್ರಚಾರವನ್ನು ಕೊಟ್ಟು ಜನ ಪೂಜಿಸುವಂತೆ ಮಾಡಿರುವ 
ವಿಗಹವು ನಿಶ್ಚಿತವಾಗಿಯೂ ಪುರಂದರದಾಸರದು ಅಲ್ಲವೆಂದೂ ಅದು ಶ್ರೀ ವೈಷ್ಣವ 
ಸಂಪ್ರದಾಯದ ತಿರುತ್ತೊಂಡರಡಿಪ್ಲೊಡಿಯಾಳ್ದಾರರ ವಿಗಹವೆಂದೂ ವಿದ್ವಾಂಸರು 
ಸಕಾರಣವಾಗಿ ಸಾಧಿಸಿದ್ದಾರೆ. (ತಿರುತ್ತೊಂಡರಡಿಪ್ಲೊಡಿಯಾಳ್ದಾರ್‌-ಭಗವಂತನ ಭಕ್ತರ 
ಪಾದದ ಧೂಳಿನವನು ನಾನು ಎ೦ದು ಆ ಆಳ್ವಾರ್‌ ಭಕ್ತ ಕರೆದುಕೊಂಡಿದ್ದಾನೆ.) 
ಪುರಂದರದಾಸರ ಚಿತ್ರಗಳೆಲ್ಲ ಕಲಾವಿದರು ಕಲ್ಪಿಸಿದ್ದು. ಹದಿನಾರನೇ ಶತಮಾನದ 
ಭಾಗವತ ತಿಮ್ಮಯ್ಯನ ಮೂರ್ತಿಯು ಅಂದಿನ ಕಾಲದ ಹರಿದಾಸರ ವೇಷಭೂಷಣ 
ವಾದ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಒದಗಿಸುತ್ತದೆ. ತಿಮ್ಮಯ್ಯ ಮೊಳಕಾಲವರೆಗೆ 
ಪಂಚೆ ಉಟಿದ್ದಾನೆ. ಕಾಲಲ್ಲಿ ಗೆಜ್ಜೆಗಳು ಕಾಣಿಸುತ್ತಿಲ್ಲ. ಕೈಯಲ್ಲಿ ದಪ್ಪನೆಯ ಬಳಗಳಿವೆ. 
ಕಿವಿಯಲ್ಲಿ ಉಂಗುರಾಕಾರದ ಒಡವೆ ಇದ್ದಂತಿದೆ. ತಲೆಯ ಕೂದಲನ್ನು ಎತ್ತಿ ಮುಡಿಯಂತೆ 
ಕಟ್ಟಿದ್ದಾನೆ. ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳೆಂದರೆ ಎಡಗೈಯಲ್ಲಿ ಹಿಡಿದಿರುವ 
ಚಿಟಕಿ ಮತ್ತು ಬಲಗೈಯಲ್ಲಿ ಹಿಡಿದಿರುವ ತಂತೀವಾದ್ಯ, ಚಿಟಕಿ ಸ್ಪಷ್ಟವಾಗಿ ಕಾಣುವುದಿಲ್ಲ. 
ಆದರೆ ಬಲಗೈಯಲ್ಲಿ ಹಿಡಿದಿರುವ ತಂತೀವಾದ್ಯ ವಿಶೇಷವಾದುದು. ಅದು ಇಂದಿನ 
ತಂಬೂರಿಯಂತಿಲ್ಲ. ಆ ವಾದ್ಯದ ಸೋರೆಬುರುಡೆಯು ದಂಡದ ಮೇಲ್ಭಾಗದಲ್ಲಿದೆ 
ಮತ್ತು ಅದು ಗಾಯಕನ ಭುಜದ ಮೇಲೆ ಕುಳಿತಿದೆ. ಈಗ ಪ್ರಚಲಿತವಿರುವ 


೪೮ | ಲೋಚನ ದೀಪ್ತಿ 


ಪ್ರಚಲಿತವಿರುವ ಪುರಂದರದಾಸರ ಚಿತ್ರ 


i 
1 


೪ ॥| 


Vy 
1 ತ 


| Wy pi 


॥| 


\ 1 
ಗ wh ‘My My MM Mui MF IM | | 
ಕೆ ಗ ಕಿ 


ತೆ 


೪೫ 


| 


ಗಂ 
MT iN MM 


ಪುರಂದರದಾಸರ ಚಿತ್ರಗಳಲ್ಲಿ (ಚಿತ್ರ ೨) ಅವರು ತಂಬೂರಿಯನ್ನು ದೇಹದ ಮೇಲೆ, 
ಹೊಟ್ಟೆಯ ಭಾಗದಲ್ಲಿ ಎಡದಿಂದ ಬಲಕ್ಕೆ ಓರೆಯಾಗಿ ಹಿಡಿದಿರುವಂತೆ ತೋರಿಸಿದೆ. 
ತಂಬೂರಿಯ ಬುರುಡೆಯು ದಂಡದ ಕೆಳಗಿದೆ. ಆದರೆ ಪುರಂದರದಾಸರು ಹಿಡಿದಿರುವ 
ತಂತೀವಾದ್ಯವನ್ನು ಭಾಗವತ ತಿಮ್ಮಯ್ಯನ ಕೈಲಿರುವ ತಂತೀವಾದ್ಯದಂತೆ ಚಿತ್ರಿಸುವುದು 
ಹೆಚ್ಚು ಇತಿಹಾಸ ಸಮ್ಮತವಾದುದು. ಇದೇ ಬಗೆಯ ತಂತೀವಾದ್ಯವನ್ನು ಹಿಡಿದಿರುವ 
ಗಾಯಕನೊಬ್ಬನ ಶಿಲ್ಪವು ೧೬ನೇ ಶತಮಾನದ ಮೂಡಬಿದ್ರಿಯ ಬಸದಿಯಲ್ಲಿರುವುದನ್ನು 
ಪ್ರೊ) ಕ.ವೆಂ.ರಾಜಗೋಪಾಲ್‌ ನನ್ನ ಗಮನಕ್ಕೆ ತಂದಿದ್ದಾರೆ. 


ಪುರಂದರದಾಸರ ಹಿರಿಯ ಸಮಕಾಲೀನರಾಗಿದ್ದ ತಾಳ್ಳಪಾಕ ಅನ್ನಮಾಚಾರ್ಯರು 
(ಕ್ರಿಶ. ೧೪೦೮-೧೫೦೭) ಒಬ್ಬ ವಿಷ್ಣುಭಕ್ತರೂ ಜೊತೆಗೆ ಗೇಯಕಾರರೂ ಆಗಿದ್ದರು. 
ಅವರು ಪುರಂದರದಾಸರನ್ನು ಕಂಡಿದ್ದರೆಂದು ಅವರ ಮೊಮ್ಮಗ ಚಿನ್ನತಿರುವೇಂಗಳನಾಥನ 
ಹೇಳಿಕೆ ಇದೆ. ತಿರುಪತಿಯ ಬೆಟ್ಟದ ಮೇಲೆ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ 
ಅನ್ನಮಾಚಾರ್ಯರ ಸಂಕೀರ್ತನೆಗಳ ತಾಮ್ರಪಟಗಳಿಗಾಗಿ ಒಂದು ಭಂಡಾರವನ್ನೇ ಕಟ್ಟಿಸಿ 
ಅದರ ಬಾಗಿಲಲ್ಲಿ ಅನ್ನಮಾಚಾರ್ಯ ಮತ್ತು ಅವರ ಮಗ ಪೆದ್ದ ತಿರುಮಲಾಚಾರ್ಯನ 
ವಿಗ್ರಹವನ್ನು ಬಹು ಹಿಂದೆಯೇ ಕೆತ್ತಿಸಿ ನಿಲ್ಲಿಸಲಾಗಿದೆ. ಆ ಇಬ್ಬರು ಗೇಯಕಾರರ 
ಮೂರ್ತಿಗಳು ಭಾಗವತ ತಿಮ್ಮಯ್ಯನು ನುಡಿಸುತ್ತಿರುವ ತಂತೀವಾದ್ಯವನ್ನು 
ಸಂಪೂರ್ಣವಾಗಿ ಹೋಲುವ ವಾದ್ಯವನ್ನು ಕೈಯಲ್ಲಿ ಹಿಡಿದಿವೆ (ಚಿತ್ರ ೩). ಆ ವಾದ್ಯಗಳಲ್ಲಿ 
ಸೋರೆ ಬುರುಡೆಯು ಗಾಯಕರ ಭುಜದ ಮೇಲಿದೆ. ಹದಿನೈದು ಹದಿನಾರನೇ 
ಶತಮಾನಗಳಲ್ಲಿ ಕರ್ನಾಟಕ ಮತ್ತು ಆಂಧಗಳಲ್ಲಿ ವಿಷ್ಣುಭಕ್ತರು ನುಡಿಸುತ್ತಿದ್ದ ತಂತೀವಾದ್ಯವು 
ಒಂದೇ ಆಗಿತ್ತು. 


ಆ ತಂತೀವಾದ್ಯವು ಇಂದಿನ ತಂಬೂರಿ ಅಲ್ಲ. ಪುರಂದರದಾಸರು ತಮ್ಮ 
ಆತ್ಮಚರಿತ್ರಾತ್ಮಕವಾದ ಕೀರ್ತನೆಯೊಂದಲರಲ್ಲಿ- 


ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ 

ಮಂಡೆ ಬಾಗಿ ನಾಚುತಲಿದ್ದೆ 

ಹೆಂಡತಿ ಸಂತತಿ ಸಾವಿರವಾಗಲಿ 

ದಂಡಿಗೆ ಬೆತ್ತ ಹಿಡಿಸಿದಳಯ್ಯ 

ಎ೦ದು ಹೇಳಿಕೊಂಡಿದ್ದಾರೆ. ಬೆತ್ತವು ಸಂನ್ಯಾಸಿಗಳು ಸಂಚರಿಸುವಾಗ ಬಳಸುವ 
ಊರುಗೋಲು" ದಂಡಿಗೆಯು ಒಂದು ತ೦ತೀವಾದ್ಯ ಪುರಂದರದಾಸರುಹಿಡಿದುಕೊಂಡು 


ಲೋಚನ ದೀಪ್ತಿ |೫೧ 


ನುಡಿಸುತ್ತಿದ್ದ ತಂತೀವಾದ್ಯವನ್ನು ದಂಡಿಗೆಯೆಂದು ಕರೆಯುತ್ತಿದ್ದರು. ದಂಡಿಗೆಯ ಉಲ್ಲೇಖ 
ಹಲವೆಡೆ ಬರುತ್ತದೆ. ತಂಬೂರಿ ವಾದ್ಯವನ್ನು ಪುರಂದರದಾಸರು ಹೆಸರಿಸಿದ್ದಾರೆಯೆಂಬುದು 
ನಿಜವಾದರೂ* “ದಂಡಿಗೆ'ಯೇ ಬೇರೆ. “ತಂಬೂರಿ'ಯೇ ಬೇರೆಯೆಂಬುದು 
ವಿಜಯದಾಸರ ಹೇಳಿಕೆಯೊಂದರಿಂದ ಸ್ಪಷ್ಟವಾಗುತ್ತದೆ. ಅವರು ತಮ್ಮ ಕೀರ್ತನೆಯೊಂದರಲ್ಲಿ 
ಅವರೆಡನ್ನೂ ಬೇರೆಯಾಗಿ ಹೆಸರಿಸಿದ್ದಾರೆ.೫ ಆದ್ದರಿಂದ ಪುರಂದರದಾಸರ ಚಿತ್ರದ 
ಕೈಯಲ್ಲಿರಬೇಕಾದುದು "ದಂಡಿಗೆಯೇ' ಹೊರತು ತಂಬೂರಿ ಅಲ್ಲ. ಬಸವಣ್ಣನವರು 
ತಮ್ಮ ವಚನವೊಂದರಲ್ಲಿ ಮನುಷ್ಯನ ದೇಹ ಮತ್ತು ದಂಡಿಗೆಳನ್ನು ಸಮೀಕರಿಸಿದ್ದಾರೆ. 


ಎನ್ನ ಕಾಯವ ದಂಡಿಗೆಯ ಮಾಡಯ್ಯ 

ಎನ್ನ ಶಿರವ ಸೋರೆಯ ಮಾಡಯ್ಯ 

ಎನ್ನ ನರವ ತಂತಿಯ ಮಾಡಯ್ಯ 

ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ 
ಉರದಲೊತ್ತಿ ಬಾರಿಸು ಕೂಡಲಸಂಗಮ ದೇವಾ 


'ಸೋರೆಯು' ದಂಡಿಗೆಯ ಮೇಲ್ಲಾಗದಲ್ಲಿರುತ್ತದೆಯೆಂಬ ಸೂಚನೆ ಮೇಲಿನ 
ವಚನದಲ್ಲಿದೆ. ಅಂತಹುದೇ ಸೂಚನೆ ನೇಮಿಚಂದ್ರನ ನೇಮಿನಾಥ ಪುರಾಣದಲ್ಲಿದೆ. 
(೬೧೭ ವಚನ). ತಂಬೂರಿಯಂತೆ ಕೇವಲ ಶುತಿಗಾಗಿ ಬಳಸುವ ವಾದ್ಯ ಅದಾಗಿರಲಿಲ್ಲ. 
ವೀಣೆಯಂತೆ ಬೇರೆ ಬೇರೆ ತಾನ ಲಯಗಳನ್ನು ಹೊರಡಿಸುವ ವಾದ್ಯ ಅದಾಗಿತ್ತು 
ಎಂಬುದಕ್ಕೆ “ಬಸವ ಪುರಾಣ”ದ ಒಂದು ಹೇಳಿಕೆ (೧೮:೬) ಆಧಾರವಾಗಿದೆ. ವಚನಕಾರ 
ಸಕಲೇಶ ಮಾದರಸನು ಶ್ರೇಷ್ಠವಾದಕನೂ ಆಗಿದ್ದನು. ಅವನು “ಬತ್ತೀಸಾದಿ 
ರಾಗ'ಗಳಿಗಾಗಿಯೇ ಹಲವು ಬಗೆಯ “ದಂಡಿಗೆ”ಗಳನ್ನು ರಚಿಸಿದ್ದನೆಂದು ಭೀಮಕವಿಯು 
ಹೇಳುತ್ತಾನೆ. ರಾವಣವೀಣೆ, ವಾರಣಹಸ್ವ, ಗೌರೀವೀಣೆ, ಕಿನ್ನರವೀಣೆ, ಕಚ್ಚಪವೀಣೆ 
ಇವು ಆ ದಂಡಿಗೆಗಳಲ್ಲಿ ಕೆಲವು. (ಬಸವಪುರಾಣ. ೧೮:೭.೮). ದಂಡಿಗೆಯ ರಚನೆ, 
ನಾದವೇ ಬೇರೆ; ತಂಬೂರಿಯ ರಚನೆ, ನಾದವೇ ಬೇರೆಯೆಂಬುದು ಸ್ಪಷ್ಟವಾಗಿದೆ. 

ಈ ಹಿನ್ನೆಲೆಯಲ್ಲಿ, ಭಾಗವತ ತಿಮ್ಮಯ್ಯ ಮತ್ತು ಅನ್ನಮಾಚಾರ್ಯರ ಕೈಯ 
ತಂತೀವಾದ್ಯಗಳನ್ನು “ದಂಡಿಗೆ” ಎಂದು ಕರೆಯಲು ಅಡ್ಡಿಯಿಲ್ಲ. ಪುರಂದರರ 
ಕೈಯಲ್ಲಿರಬೇಕಾದುದು "ದಂಡಿಗೆ' ಯೇ ಹೊರತು, ತಂಬೂರಿ ಅಲ್ಲ. 


ಭಾಗವತ ತಿಮ್ಮಯ್ಯನ ಶಿಲ್ಪವಿರುವ ಕಂಬವನ್ನು ಮರಿಯಮ್ಮನ ಹಳ್ಳಿಯ ಜನರು 
“ಪುರಂದರ ದಾಸರ ಕಂಬ''ವೆಂದು ಕರೆಯುವುದು ಸ್ವಾರಸ್ಯವಾಗಿದೆ. 


೫೨ | ಲೋಚನ ದೀಪ್ತಿ 


ಅಡಿ ಟಿಪ್ಪಣಿ 


೧. 


೨, 


ಮಾಧ್ವ, ವೈಷ್ಣವರು ದ್ವೈತಿಗಳಾದರೆ ಭಾಗವತ ವೈಷ್ಣವರು ಅದ್ವೈತಿಗಳು. ಭಾಗವತ 
ವೈಷ್ಣವರೂ ಭಕ್ತಿ ಪ್ರತಿಪಾದಕರೇ. 
ಇವರ ಕೀರ್ತನೆಗಳನ್ನು 'ಅರ್ಚನ' ಎಂಬ ಹೆಸರಿನಲ್ಲಿ ಎಂ.ವಿ.ಸೀತಾರಾಮಯ್ಯನವರು 
ಸಂಪಾದಿಸಿದ್ದಾರೆ (ಪ್ರ ಬೆ೦ಗಳೂರು ವಿಶ್ವವಿದ್ಯಾಲಯ) 
ಆ ಮಂಟಪದ ಕಂಬದಲ್ಲಿ ವಿಗ್ರಹವನ್ನು ಕೆತ್ತುವುದಕ್ಕೆ ಮುನ್ನಿನ ಖಾಲಿ ಕಂಬದ 
ಚಿತ್ರವನ್ನು ಶ್ರೀ ಆರ್‌.ಎಸ್‌.ಪಂಚಮುಖಿಯವರು ತಮ್ಮ "ಹರಿದಾಸ ಸಾಹಿತ್ಯ'ಕೃತಿಯಲ್ಲಿ 
(ಪು.೫೯) ಪ್ರಕಟಿಸಿದ್ದಾರೆ. 
ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟು, ಸಂಪುಟ. ೩ ಪು. ೩೨೧೬, 
“ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು, .. ಹರಿ ನಂಬಲಾಅ ಈ ಡಂಭಕದ 
ಕೂಗಾಟ”. ಈ ನಿಘಂಟಿನ ಪ್ರಕಾರ, ಪುರಂದರದಾಸರ ಈ 'ತಂಬೂರಿ'ಯ 
ಉಲ್ಲೇಖವೇ ಅತ್ಯಂತ ಪ್ರಾಚೀನ ಪ್ರಯೋಗ. 
ಅದೇ. ಸಂಪುಟ ೪, ಪು.೩೭೬೪ 
ಸಂನ್ಯಾಸಿಗಳಲ್ಲಿ ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಸಂನ್ಯಾಸಿಗಳೆಂಬ ಭೇದಗಳು೦ಟು. 
ಮೂರು ದಂಡಿಗಳನ್ನು ಒಟ್ಟುಗೂಡಿಸಿ ಕಟ್ಟಿರುತ್ತದೆ. ಈ ದಂಡಿಯನ್ನು ಹೆಗಲಿಗೆ 
ಆನಿಸಿಕೂಂಡಿರುತ್ತಾರೆ. ಸಂನ್ಯಾಸಿಗಳು ತಿರುಗಾಡುವಾಗ ಕೂಡ. ಈ ದಂಡಿ 
“ಊರುಗೋಲು” ಅಲ್ಲ - (ಸಂ) 

೧೧ 


ಲೋಚನ ದೀಪ್ತಿ | ೫೩ 


*“ಕರಿದು ಮಾಡಿದಂ ನಿಜಯಶಮಂ'- ಸಮಸ್ಯೆ 


- ಡಾ. ಸಿ.ಪಿ.ಕೆ. 


ಪಂಪ ತನ್ನ ಭಾರತದಲ್ಲಿ, ತನ್ನ ಪೂರ್ವಿಕನಾದ ಮಾಧವ ಸೋಮಯಾಜಿಯನ್ನು 
ಕುರಿತು ಬರೆಯುತ್ತಾ, ಕಡೆಯಲ್ಲಿ ಹೀಗೆ ಹೇಳಿದ್ದಾನೆ: 

ವರ ದಿಗ್ಗನಿತೆಗೆ ಮಾಟದ 

ಕುರುಳಾ ತೈಭುವನಕಾಂ [ತೆಗಂ]ದಲ್‌ ಕಂಠಾ। 

ಭರಣಮೆನೆ ಪರೆದ ತನ್ನ 

ಧ್ವರಧೂಮದೆ ಕರಿದು ಮಾಡಿದಂ ನಿಜಯಶಮಂ ॥ (೧೪-೪೪) 


ಈ ಬಗ್ಗೆ ಡಿ.ಎಲ್‌.ನರಸಿಂಹಾಚಾರ್ಯರು ಬರೆಯುತ್ತಾರೆ: 


“ಪಂಪನು (೪೧-೪೩) ನೆಯ ಪದ್ಯಗಳಲ್ಲಿ ಮಾಧವ ಸೋಮಯಾಜಿಯನ್ನು 
ಬಹುವಾಗಿ ಹೊಗಳಿ ಮೆಚ್ಚಿ ಈ ಪದ್ಯದಲ್ಲಿ ಅವನನ್ನು “ನಿಜಯಶಮಂ೦ ಕರಿದು ಮಾಡಿದಂ” 
ಎಂದು ಹೇಳುವುದರಲ್ಲಿ ಔಚಿತ್ಯವೇನಿದೆ? ದಿಗಂತವ್ಯಾಪಿಯೂ ಮೂರು ಲೋಕಗಳಲ್ಲಿ 
ಪ್ರಸಾರವುಳ್ಳದ್ದೂ ಆಗಿದ್ದ ಅವನ ಕೀರ್ತಿ-ಇದು ಬೆಳ್ಳಗೆ ಇರುವುದೆಂದು ಕವಿಸಮಯ- 
ಅವನು ಮಾಡಿದ ಯಾಗಗಳ ಧೂಮದಿಂದ ಕರಿದಾಯಿತು ಎ೦ದರೆ ಪ್ರಶಸ್ತಿಯ ಮಾತಲ್ಲ. 
ಈ ಪದ್ಯದಲ್ಲಿ ಏನೋ ಪಾಠದೋಷವಿರಬೇಕೆಂದು ತೋರುತ್ತದೆ. ಈ ಪದ್ಯವನ್ನು 
ಬರೆಯುವಾಗ ಪಂಪ ಬಾಣಭಟ್ಟನ ಈ ಕೆಳಗಿನ ಪದ್ಯವನ್ನು ಸ್ಮರಣೆಗೆ 
ತಂದುಕೊಂಡಿರುವನೆಂದು ತೋರುತ್ತದೆ. 


ದಿಶಾಮಲೀಕಾಲಿಕ ಭಂಗತಾಂ ಗತಃ 
ತ್ರಯೀವಧೂ ಕರ್ಣತಮಾಲಪಲ್ಲವಃ | 
ಚಕಾರ ಯಸ್ಯಾದ್ದರ ಧೂಮಸಂಚಯೋ 
ಮಲೀಮಸಃ ಶುಕ್ಷತರಂ ನಿಜಂ ಯಶಃ ॥ 


* (ಲೋಚನ- ಸಂಪುಟ-೩. ಸಂಚಿಕೆ-೨. ೧೯೮೫.) 


೫೪ | ಲೋಚನ ದೀಪ್ತಿ 


ಇದು ಬಾಣನ "ಕಾದಂಬರಿ'ಯ ಪ್ರಾಸ್ತಾವಿಕ ಶ್ಲೋಕಗಳಲ್ಲಿ ೧೮ನೆಯದು. ಇದರಲ್ಲ 
ಬಾಣ ತನ್ನ ತಂದೆಯಾದ ಚಿತ್ರಭಾನುವಿನ ಪ್ರಶಂಸೆಯನ್ನು ಮಾಡಿದ್ದಾನೆ. ಯಾರ 
ಯಾಗಧೂಮ ಸಮೂಹ ದಿಗ್ನನಿತೆಯರ ಲಲಾಟದಲ್ಲಿ ಕುರುಳುಗಳಾದುವೋ, 
ವೇದತ್ರಯಗಳಂಬ ಕಾಂತೆಯ ಕಿವಿಯಲ್ಲಿರುವ ತಮಾಲಪಲ್ಲವಗಳಾದುವೋ ಆ ಧೂಮವು 
ಮಲೀಮಸವಾಗಿದ್ದರೂ ಅವನ ಕೀರ್ತಿಯನ್ನು ಶುಕ್ಷತರವಾಗಿ ಮಾಡಿದವು-ಇದು ಪದ್ಯದ 
ಅಭಿಪ್ರಾಯ. ಅವನ ಕೀರ್ತಿ ಮೊದಲೇ ಬೆಳ್ಳಗೆ ಇತ್ತು. ಅದನ್ನು ಯಾಗಧೂಮದ 
ಹೊಗೆ ತಾನೇ ಕರಿದಾಗಿದ್ದರೂ ಹೆಚ್ಚು ಬೆಳ್ಳಗಾಗಿಸಿತು. ಇದನ್ನು ನೋಡಿದರೆ ಈ 
ಎಡೆಯಲ್ಲಿ ಪಂಪನ ಪದ್ಯ ಕೆಟ್ಟದೆಯೆಂದು ತೋರಿಬರುತ್ತದೆ. “ಶುಕ್ಷತರಂ ಚಕಾರ" 
ಎಂಬ ಬಾಣನ ಮಾತುಗಳಿಗೆ ಪ್ರತಿಯಾಗಿ “ಕರಿದು ಮಾಡಿದ೦' ಎಂದು ಏಕೆ ಬರೆದ 
ಪಂಪ9 ಇದು ಬಹುಶಃ "ಕರಮೆ ಮಾಡಿದಂ' ಎಂದಿರಬಹುದೇನೋ?9? ಎಂದರೆ 
ಅತಿಶಯವಾಗುವಂತೆಯೇ ಮಾಡಿದನು ಎಂಬರ್ಥ ಬರುತ್ತದೆ. ಅಂತೂ ಈ ಪದ್ಯ 
ಒಂದು ಸಮಸ್ಯೆಯಾಗಿದೆ.” 

ಪಂಪನ ಪೂರ್ವೋಕ್ತ ಪದ್ಯದ ಬಗೆಗೆ ಎಲ್‌.ಬಸವರಾಜು ಅವರ ಪ್ರತಿಕ್ರಿಯೆ: 
ಇಲ್ಲಿ ಅಧ್ದರಧೂಮದಿಂದ ತನ್ನ ಯಶಸ್ಸನ್ನು ಸೋಮಯಾಜಿಯು "ಕರಿದು' ಮಾಡಿದುದಾಗಿ 
ಹೇಳುವಂತಿದೆ. ಪಂಪನ ಉದ್ದೇಶವಿದೇ "ಆಗಿದ್ದಿದ್ದರೆ-ಮೇಲಣ ಮೂರು ಸಾಲುಗಳಲ್ಲಿ 
ಆ ಆಯಶಸ್ಕರವಾದ ಅಧ್ವರಧೂಮವನ್ನು ದಿಗ್ಗನಿತೆಗೆ ಮಾಟದ ಕುರುಳೆಂದೂ, 
ತ್ರೈಭುವನಕಾಂತೆಗೆ ಕಂಠಾಭರಣವೆಂದೂ ಅತಿಶಯಿಸಿರುವುದು ಸಮಂಜಸವಾಗಿರುವುದಿಲ್ಲ. 
ಈ ಕಾರಣಕ್ಕಾಗಿಯೇ - ಕರಿದು (ಮಾಡಿದಂ ನಿಜ ಯಶಮಂ) ಎಂಬುದನ್ನು ಹಿರಿದು 
(ಮಾಡಿದಂ ನಿಜಯಶಮಂ) ಎಂದು ತಿದ್ದಿಕೊಳ್ಳಬೇಕಾದುದು. ಆ ಪದ್ಯದ ಒಟ್ಟಂದದ 
ಸಾರ್ಥಕತೆಯ ದೃಷ್ಠಿಯಿಂದ ಅನಿವಾರ್ಯ. ಹೀಗೆ ಹಿರಿದು ಎಂದಿದ್ದ ಮೂಲಪಾಠ 
ಕರಿದು ಎಂದಾದುದು ಲಿಪಿಕಾರ ಲೇಖನ ದೋಷದಿಂದಲ್ಲ. ಅಧ್ದರಧೂಪ ವಿರೋಧಿಗಳಾದ 
ಜೈನ ಪಂಡಿತರ ತಿದ್ದುಪಾಟಿನಿಂದ ಎಂಬುದನ್ನು ಮರೆಯಬಾರದು.” 


“ಕರಿದು ಮಾಡಿದಂ” ಎನ್ನುವಲ್ಲಿ ನಿಜವಾಗಿಯೂ ಪಾಠ ಕೆಟ್ಟಿದೆಯೆ ಎಂಬುದನ್ನು 
ತುಸು ವಿಚಾರ ಮಾಡಬೇಕು. 


ನಮ್ಮ ಮುಂದಿರತಕ್ಕ ಪ್ರಶ್ನೆಗಳು ಎರಡು: ಮೊದಲನೆಯದಾಗಿ, ಮಾಧವ 
ಸೋಮಯಾಜಿಯನ್ನು ಅಷ್ಟೊಂದು ಹೊಗಳಿದವನು ಕಡೆಯಲ್ಲಿ “ಕರಿದು ಮಾಡಿದಂ 
ನಿಜಯಶಮಂ'' ಎಂದು ನಿಂದಾತ್ಮಕವಾಗಿ ಬರೆದದ್ದೇಕೆ? ಎರಡನೆಯದಾಗಿ, ಬಾಣ 
“ಚಕಾರ.. ಶುಕ್ರತರಂ ನಿಜಂ ಯಶಃ" ಎಂದು ಬರೆದಿರುವಾಗ, ಪಂಪ ಅದನ್ನು 
ಬದಲಿಸಿದ್ದೇಕೆ? ಈ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಷ್ಟವಲ್ಲ. 


ಲೋಚನ ದೀಪ್ತಿ | ೫೫ 


ಮಾಧವ ಸೋಮಯಾಜಿಯ ಬಗೆಗೆ ಪಂಪನಿಗೆ ಬಹಳ ಮೆಚ್ಚುಕೆಯುಂಟು: 
ಅವನು ಯಾಗ ಮಾಡಿದ್ದಕ್ಕಾಗಿ ಮಾತ್ರ ವಿಷಾದ.* ಎ೦ತಲೇ “ಎಲ್ಲ ಸರಿ, ಇದೊಂದರಲ್ಲಿ 
ಎಡವಿದ” ಎಂಬ ಧಾಟಿಯಲ್ಲಿ "ತನ್ನದ್ದರಧೂಮದೆ ಕರಿದು ಮಾಡಿದಂ ನಿಜಯಶಮಂ' 
ಎ೦ಬ ಉದ್ಗಾರ. ಪಂಪನ ಧರ್ಮದ ಹಿನ್ನೆಲೆಯಲ್ಲಿ ಇದು ತೀರ ಸಹಜವಾದ ನಿಲುವು. 
ಬಾಣನ ಪದ್ಯದ ಹಿನ್ನೆಲೆ ಬೇರೆ: ಅವನೂ ಬ್ರಾಹ್ಮಣ. ಅವನ ಪೂರ್ವಜರೂ ಬ್ರಾಹ್ಮಣರು. 
ಅದರಿಂದ ಅವನು “ಚಕಾರ ಯಸ್ಕಾದ್ವರ ಧೂಮ ಸಂಚಯೋ! ಮಲೀಮಸಃ ಶುಕ್ಷತರಂ 
ನಿಜಂ ಯಶಃ” ಎಂದು ಹೆಮ್ಮೆಯಿಂದ ಬರೆಯುವುದು ಸಾಧ್ಯವಾಯಿತು. ಆದರೆ ಜೈನನಾದ 
ಪಂಪ, ವಿಪ್ರನಾದ ತನ್ನ ಪೂರ್ವಜನ ಯಾಗವನ್ನು ಕುರಿತು ಹೆಮ್ಮೆಪಡಲಾರ. 


“ಅಯಶಸ್ಕ್ಯರವಾದ ಅಧ್ವರಧೂಮವನ್ನು ದಿಗ್ಗನಿತೆಗೆ ಮಾಟದ ಕುರುಳಂದು 
ತ್ರೈಭುವನಕಾಂತೆಗೆ ಆಭರಣವೆಂದೂ ಅತಿಶಯಿಸಿರುವುದು” ಅಸಮ೦ಜಸವೇನೂ ಅಲ್ಲ. 
ಆ ಕೆಲಸವನ್ನು ಪಂಪಕವಿಯಾಗಿ ಮಾಡಿದ್ದಾನೆ. ಹೊಗೆಯ ಸುರುಳಿಗಳು ದಿಗ್ವನಿತೆಗೆ 
ಕುರುಳುಗಳಂತೆ, ತ್ರೆ ಜುವನಕಾಂತೆಗೆ ಕಂಠಾಭರಣದಂತೆ ಅಲ್ಲದೆ ಮತ್ತೆಂತು ಕಾಣುವುದು 
ಸಾಧ್ಯ? (ಅಲ್ಲದೆ, ಆ ರೂಪಕಗಳು ಬಾಣನಿಂದ ಬಂದವೆಂಬುದನ್ನು ನೆನಪಿಡಬೇಕು). 
ಆ ಯಾಗಧೂಮ ಮನೋಹರವಾಗಿದ್ದರೂ ಮಾಧವ ಸೋಮಯಾಜಿಗೆ 
ಶೋಭಿಸಲಿಲ್ಲವಷ್ಟೆ. 

ಅರಿಕೇಸರಿ ತನಗೆ ದಾನವಾಗಿ ಕೊಟ್ಟ ಅಗ್ರಹಾರವನ್ನು ಪಂಪ “ದೆಸೆಮಖ 
ಧೂಮದಿಂ ದ್ವಿಜರ ಹೋಮದಿಂ..” ಇತ್ಯಾದಿಯಾಗಿ ಶ್ಲಾಘಿಸಿರುವುದೇಕೆ ಎಂಬ 
ಆಕ್ಷೇಪಣೆಗೂ* ಸಮಾಧಾನ ಹೇಳಬಹುದು. ಅಗ್ರಹಾರದ ಚಿತ್ರವೊಂದನ್ನು ಅವನು 
ವಸ್ತುನಿಷ್ಠವಾಗಿ ಕೊಟ್ಟಿದ್ದಾನೆ: ಅಲ್ಲಿ ಏನೇನಿದ್ದುವು ಎ೦ಬುದನ್ನುಪಟ್ಟಿ ಹಾಕಿದ್ದಾನೆ. ಆದರೆ 
ಮಖಧೂಮದ ಬಗ್ಗೆ ಅವನಿಗೆ ಒಲವಿತ್ತು ಎಂದು ಹೇಳಲು ಆಧಾರವಿಲ್ಲ. 

ಮತ್ತೆ ಬಾಣನ ಪದ್ಯದತ್ತ ತಿರುಗಬಹುದು. ಅದನ್ನು ಪಂಪ ಯಥಾವತ್ತಾಗಿ 
ಅನುವಾದಿಸಬೇಕಿತ್ತೆಂಬ ನಿರೀಕ್ಷೆ ಸಲ್ಲದು. ಕನ್ನಡ ಕವಿಗಳು ಎಷ್ಟೋ ಕಡೆ ಸಂಸ್ಕೃತ 
ಪದ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊ೦ಡು ಬರೆದೂ, ಅವಕ್ಕೆ ತಮ್ಮದೇ ಆದ ತಿರುವುಕೊಡುವುದು 
ಕಂಡುಬರುತ್ತದೆ. ಇಲ್ಲಿ ಪಂಪನೂ ಹಾಗೆ ಮಾಡಿದ್ದಾನೆ; ಅವನ ವೈಯಕ್ತಿಕ ಹಿನ್ನೆಲೆಯಲ್ಲಿ 
ಅದು ಅನಿವಾರ್ಯವೂ ಹೌದು. ("ತ್ರಯೀವಧು'ವನ್ನು ಅವನು 'ತ್ರೈಭುವನ ಕಾಂತೆ'ಯಾಗಿ 
ಮಾರ್ಪಡಿಸಿರುವುದೂ ಗಮನಾರ್ಹ) 

“ಚಕಾರ.. ಶುಕ್ರತರಂ ನಿಜಂ ಯಶಃ” ಎ೦ಬ ಬಾಣನ ವಕ್ರೋಕ್ತಿಯಲ್ಲಿ ಒಂದು 


ಸ್ವಾರಸ್ಯವಿದೆ; “.. ಕರಿದು ಮಾಡಿದಂ ನಿಜಯಶಮಂ” ಎಂಬ ಪಂಪನ ಸ್ವಭಾವೋಕ್ತಿಯಲ್ಲಿ 


೫೬ | ಲೋಚನ ದೀಪ್ತಿ 


ಬೇರೊಂದು ಸ್ವಾರಸ್ಯವಿದೆ. ಬಿಳಿಯ ಕೀರ್ತಿಯನ್ನು ಮತ್ತಷ್ಟು ಬೆಳ್ಳಗೆ ಮಾಡಿದ. ಬಿಳಿಯ 
ಕೀರ್ತಿಯನ್ನು ಕಪ್ಪು ಮಾಡಿದ-ಎಂದು ತಾನೆ ಬಾಣ, ಪಂಪರ ಅಭಿಪ್ರಾಯಗಳು. 
ಬಿಳಿದು-ಮತ್ತಷ್ಟು ಬಿಳಿದು-ಕರಿದು ಎಂಬ ಜೋಡಿ ಮಾತುಗಳಲ್ಲಿರುವ ಅರ್ಥ 
' ಸುಸಂಬದ್ಧತೆಯನ್ನೂ ಲಕ್ಷಿಸಬೇಕು. ಸೋಮಯಾಜಿ ತನ್ನ (ಬಿಳಿಯ) ಕೀರ್ತಿಯನ್ನು 
ಅತಿಶಯ (ಕರಮೆ) ಮಾಡಿದ ಎಂದೊ, ದೊಡ್ಡದು (ಹಿರಿದು) ಮಾಡಿದ ಎಂದೊ 
ಇಟ್ಟುಕೊಂಡರೆ, ಆ ಹೇಳಿಕೆಯಲ್ಲಿ ಏನು ಸ್ವಾರಸ್ಕವಿಬೆ? ವಿಶೇಷವಿದೆ?್‌ ಬಾಣನ 
ಮಾತನ್ನೇ ಪಂಪ ಪ್ರತಿದ್ಧನಿಸಬೇಕಿತ್ತು ಎನ್ನುವುದಾದರೆ, ತನ್ನ ಕೀರ್ತಿಯನ್ನು ಇನ್ನಷ್ಟು 
ಬಿಳಿದು ಮಾಡಿದ” ಎಂಬರ್ಥದ ಮಾತುಗಳನ್ನು ಹಾಕಬೇಕಿತ್ತು. ಈಗಿರುವಂತೆ ಕಂದದ 
ಕಡೆಯ ಪಾದದಲ್ಲಿ ಅಷ್ಟಕ್ಕೆಲ್ಲ ಅವಕಾಶವಿಲ್ಲ. 'ಕರಿದು' ಎಂಬುದನ್ನು 'ಕರಮೆ' ಎಂದೊ 
“ಹಿರಿದು' ಎಂದೊ ಊಹಿಸಿ ಒಂದೆರಡಕ್ಷರಗಳನ್ನು ಮಾತ್ರ ಬದಲಿಸುವುದರಿಂದ ಏನು 
ಪ್ರಯೋಜನವಿಲ್ಲ. (ಹಾಗೆ ನೋಡಿದರೆ, "ಬಿಳಿದು ಮಾಡಿದಂ' ಎಂಬುದು 
ಮೂಲಪಾಠವಿದ್ದಿರಬಾರದೇಕೆ ಎಂದು ವಾದಕ್ಕಾಗಿ ಕೇಳಬಹುದು). 


“ಹಿರಿದು' ಎನ್ನುವುದು ಜೈನಪಂಡಿತರ ತಿದ್ದುಪಾಡಿನಿ೦ದ “ಕರಿದು' ಎಂದಾಯಿತು 
ಎ೦ಬ ಊಹೆಯನ್ನು ಒಪ್ಪುವುದು ಕಷ್ಟ ಒಂದು ವೇಳೆ ಅಂಥ ತಿದ್ದುಪಾಡು ಆಗಿದ್ದರೆ, 
ಪಂಪಭಾರತದ ಎಲ್ಲ ಪ್ರತಿಗಳಲ್ಲೂ ಆಗಿದ್ದಿರಲಾರದು. ಆದರೆ ಈಗ ಯಾವೊಂದು 
ಪ್ರತಿಯಲ್ಲೂ 'ಹಿರಿದು' ಅಥವಾ "ಕರಮೆ' ಎಂಬ ಪಾಠವಿಲ್ಲ. ಆದ್ದರಿಂದ “ಕರಿದು' 
ಎಂಬುದೆ ಕವಿಪಾಠವಿರಬೇಕು. ಇದು ಅಂತಸ್ನಂಭಾವ್ಯತೆಯ ಒರೆಗಲ್ಲಿನಲ್ಲಿ 
ತೇರ್ಗಡೆಯಾಗುವ ಪಾಠ. ಬಾಹ್ಯಸಾಕ್ಷ 5 ಇದನ್ನು ವಿರೋಧಿಸದೆ ಬೆಂಬಲಿಸುತ್ತದೆ, 
ಪರೋಕ್ಷವಾಗಿ. 


₹ 


ಅಡಿ ಟಿಪಣಿಗಳು 

೧. “ಪಂಪಭಾರತ ದೀಪಿಕ' , ಪು. ೫೭೦-೭೧ 

೨. "ಪಂಪ: ಒಂದು ಅಧ್ಯಯನ (ಸಂ.ಜಿ.ಎಸ್‌.ಶಿವರುದ್ರಪು, ಪು. ೩೨೨ (ಅಡಿಟಿಪ್ಪಣಿ). 

ಹ. ವಾಸ್ತವವಾಗಿ ಪಂಪನಿಗೆ ಬ್ರಾಹ್ಮಣ್ಯದ ಬಗ್ಗೆ ವನದ ಅದರ ಕರ್ಮಕಾಂಡ 
ಅವನಿಗೆ ಅಗ್ರಾಹ್ಯ. 

೪, ಎಲ್‌.ಬಸವರಾಜು, ಪೂರ್ವೋಕ, ಪು. ೩೨೧. 


po) 


೫. ಇಲ್ಲಿ ಒಂದೊಂದು ಪದವನ್ನೂ ಲೆಕ್ಕಿಸಬೇಕು. ತಾತ್ಪರ್ಯವನ್ನು ಮಾತ್ರವಲ್ಲ. 


ಲೋಚನ ದೀಪ್ತಿ |೫೭ 


[ಈ ಪದ್ಯದಲ್ಲಿ ಪಾಠಾ೦ತರದ ಅವಾಂತರವಿಲ್ಲ. "ಹಿರಿದು' ಪಂಪನ ಕಾಲದ 
ಪದವಲ್ಲ. "ಪಿರಿದು' ಆದರೆ ಅ೦ತಸ್ಪಂಭಾವ್ಯತೆ ಕಡಮೆ. "ಕರಮೆ' ಎಂಬುದೂ ಅಷ್ಟೆ 
ಇಲ್ಲಿ ಪಂಪ ಬಾಣನ ಚಮತ್ವಾರಯುಕ್ತವಾದ ಹೇಳಿಕೆಯನ್ನು ಬೇರೆಯ ರೀತಿಯಲ್ಲಿ 
ಉಪಯೋಗಿಸಿದ್ದಾನೆ. ದಿಗ್ವನಿತೆಯ ಕುರುಳು ತ್ರೈಭುವನ ಕಾಂತೆಯ ಕರಿಮಣಿಸರ 
ಇವೇ ಅವನ ಕೀರ್ತಿಯ ಗುರುತುಗಳು. ಸಾಮಾನ್ಯವಾಗಿ ಬಿಳುಪಾಗಿರಬೇಕಾಗಿದ್ದುದು 
ಇಲ್ಲ ಕಪ್ಪಾಗಿದ್ದರೂ ಅವನ ಕೀರ್ತಿಗೇನೂ ಕಳಂಕ ತಟ್ಟಲಿಲ್ಲ. ಇದೊಂದು ಅಪವಾದವಾಗಿ 
ಅವನ ಕೀರ್ತಿ ಮತ್ತಷ್ಟು ಹೆಚ್ಚಿತು ಎಂಬುದು ಅರ್ಥವಿರಬೇಕು. ಸಂ.] 


08 


೫೮ | ಲೋಚನ ದೀಪ್ತಿ 


"ಕೆಲವು ಸ್ತೋತ್ರ ಹಾಗೂ ಶಾಪಾಶಯ 
ಪದ್ಯಗಳ ಆಕರಗಳು 


- ಡಾ. ಸೀತಾರಾಮ ಜಾಗೀರ್‌ದಾರ್‌ 


ಅಶೋಕ ಚಕ್ರವರ್ತಿಯ ಶಾಸನಗಳ ಅನಂತರ ಉಪಲಬ್ಧವಾಗಿರುವ ಭಾರತೀಯ 
ಶಾಸನಗಳಲ್ಲಿ ಅವುಗಳ ನಮೂನೆಯಲ್ಲಿ ವಿನ್ಯಾಸದಲ್ಲಿ (Form/Fromat) ಇನಿತು 
ವ್ಯತ್ಯಾಸಗೊಂಡುದು ಕಂಡುಬರುತ್ತದೆ. ಸಾಮಾನ್ಯವಾಗಿ ಯಾವುದೇ ಪಂಥದ (ವೈದಿಕ, 
ಜೈನ ಇಲ್ಲವೇ ಬೌದ್ಧ) ಶಾಸನದ ಆರಂಭದಲ್ಲಿ ದೇವತಾಸ್ತುತಿ ಹಾಗೂ ಅಂತ್ಯದಲ್ಲಿ ಇತ್ತ 
ದಾನದತ್ತಿಗಳನ್ನು ಕಿತ್ತುಕೊ೦ಡರೆ- ರದ್ದುಪಡಿಸಿದರೆ- ಆಯಾ ಆಡಳಿತ ನಡೆಸುವ ವ್ಯಕ್ತಿಗಳು 
ಪಾಪಕ್ಕೆ ಪಕ್ಕಾಗುತ್ತಾರೆ ಎಂದು ಶಾಸನ ರಚನಾಕಾರರು ಶಾಸನದ ಕೊನೆಯ ಭಾಗದಲ್ಲಿ 
ಹೇಳಿದ್ದಾರೆ. 

ಅ. ಬಟಾರಿಕುಲದೋನಾಳಕದಮ್ಮನ್ಸಳ್ಲೋನ್‌ ಮಹಾಪಾತಕನ್‌" 

ಆ. ಸಕ್ತಿ ಶ್ರೀಮತ್‌ ಪ್ರಿಧಿವೀವಲ್ಲಭ ಮಂಗಲೀಸನಾ ಕಲ್ಲನೆಗೆ ಇತ್ತೋದು ಲಂಜಿಗೇಸರಂ 

ದೇವರ್ಕೈೆ ಪೂನಿಯುವ (ಪೂನೀಜುವ?) 

ಮಾಲಕಾರನ್ನೆ ಆರ್ದ್ವವಿಸದಿ ಆತ್ತೋದಾನಟೆವೋನ್‌ ಪಳ್ಜುಮಹಾಪಾತಕನ (ಕ್ಕುಂ) 

ಏಲನೆಯಾ ನರಕದಾ ಪುಲಆ (ಕ್ಕುಂ)” 

ಆ. ಸ್ವಸ್ತಿ ೧೧ ವಿಜಯಾದಿತ್ಯ ಸತ್ಯಾಶ್ರಯ ಶ್ರೀ ಪೃಥ್ಟೀ ವಲ್ಲಭ ಮಹಾರಾಜಾಧಿರಾಜ 

ಪರಮೇಶ್ವರಭಟಾರರಾ 

ಪ್ರಾಣವಲ್ಲಭೆ ವಿನಾಪೊಟಿಗಳೆನ್ಫೊರ್‌ ಸೂಳೆಯರ್‌ 

ಅವರಾ ಮುದುತಾಯ್ದಿರ್‌ ರೇವಮಂಚಳ್ಗಳವರಾ ಮಗಲಳ್ಜಿರ್‌ 

ಕೂಚಿಪೊಟಿಗಳವರಾ ಮಗಳು ವಿನಾಪೊಟಿಗಳ್‌ 

ಇಲ್ಲಿಯೆ ಹಿರಣ್ಯಗರ್ಭಮಿಲ್ದು ಎಲ್ಲಾದಾನಮಂಗೊಟ್ಟು 

ದೇವನಾಪೀಠಮಾನ್‌ ಕಿಸುವಿನೆಕಟ್ಟೆ ಬೆಳ್ಳಿಯಾ 


* (ಲೋಚನ- ಸಂಪುಟ-೧೪. ಸಂಚಿಕೆ-೧. ೨೦೦೧.) 


ಲೋಚನ ದೀಪ್ತಿ |೫೯ 


ಕೊಡೆಯಾನೇಜಿಸಿಯೆ ಮಂಗಲುಳ್ಳೆ ಅಷ್ಟಶತ ಕ್ಷೇತ್ರಂ 

ಗೊಟ್ಟೊಳ್‌ ಇದಾನಳಿದೊನ್‌ ಪಂಚಮಹಾಪಾತನಕ್ಕುಂ* 

ಪಾಪಕ್ಕೆ ಪಕ್ಕಾಗುತ್ತಾರೆ ಎ೦ಬ ಶಾಪಾಶಯದ ನುಡಿ, ಭಯದ ಪ್ರಸ್ತಾಪ, ಆರಂಭದಲ್ಲಿ 
ಸಣ್ಣ ಸಣ್ಣ ಸರಳ ವಾಕ್ಕಗಳಲ್ಲಿ ಇರುತ್ತಿತ್ತು. ಅಂತೆಯೇ ಆರ೦ಭದ ಸ್ತುತಿಯೂ ಅಥವಾ 
ಮಂಗಲವಾಚಕ ಸಂಗತಿಯೂ ಚಿಕ್ಕಚಿಕ್ಕದಾದ ಮಾತುಗಳಲ್ಲಿ ಇರುತ್ತಿತ್ತು. 


ಆದರೆ ಮುಂದೆ ಅದು ಪದ್ಯಗಳಿಗೆ ಪದ್ಯಗುಂಪುಗಳಿಗೆ ಎಡೆಕೊಟ್ಟುದು 
ಕಂಡುಬರುತ್ತದೆ. ಹೀಗೆ ಮಾಡುವಾಗ ಶಾಸನ ಕವಿಗಳು ಸ್ವತಃ ಪದ್ಯಗಳನ್ನು ರಚಿಸಿದರು 
ಮತ್ತೆ ಕೆಲವೊಮ್ಮೆ ಬೇರೆ ಕಾವ್ಯಗಳಿಂದ ತಾವು ಬರೆಯುತ್ತಿರುವ ಶಾಸನಗಳಲ್ಲಿ ಉದ್ದರಿಸಿದರು. 
ಉದಾಹರಣೆಗೆ ಆರಂಭದಲ್ಲಿ "ಸ್ಪಸ್ತಿ' 'ಶ್ರೀ' "ಸಿದ್ಧಂ 'ನಮಃ' ಹಾಗೂ "ಓಂ ನಮಃ 
ಸಿದ್ದೇಭ್ಯಃ' ಇತ್ಯಾದಿಗಳಲ್ಲಿ ಯಾವುದಾದರೊಂದನ್ನು ಬರೆಯಲಾಗುತ್ತಿತ್ತು. ಕದಂಬರ 
ಎಂದರೆಕ್ರಿಶ.೨೦೩ ರಿಂದ ಮುಂದೆ ಚಿಕ್ಕ ಶಬ್ದಗಳೊಂದಿಗೆ ಪದ್ಯಗಳನ್ನು-ಸ್ತುತಿಗಳನ್ನು 
ಸೇರಿಸುವ ರೂಢಿಯೂ ಬಂದಿತು. ಉದಾ: (€ 

೧. ಸ್ವಸ್ತಿ (೨) ಜಯತಿ ಭಗವಾನ್‌ ಜಿನನ್ಹೊ ೧ ಗುಣರುಂದ್ರಃ 

ಪ್ರತಿಹಿತ ಪರಮಕಾರುಣಿಕಃ (೧೧) ತೈಲೋಕ್ಯಾಶ್ಚಾಸಕಾರೀ 

ದಯಾಪತಾಕೋಚ್ಚರಿತ ಯಸ್ಯ (೧೧)* 

ಇದೇ ಪದ್ಯ ಹಲಸಿಯ ಇನ್ನೂ ಮೂರು ಶಾಸನಗಳಲ್ಲಿ ಸ್ತುತಿಪದ್ಯವಾಗಿ 
(Invocatory) ಬ೦ದಿದೆ. ಇದು ಅನಂತರದವೆಂಬುದೂ ಗಮನಾರ್ಹ.* 


I 

. ಸ್ಪಸಿಶೀ ರವಿವರ್ಮ್ವ(ರ್‌) 

. ನಾಡಾಳೆ ಮಲ್ಲಿಗೆ ಆ... 

, ಅರಸರಾ ಪೆರಿಯಾ ಅರಸಿ (ಯಾ) 
. ರೃಟಿಗುಚ್ಚೈನಿಯಾ ಪಡು (ಗಲ್‌) 
ಇನ್ನಿದಾನಳಿವೋರ ಪ (ಇ್ಹುಪಾ) 

. ದಗ ಸಂಯುತ್ತರ (ಪ್ಲೋರ್‌) 


ಣ್‌ ೯ 0 ೫ ಹ 


ಸಂಪಾದಕೀಯ ಅಧಿಕಾಂಶಗಳ ಸೇರಿಸುವುದನ್ನು ಕೈಬಿಟ್ಟರೆ ಇದೊಂದು 'ಗೀತೀಯ' 
ವಿಪರೀತ ಅರ್ಥಾತ್‌ ಉದ್ಗೀತೀಯ ಶಾಸನವೆಂದು ತೋರುತ್ತದೆ. ಆಗ ಶಾಸನ ಪಾಠ : 
ಹೀಗಿರುತ್ತದೆ.- 


೬೦ | ಲೋಚನ ದೀಪ್ತಿ 


ಸ್ವಸ್ತಿಶ್ರೀ ರವಿವರ್ಮ್ಮ(ರ್‌) ನಾಡಾಳೆ 

ಮಲ್ಲಿಗೆ ಆ ಅರಸರ ಪೆರಿಯ 

ಅರಸಿಯರ್ಯ ಟಗುಜ್ಜೈನಿಯಾ ಪಡು 

ಇ(ನ್ಸ) ಇದಾನ್ನಟಿಕಿವೋರ್‌ ಪ 

ಉ್ಹ(ಮಹಾಪಾ) ದಗ (.) ಸಂಮ್ಯುತ್ತರ್‌ 

ಇದೊಂದು ದೋಷಯುಕ್ತ ಸಮಾಧಿಲೇಖ (Epitaph) ಕವಿತೆ. 


ಕರ್ನಾಟಕದ ಅನೇಕ ವೈದಿಕ ಶಾಸನಗಳಲ್ಲಿ ವಿಶೇಷವಾಗಿ ಬಾಣಭಟ್ಟನ ಹರ್ಷಚರಿತದ 
ಪದ್ಯ-ಮಂ೦ಂಗಳಶ್ಲೋಕ ಶಾಸನಕಾರರಿಂದ ಮಾನಿತವಾಗಿದೆ. ಅದೆಂದರೆ: 


ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ 

ತ್ರೈಲೋಕ್ಯನಗರಾರಂಭ ಮೂಲಸ್ತಂಭಾಯ ಶಂಭವೇ॥ 

ಆತನದೇ “ಕಾದಂಬರೀ” ಮ೦ಂಗಳಶ್ಲೋಕ 

ಜಯನ್ನಿ ಬಾಣಾಸುರಮೌಲಿ ಲಾಲಿತಾಃ 

ದಶಾಸ್ಯಚೂಡಾಮಣಿ ಚಕ್ರಚುಮ್ಬಿನಃ 

ಸುರಾಸುರಾಧೀಶ ಶಿಖಾನ್ರಶಾಯಿನೋ 

ಭವಚ್ಛಿ ದಸ್ತ್ಯಮಕಪಾದ ಪಾಂಸವಃ॥ 

ರೇವಾ ತಾಮ್ರಪಟ ಶಾಸನದಲ್ಲಿ ಉದ್ದರಿಸಲಾಗಿದೆ. 

ಕಾಲಿದಾಸನ ರಘವಂಶದ ಮಂಗಳಶ್ಲೋಕ ಹಾಗೂ ೧-೬ನೇ ಪದ್ಯವನ್ನು 
ಶಾಸನಗಳಲ್ಲಿ ಯಥಾವತ್ತಾಗಿ ಉದ್ದರಿಸಲಾಗಿದೆ. ಅವೆಂದರೆ: 


(೩)ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಪ್ರತಿಪತ್ತಯೇ 
ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರ್‌ ॥ 


ಈ ಸ್ತುತಿಯು ಹಾಸನ ಜಿಲ್ಲೆಯ ಬೇಲೂರಿನ" ಹಾಗೂ ಕಲ್ಯಾಣ ಚಾಳುಕ್ಕ 
ಚಕ್ರವರ್ತಿ ೬ನೇ ವಿಕ್ರಮಾದಿತ್ಯನ ಹೂಲಿಯ ಶಾಸನಗಳಲ್ಲಿ ಬಂದಿದೆ. 

(b) ಯಥಾವಿಧಿಹುತಾಗ್ನೀನಾ೦ ಯಥಾ ಕಾಮಾರ್ಚಿತಾರ್ಥಿನಾಮ್‌ 

ಯಥಾಪರಾಧ ದಂಡಾನಾಂ ಯಥಾಕಾಲ ಪ್ರಬೋಧಿನಾಮ್‌ ॥ 

ಬಾದಾಮಿಯ ಚಾಳುಕ್ಕರ ಶಾಸನಗಳಲ್ಲಿ ಬರುವ ಪ್ರಶಸ್ತಿ ಭಾಗದಲ್ಲಿ ಒಂದು 
ಶಾಸನದಲ್ಲಿ ಈ ಶ್ಲೋಕದ ಮೊದಲ ಪಂಕ್ತಿ ಪಾರಿವಾಳಗಳು ಪುಚ್ಚಕೇ ಹಿಂದೆ ಆನಿಕೊಂಡು 
ಬರುವಂತೆ ಆನಿಕೊಂಡು ಬಂದಿದೆ." 


ಲೋಚನ ದೀಪ್ತಿ |೬೧ 


ಕಲಚುರಿ ತ್ರೈಲೋಕ್ಯ ಮಲ್ಲನ ರೇವಾ ತಾಮ್ರಪಟದಲ್ಲಿ ಕುಲಶೇಖರರ 
ಮುಕುಂದಮಾಲಾ, ದಂಡಿಯ ಕಾವ್ಯಾದರ್ಶ ಕೃತಿಗಳಿಂದ ಸ್ತುತಿ ಪದ್ಯಗಳನ್ನು ಎತ್ತಿ 
ಬರೆಯಲಾಗಿದೆ. 


(೩)ಜಯತು ಜಯತು ದೇವೋ ದೇವಕೀನನ್ನನೋsಯಂ 

ಜಯತು ಜಯತು ಕೃಷ್ಣೊ ವೃಷ್ಟಿವಂಶಪ್ರದೀಪಃ 

ಜಯತು ಜಯತು ಮೇಘಶ್ಯಾಮಲಃಕೋಮಲಾಂಗೋ 

ಜಯತು ಜಯತು ಪೃಥ್ವೀಭಾರನಾಶೋ ಮುಕುಂದಾಃ | - ಮುಕುಂದಮಾಲಾ 

(0)ಚತುರ್ಮುಖ ಮುಖಾಮ್ಫೊ €ಜ ವನಹಂಸವಧೂರ್ಮಮ 

ಮಾನಸೇ ರಮತಾಂ ನಿತ್ಯಂ ಸರ್ವಶುಕ್ಷಾ ಸರಸ್ವತೀ ॥ -ಕಾವ್ಯಾದರ್ಶ ೧-೧ 

ಮಾರ್ಕಂಡೇಯ ಪುರಾಣಾಂತರ್ಗತ ಬರುವ "ದೇವೀಮಹಾತ ೈ' ಕೃತಿಯಲ್ಲಿನ ದೇವೀಸ್ತುತಿಃ 

ಸರ್ವಮಜ್ಞಲಮಾಜ್ಗಲ್ಯೇ ಶಿವೇಸರ್ವಾರ್ಥಸಾಧಕೇ 

ಶರಣ್ಯೇತ್ರ್ಯ೦ಬಕೇ ಗೌರೀ ನಾರಾಯಣೀ ನಮೋಸ್ತುತೇ । 

ಇದು ದ್ರುಹಣ ಕವಿಯು ರಚಿಸಿದ “ಧಧಿಮತಿ ಮಾತ' ಶಾಸನದಲ್ಲಿ ಬಂದಿದೆ." 

ತಾಳ್ಗಪಾಕ ಅನ್ನಮಾಚಾರ್ಯರ ಜಯಂತಿ ಉತ್ಸವ ಸಂಚಿಕೆಯ"? ಲೇಖನವೊಂದರಲ್ಲಿ 
ಬಿಲ್ವಮಂಗಲ ಕವಿಯದೆಂದು ದಾಖಲಿಸಿದ ಪದ್ಯ: 

ಯಂಶೈವಾಸ್ಪಮುಪಾಸತೇ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ 

ಬೌದ್ಧಾಬುದ್ಧ ಇತಿ ಪ್ರಮಾಣ ಪಟವಃ ಕರ್ತ್ರೇತಿ ನೈಯ್ಯಾಇಕಾ: 

ಅರ್ಹಶ್ಲೇತಿಹ ಜೈನ ಶಾಸನಮಿತಿ ಕಂರ್ಮೇತಿ ಮೀಮಾಂಸಕಾಃ 

ಸೋಯಂವೋ ವಿಧದಾತು ವಾಂಛಿತಪಲಂ ಶ್ರೀಕೇಶವೇಶಸ॥ 

ಬೇಲೂರಿನ ಶಾಸನವೊಂದರಲ್ಲಿ ಯಥಾವತ್ತಾಗಿ ಬಂದಿದೆ.")೨ 


ಕ್ರಿಶ.೧೦೯೫ ಮಾರ್ಚ್‌ ೧೪ರಂದು (ಶಾ. ಶ ೧೦೧೭, ಯುವ ಚೈತ್ರ ಶು. ೭, 
ಬುಧವಾರ) ಬರೆಯಲಾಗಿರುವ ಹಳೇಬೇಲೂರಿನ (ಕೇಶವ ದೇವಸ್ಥಾನ ಹಾಗೂ 
ಅಲ್ಲಿನ) ಶಾಸನ ಹೊಯ್ಸಳ ರಾಣಿ ಶಾಂತಲದೇವೀ ಮತ್ತು ಎಷ್ಟುವರ್ಧನರಿಗೆ 
ಮಾದರಿಯಾಯಿತೆಂದು ತೋರುತ್ತದೆ. ಏಕೆಂದರೆ ಇಲ್ಲಿ ಬಂದ ಪದ್ಯವೇ ಅವರ ಬೇಲೂರಿನ 
ದೇವಾಲಯಕ್ಕೂ ಶಾಸನಕ್ಕೂ ಆಧಾರಸ್ತಂಭವಾಗಿದೆ. ಆ ಪದ್ಯ: 

ಶ್ರೀಮತ್ತೈಳೋಕ್ಕನಾಥಾಯ ಸರ್ವಕರ್ಮ ಸುಸಾಕ್ಷಿಣೇ 

ಫಳದಾಯ ನಮೋನಿತ್ಯಂ ಕೇಶವಾಯ ಶಿವಾಯಚ ॥೧& 


ಇಲ್ಲಿಂದ ಮುಂದೆ ಈ ಪದ್ಯ ಅನೇಕ ಶಾಸನಗಳಲ್ಲಿ ಆರಂಭದ ಸ್ತುತಿರೂಪದ 
ಪದ್ಯವಾಗಿ ಮೆರೆದಿದೆ. 


೬೨ | ಲೋಚನ ದೀಪ್ತಿ 


ಅನೇಕ ಜೈನ ಶಾಸನಗಳಲ್ಲಿ ಆರಂಭದಲ್ಲಿ ಈ ಒಂದು ಸ್ತುತಿರೂಪದ-ಆದೇಶದ 
ಪದ್ಯ ಬಂದಿರುತ್ತದೆ. 


ಶ್ರೀಮತ್ಸರಮ ಗಂಭೀರ ಸ್ಯಾದ್ವಾದಾಮೋಘ ಲಾಂಛನಮ್‌ 
ಜೀಯಾತ್‌ ತ್ರೈಲೋಕ್ಯನಾಥಸ್ಕ ಶಾಸನಂ ಜಿನಶಾಸನಂ ('* 


ಇದು ಕ್ರಿಶ.೭ನೇ ಶತಮಾನದ ಉತ್ತರಾರ್ಧದಲ್ಲಿ ಇದ್ದ ಅಕಳಂಕಭಟ್ಟನ "ಪ್ರಮಾಣ 
ಸಂಗ್ರಹ' ಕೃತಿಯದ್ದೆಂದು ಡಾ| ಆ. ನೇ. ಉಪಾಧ್ಯೆ ತೋರಿಸಿದ್ದಾರೆ.” 


ಹಳೆಯಬೀಡಿನ ಬಳಿಯಿರುವ ಬಸ್ತಿಹಳ್ಳಿಯಲ್ಲಿಯ ಆದಿನಾಥ ಬಸದಿಯ 
ಗರ್ಭಾಂಕಣದ ಬಾಗಿಲುವಾಡದ ಮೇಲೆ ಇರುವ ಶಾಸನದಲ್ಲಿ ಆರಂಭದ ಎರಡು 
ಪದ್ಯಗಳು ಹೀಗಿವೆ: 


ಶ್ರೀದೇವೇಂದನತ ಶ್ರೀಪಾದಂ 

ಶ್ರೀಪದವಿ ನಮ್ನ ಭವ್ಯ 
ಜನಂಗಳ್ಳಾದರದಿಂದಯೆಗೆಯ್ಯೆಶು 

ಭೋದಯಮಂ ಮುಕ್ಕಿವಲ್ಲಭಂ ಮಲ್ಲಿಜಿನಂ ॥ 
ಮುನಿಜನದೋದಿಸಿದೋಜೆಯಲನುವದಿಪುದಿದೊಂದೆ 
ಕೊಣ್ಣಕುಂದಾನ್ಹಯ ನನ್ನನವನ ಶುಕವೆಂದೆನಗಿತ 
ನನುಗ್ರಹಂ ಗೆಯ್ಗೆ ಕರುಣದಿಮ್ಮುನಿನಿವಹಂ (೬ 


ಇವು ಚಾವುಂಡರಾಯನ "ಚಾವುಂಡರಾಯ ಪುರಾಣ' ಹಾಗು ಪಂಪನ 
ಆದಿಪುರಾಣದವೆಂದು ಕ್ರಮವಾಗಿ ಸೀತಾರಾಮ ಜಾಗೀರ್‌ದಾರ್‌ ಹಾಗೂ ಡಾ| 
ಎಂ.ಎಂ.ಕಲ್ಬುರ್ಗಿ ಅವರಿಂದ ಈಗಾಗಲೆ ಗುರುತಿಸಲ್ಪಟ್ಟಿದೆ. 


ಜಯತ್ಯಾವಿಷ್ಯತಂ ವಿಷೋರ್ವಾರಾಹಂ ಕೋಭಿತಾರ್ಣವಂ 
ಣ ವ ಆ) ಣ್‌) 
ದಕ್ಷಿ ಣೋನ್ನತ ದಂಷ್ಟಾಗ್ರ ವಿಶ್ರಾಂತಭುವನಂ ವಪುಃ ॥ 


ಇದು ಸುಮಾರು ಕ್ರಿ.ಶ.೭ನೇ ಶತಮಾನದ ಶಾಸನವೊಂದರಲ್ಲಿಸದ್ಯ 
ಉಪಲಬ್ಧವಾದುದು ಕಂಡುಬರುತ್ತದೆ. ಅಲ್ಲಿಂದ ಮುಂದೆ ಅನೇಕ ಶಾಸನಗಳಲ್ಲಿ ಆರಂಭದ 
ಸ್ತುತಿ ಪದ್ಯಗಳಲ್ಲಿ ಒಂದಾಗಿದೆ. ಅಚ್ಚರಿಯೆಂದರೆ ಇದು ಜೈನಧರ್ಮಕ್ಕೆ ದತ್ತಿನೀಡಿದ 
ವಿಷಯವನ್ನುಳ್ಳ ಶಾಸನಗಳ ಆರಂಭದಲ್ಲಿ ಬಂದಿದೆ ಪ್ರಾಯಃ ಬಾದಾಮಿ ಚಾಳುಕ್ಕರ 
ಆರಾಧ್ಯ ದೇವತೆ ಎಂದು ಹೀಗಾಗಿರಬಹುದು. ಅವರು ವರಾಹ ಲಾಂಛನರು ಎಂಬ 
ಸ೦ಗತಿಯನ್ನು ಇಲ್ಲಿ ಗಮನಕ್ಕೆ ತಂದುಕೊಳ್ಳಬೇಕು. ಕರ್ನಾಟಕದ ನೂರಾರು ಶಾಸನಗಳಲ್ಲಿ 


ಲೋಚನ ದೀಪ್ತಿ | ೬೩ 


ಶಾಸನ ಕವಿಗಳು ಇದನ್ನು ಉದ್ದರಿಸಿದ್ದಾರೆ. ವಿಷ್ಣು ಸ್ತುತಿಗಳಲ್ಲಿ ಇದೊಂದು ಬಹಳ 
ಪ್ರಸಾರವನ್ನು ಪಡೆದ ಪ್ರಖ್ಯಾತ ಸ್ತುತಿಯಾಗಿದೆ. ಡಾ. ಎಂ. ಚಿದಾನಂದಮೂರ್ತಿಗಳು 
“ಬಹುಪ್ರಸಿದ್ಧವಾದ ಈ ಶ್ಲೋಕವು ಕ್ರಿಶ.೭೦೮ರ ರಾಯಗಡ ತಾಮ್ರಪಟಗಳಲ್ಲಿ ದೊರಕುತ್ತದೆ. 
ಕನ್ನಡ ಶಾಸನಗಳಲ್ಲಿ ಕ್ರಿ.ಶ.೯೩೦ರ ಕಳಸ ಶಾಸನದಲ್ಲಿ ಗೋಚರಿಸುತ್ತದೆ” ಎಂದು 
ಮುಂತಾಗಿ ಬರೆದುದು ಅಷ್ಟು ಸಮಂಜಸವಲ್ಲ" ವೆಂದು ನನಗೆ ತೋರುತ್ತದೆ. 

ಎಫ್‌ ಇ. ಪರ್ಗಿಟೆರ್‌೧೮, ಪ.ವ.ಕಾಣೆ್‌ ಹಾಗೂ ಡಿ.ಬಿ.ದಿಸ್ಕಲ್ಯರ್‌ನೆ್‌ 
ಮೊದಲಾದವರು ಪದ್ಮಪುರಾಣ, ಭವಿಷ್ಯಪುರಾಣ, ಬ್ರಹ್ಮಪುರಾಣ, ವಿಷ್ಣುಧರ್ಮೋತ್ತರ 
ಪುರಾಣ, ವಶಿಷ್ಠಸ್ಮೃತಿ ಹಾಗೂ ಬೃಹಸ್ಪತಿಸ್ಮೃತಿ ಗ್ರಂಥಗಳಲ್ಲಿ ಬಂದಿರುವ ಸಂಗತಿಯನ್ನು 
ಈಗಾಗಲೇ ಗುರುತಿಸಿಕೊಟ್ಟಿರುವುದನ್ನು ಕನ್ನಡದಲ್ಲಿ ಡಾ। ಎಂ. ಚಿದಾನಂದಮೂರ್ತಿಗಳು 
ಒ೦ದೆಡೆ ತಂದು ತಿಳಿಸಿದ್ದಾರೆ. 

ಬಹುಭಿರ್ವಸುಧಾ ಭುಕ್ತಾ ರಾಜಭಿಸಗರಾದಿಭಿಃ 

ಯಸ್ಯಯಸ್ಯ ಯದಾಭೂಮಿಸ್ತಸ್ಯತಸ್ಯ ತದಾಫಲಂ॥ 

ಇದು ಪದ್ಮಪುರಾಣ ಹಾಗೂ ಭವಿಷ್ಯ ಪುರಾಣದಲ್ಲಿ ಬಂದಿದೆ. 

ಸ್ವದತ್ತಾಂ ಪರದತ್ತಾಂ ವಾಯೋ ಹರೇತ ವಸುಂಧರಾಂ 

ಷಷ್ಟಿರ್ವರ್ಷ ಸಹಸ್ರಾಣಿ ಘೋರೇತಮಸಿ ದಚ್ಯತೇ ॥ 


ಇದು ಪದ್ಮಪುರಾಣ, ಭವಿಷ್ಯಪುರಾಣ ಹಾಗೂ ಬ್ರಹ್ಮಪುರಾಣಗಳಲ್ಲಿ ಬಂದಿದೆ. 


ಭೂಮಿದಾನಾತ್ರರಂ ದಾನಂ ನಭೂತರ್ನಭವಿಷ್ಯತಿ 
ತಸ್ಮೈವ ಹರಣಾತ್‌ ಪಾಪಂ ನಭೂತರ್ನ ಭವಿಷ್ಯತಿ॥ 


ಇದು ಎಷ್ಟುಧರ್ಮೋತ್ತರ ಪುರಾಣದಲ್ಲಿ ಬಂದಿದೆ. 


ಈ ವಿಷ್ಣುಧರ್ಮೋತ್ತರ ಪುರಾಣ ಹಾಗೂ ಪದ್ಮಪುರಾಣ ಗ್ರಂಥಗಳಲ್ಲಿ ಕೆಳಗಣ 
ಪದ್ಯವು ಕಾಣ ದೊರೆಯುತ್ತದೆ. 

ಷಷಪ್ಪಿರ್ವರ್ಷ ಸಹಸ್ರಾಣಿ ಸ್ಪರ್ಗೇಮೋದತಿ ಭೂಮಿದ: 

ಆಚ್ಛೇತ್ತಾ ಚಾನುಮಂತಾಚ ತಾನ್ಯೇವ ನರಕೇವಶೇತ್‌ ॥ 

ವಶಿಷ್ಠ ಸ್ಮೃತಿ, ಬ್ರಹಸ್ಸತಿ ಸ್ಮೃತಿ ಹಾಗೂ ಪದ್ಮಪುರಾಣಗಳಲ್ಲಿ ಈ ಕೆಳಗಿನ ಪದ್ಯವು 
ಕಾಣದೊರೆಯುತ್ತದೆ. 

ದೇವಸ್ವಂ ವಿಷಮಿತ್ಯಾಹು ಬ್ರಹ್ಮಸ್ವಂ ವಿಷಮುಚ್ಯತೇ 

ವಿಷಮೇಕಾಕಿನಂಹಂತಿ ಬ್ರಹ್ಮಸ್ಪಂ ಪುತ್ರ ಪೌತ್ರಿಕಂ ॥ 


೬೪ | ಲೋಚನ ದೀಪ್ತಿ 


ಬೃಹಸ್ಪತಿ ಸ್ಮೃತಿ ಹಾಗೂ ಪದ್ಮಪುರಾಣಗಳಲ್ಲಿ ಕೆಳಗಿನ ಪದ್ಯಗಳು ಕಾಣ 
ದೊರೆಯುತ್ತವೆ: 

ಆನ್ಯಾಯೇನ ಹೃತೋ ಭೂಮಿ ಆನ್ಯಾಯೇನ ತುಹಾರಿತೋ 

ಹರತೋ ಹಾರಯತಶ್ಚ ಹನತ್ಯಾ ಸಪ್ತಮಂಕುಲಂ ॥ 

ಭೂಮಿಂ ಯಃ ಪ್ರತಿಗೃಹ್ಣಾತಿ ಯಶ್ಚ ಭೂಮಿಂ ಪ್ರಯಚ್ಛತಿ 

ಉಭೌತೌಪುಣ್ಯ ಕರ್ಮಾಣಾನಿಯತೌ ಸ್ಪರ್ಗವಾಸಿನೌ | 

ಎಂಧ್ಯಾಟವೀಷ್ಟ ತೋಯೇಷು ಶುಷ್ಠಕೋಟರ ವಾಸಿನಃ 

ಕೃಷ್ಣಸರ್ಪಾಹಿಜಾಯತೇ ಯೇ ಹರನ್ನಿ ವಸುಂಧರಾ: ॥ 


ಇಲ್ಲಿನ ಕೊನೆಯ ಪದ್ಯ ಭವಿಷ್ಯ ಪುರಾಣ ಗ್ರಂಥದಲ್ಲಿ ಕೂಡ ದೊರೆಯುತ್ತದೆ.” 

ಇದುವರೆಗಿನ ಅಧ್ಯಯನದಲ್ಲಿ ವಿದ್ವಾಂಸರ ಗಮನಕ್ಕೆ ಬಾರದೆ ಇರುವ ಕೆಲವು 
ಸಂಗತಿಗಳನ್ನು ಇನ್ನು ಮುಂದೆ ದಾಖಲಿಸಲಾಗುವುದು. 'ಶ್ರೀಮದ್ಭಾಗವತ' ಹಾಗೂ 
“ಮಹಾಭಾರತ' ಗ್ರಂಥಗಳಲ್ಲಿ ಶಾಪಾಶಯ ಇತ್ಯಾದಿ ವಿಚಾರಗಳ ಬಗ್ಗೆ ಕಳಗಿನ ಸಂಗತಿಗಳು 
ದೊರೆಯುತ್ತವೆ. 


'ಒ೦ದು ದಿನ ಸಾಂಬ, ಪ್ರದ್ಯುಮ್ನ, ಚಾರು, ಭಾನು ಮತ್ತು ಗದ ಮೊದಲಾದವರು 
ಯಾದವ ಬಾಲಕರು ಆಟವಾಡಲು ಊರಿನ ಪಕ್ಕದ ಉದ್ಯಾನಕ್ಕೆ ಹೋದರು. ಬಹಳ 
ಹೊತ್ತು ಆಟವಾಡಿದ ನಂತರ ಬಾಯಾರಿಕೆಯಾಗಲು ನೀರನ್ನು ಹುಡುಕುತ್ತ ಹುಡುಕುತ್ತ 
ಒ೦ದು ಹಾಳುಬಾವಿಗೆ ತಲುಪುತ್ತಾರೆ. ಆ ಬಾವಿಯಲ್ಲಿ ಅವರು ಒಂದು ಆಶ್ಚರ್ಯಕರವಾದ 
ದೊಡ್ಡದಾದ - ಬೆಟ್ಟದ ಭಾಸವನ್ನುಂಟುಮಾಡುವ-ಹೆಂಟಿಗೊದ್ದ (ಓತಿಕೇತ ಅಥವಾ 
ಓತಿಕಾಟ - Chameleon) ಪ್ರಾಣಿಯನ್ನು ನೋಡಿದರು; ಆ ಬಾವಿಯಿಂದ ಅದನ್ನು 
ಹೊರಕ್ಕೆ ತೆಗೆಯಲು ಪ್ರಯತ್ನಪಟ್ಟು ವಿಫಲರಾಗಿ ಶ್ರೀಕೃಷ್ಣನಿಗೆ ಅತ್ಯಂತ ಕುತೂಹಲಭಾವದಿಂದ 
ತಿಳಿಸಿದರು. ಜಗತ್ಪಾಲಕ ಭಗವಂತ ಶ್ರೀಕೃಷ್ಣ ಅಲ್ಲಿಗೆ ಬಂದು ನೋಡಿ ತನ್ನ ಎಡಗೈಯಿಂದಲೇ 
ಎತ್ತಿ ಹೊರಕ್ಕೆ ತೆಗೆದನು. ಆ ಕೃಕಲಾಸ ಕೃಷ್ಣನ ಕೈ ತಟ್ಟುತ್ತಲೇ ಸ್ಪರ್ಶ ಉಂಟಾಗುತ್ತಲೇ 
ತಕ್ಷಣ ಪುಟವಿಟ್ಟ ಚಿನ್ನದಂತೆ ಉತ್ತಮ ಸುಂದರ ಆಕಾರವನ್ನು ದೇವತಾರೂಪವನ್ನು 
ಪಡೆಯಿತು. ಆ ಅಚ್ಚರಿಯನ್ನು ಎಲ್ಲರಿಗೂ ತಿಳಿಸಲು ಶ್ರೀಕೃಷ್ಣನು ನೀನು ಯಾರು 
ನಿನಗೆ ಈ ದಶೆ ಬರಲು ಏನು ಕಾರಣ?” ಎಂದು ಮುಂತಾಗಿ ವಿಚಾರಿಸಿದನು. ಆಗ 
ಆತ - 


ಕಿಂನು ತೇ ವಿಪಿತಂ ನಾಥ ಸರ್ವಭೂತಾತ್ಮಸಾಕ್ಷಿ ಣು. 
ಕಾಲೇನಾವ್ಯಾತಹ ದೃಶೋ ವಕ್ಷಿ €sಥಾಪಿ ತವಾಜ್ಜಯಾ ॥ 


ಲೋಚನ ದೀಪ್ತಿ | ೬೫ 


ಶಾಪಮುಕ್ತನಾದ ಆ ನೃಗ ಮಹಾರಾಜನು ತಾನು ಇಕ್ಸ್ಟಾ ಕು ಕುಲದ ಅರಸನೆಂದೂ 
ಅನೇಕ ಸಾಲಂಕೃತ ಉತ್ತಮಗೋವುಗಳನ್ನು ದಾನ ಕಾ| (ಐ ತಿಳಿಸುತ್ತಾನೆ: 


ಪಯಸ್ಸಿನೀಸ್ತರುಣೀಃ ಶೀಲರೂಪ 

ಗುಣೋಪಪನ್ನಾ: ಕಪಿಲಾ ಹೇಮ ಶೃಂಗಾಃ | 

ನ್ಯಾಯಾರ್ಜಿತಾ ರೂಪ್ಯಖುರಾಃ ಸವತ್ಪಾಃ 

ದುಕೂಲಮಾಲ್ಯಾ ಭರಣಾ ದದಾವಹಂ ಗಳ 

(ಹಾಲನ್ನು ಸಾಕಷ್ಟು ಹರಿಬಿಡುವ (ಪಯಸ್ಸಿನೀಎನದಿ), ಪ್ರಾಯದ, ಒಳ್ಳೆಯ 
ಸ್ವಭಾವದ, Cr ಅಲಂಕೃತವಾದ ಚಿನ್ನದ ಅಣಸುಗಳನ್ನು ಕಂಬಿಗೆ 
ಅಳವಡಿಸಿದ, ಗೊರಸುಗಳಿಗೆ ಅಲಂಕೃತ ಬೆಳ್ಳಿಯ ತಗಡನ್ನು ಅಳವಡಿಸಿದ ಮತ್ತೆ 
ಕರುವಿನೊಂದಿಗೆ ಪಟ್ಟವಸ್ತ ಭೂಷಣ ಹಾಗೂ ಪುಷ್ಪಮಾಲೆಗಳಿಂದ ಅಲಂಕ [ತಗೊಂಡ 
ಹಸುಗಳನ್ನು ದಾನ ಮಾಡಿದೆನು) 


ಹೀಗಿರುವಾಗ, ಒಮ್ಮೆ ಒಂದು ಹಸು ಬ್ರಾಹ್ಮಣ ಶ್ರೇಷ್ಠನೊಬ್ಬನಿಗೆ ದಾನ ಮಾಡಿದುದು, 
ಅವನ ಮಂದೆಯಿಂದ ತಪ್ಪಿಸಿಕೊ೦ಡು ಮರಳಿ ಬಂದು ನೃಗಮಹಾರಾಜನ ಮಂದೆಯಲ್ಲಿ 
ಹಸುಗಳೊಂದಿಗೆ ಬೆರೆತು ಹೋಯಿತು. ಇದನ್ನು ತಿಳಿಯದೆ ತನ್ನ ಹಸು ಮಂದೆಯಲ್ಲಿ 
ಬೆರೆತ ಆ ಹಸುವನ್ನು ನೃಗಮಹಾರಾಜ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದನು. 
ಹೊಸದಾಗಿ ದಾನ ಪಡೆದ ಬ್ರಾಹ್ಮಣನು ಆ ಹಸುವನ್ನು ತನ್ನ ಮನೆಗೆ ಒಯ್ದು ಿತಿರುವಾಗ 
ಮೊದಲು ದಾನ ತಮ ಬ್ರಾಹ್ಮಣನು "ಆ ಸವಿ ನನ್ನದು' Wy ಗರಾಜನು 
ನನಗೆ ಕೊಟ್ಟಿದ್ದನು” (ನೃಗೋಮೇ ದತ್ತವಾನಿತಿ) ಎಂದು ಮುಂತಾಗಿ ತಕರಾರು ತೆಗೆದನು. 
ಹೊಸದಾಗಿ ದಾನ ಪಡೆದ ವ್ಯಕ್ತಿಯೂ ಆ ಹಸು ತನ್ನದೆಂದು ವಾದಿಸಿ ಇಬ್ಬರೂ ಜಗಳ 
ಕಾದುತ್ತ ನೃಗ ಮಹಾರಾಜನಲ್ಲಿಗೆ ಬ೦ದರು. ತಿಳಿಯದೆ ಆದ ತಪ್ಪಿಗೆ ನೃಗರಾಜನು ಆ 
ಇಬ್ಬರಲ್ಲಿಯೂ ಅಪರಾಧವನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನು. ಸ್ವಾರ್ಥಸಾಧಕರಾದ 
ಆ ಇಬ್ಬರೂ ವಾದವಿವಾದ ಪ್ರಸಂಗದಲ್ಲಿ ರಾಜನನ್ನು 'ನೀನೆ ದಾತ ಮತ್ತೆ ನೀನೆ 
ಅಪಹರ್ತ' ಎಂದು ಆರೋಪಿಸಿದರು: 


ವಿಪ್ರೌ ವಿವದಮಾನೌ ಮಾಮೂಚತು: ಸ್ಪಾರ್ಥಸಾಧಕೌ 
ಭವಾನ್‌ ದಾತಾಪಹರ್ತೇತಿ ತಚ್ಛು: ತ್ವಾ ಮೇಭವದ್ಧ; ಮಃ ॥ 


ತಬ್ಬಬ್ಬಾದ ರಾಜನು ಆ ಹಸುವಿಗೆ ಪ್ರತಿಯಾಗಿ ಬೇರೆ ಹಸುವನ್ನು ಕೊಡುವುದಾಗಿ 
ಹೇಳಿದನು. ಬೇರೆ ಲಕ್ಷ ಹಸುಗಳನ್ನು ಕೊಡುತ್ತೇನೆಂದರೂ ಬೇಡವೆಂದು ಹೊಸದಾಗಿ 


೬೬ | ಲೋಚನ ದೀಪ್ತಿ 


ದಾನ ಪಡೆದ ವ್ಯಕ್ತಿ ಆ ಹಸುವನ್ನು ಹೊಡೆದುಕೊಂಡು ಹೋಗಿಬಿಟ್ಟನು. ಮೊದಲು 
ದಾನ ಪಡೆದ ವ್ಯಕ್ತಿಯು ಸಾವಿರ ಹಸುಕೊಟ್ಟರೂ ಡ್ನ ಎಷ್ಟು ಕೊಟ್ಟರೂ- "ನನಗೆ ಬೇಡ' 
ಎಂದು ಹೊರಟುಹೋದನು. 


ಇಷ್ಟರಲ್ಲೇ ಇತ್ತ ಯಮದೂತರು ಬಂದು “ನನ್ನನ್ನು ಯಮಪುರಿಗೆ ಕರೆದುಕೊಂಡು 
ಹೋದರು. ಯಮಧರ್ಮರಾಯನು ನನಗೆ ಪುಣ್ಯಫಲವನ್ನು ಮೊದಲು 
ಅನುಭೋಗಿಸುತ್ತೀಯ ಅಥವಾ ಪಾಪಫಲವನ್ನು ಅನುಭೋಗಿಸುತ್ತೀಯ ಎಂದು 
ಕೇಳಿದನು”, ಆಗ “ನಾನು ಪಾಪಫಲವನ್ನು ಅನುಬೋಗಿಸುವೆ” ಎಂದು ಆತನಿಗೆ 
ಹೇಳಿದೆ. ಆತನು “ಹಾಗಾದರೆ ಕೆಳಗೆ ಬೀಳು” ಎಂದು ಆಜ್ಞಾಪಿಸಿದ; ಕೂಡಲೇ ನಾನು 
'ಕೃಕಲಾಸ' ಆಗಿ ಕಳಗೆ ಬಿದ್ದೆಸ್ವಾಮಿ; ಮಿಕ್ಕಿನದೆಲ್ಲ ನಿನಗೇ ಗೊತ್ತಿದೆ, ಯೋಗಿಗಳಿಗೆ 
ಕಾಣುವ ನೀನು ವ್ಯಸನದಿಂದ ಕುರುಡನಾದ ನನಗೆ ಹೇಗೆ ಗೋಚರಿಸಿದೆ-ನನಗೆ 
ತಿಳಿಯದು! ದೇವ ದೇವ, ಜಗನ್ನಾಥ, ಪುರುಷೋತ್ತಮ, ನಾರಾಯಣ, ಹೃಷಿಕೇಶ, 
ಪುಣ್ಯಶ್ಲೋಕ, ಅಚ್ಯುತ?” ಅವ್ಯಯ, ನಾನು ಎಲ್ಲೇ ಇರಲಿ-ಹೇಗೇ ಇರಲಿ- ನನ್ನ 
ಮನಸ್ಸು ನಿನ್ನ ಪಾದಾರವಿಂದದಲ್ಲಿ ಇರುವಂತೆ ಮಾಡು, ಈಗ ದೇವಲೋಕಕ್ಕೆ 
ಹೋಗುವುದಕ್ಕೆ ಅನುಮತಿ ನೀಡು ಎ೦ದು ರಾಜನು ಕೃಷ್ಣನನ್ನು ಪ್ರಾರ್ಥಿಸಿದ; ನ೦ತರ 
ಎಮಾನವನ್ನು ಏರಿದ. 


ದೇವಕಿಸುತ ಕೃಷ್ಣನು ಪರಿಜನರಿಗ-ಕ್ಷತ್ರಿಯ ಪುತ್ರರಿಗೆ-ಬುದ್ಧಿಯನ್ನು 
ಕಲಿಸುವುದಕ್ಕೆಂದು ಹೀಗೆ ಹೇಳಿದನು. 


ದುರ್ಜರಂ ಬತ! ಬ್ರಹ್ಮಸ್ವಂ ಭಕ್ತಮಗ್ಗೇರ್ಮ ನಾಗಪಿ 

ತೇಜೀಯಸೋಪಿ ಕಿಮುತ ರಾಜ್ಞಾಮೀಶ್ಚರಮಾನಿನಾಂ ॥ 

ನಾಹಂ ಹಾಲಾಹಲಂ ಮನ್ಯೇವಿಷಂ ಯಸ್ಯ ಪ್ರತಿಕ್ರಿಯಾ 

ಬ್ರಹ್ಮಸ್ಪಂ ಹಿ ವಿಷಂ ಪ್ರೋಕ್ತಂ” ನಾಸ್ಯ ಪ್ರತಿನಿಧಿರ್ಭುವಿ | 

(ಜೀರ್ಣಿಸಿಕೊಳ್ಳುವುದು ಕಷ್ಟ! ಅಗ್ನಿಗಿ೦ತ ತೇಜಸ್ವಿಯಾಗಿದ್ದರೂ ಬ್ರಾಹ್ಮಣನ ಸ್ವತ್ತು 
ಸ್ವಲ್ಪವೇ ಆಗಿದ್ದರೂ ಅದನ್ನು ಸ್ವಾರ್ಥಕ್ಕೆ ಬಳಸಬಾರದು ನಾನು ಹಾಲಾಹಲವನ್ನು 
'ವಿಷ' ಎಂದು ಮನ್ನಿಸುವುದಿಲ್ಲ; ಆದರೆ ಬ್ರಹ್ಮಸ್ವವೇ ವಿಷವೆಂದು ತಿಳಿದಿದ್ದೇನೆ. ಎಷಕ್ಕೆ 
ಪ್ರತಿಕ್ರಿಯೆ ಉಂಟು. ಆದರೆ ಬ್ರಹ್ಮಸ್ವಕ್ಕೆ ಪ್ರತಿ ಔಷಧವೇ ಇಲ್ಲ! ಮನುಷ್ಯರಾದ ರಾಜರಿಗೆ 


ತಾನೇ ಲೋಕೇಶ್ವರರೆಂದು ಬೀಗುವವರಿಗೆ ಏನೆಂದು ಹೇಳುವುದು?) 
ಹಿನಸ್ತಿ ವಿಷಮತ್ತಾರಂ ವಹ್ಲಿರದ್ದಿಃ ಪ್ರಶಾಮ್ಯತಿ 


ಕುಲಂ ಸಮೂಲಂ ದಹತಿ ಬ್ರಹ್ಮಸ್ಥಾರಣಿಪಾವಕಃ ॥ 


ಲೋಚನ ದೀಪ್ತಿ |೬೭ 


(ವಿಷ, ಅದನ್ನು ತಿನ್ನು ವವನನ್ನು ಮಾತ್ರ ಕೊಲ್ಲುತ್ತದೆ; ಬೆ೦ಕಿಯು ನೀರಿನಿಂದ 
ಶಮನವಾಗುತ್ತದೆ; ಆದರೆ ಬ್ರಾಹ್ಮಣಸ್ನ ಸ್ಪತ್ರೆ೦ಬ ಆರಣಿಯಿಂದ ಜನಿಸಿದ ಬೆಂಕಿಯು 
ಅಪಹರಿಸಿದವನ ಕುಲವನ್ನು ಜಾ | ಸುಟ್ಟು ಹಾಕುತ್ತದೆ) ವಿಷವು ಕಷ್ಟದಾಯಕ. 

ಹೃಸ್ತವು ವಿಷಕ್ಕಿಂತ ಕಷ್ಟದಾಯಕ ಎಂಬುದು ಸುಸ್ಪಷ್ಟ ಇಲ್ಲಿ. 


ಬ್ರಹ್ಮಸ್ಪ ಸಂ ದುರನುಜ್ಞಾತಂ ಭುಕ್ತಂ ಹಂತಿ ತ್ರಿಪೂರುಷಂ 
ಪ್ರಶಹ್ಯತು ಬಲಾಧು ಕಂ ದಶಪೂರ್ವಾನ್‌ ದಶಾಪರಾನ್‌ ॥ 


(ಬ್ರಹ್ಮಸ್ತವನ್ನು ಒಪ್ಪಿಗೆ ಪಡೆಯದೆ ಉಪಭೋಗಿಸಿದರೆ ಅದು ಮೂರು ತಲೆಮಾರನ್ನು 
ಕೊಲ್ಲುತ್ತದೆ; ಇನ್ನು ಬಲಾತ್ಕಾರದಿಂದ ಕಿತ್ತು ತಿಂದರೆ ಅದು ಹಿ೦ದಿನ ಹತ್ತು ತಲೆಗಳನ್ನೂ 
ಮತ್ತು ಮುಂದಿನ ಹತ್ತು ತಲೆಗಳನ್ನೂ ಕೊಲ್ಲುತ್ತದೆ). ಅರ್ಥಾತ್‌ ಒಂದು ಜೀವ ಇಪ್ಪತ್ತೊಂದು 
ತಲೆಮಾರಿನವರೆಗೆ ಜನನ-ಮರಣಗಳ ನೋವನ್ನು ಅನುಭೋಗಿಸಬೇಕಾಗುತ್ತದೆ. 


ರಾಜಾನೋ ರಾಜ್ಯಲಕ್ಷ್ಯಾಂಧಾ ನಾತ್ಮ ಪಾತಂ ವಿಚಕ್ಷತೇ 
ನಿರಯಂ ಯೇಇಭಿಮನ್ಯ ೦ತೇ ಬ್ರಹ್ಮಸ್ಪ ಸ್ವಂ ಸಾಧು ಬಾಲಿಶಾಃ ॥ 


(ಐಶ್ಚರ್ಯಲಕ್ಷ್ಮಿ ಯ ಮದದಿಂದ ರಾಜರಾದವರು ಕುರುಡರಾಗುತ್ತಾರೆ; ತಾವೇ 
ಬೀಳುವುದನ್ನು ಕಾಣಲಾರರು-ಯೋಚಿಸಲಾರರು! ಬ್ರಾಹ್ಮಣ ಸತ್ತು (ಬ್ರಹ್ಮಸ್ತಂ) ತಮ್ಮದೆಂದು 
ಅನುಭೋಗಿಸುವವರು ಬಾಲಿಶಬುದ್ಧಿಯವರು, ತಸ ನರಕವನ್ನೇ ಆಕಾ 
ಮೂರ್ಪರು) ಐಶ್ವರ್ಯದ ಮದದಲ್ಲಿ ರಾಜರು ಬ್ರಹ್ಮಸ್ತವನ್ನು ಭೋಗಿಸಿ ನರಕಕ್ಕೆ 
ದಾರಿಯನ್ನು ಮಾಡಿಕೊಳ್ಳುವ ಮೂರ್ಯರಾಗುತಾರೆ. ಮತ್ತೆ 

ಗೃಹ್ಣಂತಿ ಯಾವತಃ ಪಾಂಸೂನ್‌ ಕ್ರಂದತಾಮಶ್ರುಬಿಂದವಃ 

ವಿಪ್ರಾಣಾಂ ಹತವೃತ್ತೀನಾಂ ವದಾನ್ಯಾನಾಂ ಕುಟುಂಬಿನಾಂ ॥ 

ರಾಜಾನೋ ರಾಜಕುಲ್ಯಾಶ್ಚ ತಾವತೋಬಬ್ಬಾನ್ನಿರಂಕುಶಾಃ 

ಕುಂಭಿಪಾಕೇಷ ಪಚ್ಯಂತೇ ಬ್ರ ಬ್ರಹ್ಮ ದಾಯಾಪಹಾರಿಣ: ॥ 

(ಉದಾರ ಹೃದಯಿಗಳಾದ, ಕುಟುಂಬಿಗಳಾದ ಬ್ರಾಹ್ಮಣರು ಜೀವನಕ್ಕೆ ಆಧಾರವಾದ 
ವೃತ್ತಿಗಳನ್ನು ಕಳೆದುಕೊಂಡು ಕಣ್ಣೀರಿನ ಹನಿಗಳನ್ನು ಉದುರಿಸಿದರೆ ಅದಕ್ಕೆ ಕಾರಣರಾದ 
ಸ.ಸ ರಾಜಕುಲದವರೂ ಆ ಕಂಬನಿಯನ್ನುಂಡ ನೆಲದ ಮಣ್ಣಿನ ಕಣಗಳಷ್ಟು 
ವರ್ಷ ಕುಂಭಿಪಾಕವೆಂಬ? ನರಕದಲ್ಲಿ ಬಿದ್ದು ನರಳುತ್ತಾರೆ) 

ಸ್ಪದತ್ತಾಂ ಪರದತ್ತಾಂ ವಾ ಬ್ರಹ್ಮವೃತ್ತಿಂ ಹರೇಚ್ಚಯ; 

ಷಷ್ಟಿರ್ವರ್ಷಸಹಸ್ರಾಣಿ ವಿಷ್ಠಾಯಾಂ ಜಾಯತೇ ಕ್ರಿಮಿಃ ॥ 


೬೮ | ಲೋಚನ ದೀಪ್ತಿ 


(ಯಾವನೊಬ್ಬ ವ್ಯಕ್ತಿ ತಾನು ಕೊಟ್ಟ ಇಲ್ಲವೆ ಇನ್ನೊಬ್ಬರು ಕೊಟ್ಟ ಬ್ರಹ್ಮವೃತ್ತಿ 
(ಬ್ರಾಹ್ಮಣರ ವೃತ್ತಿ-ಜೀವಿಕೆಯ ಆಧಾರ) ಭೂಮಿಯನ್ನು ಅಪಹರಿಸುವನೋ ಅವನು 
ಅರವತ್ತು ಸಾವಿರ ವರ್ಷಗಳ ಕಾಲ ಅಮೇಧ್ಯದಲ್ಲಿ (ಪೇಲಿನಲ್ಲಿ) ಹುಳುವಾಗಿ ಹುಟ್ಟುವನು) 
ಈ ಶಾಪಾಶಯ ಪದ್ಯ ವೈದಿಕ, ಜೈನ ಮುಂತಾಗಿ ಯಾವುದೇ ಜಾತಿಯ ಶಾಸನವಿರಲಿ 
ಅದರಲ್ಲಿ ಮುನ್ನೆಚ್ಚರಿಕೆಯ ಪದ್ಯವಾಗಿ ಬಂದಿದೆ, ನೋಡಿ: 


ಅ) ಕದಂಬ ದೊರೆ ಮೃಗೇಶವರ್ಮನ ಮೂರನೆಯ ವರ್ಷದ ದೇವಗಿರಿ 
ತಾಮ್ರ ಶಾಸನ. ಇದು ಜೈನ ಅರ್ಹಂತರ ಪೂಜೆಗೆಂದು ಕೊಟ್ಟ ದಾನದತ್ತಿಯನ್ನು 
ದಾಖಲಿಸಿದೆ. ಇನ್ನೂ ಕೆಲವು ಶಾಪಾಶಯಗಳೊಂದಿಗೆ ಈ ಪದ್ಯ ಬಂದಿದೆ; ಕಿಂಚಿತ್‌ 
ಪಾಠಭೇದವನ್ನೂ ಹೊಂದಿದೆ: 


ಪಂಕ್ತಿ: ೧೬....... ಸ್ವದತ್ತಾಂ ಪರದತ್ತಾಂ ವಾ 
೧೭ ಯೋ ಹರೇತ ವಸುನ್ನರಾ [೫೦] ಪಷ್ನಿಂ ವರ್ಷ ಸಹಸ್ರಾಣಿ ನರಕೇಪ್ಯತೇತುಸಃ॥ 
ಇದೇ ರಾಜನ ಆಳ್ವಿಕೆಯ ೮ನೇ ವರ್ಷದಲ್ಲಿ ಹೊರಡಿಸಿದ ಹಲಸಿ ತಾಮ್ರ 
ಪಟ್ಟಿಕೆಯಲ್ಲಿ ಹೀಗಿದೆ: 
ಪಂಕ್ತಿ: ೧೫ .. ಸ್ಪದತ್ತಾ ಪರದತ್ತಾ ವಾಮ್‌ ಯೋ ಹರೇತವಸು 
೧೬ ನ್ನರಾಮ್‌ ಷಷ್ಟಿ ವರ್ಷ ಸಹಸ್ರಾಣಿ ಕುಮ್ಸೀ ಪಾಕೇ ಸಪಚ್ಯತೇ ಬ್‌ 
ಆ) ರಾಣೆಬೆನ್ನೂರು ತಾಲೂಕಿನ ಹಿರಿಬಿದರಿಯಲ್ಲಿ ದೊರೆತ ಶಿಲಾಶಾಸನ; 
ಬಾದಾಮಿಯ ಚಾಳುಕ್ಯ ದೊರೆ ಸತ್ಕಾಶ್ರಯನ (ಇಮ್ಮಡಿ ಪುಲಿಕೇಶಿ) ಕಾಲದಲ್ಲಿ 
ಬರೆಯಲಾಗಿದೆ: 
ಸ್ವಸ್ತಿ ಶ್ರೀ ಸತ್ಯಾಶ್ರಯ 
(ನಾ) ಳೆ ಪೃಥಿವಿಯಾನ್‌ 
(ಗು) ಪ್ರರ ವಂಶೋತ್ತಮನ್‌ 
(ಮಾ) ರಾಕೋನ ಕೊಟ್ಟುದು ಕ್ಷೇತ್ರ 
ಇರ್ಪತ್ತ (ಯೃತ್ತರ್‌ 
ಸ್ವದತ್ತಾಂ ಪರದತ್ತಾ ವಾ ಯೋಹ 
ರೇತಿ ವಸುನ್ಗರಾ (ಮ್‌) ಷ 
ಷ್ಲಮ್ಮರಿಷ ಸಹಸ್ರಾ 
ಣಿ ವಿಷ್ಟುಯಾ (೦) ಜಾಯತೇ 
೧೦. ಕ್ರಿಮಿ (1೧೧)೩೦ 


ORES ಜು By ean D 


ಲೋಚನ ದೀಪ್ತಿ |೬೯ 


ಇಲ್ಲಿನ ಶಾಪಾಶಯದ ಪದ್ಯದ ಎರಡನೇ ಪಂಕ್ತಿಯು ಶ್ರೀಮದ್ಭಾಗವತದಲ್ಲಿ 
ಇದ್ದಂತೆಯೇ ಇದೆ. ಕನ್ನಡ ಶಾಸನಗಳಲ್ಲಿ ಸದ್ಯ ಇದೇ ಮೊದಲ ಉಪಲಬ್ಧ ದಾಖಲೆ. 
ಕದಂಬರ ಕಾಲದ ಹಾಗೂ ಈ ಪ್ರಯೋಗಗಳನ್ನು ಅವುಗಳಲ್ಲಿ ಭಾಷಾ ಮಾರ್ಪಾಟುಗಳನ್ನು 
(ವಷ೯-ವರಿಷುಬರಿಷು ಮಬ ಆದುದನ್ನು ನೋಡಿದರೆ ಈ ಪದ್ಯ ಬಹಳ ಹಿಂದೆಯೇ 
ಬಹಳ ಬಹಳ ಹಿಂದೆಯೇ ತನ್ನ ಶುದ್ಧರೂಪವನ್ನು ಕಳೆದುಕೊಂಡಿದೆ. ಇಲ್ಲವೇ ಕವಿಗಳಲ್ಲಿ 
ಮಾರ್ಪಾಟುಗೊಂಡಿದೆ. ಆಕರದ ಬಗೆಗೆ ಇದಮಿತ್ಥಂ ಎಂದು ಹೇಳುವಂತಿಲ್ಲ. 
ಪುರಾಣಗಳು ಅಶೋಕನ ಶಾಸನಗಳ ಕಾಲಕ್ಕಿಂತಲೂ ಮುಂಚೆಯೇ ಎಂದರೆ ಕ್ರಿ.ಪೂ. 
೨೭೨-೨೩೨ಕ್ಕೂ ಮುಂಚೆಯೇ ಬರೆಯಲ್ಪಟ್ಟಿವೆ. (ಏದ ಪೊರಾಆ ಪಂಕಿತಿಯಾ.. 
ಇತ್ಯಾದಿ) ಭಾಗವತ ಪುರಾಣವೂ ಅವುಗಳಲ್ಲೊಂದು. ಇದನ್ನು ನಾವು ಮರೆಯುವಂತಿಲ್ಲ. 

Vyasa narrated the Samhita of the Mahabharata to his five pu- 
pils Sumanta, Jaimini, Paila, Suka and Vaisampayana and each of 
them published his own samhita separately: 

ವೇದಾನಧ್ಯಾಪಯಾಮಾಸ ಮಹಾಭಾರತ ಪಳ್ಜುಮಾನ್‌ 

ಸುಮನ್ನುಂ ಜೈಮಿನಿಂ ಪೈಲಂ ಶುಕಂಚೈವ ಸ್ಪಮಾತ್ಮಜಂ ॥ 

ಪ್ರಭುರ್ವರಿಷ್ಟೋ ವರದೋ ವೈಶಂಪಾಯನಮೇವಚ 

ಸಂಹಿತಾಸ್ತೈಃ ಪೃಥಕ್ವೇನ ಭಾರತಸ್ಯ ಪ್ರಕಾಶಿತಃ ॥ - 1011, 1, ೫೭, ೭೪-೭೫ 


“ಮಹಾಭಾರತ' ಸಂಹಿತೆಯನ್ನು ವ್ಯಾಸರು ತಮ್ಮ ಐದು ಮಂದಿ ಶಿಷ್ಕರಿಗೆ ಪಾಠ 
ಮಾಡಿದರು. ಸುಮನ್ತು ಜೈಮಿನಿ, ಪೈಲ, ಅವರ ಪುತ್ರ ಶುಕ ಹಾಗೂ ಶ್ರೇಷ್ಠನಾದ 
ವೈಶಂಪಾಯನರೆಂಬ ಆ ಐವರು ಶಿಷ್ಯರು ತಮ್ಮ ತಮ್ಮ ಸಂಹಿತೆಗಳನ್ನು (ಕೃತಿಗಳನ್ನು) 
ಬೇರೆ ಬೇರೆಯಾಗಿಯೇ ಪ್ರಕಾಶಿಸಿದರು. 

ಈಗ ಉಪಲಬ್ಧ ವಿರುವ "ಮಹಾಭಾರತ' ಕೃತಿಯು ವೈಶಂಪಾಯನರದು. ಜೈಮಿನಿಯ 
ಕೃತಿಯ ಕೆಲವು ಭಾಗಗಳನ್ನು ಬಿಟ್ಟರೆ ಮಿಕ್ಕವರ ಸಂಹಿತೆಗಳು ಇದುವರೆಗೆ ಇನ್ನೂ 
ದೊರಕಿಲ್ಲ. ಶ್ರೀಮದ್ಭಾಗವತವು ಭಾರತದ ಕಥೆಯನ್ನೂ ಒಳಗೊಂಡಿರುವುದು 
ಸ್ಪಷ್ಟವಿರುವುದರಿಂದ ಶುಕನ ಆ “ಭಾರತ' ಸಂಹಿತೆ ಇದೇ ಆಗಿರಬಹುದೇ? 


ಶ್ರೀಮದ್ಭಾಗವತವು ಜನತೆಯ ಮೇಲೆ ತನ್ನ ಪ್ರಭಾವವನ್ನು ಬೀರಿದ ಹಾಗೆ. 


ಸ್‌ ಗ 


ಮಹಾಭಾರತವೂ ತನ್ನ ಪ್ರಭಾವವನ್ನು ಬೀರಿದೆ. ಶಕುಂತಲೋಪಾಖ್ಯಾನದ ಪದ್ಯ - 
ಆದಿತ್ಯ ಚನ್ನಾ; ನನಿಲಾನಲೌಚ 
ದ್ಯೌರ್ಭೂಮಿರಾಷೋಹೃದಯಂ ಯಮಶ್ಚ 


೭೦ | ಲೋಚನ ದೀಪ್ತಿ 


ಅಹಶ್ಚ ರಾತ್ರಿಶ್ಚ ಉಚೇಚ ಸಂಧ್ಯೇ 
ಧರ್ಮಶ್ಚ ಜಾನಾತಿ ನರದ್ಯ ವೃತ್ತಮ್‌ ॥*- 


ಇದು ದುರ್ಗಸಿಂಹನ "ಪಂಚತಂತ್ರ' (ಕ್ರಿಶ.೧೦೩೧)*% ಕೃತಿಯ ಅನಂತರ 
ಕನ್ನಡ ಹಾಗೂ ಕರ್ನಾಟಕದ ಹಲವಾರು ಶಾಸನಗಳಲ್ಲಿ ಬಂದಿದೆ.” ಸಂಸ್ಕೃತ 
ಪಂಚತಂತ್ರದಲ್ಲಿ ಎರಡು ಸಲ ಪ್ರಯೋಗಗೊಂಡಿದೆ.*ಆ 

ಕರ್ನಾಟಕದ ಅನೇಕ ಶಾಸನಗಳಲ್ಲಿ ಅದರಲ್ಲಿಯೂ ವೀರಗಲ್ಲುಗಳಲ್ಲಿ ಕೆಳಗಿನ 
ಪದ್ಯ ವಿಶೇಷವಾಗಿ ಕಾಣಿಸಿಕೊಂಡಿದೆ. 

ಜಿತೇನ ಲಭ್ಯತೇ ಲಕ್ಷ್ಮೀ ಮೃತೇನಾಪಿಸುರಾಂಗನಾ 

ಕ್ಷಣವಿಧ್ವಂಸಿನೀ ಕಾಯೇ ಕಾ ಚಿಂತಾ ಮರಣೇರಣೇ ME 

ಭಾರತದಲ್ಲಿ ಜನರಲ್ಲಿ ಯೋಧನಾದವನು ಯುದ್ಧಕ್ಕೆ ಹೆದರಬಾರದು, 
ಯುದ್ಧಭೂಮಿಯಿಂದ ಓಡಿಹೋಗಬಾರದು (ಹೆದರಿ ಪಲಾಯನ ಮಾಡಬಾರದು); 
ಯುದ್ಧದಲ್ಲಿ ಗೆದ್ದರೆ ಇಹದಲ್ಲಿ ಸುಖ, ಮಡಿದರೆ ಪರಲೋಕ ಅರ್ಥಾತ್‌ ಸ್ವರ್ಗದಲ್ಲಿ 
ಸುಖ ಮುಂತಾಗಿ ಒಂದು ನಂಬಿಗೆ-ಸಂಪ್ರದಾಯ-ಮಹಾಭಾರತದ ಕಾಲದಿಂದಲೂ 
ಅಸಿತ್ತದಲ್ಲಿ ಇರುವುದು ಕಂಡುಬರುತ್ತದೆ. ವಿರಾಟಪರ್ವದಲ್ಲಿ ಎರಡು ಸಂದರ್ಭದಲ್ಲಿ 
ಕಳಗಿನ ಪದ್ಯಗಳು ಬಂದಿವೆ. ಮೊದಲನೆಯದು ಉತ್ತರನು ರಣರಂಗದಲ್ಲಿ ಕೌರವರ 
ಸೇನಾಸಮುದ್ರವನ್ನು ನೋಡಿ ಯುದ್ಧಭೂಮಿಯಿಂದ ಪಲಾಯನ ಮಾಡಲು ಎಳಸಿ 
ರಥದಿಂದ ಧುಮ್ಮಿಕ್ಕಿ ಹೊರಟದ್ದು; ಎರಡನೆಯ ಸಂದರ್ಭ ಉತ್ತರನು ಅರ್ಜುನನ 
(ಪ್ರಚ್ಛನ್ನ ದೇವಮಾನವನ) ಬಲಪ್ರದರ್ಶನವನ್ನು ತನ್ನ ತಂದೆ ವಿರಾಟನಿಗೆ ತಿಳಿಸುತಿರುವುದು: 

ಅ) ಬೃಹನ್ನಡೋವಾಚ: 

ನೈಷಪೂರ್ವೈಸ:ಸ್ಮತೋಧರ್ಮಃ ಕ್ಷತ್ರಿಯಸ್ಯ ಪಲಾಯನಮ್‌ 

ಶ್ರೇಯಸ್ತೇ ಮರಣಂ ಯುದ್ಧೇ ಭೀತಸ್ಪ ಪಲಾಯನಮ್‌ ॥ (೩೬-೨೬) 

(ಕ್ಷತ್ರಿಯರಿಗೆ ಪಲಾಯನ ಮಾಡುವುದು ಯುದ್ಧಭೂಮಿಯಲ್ಲಿ ಪೂರ್ವದಲ್ಲಿ 
ಸ್ಮೃತಿಗಳು ನಿರ್ಧರಿಸಿದ ಧರ್ಮವಲ್ಲ; ಯುದ್ಧದಲ್ಲಿ ಮರಣವನ್ನಪುವುದೇಧರ್ಮ- 
ಶ್ರೇಯಸ್ಕರ) 

ಆ) ಉತ್ತರ ಉವಾಚ: 

ನಮೋಕ್ಷ್ಯಸೇ ಪಲಾಯಂಸ್ತಂ ರಾಜನ್ಯುದ್ಧೇ ಮನಃ ಕುರು 

ಪೃಥಿವೀಂ ಭೋಕ್ಷ ನೇ ಜಿತ್ವಾ ಹತೋವಾ ಸ್ಪರ್ಗಮಾಪ್ಯಸಿ I (೬೪-೨೫) 


ಲೋಚನ ದೀಪ್ತಿ |೭೧ 


(ದುರ್ಯೋಧನ) ದೊರೆಯೆ ಓಡಿಹೋದರೆ ಮೋಕ್ಷವಿಲ್ಲ-ನೀನು ಓಡಿ 
ಹೋಗುವಂತಿಲ್ಲ!- ಯುದ್ದಕ್ಕೆ ಮನಸ್ಸು ಮಾಡು; ಗೆದ್ದರೆ ಪೃಥ್ವಿಯನ್ನು ಅನುಭೋಗಿಸುವೆ, 
ಸತ್ತರೆ ಸ್ಪರ್ಗವನ್ನು ಪಡೆಯುತ್ತೀಯೆ)ರ 

ಯುದ್ಧಕಾರ್ಯಕ್ಕೆ ವಿಮುಖನಾಗಿ ಗ್ಲಾನಿಯಲ್ಲಿ ತುಂಬಿ ತುಳುಕಿನಿ೦ತ ಅರ್ಜುನನಿಗೆ 
ಕೃಷ್ಣನು ತನ್ನ ಉಪದೇಶದಲ್ಲಿ ಹೀಗೆ ಹೇಳಿದ್ದಾನೆ: 


ಹತೋವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ಹಾವಾ ಭೋಕ್ಷ್ಯಸೇ ಮಹೀಮ್‌ 

ತಸ್ಮಾದುತ್ತಿಷ್ಠ ಕೌಂತೇಯಯುದ್ಧಾಯ ಕೃತನಿಶ್ಚಯ; ನಿ 

ವಿರಾಟಪರ್ವದ “ಪೃಥಿವೀ ಭೋಕ್ಷ ಸೇ. ಸ್ಪರ್ಗಮಾಪ್ಯಸಿ' ಹಾಗೂ ಗೀತೆಯ 
“ಹತೋವಾಪ್ರಾಪ್ಯಸಿಸ್ಟರ್ಗಂ.. ಮಹೀಮ್‌” ಎಂಬ ಪಂಕ್ತಿಗೆ ಅರ್ಥದಲ್ಲಿ ಕಿ೦ಚಿತ್ತೂ 
ಭೇದವಿಲ್ಲ. ಶಬ್ದಗಳಲ್ಲಿ ಸ್ವಲ್ಪ ಭೇದ ಮತ್ತು ವಾಕ್ಕಗಳಲ್ಲಿ ತಿರುವು ಮುರುವು! 

ಹಿತೋಪದೇಶ ಕೃತಿಯಲ್ಲಿ ಒಂದು ಪದ್ಯ ಹೀಗಿದೆ: 


ಜಯೇಚ ಲಭತೇ ಲಕ್ಷ್ಮೀ ಮೃತೇಚಾಪಿ ಸುರಾಂಗನಾಮ್‌ 
ಕ್ಷಣ ವಿಧ್ವಂಸಿನಃ ಕಾಯಾ: ಕಾ ಚಿನ್ನಾ ಮರಣೇ ರಣೇ 


ಇದಕ್ಕೂ 'ಜಿತೇನ ಲಭ್ಯತೇ.. ಮರಣೇರಣೇ” ಪದ್ಯಕ್ಕೂ ಕೆಲ ಪಾಠಭೇದಗಳು 
ಇವೆ ಅಷ್ಟೇ. ಇವುಗಳ ಮೂಲ ಒಂದೇ 


ರಾಮಾಯಣ, ಮಹಾಭಾರತ, ಪಂಚತಂತ್ರ ಹಾಗೂ ಹಿತೋಪದೇಶಗಳು ನಮ್ಮ 
ನಾಡಿನ ಜನಮನವನ್ನು ಆಕರ್ಷಿಸಿದ ಕೆಲವು ಮಹತ್ವದ ಕೃತಿಗಳು. ಸಾಹಿತ್ಯ ಕೃತಿಗಳು, 
ಶಾಸನಗಳು ಒಂದಕ್ಕೆ ಇನ್ನೊ೦ದು ಪೂರಕ; ಜನಪದ ಅದೇ, ಜನಮನ ಅದೇ; 
ಬರೆಯುವ ಸಾಧನಗಳು ಮಾತ್ರ ಬೇರೆ ಬೇರೆ ॥ 


ಅಡಿ ಟಿಪ್ಪಣಿಗಳು 
೧. ಹಲ್ಕಿಡಿಶಾಸನ - ಪುನರಾವಲೋಕನ 
(೩) ಮಾನವಿಕ ಕರ್ಣಾಟಕ ಸಂ.೧೮, ಸಂ.೧, ಪು. ೬೧-೬೫ 
(0) Ep, Car. Vol.9 (೧೯೯೦) ಪೀಠಿಕೆ ಇತ್ಯಾದಿ 
೨. (೩) ಡಾ.ಶಾಲಿನಿ ರಘುನಾಥಭಟ್ಟ ಶಾಸನ ಪಾಠಗಳು 
(0) ಡಾ. ಎ೦. ಚಿದಾನಂದಮೂರ್ತಿ "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಪು.೪೬೪ (೧೯೬೬) 
೩. ಶಾಸನ ಸಾಹಿತ್ಯ ಸಂಚಯ (ಸ೦.ಎ.ಎಂ.ಅಣ್ಣಿಗೇರಿ) ಪು.೪ 


೭೨ | ಲೋಚನ ದೀಪ್ತಿ 


(೦. 
೧೧. 


ಇಸ 
(2೩. 


(೪. 
೧೫. 


(೧೬. 


೧೭. 


ಮೃಗೇಶವರ್ಮನ ೮ನೇ ವರ್ಷದ ಹಲಸಿ ತಾಮ್ರಶಾಸನ. ಇಲ್ಲಿನ ಪದ್ಯ "ಆರ್ಯಾ" 
ಛ೦ದದಲ್ಲಿದೆ. ಜೈನರ ಕೃತಿಗಳಲ್ಲಿ ಆರ್ಯಾ ಛಂದೋಬಂದದ್ದೇ ರಾಜ್ಯ ಉದಾಹರಣೆಗೆ 
ಕೊಂಡಕುಂದಾದಿ ಆಚಾರ್ಯರ ಕೃತಿಗಳನ್ನು ಸಮಯಸಾರ, ಪಂಚಾಸ್ತಿಕಾಯ, 
ಮೂಲಾಚಾರ (ವಟ್ಟಕೇರ) ಭಗವತಿ ಆರಾಧನಾ ಇತ್ಯಾದಿಗಳನ್ನು ಪರಿಶೀಲಿಸಬಹುದು. 
ಇದೇ ಕಾರಣದಿಂದ ಅದರ ಅಂಗಭೇದವಾದ "ಕಂದ' ಕನ್ನಡದಲ್ಲಿ ಹೆಚ್ಚು ಪ್ರಯೋಗಕ್ಕೆ 
ಬಂದಿತು. 

Corpus of Kadamba Inscripions (Dr.B.R.Gopal), Insp.No.3, 18, 
22 & 24 pp. 50 63, 79, 92 

ಆರ್ಯಾ ಛಂದಸ್ಸು ಖಂಡಪ್ರಾಸವಿಲ್ಲದೆ ಪ್ರಯೋಗಗೊಂಡದ್ದು ಶ್ರವಣಬೆಳ್ಗೂಳದ 
ಶಾಸನವೊ೦ದರಲ್ಲಿಯೂ ಕಂಡುಬಂದಿದೆ.- ಬಿ.ಆರ್‌.ಗೋಪಾಲ್‌ ಅವರ ಪೂರ್ವೋಕ್ತ 
- ಪುಟ ೧೦೬ 

ಎಪಿ ಕ.ಸಂ.೯ (೧೯೯೦) ಬೇ. ೩೨೭, ಪು. ೩೦೮ 

ಎಪಿ. ಇಂ. ಸಂ. XVIII ಮ. ೧೯೭ 

ಮಂಗಲೀಶನ ಮಹಾಕೂಟ ಶಾಸನದ ಪ್ರಶಸಿ ಭಾಗ 

ಓ೦ ಸ್ವಸ್ತಿ ಮಾನವ್ಯಸಗೋತ್ರಾಣಾಮ್‌ ಹಾರಿತೀಪುತ್ರಾಣಾ೦ ಅಪ್ರತಿಹತೋತ್ಸಾಹ 
ಬಲಮತಿ ಪ್ರತಾಪ ಧೈರ್ಯವೀರ್ಯಾಣಾಂ೦ ಮಾತಾಪಿತೃ ಪಾದಾನುಧ್ಯಾತಾನಾಮ್‌ 
ಯಥಾವಿಧಿ ಹುತಾಗ್ನಿನಾಮ್‌ ಯಥಕಾಮಾರ್ಚಿತಾರ್ಥಿನಾಮ್‌... SKH (0:55) 
0.೩೬ 

ಎಪಿ. ಇಂ. ಸಂ. ೫1 ಪು. ೨೯೯. 

ತಿರುಪತಿ ದೇವಸ್ಥಾನದಿಂದ ಪ್ರಕಟಿತ (ತೆಲುಗು) ಸಂಚಿಕೆ. ಬಿ. ರಜನಿಕಾಂತರಾಮ್‌ 
ಅವರ ಲೇಖನ. ಪು.೫೩. 

ಎಪಿ ಕ. ಸಂ. ೯ (೧೯೯೦) ಶಾ. ಸಂಖ್ಯೆ೧೪೪, ಷು.೯೮. 

ಪೂರ್ವೋಕ್ತ ಎಪಿ.ಕ. ಸಂಪುಟ -೧ ಪು. ೫೨೬ (ಶಾ.ಸಂಖ್ಯೆ ಸಕಲೇಶಪುರ- 
೪೫) 

S.L.I Vol. XX, No. 13, 0.12 (875-876 A.D?) 

On the authorship of Mangala Verse in Inscriptions - New In- 
dian Antiquary 11, 7111 

೨.1.1. Vo. ೫೫ No. 4 ವಿನಯಾದಿತ್ಯನ ಕ್ರಿಶ.೬೮೩ರಲ್ಲಿ ಬರೆಯಲ್ಪಟ್ಟಿರುವ 
ಲಕ್ಷ್ಮೇಶ್ವರದ ಶಾಸನ, ಅನಂತರ ಇದೇ ಶಾಸನ ಸಂಪುಟದ ಶಾ.ಸಂಖ್ಯೆ ೫, ೬ 
ಹಾಗೂ ೭ ಇತ್ಯಾದಿಗಳನ್ನೂ ನೋಡಬಹುದು. 

ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.೪೮ 


ಲೋಚನ ದೀಪ್ತಿ | ೭೩ 


Qe 


19. 
20. 


೨೧. 


ಹು 


೨೩ 


೨೪. 


Verses relating to gifts of land cited in Indian Land Grants" 
JRAS, 1912, pp. 248-254 

History of Dharma Sastra, 11, ii, pp.1271-7 

Joumals of Indian History, xxxviii, part iii, p. 552, 

ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ (ಆ. ೧, ೧೯೬೬) ಪು. ೫೪-೫೬ 
ಡಾ. ಎಂ. ಚೆದಾನಂದಮೂರ್ತಿಗಳ “ಕನ್ನಡ ಶಾಸನಗಳ ಸ ಸಾಂಸ್ಕೃತಿಕ ಅಧ್ಯ ಯನ” 
ಗಂಥದಲ್ಲಿ ಈ ಎಲ್ಲ ಪದ್ಯಗಳ ಮೇಲ್ಭಾಣಿಸಿದ ಹಾಗೆ ವಿವರಣೆಗಳು ಉಪಲಬ್ಧ ವಿದೆ. 
ಕ. ಶಾ. ಸಾಂಸ ತಿಕ ಅಧ್ಯಯನ, ಪ ಪು.೫೪-೫೬ 

“ಸರ್ವಕರ್ಮ ಸುಸಾಕ್ಷಿಣೇ” ಎ೦ಬ ಉಕ್ತಿಗಳಿಗೆ ಇಲ್ಲಿ ಆಕರವಿದೆ. -ಶ್ರೀಮದ್ಭಾಗವತ 
(ಸ೦. ನುಗ್ಗೇಹಳ್ಳಿ ವೆಂಕಟನಾಥಾಚಾರ್ಯ ಹಾಗೂ ಪಂಡಿತರತ್ನಂ ಕೊತ್ತಮಂಗಲ 
ವರದಾಚಾರ್ಯರು)ಸ್ಫಂಧ-೧೦, ಅಧ್ಯಾಯ ೬೪, ಪದ್ಯ _೨೩ ಪುಟ. ೪೩೫ 
ಆಕಳುಗಳನ್ನು ಅಲಂಕರಿಸಿ ದಾನ ಮಾಡುವ ಸಂಗತಿ ಅನೇಕ ಶಾಸನಗಳಲ್ಲಿ 
ಬಂದಿದೆ. ಅದಕ್ಕೆ ಆಕರ ಇಲ್ಲಿದೆ. 


. ಚ್ಯುತಿ ಇಲ್ಲದವನು, ಜಾರದವನು ಪರಮಾತ್ಮ - ಅಚ್ಯುತ, ಜಾರುವವನು ಆತ್ಮ- 


“ಬ್ರಹ್ಮ ಸಂ ವಿಷಂ ಪ್ರೋಕ್ತಂ” ಎಂಬ ವಾಕ್ಯವನ್ನು ಗಮನಿಸಿ. 

“ಏಳನೆಯ ನರಕದಾ ಪುಟು ಅಕುಂ” ಇತ್ಯಾದಿಗಳನ್ನು ನೆನಸಿಕೊಳ್ಳಬೇಕು. ನರಕದ 
ಕಲ್ಪನೆಗಳು ಪುರಾಣದಷ್ಟು ಪ್ರಾಚೀನ. 

Corpurs of Kadamba Inscriptions (Dr.B.R.Gopal) 7.31, about 
458A.D 

Ibid, About 463 A.D (455+8=463) p. 51. 

S.L.I Vol xx (Dr. GS.Gai) No.2, p.2 ಈ ಕನ್ನಡ ಶಾಸನ ಸುಮಾರು ಕ್ರಿಶ. 
೬-೭ನೆಯ ಶತಮಾನದಲ್ಲಿ ಬರೆಯಲ್ಪಟ್ಟಿದ್ದು (B.K.No. 101 of 193536) 
ಎಂ. ಚಿದಾನ೦ದಮೂರ್ತಿಗಳ ಕಣ್ಣಿಗೆ ಬೀಳದೆ ಇದ್ದದ್ದು ಆಶ್ಚರ್ಯ. 


. Dr. P.L.Vaidya “Harivamsa pt. 1, Int.p XLIV-XLV 


ಈ ವಿಷಯದಲ್ಲಿ ಇನ್ನೂ ಸಂಶೋಧನೆ ಆಗಬೇಕು. 


. Dr.V.S.Sukthankar “The Adipurvan” Pt. 1, 68-29 (1933) 
. ದುರ್ಗಸಿಂಹನ “ಪಂಚತಂತ್ರ” (ಸಂ.ಎನ್‌.ಅನ೦ತರಂಗಾಚಾರ್‌) 


ಎ.ಇ.ಕ. ಸ೦ಂಪುಟ-೯ (೧೯೯೦) ಶಾಸ.ಸ.ಬೇ-೧೮೦, ಪು.೧೨೭ 
ಪಂಚತಂತ್ರಂ (ಸ೦.: ಎಂ.ಆರ್‌.ಕಾಳ) ಪು. ೩೪, ೮೬ (ಪ್ರಕಾಶಕರು: ಮೋತಿಲಾಲ್‌ 
ಬನಾರಸಿದಾಸ್‌) ಸಂಸ್ಕೃತ ಹಿತೋಪದೇಶದಲ್ಲೂ ಉಧ್ಯತಗೊಂಡಿದೆ. 


೭೪ | ಲೋಚನ ದೀಪ್ತಿ 


೩೭. 
೩೮, 


೩ೀ. 
೪೦. 


೪೧. 


B.K.Insp. Vol XI (5.1.1) No.32, p.19. 

ವಿರಾಟ ಪರ್ವ (ಪ್ರಧಾನ ಸಂ.: ಸಿ.ಪಿ.ಕೆ) ಪು. ೧೮೨ (ಕ.ಅ.ಸಂ. ಮೈಸೂರು, 

೧೯೯೦), 

ಅದೇ. ಪು.೨೨೨. 

ಶ್ರೀಮದ್ಭಗವದ್ಗೀತಾ, ಅಧ್ಯಾಯ-೨, ಶ್ಲೋಕ-೩೭, (ಸಂ. ಸ್ವಾಮಿ ಆದಿದೇವಾನಂದ) 

ಪು. ೩೪ (೧೯೯೪) 

ಹಿತೋಪದೇಶ, ಸುಹೃದ್ಧೇದ, ಪದ್ಯ-೧೭೨, ಪು. ೧೦೧, (ಚೌಖಂಬಾ ಪ್ರಕಾಶನ). 
೧೧ 


ಲೋಚನ ದೀಪ್ತಿ |೭೫ 


"ವಿಜಯನಗರ ಕಾಲದಲ್ಲಿ ಶ್ರೀವೈಷ್ಣವಸಾಹಿತ್ಯದ ಶೋಧ 


- ಡಾ. ಎನ್‌. ಗೀತಾಚಾರ್ಯ 


ಕನ್ನಡಸಾಹಿತ್ಯದ ಇತಿಹಾಸದಲ್ಲಿ ವಿಜಯನಗರಕಾಲವು ಅತ್ಯಂತ ಚಟುವಟಿಕೆಯ 
ಕಾಲವೆಂದು ದಾಖಲಾಗಿದೆ. ಈ ಕಾಲದಲ್ಲಿ ನಡೆದ ಸಾಹಿತ್ಯ ಚಟುವಟಿಕೆ ಬೇರೆ ಯಾವ 
ಕಾಲದಲ್ಲೂ ನಡೆದಿಲ್ಲವೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯ 
ಹೇಗೆ ಇತಿಹಾಸದಲ್ಲಿ ಕಳೆಕಟ್ಟಿ ಸಂಭ್ರಮದಿ೦ದ ಬೆಳೆಯಿತೋ ಹಾಗೆಯೇ ಅದರೊಂದಿಗೆ 
ಕನ್ನಡಸಾಹಿತ್ಯವೂ ಬೆಳೆಯಿತು ಎಂದು ಹೇಳಬಹುದು. ಕನ್ನಡ, ಸ೦ಸ್ಕೃತ, ತೆಲುಗು, 
ತಮಿಳು ಈ ನಾಲ್ಕು ಭಾಷೆಗಳಲ್ಲಿ ಜೈನ, ವೈಷ್ಣವ, ವೀರಶೈವ ಈ ಮೂರು ಧರ್ಮಗಳಲ್ಲೂ 
ಅನೇಕ ಕೃತಿಗಳು ಸೃಷ್ಟಿಯಾಗಿವೆ. ಕನ್ನಡದಲ್ಲಿ ಪುರಂದರ-ಕನಕ-ಕುಮಾರವ್ಯಾಸ, 
ಸ೦ಸ್ಕೃತದಲ್ಲಿ ಶ್ರೀನಾಥ ಕವಿ, ತೆಲುಗಿನಲ್ಲಿ ಅಲ್ಲಸಾನಿ ಪೆದ್ದನ ಮುಂತಾದವರು ಕವಿ 
ಸಾರ್ವಭೌಮರಾಗಿ ಕಾಣಿಸಿಕೊಂಡಿದ್ದಾರೆ. ಕ್ರಿಶ. ೧೪೦೦ ರಿಂದ ೧೬೦೦ ವರೆಗೆ 
೧೫ಕ್ಕೂ ಹೆಚ್ಚು ಜನ ಕವಿಗಳು, ೪೦ಕ್ಕೂ ಹೆಚ್ಚು ಕೃತಿಗಳು ಈ ಕಾಲದಲ್ಲಿ 
ಕಂಡುಬಂದಿರುವುದನ್ನು ಸುಲಭವಾಗಿ ಪಟ್ಟಿಮಾಡಬಹುದಾಗಿದೆ. “ಒಂದು ಸಮೀಕ್ಷೆಯ 
ಪ್ರಕಾರ ಆ ಕಾಲದಲ್ಲಿ ೧೮೦ಕ್ಕೂ ಹೆಚ್ಚಾಗಿದ್ದ ಕನ್ನಡ ಕವಿಗಳು ನಾಮಾಂಕಿತಗಳು 
ತಿಳಿಯದ ವಚನಕಾರನ್ನು ಬಿಟ್ಟು ೩೦೦ಕ್ಕೂ ಹೆಚ್ಚಾಗಿ ಗ್ರಂಥಗಳನ್ನು ರಚಿಸಿರುತ್ತಾರೆ” 
ಎಂದು ಶ್ರೀ ಟಿ.ಸಿ.ಎಂ. ಕೊಟ್ರಯ್ಯ ಅವರು ಅಭಿಪ್ರಾಯಪಡುವುದನ್ನು ಇಲ್ಲಿ 
ಉಲ್ಲೇಖಿಸಬಹುದು.” ಕುಮಾರವ್ಯಾಸ, ವ್ಯಾಸರಾಯ, ವಾದಿರಾಜ, ಪುರಂದರದಾಸ, ' 
ಕನಕದಾಸ, ಬೇಲೂರು ವೈಕುಂಠದಾಸ, ಷಡಕ್ಷರ ಕವಿ, ರತ್ನಾಕರ ವರ್ಣಿ, ಕುಮಾರ 
ವಾಲ್ಮೀಕಿ (ನರಹರಿ ಪಂಡಿತ) ಅಭಿನವವಾದಿ ಎದ್ಯಾನಂದ (ಕಾವ್ಯಸಾರ), ಗುಬ್ಬಿ ' 
ಮಲ್ಲಣಾರ್ಯ (ವೀರಶೈವಾಮೃತ ಪುರಾಣ), ಚಾಟು ವಿಠಲನಾಥ, ಲಕ್ಷ್ಮೀಶ, ' 
ಶಿವತತ್ವಚೂಡಾಮಣಿಯ ಕವಿ ಹೀಗೆ ಅನೇಕ ಕನ್ನಡ ಕವಿಗಳನ್ನು ಹೆಸರಿಸಬಹುದು. 


* (ಲೋಚನ- ಸಂಪುಟ-೧೪. ಸಂಚಿಕೆ-೧. ೨೦೦೧.) 


೭೬ | ಲೋಚನ ದೀಪ್ತಿ 


ವಿಜಯನಗರದ ಅರಸರ ಆರಂಭಕಾಲದ ರಾಜಧರ್ಮ ವೀರಶೈವವಾಗಿ 'ಎರೂಪಾಕ್ಷ 
ಎ೦ಬ ಕನ್ನಡಾಕ್ಷರದ ರಾಜಮುದ್ರೆಯಿದೆಯಾದರೂ ಸಾಳುವ ಮತ್ತು ತುಳುವ ಅರಸರ 
ಕಾಲದಲ್ಲಿ ವಿಶೇಷವಾಗಿ ಕೃಷ್ಣದೇವರಾಯನ ಕಾಲದಲ್ಲಿನ ರಾಜಧರ್ಮ ಶ್ರೀವೈಷ್ಣವವಾಗಿದೆ. 
ಈ ಧರ್ಮ ವಿಷ್ಣುವರ್ಧನನ ಕಾಲದಲ್ಲಿಯೂ ರಾಜಧರ್ಮವಾಗಿದ್ದುದನ್ನು 
ಗಮನಿಸಬಹುದು. ರಾಮಾನುಜರು ಹೊಯ್ಸಳರ ಕಾಲದಲ್ಲೇ ಕರ್ನಾಟಕವನ್ನು ತಮ್ಮ 
ಧರ್ಮದ ಪ್ರಮುಖ ಕಾರ್ಯಕ್ಷೇತ್ರವನ್ನಾಗಿಸಿಕೊ೦ಡು ರಾಜಮನ್ನಣೆಯನ್ನು ಪಡೆದು 
ಸಮಾಜದಲ್ಲಿ ಸಾಕಷ್ಟು ಪ್ರಭಾವ-ಪ್ರಚಾರ ಹೊಂದಿದ್ದುದರ ಫಲದಿಂದ ದಕ್ಷಿಣ 
ಕರ್ನಾಟಕದಾದ್ಯಂತ ಜನಸಾಮಾನ್ಯರಲ್ಲಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸುಲಭವಾಗಿ 
ಗಹಿಸಬಹುದಾಗಿದೆ. ಇದಕ್ಕೆ ಪೂರಕವಾಗಿ ಈ ಅಭಿಪ್ರಾಯವನ್ನು ಗಮನಿಸಬಹುದು. 
“ವಿಜಯನಗರದಿಂದ ತಮ್ಮ ಸಾಮ್ರಾಜ್ಯವನ್ನಾಳಿದ ಸಾಳುವ ಮತ್ತು ತುಳುವ ವಂಶದ 
ಅರಸರು ಶ್ರೀವೈಷ್ಣವ ಧರ್ಮಕ್ಕೆ ವಿಶೇಷವಾದ ರಾಜಮನ್ನಣೆ, ಪ್ರೋತ್ಸಾಹಗಳನ್ನು 
ಉದಾರವಾಗಿ ಕೊಡಲಾರಂಭಿಸಿದರು. ಆ ಕಾರಣಗಳಿಂದಾಗಿ ಶ್ರೀ ವೈಷ್ಣವ ಧರ್ಮವು 
ಹಂಪೆಯ ಪ್ರದೇಶಕ್ಕೆ ಹೊರಗಿನಿಂದ ಹೊಸದಾಗಿ ಬಂದ ಧರ್ಮವಾಗಿದ್ದರೂ 
ಬಹುಶೀಘ್ರದಲ್ಲಿಯೇ ಜನಾದರಣೀಯವಾಯಿತು. ಹಾಗೂ ಹಚ್ಚಿನ ಪ್ರಚಾರವನ್ನು 
ಪಡೆಯುವಲ್ಲಿ ಸಫಲವಾಯಿತು. ಅದರ ಪರಿಣಾಮವಾಗಿ ಶ್ರೀ ವೈಷ್ಣವಧರ್ಮದ 
ಅನುಯಾಯಿಗಳಾದ ಆಳ್ವಾರರುಗಳ ಶಿಲಾಮೂರ್ತಿಗಳು ಅಲ್ಲಲ್ಲಿ ಸ್ಥಾಪನೆಗೊ೦ಡವು. 
ಮಂದಿರಗಳೂ ಅಸಿತ್ರಕ್ಕೆ ಬಂದವು. ಅಲ್ಲದೆ ಅವರ ಧಾರ್ಮಿಕ ಸಂಕೇತಗಳಾದ 'ವಡಗಲೈ, 
ತೇಂಗಲೈೆ ತ್ರಿಪುಂಡ್ರಗಳು (ನಾಮಗಳು) ದೇವಾಲಯಗಳ ಮತ್ತು ಮಂಟಪಗಳ 
ಕ೦ಬಗಳಮೇಲೆ ಕೆತ್ತಲಟ್ಟು ಈಗಲೂ ಅಲ್ಲಲ್ಲಿ ಕಾಣಬರುತ್ತವೆ. ಈ ಹೇಳಿಕೆಯಲ್ಲಿಯ 
ಹೊಸದಾಗಿ ಮತ್ತು ಹೊರಗಿನಿಂದ ಬಂದ ಧರ್ಮವೆಂಬ ಅಂಶವನ್ನು ಸ್ಪಲ್ಪ 
ಎಚಾರಮಾಡಬೇಕಾದ ಅಗತ್ಯವಿದೆ. ಹೊಯ್ಸಳರ ಕಾಲದಲ್ಲೇ ಕರ್ನಾಟಕವನ್ನು ಪ್ರವೇಶಿಸಿದ 
ಶ್ರೀವೈಷ್ಣವಧರ್ಮ ರಾಜಮನ್ನಣೆ ಪಡೆದು ಜನಾನುರಾಗ ಗಳಿಸಿ ಸಾಮಾನ್ಯ ಧರ್ಮವಾಗಿ 
ಸಮಾಜದಲ್ಲಿ ರೂಢಿಯಲ್ಲಿದ್ದುದನ್ನು ಒಪ್ಪಿಕೊ೦ಡರೆ ಇದು ವಿಜಯನಗರದ ವೇಳೆಗೆ 
ಕರ್ನಾಟಕದ ಸಮಾಜದಲ್ಲಿ ಬಳಕೆಯಲ್ಲಿದ್ದ ಇನ್ನೊಂದು ಪ್ರಮುಖ ಧರ್ಮವಾಗಿರುತ್ತದೆ. 
ಈ ಧರ್ಮೀಯರು ಪ್ರಮುಖ ಸ್ಥಾನಗಳಲ್ಲಿ ಇದ್ದು ರಾಜನ ಮೇಲೆ ಪ್ರಭಾವ ಬೀರುವ 
ಮಟ್ಟಕ್ಕೆ ಬೆಳದಿದ್ದರಲ್ಲದೆ ಸಾಹಿತ್ಯಕ-ಸಾ೦ಸ್ಕೃತಿಕ-ಶೈಕ್ರಣಿಕವಾಗಿ ಬಲಾಢ್ಯರಾಗಿದ್ದುದರಿ೦ದಲೇ 
ರಾಯನ ಆಸ್ಥಾನದ ಅಷ್ಪದಿಗ್ಗಜ ಪರಂಪರೆ, ತಾತಾಚಾರ್ಯರಂಥವರಿಗೆ ತಿರುಪತಿಯ 
ಮೇಲ್ವಿಚಾರಣೆ, ರಾಜಗುರು ಗೌರವ, ಇಡೀ ರಾಜ್ಯದ ಧರ್ಮಾಧಿಕಾರಿ ಸ್ಥಾನ ಇತ್ಯಾದಿಗಳು 
ಲಭ್ಯವಾಗಿವೆ ಎಂದು ಹೇಳಬಹುದು. ಹೊಸ ಧರ್ಮವಾಗಿ ಪ್ರವೇಶಿಸಿದ್ದರೆ ಇಷೆಲ್ಲ 
ಮನ್ನಣೆ ಸಾಧ್ಯವಾಗುತ್ತಿತ್ತೆ ಎ೦ಬ ಪ್ರಶ್ನೆ ಏಳುತ್ತದೆ. 


ಲೋಚನ ದೀಪ್ತಿ |೭೭ 


ಆಸ್ಥಾನ ಕವಿಗಳ "ಅಷ್ಟದಿಗ್ಗಜ' ಪರಂಪರೆ ಕೃಷ್ಣದೇವರಾಯನ ಆಸ್ಥಾನದ ವಿಶೇಷ 
ಸಂಗತಿಯಾಗಿದ್ದು ಇದಕ್ಕೆ ಶ್ರೀವೈಷ್ಣವ ಧರ್ಮದ ಪ್ರಭಾವವೇ ಕಾರಣವೆಂದು ಕೆಲವು 
ಇತಿಹಾಸಜ್ಜರು ಅಭಿಪ್ರಾಯಪಡುತ್ತಾರೆ. ಶ್ರೀಕೃಷ್ಣದೇವರಾಯ ಶ್ರೀವೈಷ್ಣವ 
ಧರ್ಮಾವಲಂಬಿಯಾಗಿದ್ದುದರಿಂದ* ಅವನ ರಾಣಿವಾಸದಲ್ಲಿ ಅಥವಾ ಆಪ್ತವಲಯದಲ್ಲಿ 
ಪ್ರಾಯಶಃ ಇದಕ್ಕೆ ಪ್ರಬಲವಾದ ಒತ್ತಾಸೆಯಿದ್ದುದರಿಂದ ಆ ಧರ್ಮದಲ್ಲಿ ಈ ಮೊದಲೇ 
ರೂಢಿಯಲ್ಲಿದ್ದ ಈ ಅಷ್ಟದಿಗ್ಗಜ ಪರಂಪರೆಯನ್ನು ರಾಯ ಅಳವಡಿಸಿಕೊಂಡಿದ್ದಾನೆಂದು 
ವಾದವಿದೆ. ಈ ಪರಂಪರೆಯಿದ್ದುದರ ಬಗ್ಗೆ, ಇದರಲ್ಲಿ ಕೇವಲ ತೆಲುಗು ಕವಿಗಳಷ್ಟೇ 
ಇದ್ದುದೇಕೆ ಎಂಬ ಬಗ್ಗೆ ಇತಿಹಾಸಕಾರರಲ್ಲಿ ಚರ್ಚಿಯಿದ್ದರೂ ಇದರ ಮೇಲಿರುವ 
ಶ್ರೀವೈಷ್ಣವ ಪ್ರಭಾವವನ್ನಂತೂ ತಳ್ಳಿಹಾಕಲಾಗುವುದಿಲ್ಲ. ಈ ಎಲ್ಲ ಅಂಶಗಳಿಂದ 
ಕೃಷ್ಣದೇವರಾಯನ ಕಾಲ ಶ್ರೀವೈಷ್ಣವಧರ್ಮದ ವೈಭವದ ಕಾಲವಾಗಿತ್ತು ಎನ್ನಲಡ್ಡಿಯಿಲ್ಲ. 
ಮತ್ತೆ ಈ ಧರ್ಮ ಚಿಕ್ಕದೇವರಾಯನ ಕಾಲದಲ್ಲೂ ರಾಜಧರ್ಮವಾಗಿ ಮೆರೆದಿರುವುದನ್ನು 
ಇತಿಹಾಸಕಾರರು ದಾಖಲಿಸಿದ್ದಾರೆ. ಶ್ರೀವೈಷ್ಣವಧರ್ಮ ಕರ್ನಾಟಕದ ಮೂರು ಪ್ರಮುಖ 
ರಾಜರುಗಳ ಆಸ್ಥಾನ ಮಾನ್ಯತೆ ಪಡೆದು ರಾಜಧರ್ಮವಾಗಿ ಬಂದಿದ್ದರೂ 
ಚಿಕ್ಕದೇವರಾಯನ ಕಾಲದವರೆಗೆ ಇತರ ಧರ್ಮಗಳಲ್ಲಿಯಂತೆ ಈ ಧರ್ಮದಲ್ಲಿ ಸಾಹಿತ್ಯ 
ಏಕೆ ಸೃಷ್ಟಿಯಾಗಲಿಲ್ಲ ಎ೦ಬ ಬಗ್ಗೆ ಸಾಹಿತ್ಯ ಚರಿತ್ರಕಾರರು ಚರ್ಚೆ ಮಾಡಿದ್ದಾರೆ. ಅದಕ್ಕೆ 
ಹಲವು ಊಹೆಗಳನ್ನು ನೀಡುತ್ತ ಚಿಕ್ಕದೇವರಾಯನ ಕಾಲದವರೆಗೂ ಶ್ರೀವೈಷ್ಣವ ಧರ್ಮದಲ್ಲಿ 
ಸಾಹಿತ್ಯ ಸೃಷ್ಟಿಯಾಗಲಿಲ್ಲ ಎಂಬುದನ್ನೇ ಸ್ಥಾಪಿಸಿದ್ದಾರೆ. “ಶ್ರೀವೈಷ್ಣವ ಧರ್ಮದಲ್ಲಿ ಇತರರು 
ಮತಾವಲಂಬಿಗಳಾಗಬಹುದೇ ವಿನಾ ಶ್ರೀವೈಷ್ಣವ ಬ್ರಾಹ್ಮಣರಾಗಲು ಸಾಧ್ಯವಿಲ್ಲ. ಇತರರು 
ಅಲ್ಲಿಯ ಆಚರಣೆ, ವಿಧಿ, ವಿಧಾನಗಳು ಮತ್ತು ತಮಿಳು ಧಾರ್ಮಿಕ ಗಂಥಗಳ ಪರಿಚಯ- 
ಪಠಣ ಕ್ರಿಯೆಯಲ್ಲಿ ತೊಡಗಲು ಅವಕಾಶವಿಲ್ಲ. ಆದ್ದರಿಂದಲೇ ವಿಶಿಷ್ಟಾದ್ವೈತವನ್ನು 
ಪ್ರತಿಪಾದಿಸುವ ಗಂಥಗಳು ಕನ್ನಡದಲ್ಲಿ ಪ್ರಸಾರಗೊಳ್ಳಲೂ ಇಲ್ಲ, ಸೃಷ್ಟಿಯಾಗಲೂ 
ಇಲ್ಲ. “ಅದರ ಅನುಯಾಯಿಗಳು ಈ ಪಂಥದ ಪ್ರಚಾರಕ್ಕೆ ಅಗತ್ಯವಾದ ಸಾಹಿತ್ಯ 
ನಿರ್ಮಾಣದತ್ತ ಅಷ್ಟು ಗಮನ ಹರಿಸಲೇ ಇಲ್ಲ” ಎಂಬ೦ತಹ ಅಭಿಪ್ರಾಯಗಳು 
ಸೃಷ್ಟಿಯಾದವೇ ವಿನಾ ಈ ನಿಟ್ಟಿನಲ್ಲಿ ಇದ್ದಿರಬಹುದಾದ ಸಾಹಿತ್ಯದ ಶೋಧಕ್ಕೆ ಪ್ರಯತ್ನ 
ನಡೆಯಲಿಲ್ಲ. 

ಆದರೆ ೯೦ರ ದಶಕದಲ್ಲಿ ಈ ಸಂಬಂಧದಲ್ಲಿ ನಡೆದ ಅಧ್ಯಯನ ಶೋಧ 
ಪ್ರಕಟನೆಗಳ ಫಲವಾಗಿ ಈ ಅಭಿಪ್ರಾಯ ಬದಲಾದಂತಾಗಿದೆ5. ಕೃಷ್ಣದೇವರಾಯನ 
ಕಾಲದಿಂದಲೇ ಈ ಧರ್ಮ ತತ್ವವನ್ನು ಪ್ರತಿಪಾದಿಸುವ ಹಲವು ಕೃತಿಗಳು 
ಕಾಣಿಸಿಕೊ೦ಡಿರುವುದು ಮುಖ್ಯ ಸಂಗತಿಯಾಗಿದೆ. ಇದರಿಂದ ವೈದಿಕಧರ್ಮದ ಇನ್ನೊಂದು 


೭೮ | ಲೋಚನ ದೀಪ್ತಿ 


ಮುಖ್ಯ ಶಾಖೆಯಾಗಿರುವ ವಿಶಿಷ್ಟಾದ್ವೈತ ತತ್ವವನ್ನು ಪ್ರತಿಪಾದಿಸುವ ಸಾಹಿತ್ಯಕೃತಿಗಳೂ 
ಕನ್ನಡದಲ್ಲಿ ಸೃಷ್ಟಿಯಾಗಿವೆ ಎಂಬುದು ಸಾಬೀತಾಗಿದೆ. ವಿಶೇಷವಾಗಿ ಕೀರ್ತನ ಸಾಹಿತ್ಯದಲ್ಲಿ 
ಈ ತತ್ವವನ್ನು ಪ್ರತಿಬಿ೦ಬಿಸಿರುವ ಸಾಹಿತ್ಯ ವಿಪುಲವಾಗಿದ್ದು ವಿಜಯನಗರದ ಕಾಲದಿಂದಲೂ 
ಅಂದರೆ ಹರಿದಾಸ ಸಾಹಿತ್ಯದ ಉಚ್ಛ್ರಾಯ ಕಾಲದಿಂದಲೂ ಇದ್ದು ೨೦ನೇ 
ಶತಮಾನದಲ್ಲಿಯೂ ಮುಂದುವರಿಯುತ್ತಿದೆ. ಸು. ೧೪ ಜನ ಕೀರ್ತನಕಾರರ ೧೦೦೦ಕ್ಕೂ 
ಹೆಚ್ಚಿನ ಶ್ರೀವೈಷ್ಣವ ಕೀರ್ತನೆಗಳನ್ನು ಈಚೆಗೆ ಸಂಪಾದಿಸಿರುವುದು.5 ಇದಕ್ಕೊಂದು 
ಬಲವಾದ ನಿದರ್ಶನವಾಗಿದೆ. 


ಕನ್ನಡದಲ್ಲಿ ಶ್ರೀವೈಷ್ಣವ ಸಾಹಿತ್ಯ ಪ್ರಥಮವಾಗಿ ಕಾಣಿಸಿಕೊಂಡಿರುವುದು 
ವಿಜಯನಗರದ ಕಾಲದಲ್ಲಿ ಎಂದು ಸದ್ಯಕ್ಕೆ ಅಭಿಪ್ರಾಯಪಡಬಹುದು. ಪುರಂದರ- 
ಕನಕರ ಹಿರಿಯ ಸಮಕಾಲೀನರೂ ಮತ್ತು ವ್ಯಾಸರಾಯ-ವಾದಿರಾಜರ ಸಮಕಾಲೀನರೂ 
ಆಗಿರುವ ಬೇಲೂರು ವೈಕುಂಠದಾಸರು ಈ ಪರಂಪರೆಯ ಪ್ರಥಮ ಕವಿ 
ಎನಿಸಿಕೊಳ್ಳುತ್ತಾರೆ." ಎಲ್ಲ ವಿದ್ವಾಂಸರೂ ವೈಕುಂಠದಾಸರನ್ನು ಉಲ್ಲೇಖಿಸಿದ್ದರೂ ಕೆಲವರು 
ಶ್ರೀವೈಷ್ಣವ ಸಂಪ್ರದಾಯದವರು ಎಂದೇ ಗುರುತಿಸಿದರೂ, ಈ ಸ೦ಂಪ್ರದಾಯಬ್ಬೇ ಒಂದು 
ಪ್ರತ್ಯೇಕ ಸಾಹಿತ್ಯ ಪರಂಪರೆ ಇದ್ದುದರ ಕಲ್ಪನೆ ಇಲ್ಲದಿದ್ದುದರಿಂದ ಇದ್ದ 
ಮಾಧ್ಯಪರಂಪರೆಯಲ್ಲಿಯೇ ಇವರನ್ನು ಚರ್ಚಿಸಲಾಗಿದೆ. ಮಾಧ್ವಸಂಪ್ರದಾಯದ ಹರಿದಾಸರ 
ಹಾಡುಗಳ ಸಂಕಲನದಲ್ಲಿ ಅಲ್ಲೊಂದು ಇಲ್ಲೊಂದು ಇವರ ಕೀರ್ತನೆಗಳು ಪ್ರಕಟವಾದರೂ 
ಇವರ ಕೀರ್ತನೆಗಳನ್ನೇ ಪ್ರತ್ಯೇಕ ಸಂಕಲನದ ರೂಪದಲ್ಲಿ ಪ್ರಕಟಿಸುವುದಾಗಿ, 
ಕೀರ್ತನೆಗಳನ್ನು ವಿವರವಾಗಿ ಚರ್ಚಿಸುವುದನ್ನಾಗಲೀ ಮಾಡುವ ಗೊಡವೆಗೆ 
ಹೋಗಲಿಲ್ಲವಾಗಿ ಇವರು ಅಜ್ಞಾತರಾಗಿಯೇ ಉಳಿದಿದ್ದರು. 


ಈವರೆಗೆ ಇವರ ಅಂಕಿತ `ವೈಕು೦ಠ ಕೇಶವ' ಮತ್ತು “ವೇಲಾಪುರವಾಸ'ಗಳ 
ಹಸರಿನಲ್ಲಿ ಸುಮಾರು ೬೫ ಕೀರ್ತನೆಗಳು ಲಭ್ಯವಾಗಿದ್ದು ವಾದಿರಾಜರು, 
ಕನಕದಾಸರಾದಿಯಾಗಿ ಎಲ್ಲ ಪ್ರಮುಖ ಕೀರ್ತನಕಾರರೂ ಇವರನ್ನು ಸ್ತುತಿಸಿರುವ 
ಸುಮಾರು ೧೧ ಕೀರ್ತನೆಗಳು ದೊರಕಿವೆ. ಆ ಕಾಲಕ್ಕೆ ಬೇಲೂರಿನ ಕೇಶವನ ಸನ್ನಿಧಿಯಲ್ಲೇ 
ತಮ್ಮ ಸಾಧನೆಯನ್ನು ಮಾಡುತ್ತಿದ್ದ ವಯೋವೃದ್ಧರಾಗಿದ್ದ ವೈಕುಂಠದಾಸರು ಎಲ್ಲ 
ಹರಿದಾಸರಿಗೂ ಕರ್ನಾಟಕದ ಅನ್ನಮಾಚಾರ್ಯರಾಗಿದ್ದರೆನ್ನುವಷ್ಟರಮಟ್ಟಿಗೆ 
ಪ್ರಮುಖರಾಗಿದ್ದರು. ಇವರು ಕೀರ್ತನೆಗಳಲ್ಲದೆ ಎರಡು ಪುಟ್ಟ ಕೃತಿಗಳನ್ನು ರಚಿಸಿದ್ದಾರೆ. 
'ಗಜೇಂದ್ರಮೋಕ್ಷ' ಮತ್ತು 'ಶನೇಶ್ವರದ೦ಡಕ'ಗಳು ಇವರ ಅಂಕಿತದಲ್ಲಿ ಲಭ್ಯವಾಗಿದ್ದರೂ 
ಇನ್ನೂ ಚರ್ಚೆಯಾಗಬೇಕಾಗಿದೆ. ಏಕೆಂದರೆ ಗಜೇಂದಮೋಕ್ಷ ಪುರಂದರ, ಕನಕದಾಸರ 
ಅಂಕಿತದಲ್ಲೂ ಲಭ್ಯವಿದ್ದು ಇದರ ಕರ್ತೃತ್ವದ ಬಗೆಗೆ ಗೊಂದಲವೇರ್ಪಟಿದೆ. ಆದರೆ 


ಲೋಚನ ದೀಪ್ತಿ |೭೯ 


ಇದರ ಕಥೆ ವೈಷ್ಣವ (ಮಾಧ್ದ) ಸಂಪ್ರದಾಯದಲ್ಲಿ ಇದ್ದರೂ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ 
ವಿಶೇಷವಾಗಿ ಆಚರಣೆಯಲ್ಲಿದೆ. ಇಂದಿಗೂ ಶ್ರೀವೈಷ್ಣವ ಸಂಪ್ರದಾಯ ನಿಷ್ಠರ ಮನೆಗಳಲ್ಲಿ 
ಗಜೇಂದಮೋಕ್ಷದ ಫೋಟೋಗಳು ಇರುವುದಲ್ಲದೆ ಈ ಸಂಪ್ರದಾಯದ ದೇವಾಲಯಗಳ 
ಉತ್ಸವಗಳಲ್ಲಿ ಗಜೇಂದ್ರಮೋಕ್ಷದ ಅಲಂಕಾರವನ್ನು ವಿಶೇಷವಾಗಿ ಮಾಡಲಾಗುತ್ತದೆ. 
ಕಾಲದ ದೃಷ್ಟಿಯಿಂದ ಬೇಲೂರು ವೈಕುಂಠದಾಸರೇ ಉಳಿದಿಬ್ಬರಿಗಿಂತ ಹಿರಿಯರೆನಿಸಿದ್ದಾರೆ. 
ಪಠ್ಯಗಳಲ್ಲಿ ಕಂಡುಬರುವ ಪಾಠ ವ್ಯತ್ಯಾಸವೂ ವೈಕುಂಠದಾಸ ಕೃತದ ಬಗೆಗೇ ಬೆಳಕು 
ಚೆಲ್ಲುತ್ತಿರುವುದರಿಂದ ಈ ಕೃತಿಯನ್ನು ವೈಕು೦ಂಠದಾಸರದೆಂದೇ ನಿರ್ಧರಿಸುವುದು 
ಸೂಕ್ತವೆನಿಸುತ್ತದೆ. ಈ ಕೃತಿ ಭಾಮಿನಿ ಷಟ್ಪದಿಯಲ್ಲಿದೆ. 

ಇವರ ಇನ್ನೊಂದು ಕೃತಿ ಶನೇಶ್ವರ ದಂಡಕದಲ್ಲಿ ಕರ್ತೃತ್ವದ ಗೊ೦ದಲವಿಲ್ಲದಿದ್ದರೂ 
ತತ್ವನಿಷ್ಠೆಯ ಸಮಸ್ಯೆಯಿದೆ. ಶ್ರೀವೈಷ್ಣವ ಸಾಹಿತ್ಯದಲ್ಲಿ ವ್ಯಕ್ತವಾಗಿರುವ ಒಂದು ಮುಖ್ಯವಾದ 
ತಾತ್ವಿಕ ನಿಲುವೆಂದರೆ "ಶ್ರೀಹರಿ ಏಕನಿಷ್ಠೆ ಹರಿಯನ್ನು ಹೊರತುಪಡಿಸಿ ಅನ್ಯದೈವಗಳನ್ನು 
ಸ್ತುತಿಸದಿರುವುದು. ಕಾರಣ ಹರಿಯೇ ಸವಾರ೯ತರ್ಯಾಮಿ, ಸಕಲದೈವತ್ವಕ್ಕೂ ಒಡೆಯ, 
ಉಳಿದವರೆಲ್ಲರೂ ಅವನಿಂದ ನಿಯಮಿತರಾಗಿರುವವರು. ಅವನೊಬ್ಬನನ್ನು ಸ್ತುತಿಸಿದರೆ 
ಮೋಕ್ಷದಾರಿ ಸುಗಮ ಎಂಬ ಮನೋಭಾವ. ಈ ತಾತ್ವಿಕ ನಿಲುವಿನ ಹಿನ್ನೆಲೆಯಲ್ಲಿ 
ಈವರೆಗೆ ದೊರಕಿರುವ ಶ್ರೀವೈಷ್ಣವ ಕೀರ್ತನಕಾರರೆಲ್ಲರೂ ಬರುತ್ತಾರಾದರೂ ಕ್ವಚಿತ್ತಾಗಿ 
ಕೆಲವರಲ್ಲಿ ಅನ್ಯದೈವದ ಸ್ತುತಿಯೂ ಕಂಡುಬರುತ್ತದೆ". ಇಂತಹ ಕೃತಿಗಳಲ್ಲಿ ಅವರನ್ನು 
ಅಧೀನದೈವಗಳನ್ನಾಗಿಯೇ ಚಿತ್ರಿಸಿ ಶ್ರೀಹರಿಯ ಪಾರಮ್ಯವನ್ನೇ ಎತ್ತಿಹಿಡಿದಿರುತ್ತಾರೆ. 
ಈ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ವೈಕುಂಠದಾಸರ ಶನೇಶ್ವರ ದಂಡಕವೂ ಇದಕ್ಕೆ 
ಅನುಗುಣವಾಗಿರುವುದರಿ೦ದ ಇದನ್ನು ವೈಕು೦ಠದಾಸಕೃತ ಎನ್ನುವುದರಲ್ಲಿ ಅಡ್ಡಿಯೇನಿಲ್ಲ. 
ಇದು ಸಂಸ್ಕೃತ ಭೂಯಿಷ್ಯವಾದ ಗದ್ಯದಲ್ಲಿರುವ ಪುಟ್ಟ ಕೃತಿ. ಹೀಗಾಗಿ ವಿಜಯನಗರ 
ಇತಿಹಾಸದ ಉಚ್ಛ್ರಾಯಕಾಲದಲ್ಲಿ ಪುರಂದರರಾದಿಯಾಗಿ ಕನ್ನಡ ಸಾಹಿತ್ಯವೂ 
ಉಚ್ಛ್ರಾಯಸ್ಥಿತಿಯಲ್ಲಿರುವಾಗಲೇ ಎಶಿಷ್ಟಾದೈತ ಸಂಪ್ರದಾಯದಲ್ಲಿಯೂ ಸಾಹಿತ್ಯ 
ರಚನೆಯಾಗಿತ್ತು. ಈ ಪರಂಪರೆಯೂ ಮುಖ್ಯವಾಹಿನಿಯೊಂದಿಗೆ ಬೆಳೆಯುತ್ತಿತ್ತು ಎಂದು 
ಹೇಳಬಹುದಾಗಿದೆ. 


ಇದಕ್ಕೆ ಪೂರಕವಾಗಿ ವೈಕು೦ಠದಾಸರ ಶಿಷ್ಯಪರಂಪರೆಯೂ ಇತ್ತು ಎಂಬುದರತ್ತ 
ವಿದ್ವಾಂಸರು ಗಮನಹರಿಸಬೇಕಾಗಿದೆ. ವೈಕು೦ಂಠದಾಸರ ಪ್ರಮುಖ ಶಿಷ್ಕರಾಗಿ ಕನಕದಾಸರನ್ನು 
ಗುರುತಿಸುವುದು ಸೂಕ್ತವೆನಿಸುತ್ತದೆ. ಕನಕದಾಸರೂ ಶ್ರೀವೈಷ್ಣವ ಸಂಪ್ರದಾಯದ 
ಕೀರ್ತನಕಾರರು ಎ೦ಬುದನ್ನು ತೀರ್ಮಾನವಾಗಿ ಹೇಳಬೇಕಾದ ಅಗತ್ಯವಿದೆ. ಕನಕದಾಸರ 
ಮತದ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿದ್ದು ಹಲವರು ಎಶಿಷ್ಟಾದೈತ 


೮೦ | ಲೋಚನ ದೀಪ್ತಿ 


ಸಂಪ್ರದಾಯದವನೆಂದು ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಅನೇಕ ನಿದರ್ಶನಗಳೂ 
ದೊರೆಯುತ್ತವೆ. ಕ್ವಚಿತ್ತಾಗಿ ಭಿನ್ನಧೋರಣೆಯ ನಿದರ್ಶನಗಳೂ ಇದ್ದು ಇವುಗಳನ್ನೇ 
ಮುಖ್ಯಮಾಡಿಕೊ೦ಡು ಸಾಹಿತ್ಯವಲಯ ಯಾವೊಂದು ನಿರ್ದಿಷ್ಟ ಮತಕ್ಕೂ ಅನ್ಹಯಿಸದೆ 
ಭಾಗವತ ಸಂಪ್ರದಾಯದವನು ಎಂದಷ್ಟೇ ಹೇಳಿ ವ್ಯಾಸರಾಯರ ಶಿಷ್ಕನೆಂದು 
ಅಭಿಪ್ರಾಯಪಟ್ಟಿದೆ. ಆದರೆ ಕನಕದಾಸರು ಶ್ರೀವೈಷ್ಣವ ಮತಾನುಯಾಯಿಗಳೇ ವಿನಾ 
ಮಾಧ್ವ ಮತಾನುಯಾಯಿಗಳಲ್ಲ ಎಂಬುದು ನನ್ನ ಅಧ್ಯಯನದಿಂದ ಗೋಚರವಾಗುತ್ತಿದೆ. 
ಅವರ ಕೀರ್ತನೆಗಳು ಬಹುಪಾಲು ಈಧರ್ಮದ ತತ್ವಗಳಿಗೆ ಹೆಚ್ಚು ಅನ್ಹಯವಾಗುತ್ತವೆ. 
ಅಷ್ಟೇ ಅಲ್ಲದೆ ನೇರವಾಗಿಯೇ ಈ ಧರ್ಮದ ಪಾರಿಭಾಷಿಕ ಪದಗಳು, ಗುರು ಪರಂಪರೆಯ 
ಸ್ತುತಿ, ಕನಕದಾಸರ ಕೀರ್ತನೆಗಳಲ್ಲಿ ಹೇರಳವಾಗಿ ದೊರಕುತ್ತದೆ. ಇವರ ಕೃತಿಗಳಲ್ಲಿ ಶ್ರೀ 
ಹರಿಭಕ್ತಿಸಾರ "ಮೋಹನ ತರಂಗಿಣಿ' ಸ್ಪಷ್ಟವಾಗಿ ಶ್ರೀವೈಷ್ಣವ ಧರ್ಮನಿಷ್ಠವಾಗಿವೆ. ವ 
ಧರ್ಮಗುರುಗಳಾದ ರಾಮಾನುಜಾಚಾರ್ಯರು, ತಾತಾಚಾರ್ಯರು ಮತ್ತು ಆಳ್ವಾರರುಗಳನ್ನು 
ಸ್ತುತಿಸಿರುವ ಕೀರ್ತನೆಗಳನ್ನೇ ಕನಕದಾಸರು ರಚಿಸಿದ್ದಾರೆ. ವಿದ್ವಾಂಸರು ಈ ಅ೦ಶಗಳನ್ನು 
ಗುರುತಿಸುತ್ತ ಇದರ ಮೂಲಕ ಕನಕದಾಸರ ಶ್ರೀವೈಷ್ಣವ ನಿಷ್ಠೆಯನ್ನೂ ಉಲ್ಲೇಖಿಸಿದ್ದರೂ 
ಅವರನ್ನು ವ್ಯಾಸರಾಯ ಶಿಷ್ಕನೆಂಬುದನ್ನು ನಿರಾಕರಿಸಲು ಹೋಗಿಲ್ಲ. ಕಾರಣ ಕೆಲವು 
ದಂತಕಥೆಗಳ ಮೂಲಕ ಈ ಅಂಶ ಪ್ರಚಾರದಲ್ಲಿದ್ದು ಪ್ರಸಿದ್ಧಿಗೆ ಬಂದಿರುವುದು. ಕೃತಿಗಳನ್ನೇ 
ಆಳವಾಗಿ ಅಧ್ಯಯನ ಮಾಡಿದರೆ ಇದಕ್ಕೆ ಯಾವ ಆಧಾರವೂ ದೊರಕುವುದಿಲ್ಲ. 
ವ್ಯಾಸರಾಯರು ಕನಕದಾಸರ ಪ್ರಸಿದ್ಧಿಯನ್ನು ಗುರುತಿಸಿ ತಮ್ಮ ಮಠಕ್ಕೆ ಕರೆಸಿ ಆದರಿಸಿ 
ಗೌರವಿಸಿರುವುದರಿ೦ಂದ ಅವರ ಮಡಿವಂತ ಶಿಷ್ಕರಿ೦ದ ವಿರೋಧ ವ್ಯಕ್ತವಾಗಿದ್ದು, ಆ 
ಹಿನ್ನೆಲೆಯಲ್ಲಿ ವ್ಯಾಸರಾಯರು ತೋರಿರುವ ಔದಾರ್ಯದ ಧಾರ್ಮಿಕ ಸೌಹಾರ್ದತೆಯ 
ದೃಷ್ಟಿಯಿ೦ದ ಈ ದಂತ ಕಥೆಗಳನ್ನು ಅರ್ಥೈಸಬೇಕೇ ವಿನಾ ಅವರ ಶಿಷ್ಠರೇ ಆಗಿದ್ದರೆಂದು 
ಕಲ್ಪಿಸುವುದಕ್ಕೆ ಯಾವ ಸಾಧ್ಯತೆಯೂ ಕಂಡುಬರುವುದಿಲ್ಲ. ಈ ದೃಷ್ಟಿಯಿಂದ ಕನಕದಾಸರ 
ಧರ್ಮವನ್ನು ವಿಶ್ಲೇಷಿಸಿದರೆ ಅದು ಶ್ರೀವೈಷ್ಣವ ಧರ್ಮವೆಂದೇ ಅನ್ನಿಸುತ್ತದೆ. ಇವರ 
ಗುರುಗಳಾಗಿ ತಾತಾಚಾರ್ಯರನ್ನೋ, ವೈಕು೦ಠದಾಸರನ್ನೋ ಗುರುತಿಸುವುದೇ ಹೆಚ್ಚು 
ಸೂಕ್ತವೆಂದು ತೋರುತ್ತದೆ. ವೈಕು೦ಠದಾಸರಿಗೂ ಕನಕದಾಸರಿಗೂ ಹೆಚ್ಚು ಸಂಪರ್ಕವಿದ್ದುದು 
ಅವರುಗಳ ಕೀರ್ತನೆಗಳ ಅಧ್ಯಯನದಿಂದ ಬೆಳಕಿಗೆ ಬಂದಿದೆ. "ಬಂಟನಾಗಿ ಬಾಗಿಲಕಾಯೋ 
ವೈಕುಂಠದಾಸರ ದಾಸರ ದಾಸರ ಮನೆಯ' ಎಂಬ ಕನಕದಾಸರ ಕೀರ್ತನೆಯಲ್ಲಿ 
ವೈಕುಂಠದಾಸರನ್ನೂ ಅವರು ಗುರುಸ್ಥಾನದಲ್ಲಿಟ್ಟಿರುವುದು ಮತ್ತು ತಾತಾಚಾರ್ಕರನ್ನಂತೂ 
ಗುರುಸ್ಥಾನದಲ್ಲಿಟ್ಟೇ ಸ್ತುತಿಸಿರುವುದು ಸ್ಪಷ್ಟವಿದೆ. 


ಲೋಚನ ದೀಪ್ತಿ |೮೧ 


ಈ ಹಿನ್ನೆಲೆಯಲ್ಲಿ ಕನಕದಾಸರನ್ನು ಶ್ರೀವೈಷ್ಣವ ತತ್ವಾನುಯಾಯಿಗಳಾಗಿದ್ದರು 
ಎಂದೇ ಹೇಳಬೇಕಾಗುತ್ತದೆ. ಹೀಗಾಗಿ ವಿಜಯನಗರದ, ಅದರಲ್ಲೂ ಕೃಷ್ಣದೇವರಾಯನ 
ಕಾಲದ ಪ್ರಮುಖ ಕವಿಗಳಲ್ಲಿ ಕನಕದಾಸರೂ ಒಬ್ಬರಾಗಿದ್ದು ಅವರು ಶ್ರೀವೈಷ್ಣವ ಕೀರ್ತನ 
ಪರ೦ಪರೆಯ ಪ್ರಮುಖ ಕವಿ ಎಂದು ಹೇಳಬಹುದಾಗಿದೆ. ಮೋಹನ ತರಂಗಿಣಿಯಲ್ಲಿ 
ವಿಜಯನಗರದ, ಕೃಷ್ಣದೇವರಾಯನ ವರ್ಣನೆಯೇ ಆಗಿರುವಷ್ಟು ಹೋಲಿಕೆಯಿದೆ. 
ಕೃಷ್ಣ-ರುಕ್ಕೀಣಿ, ರತಿ-ಮನ್ಮಥ, ಉಷ-ಅನಿರುದ್ಧರ ಶೃಂಗಾರ ವರ್ಣನೆಯನ್ನು ಕವಿ 
ಅತ್ಯಂತ ಸುಂದರವಾಗಿ ಹೇಳಿದ್ದಾನೆ. ಇವುಗಳು ಕೃಷ್ಣದೇವರಾಯ ಮತ್ತು ಅವನ 
ಮಕ್ಕಳ ಶೃಂಗಾರ ವರ್ಣನೆಯೇ ಆಗಿರುವಂತಿವೆ. ಕೃಷ್ಣನನ್ನು ಕೃಷ್ಣದೇವರಾಯನ ಹೆಸರು 
ಬಿರುದುಗಳಲ್ಲೇ ಪದೇ ಪದೇ ಉಲ್ಲೇಖಿಸಿದ್ದಾರೆ. ಕೃಷ್ಣದೇವರಾಯನ ರಾಜಧರ್ಮವಾಗಿದ್ದ 
ಶ್ರೀವೈಷ್ಣವ ಧರ್ಮದಲ್ಲಿ ಧರ್ಮದ ಹೊರಗಿದ್ದು ಧರ್ಮಾವಲಂಬಿಯಾಗಿ ಈ ಧರ್ಮದ 
ತತ್ವ ತಿರುಳುಗಳನ್ನು ಕನಕದಾಸರು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಸ್ಪಷ್ಟವಾಗಿ 
ಉಲ್ಲೇಖಿಸಿದ್ದಾರೆ. ಇವರ ಇತರ ಕೃತಿಗಳೂ ಈ ನಿಷ್ಠೆಯಲ್ಲೇ ನಿಲ್ಲುವುದರಿಂದ 
ಕೃಷ್ಣದೇವರಾಯನ ಕಾಲದಲ್ಲಿ ಶ್ರೀವೈಷ್ಣವ ಧರ್ಮದಲ್ಲೂ ಕನ್ನಡ ಸಾಹಿತ್ಯ 
ಸೃಷ್ಟಿಯಾಗಿರುವುದಷ್ಟೊ ಅಲ್ಲದೆ ಪ್ರಸಿದ್ಧಿಯನ್ನೂ ಪಡೆದು ಕನ್ನಡ ಸಾಹಿತ್ಯದಲ್ಲಿಯೇ 
ಎಶಿಷ್ಟವಾಗಿದೆ ಎಂದು ಈ ಮೂಲಕ ಸ್ಪಷ್ಟಪಡಿಸಬಹುದು. 

ಸಾಹಿತ್ಯ ಚರಿತ್ರೆಯಲ್ಲಿ ಚರ್ಚಿತವಾಗಿರುವ ಮುಖ್ಯ ಧರ್ಮಗಳ ಜೊತೆಯಲ್ಲಿ 
ಇನ್ನುಮುಂದೆ ಶ್ರೀವೈಷ್ಣವ ಧರ್ಮದ ಹಿನ್ನೆಲೆಯಲ್ಲೂ ಸಾಹಿತ್ಯವನ್ನು ಚರ್ಚಿಸಬೇಕಾದ 
ಅಗತ್ಯವಿದೆ. ಸ್ವತಃ ಕೃಷ್ಣದೇವರಾಯನ ಆಮುಕ್ತ ಮಾಲ್ಯದ ಶ್ರೀವೈಷ್ಣವ ಧರ್ಮ 
ಪ್ರತಿಪಾದಿತವಾಗಿದ್ದು ಇದನ್ನು ಎಲ್ಲ ಇತಿಹಾಸಜ್ಜರೂ ಅವನೇ ಬರೆದದ್ದೆಂದೇ ಚರ್ಚಿಸಿದ್ದಾರೆ. 
ಆದರೂ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದು ಕೃಷ್ಣದೇವರಾಯ ಕೃತಿ 
ಎನ್ನುವುದಕ್ಕಿಂತ ಅವನ ಅಂಕಿತದಲ್ಲಿ ಶ್ರೀವೈಷ್ಣವ ಕವಿಯೊಬ್ಬ ಬರೆದಿದ್ದಿರಬಹುದೆಂಬ 
ಕೆಲವರ ಚಿಂತನೆಯೇ ಹೆಚ್ಚು ಸೂಕ್ತವೆನಿಸುತ್ತದೆ. ಕೃಷ್ಣದೇವರಾಯನ ರಾಣಿವಾಸದಲ್ಲಿ 
ಅಥವಾ ಆಶ್ರಯದಲ್ಲಿ ಶ್ರೀವೈಷ್ಣವ ಧರ್ಮೀಯ ಕವಿಗಳಿದ್ದು ಅವರ ಮೂಲಕವೋ 
ಅಥವ ಅಷ್ಟ ದಿಗ್ಗಜಗಳಲ್ಲಿ ಒಬ್ಬರು (ಈಗಾಗಲೇ ಅಲ್ಲಸಾನಿ ಪೆದ್ದನಕೃತವೆ೦ದು ಕೆಲವರ 
ವಾದವಿದೆ) ಬರೆದಿರುವ ಸಾಧ್ಯತೆಯಿದೆ ಎನಿಸುತ್ತದೆ. ಇವನ ಕಾಲದ್ದೆಂದೇ ಹೇಳುವ 
'ರಾಯವಾಚಕಮು' ಕೃತಿಗೆ ಕನ್ನಡ ಮೂಲದ ಆಕರವೊ೦ದು ಲಭ್ಯವಾಗಿರುವಂತೆ 
'ಆಮುಕ್ತಮಾಲ್ಕದ' ಕೃತಿಗೂ ಕನ್ನಡ ಮೂಲವೊಂದು ಇದ್ದಿರಬಹುದೆ? ಎಂಬ ಒಂದು 
ಊಹೆ ಮಾಡಲು ಸಾಧ್ಯವಿದೆ. ಏನೇ ಆಗಲಿ 'ಆಮುಕ್ತಮಾಲ್ಯದ' ದಂತಹ ಪ್ರಮುಖ 


೮೨ | ಲೋಚನ ದೀಪ್ತಿ 


ಸಾಮಾಜಿಕ ಸಾಹಿತ್ಯದ ಮೌಲ್ಯವುಳ್ಳ ಕೃತಿ ಈ ಧರ್ಮದಲ್ಲಿ ಈ ಕಾಲದಲ್ಲಿ ಬ೦ದಿರುವಾಗ 
ಕನ್ನಡದಲ್ಲಿ ಶ್ರೀವೈಷ್ಣವ ಸಾಹಿತ್ಯವೇ ಇರಲಿಲ್ಲ ಎ೦ದು ಹೇಳುವುದಾದರೂ ಹೇಗೆ? ಇತ್ತು 
ಎಂಬುದಂತೂ ಈಗ ಸಷವಾದಂತಾಗಿದೆ. 


ಇವುಗಳೊಂದಿಗೆ ಕುಮಾರವ್ಯಾಸ ಮತ್ತು ಈ ಸಾಮ್ರಾಜ್ಯದ ಕೊನೆಯಲ್ಲಿ ಬರುವ 
ಲಕ್ಷ್ಮೀಶ ಕೂಡ ಈ ಧರ್ಮದ ಕವಿಗಳೇ ಆಗಿ ಕಾಣಿಸಿಕೊಳ್ಳುತ್ತಾರೆ. ವಿದ್ವಾಂಸರು ಇವರ 
ಮತವನ್ನೂ 'ಭಾಗವತ' ಎಂದಷ್ಟೇ ಹೇಳಿ ಬಿಟ್ಟು ಬಿಡುತ್ತಾರೆ. ಖಚಿತವಾಗಿ ತ್ರಿಮತಗಳಲ್ಲಿ 
ಯಾವೊಂದು ಮತದಲ್ಲೂ ಇವರನ್ನು ಗುರುತಿಸಿಲ್ಲದಿದ್ದರೂ ಶ್ರೀವೈಷ್ಣವ ಮತಕ್ಕೆ ಹೆಚ್ಚು 
ಹತ್ತಿರವಾಗಿದ್ದಾರೆಂದೇ ಹೇಳುತ್ತಾರೆ. ಲಕ್ಷ್ಮೀಶನ ಹೆಸರಿನಲ್ಲಿ ಕೆಲವು ಕೀರ್ತನೆಗಳು 
ಲಭ್ಯವಾಗಿದ್ದು ಅವುಗಳಲ್ಲಿ ಸ್ಪಷ್ಟವಾಗಿ ವಿಶಿಷ್ಟಾದೈತಪ್ರತಿಪಾದನೆ ಕಂಡುಬರುವುದರಿಂದ 
ಲಕ್ಷ್ಮೀಶನನ್ನೂ ಶ್ರೀವೈಷ್ಣವಕವಿ ಎಂದೇ ಹೇಳಲು ಯಾವ ಅಡ್ಡಿಯೂ ಇಲ್ಲ. 
ಕುಮಾರವ್ಯಾಸನೂ ಶ್ರೀವೈಷ್ಣವ ತತ್ವವನ್ನೇ ತನ್ನ ಕೃತಿಯಲ್ಲಿ ಪ್ರತಿಪಾದಿಸಿರುವುದು ಸ್ಪಷ್ಟವಾಗಿ 
ಕ೦ಡು ಬರುವುದು. ಈ ಬಗ್ಗೆ ಹೆಚ್ಚಿನ ಅಧ್ಯಯನದ ಅಗತ್ಯವಿದೆ. ಎಶಿಷ್ಟಾದೈತ ತತ್ವದ 
ಚಿ೦ತನೆಗಳು ಗಟ್ಟಿಗೊಳ್ಳುತ್ತಹೋದಂತೆ ಅದರ ನೆರಳಿನಲ್ಲಿ ಈ ಕೃತಿಗಳಲ್ಲಿ ಮರುಹುಟ್ಟು 
ಪಡೆಯಲಿವೆ. 


ಹೀಗಾಗಿ ವಿಜಯನಗರದ ಮತ್ತು ಕೃಷ್ಣದೇವರಾಯನ ಕಾಲದಲ್ಲಿ ಶ್ರೀವೈಷ್ಣವ 
ಸಾಹಿತ್ಯವೂ ಪ್ರಮುಖ ಸ್ಥಾನವನ್ನೂ ಪಡೆದಿತ್ತು. ರಾಜಧರ್ಮವಾಗಿದ್ದ ಧರ್ಮದಲ್ಲಿ 
ಸಹಜವಾಗಿ ಸಾಹಿತ್ಯ ಮೌಲ್ಯದ ಕೃತಿಗಳು ಕಾಣಿಸಿಕೊ೦ಡಿದ್ದವು. ಕನ್ನಡ ಸಾಹಿತ್ಯದಲ್ಲಿ 
ವಿಶಿಷ್ಟಾದೈತ ತತ್ವಪ್ರತಿಪಾದನೆಯೂ ಸಮರ್ಥವಾಗಿ ಮೂಡಿಬಂದಿದೆ ಎಂದು 
ನಿಸಂಕೋಚವಾಗಿ ಹೇಳಬಹುದು. 


ಅಡಿ ಟಿಪ್ಪಣಿಗಳು 

೧. ಇತಿಹಾಸ ಅಕಾಡೆಮಿಯ ೧೪ನೇ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷಭಾಷಣ ಮುದ್ರಿತ 
ಪ್ರತಿ ಮಟ, ೨೦೦೨ ಹಂಪೆ 

೫/:"'ಅದೇ ಪುಟ ೯ 

೩. ಕೃಷ್ಣದೇವರಾಯ ಸ್ವತಃ ಆಮುಕ್ತಮೌಲ್ಯದದಂತಹ ಶ್ರೀವೈಷ್ಣವಧರ್ಮನಿಷ್ಠ 
ಕೃತಿಯನ್ನು ಬರೆಯುವಷ್ಟು ಪ್ರಭಾವಿತನಾಗಿರಬೇಕಾದರೆ ಅವನ ರಾಣಿವಾಸದಲ್ಲಿಯೇ 
ಒಬ್ಬಳು ಶ್ರೀವೈಷ್ಣವ ಧರ್ಮೀಯಳು ಆಗಿದ್ದಿರಬೇಕೆಂಬ ಅನುಮಾನ ಮೂಡುತ್ತದೆ. 
ತಿರುಮಲಾಂಬೆ ಶ್ರೀರಂಗಪಟ್ಟಣದವಳಾಗಿದ್ದು ಅವಳ ಮೂಲದಿಂದಲೇ ಇದು 
ಏಕಾಗಿರಬಾರದು? ವಿಚಾರಮಾಡಬೇಕಾಗಿದೆ : 


ಲೋಚನ ದೀಪ್ತಿ | ೮೩ 


೪. ನಿರುಪಮಾ, 'ಆಮುಕ್ತಮೌಲ್ಯದ, ಆರತಿ ಪಬ್ಲಿಕೇಷನ್‌, ೧೯೯೪, ಪು:೧೪, ಸಾಹಿತ್ಯ 

ಗೋಷ್ಠಿಗಳಲ್ಲಿ ಅಷ್ಟದಿಗ್ಗಜಗಳಿರುವುದು ಶ್ರೀವೈಷ್ಣವ ಸ೦ಪ್ರದಾಯವಾಗಿತ್ತು ಎಂಬ 

ತಮ್ಮ ಹೇಳಿಕೆಗೆ ಪೂರಕವಾಗಿ ಮೇಲ್ಕಂಡ ಪ್ರಭಾಕರಾಮಾತ್ಯರ ಆಮುಕ್ತಮೌಲ್ಯದ 

ಪರ್ಕಾಯಾಲೋಕನದ ಪೀಠಿಕೆ ಮತ್ತು ಎ. ಗೋವಿಂದಾಚಾರ್ಯರ "ಲೈಫ್‌ ಆಫ್‌ 

ರಾಮಾನುಜ' ದ ಆಧಾರಗಳನ್ನು ನೀಡಿ ಶ್ರೀವೈಷ್ಣವ ಆಚಾರ್ಯರಾದ ರಾಮಾನುಜರು 

ಮತ್ತು ಮಣವಾಳಮುನಿಗಳ ಬಳಿ ಈ ಸಂಪ್ರದಾಯವಿತ್ತೆನ್ನುತ್ತಾರೆ. 

ಡಾ. ರಂ. ಶ್ರೀ. ಮುಗಳಿ, ಕನ್ನಡ ಸಾಹಿತ್ಯ ಚರಿತ್ರೆ. ಪ. ೩೦೩ 

ಡಾ. ಪ್ರಧಾನಗುರುದತ್‌, ಶ್ರೀಕೃಷ್ಣಕಥೆಯ ಉಗಮ ವಿಕಾಸ, ೩೩, ೧೯೯೦ 

ನಾ. ಗೀತಾಚಾರ್ಯ, ಮೂವರು ಶ್ರೀವೈಷ್ಣವ ಹರಿದಾಸರ ಕೀರ್ತನೆಗಳು ೧೯೯೯ 

ಕರ್ನಾಟಕ ಸರ್ಕಾರದ ಹರಿದಾಸ ಸಾಹಿತ್ಯ ಪ್ರಕಟನ ಯೋಜನೆಗಾಗಿ ಸಮಗ್ರ 

ಹರಿದಾಸ ಸಾಹಿತ್ಯ ಸಂಪುಟ ೩೫ರಲ್ಲಿ ಎರಡು ಸಂಪುಟಗಳಲ್ಲಿ ಈ ಕೀರ್ತನೆಗಳು 

ಪ್ರಸ್ತುತ ಲೇಖಕನಿಂದ ಸಂಪಾದಿತವಾಗಿದ್ದು ಹಸ್ತಪ್ರತಿಯನ್ನು ಕನ್ನಡ ಸಂಸ್ಕೃತಿ 

ಇಲಾಖೆಗೆ ಸಲ್ಲಿಸಲಾಗಿದೆ. 

೯. ನೋಡಿ : ಆದ್ಯ ಶ್ರೀವೈಷ್ಣವ ಕೀರ್ತನಕಾರರಾಗಿ ಬೇಲೂರು ವೈಕುಂಠದಾಸರು, 
ಇತಿಹಾಸ ದರ್ಶನ ಪುಟ. ೨೦೦ 

೧೦. ಈ ಪರಂಪರೆಯಲ್ಲಿ ಬರುವ ಚನ್ನಪಟ್ಟಣದ ಅಹೋಬಲದಾಸರು. ಆಸೂರಿ 
ರಾಮಸ್ವಾಮಿ ಅಯ್ಯಂಗಾರರ (ಮಾಂಗಿರೀಶ) ಕೃತಿಗಳಲ್ಲಿ ಈ ಅಂಶವಿದೆ. 
ಆಸೂರಿಯವರಂತೂ ರಾಘವೇಂದ್ರರು ಮತ್ತು ಸಾಯಿಬಾಬರನ್ನು ಕುರಿತು ಅನೇಕ 
ಕೃತಿಗಳನ್ನು ರಚಿಸಿದ್ದಾರೆ. 

೧೧. ನೋಡಿ : ಶ್ರೀಕೃಷ್ಣದೇವರಾಯ ದಿನಚರಿ ಮತ್ತು ರಾಯವಾಚಕಮು ಹೆಲ್ಬನಿಕ 
ಅಧ್ಯಯನ. ಪ್ರೊ ಬಿ. ರಾಮಸ್ವಾಮಿ "ಕಾವ್ಯ ಇತಿಹಾಸ', ಬಿ.ಎಂ. ಶ್ರೀ ಪ್ರತಿಷ್ಠಾನ, 
ಬೆ೦ಗಳೂರು. 


ಆ೧ಣ ( ಈ 


೧೧ 


೮೪ | ಲೋಚನ ದೀಪ್ತಿ 


"ಅಭಿಧಾನ ವಸ್ತುಕೋಶದ ತ್ರಿಪದಿಗಳ 
ಪಾಠಪರಿಷ್ಟರಣ ವಿಚಾರ 


- ಎಸ್‌. ಕಾರ್ತಿಕ್‌ 


ಇಮ್ಮಡಿ ನಾಗವರ್ಮನು (ಕ್ರಿಶ. ೧೦೪೨) ಕನ್ನಡಕ್ಕೆ ಆಧಾರಭೂತವಾದ ಗಂಥಗಳನ್ನು 
ನೀಡಿ ಮಹೋಪಕಾರ ಮಾಡಿದ್ದಾನೆ. ಅಲಂಕಾರ, ವ್ಯಾಕರಣ, ಛಂದಸ್ಸು, ನಿಘಂಟು, 
ಚಂಪೂಕಾವ್ಯ ಇವು ಈತನ ಸಾಹಿತ್ಯಕೃಷಿಯ ಕ್ಷೇತ್ರಗಳು. ಇವುಗಳಲ್ಲಿ ಅತ್ಯಂತ 
ಉಪಯೋಗಕಾರಿಯಾದ ನಿಘಂಟು "ಅಭಿಧಾನ ವಸ್ತುಕೋಶ' ವೆಂಬ ಹೆಸರಿನಿಂದ 
ಮನ್ನಣೆ ಪಡೆದಿದೆ. ಕನ್ನಡ ಸಾಹಿತ್ಯದಲ್ಲಿ ಅನೇಕ ನಿಘಂಟುಗಳು ರಚಿತವಾಗಿದ್ದರೂ 
ಇಮ್ಮಡಿ ನಾಗವರ್ಮ ಮತ್ತು ಇಮ್ಮಡಿ ಮಂಗರಾಜ (ಕ್ರಿಶ. ೧೩೯೮) ಇವರುಗಳ 
ಸಂಸ್ಕೃತ - ಕನ್ನಡ ನಿಘಂಟುಗಳೇ ದೊಡ್ಡಗಾತ್ರದವು ಮತ್ತು ಪ್ರಸಿದ್ಧವಾದವು; ಮಿಕ್ಕವು 
ಮಿತವ್ಯಾಪ್ತಿಯ ನಿಘ೦ಟುಗಳು. ಹೀಗಾಗಿ ಈತನ ನಿಘಂಟಿಗಿಂತ ಮೊದಲೇ ರನ್ನಕವಿಯ 
ರನ್ನಕ೦ದವೆ೦ಬ ನಿಘ೦ಟು ರಚಿತವಾಗಿದ್ದರೂ ಗಾತ್ರ, ಗುಣದ ದೃಷ್ಟಿಯಿ೦ದ ಇಮ್ಮಡಿ 
ನಾಗವರ್ಮನ ನಿಘಂಟೇ ಮೊದಲನೆಯದಾಗಿ ನಿಲ್ಲುತ್ತದೆ. ಈ ಕಾರಣದಿ೦ದ ಕನ್ನಡ 
ಸಾಹಿತ್ಯದಲ್ಲಿ ಈ ನಿಘಂಟಿಗೆ ವೈಶಿಷ್ಟ್ಯಪೂರ್ಣ ಸ್ಥಾನವಿದೆ. ಅಭಿಧಾನ ವಸ್ತುಕೋಶಕ್ಕೆ 
ಮೂಲ ಆಕರ ಹಲಾಯುಧನ ಅಭಿಧಾನ ರತ್ನಮಾಲೆಯೆಂಬ ಸಂಸ್ಕೃತ ನಿಘಂಟು. 
ಆದರೂ ವರರುಚಿ, ಹಲಾಯುಧ, ಭಾಗುರಿ, ಶಾಶ್ವತ, ಅಮರಸಿಂಹ ಮುಂತಾದವರ 
ಕೋಶಗಳನ್ನು ನೋಡಿ ವಿಷಯ ಸಂಗ್ರಹಿಸಿ ಈ ನಿಘಂಟನ್ನು ರಚಿಸಿರುವಂತೆ ಕರ್ತೃ 
ಹೇಳಿಕೊಂಡಿದ್ದಾನೆ. ಹಲಾಯುಧ, ಅಮರಸಿ೦ಹರ ಕೋಶಗಳ ಹೊರತು ಮಿಕ್ಕವರ 
ಕೋಶಗಳು ಲಭ್ಯವಿಲ್ಲವಾದ್ದರಿ೦ದ ಸ್ವೀಕಾರದ ಪ್ರಮಾಣವೆಷ್ನೆಂದು ತಿಳಿಯುವ ಹಾಗಿಲ್ಲ 
(ವರರುಚಿಯ ಕೋಶ ಲಭ್ಯವಿದೆ ಎಂದು ತಿಳಿದು ಬರುತ್ತದೆ). ಪಂಡಿತ 
ಎಚ್‌. ಶೇಷಯ್ಯಂಗಾರರು “ಈತನು ಎಲ್ಲಾ ನಿಘಂಟುಗಳನ್ನು ನೋಡಿದ್ದರೂ 
ಸಂಪೂರ್ಣವಾಗಿ ಅಮರಕೋಶವನ್ನೇ ಅನುಸರಿಸಿ ಗ್ರಂಥವನ್ನು ರಚಿಸಿರುವನು. ಪ್ರಾಯಶಃ 
ಅಮರದಲ್ಲಿರುವ ಪದಗಳೆಲ್ಲವೂ ಇಲ್ಲಿ ಸಿಕ್ಕುವುವು”? ಎಂದು ಹೇಳಿದ್ದಾರೆ. ಆದರೆ ಕೃತಿ 


* (ಲೋಚನ- ಸಂಪುಟ-೨೦, ಸಂಚಿಕ-೨. ೨೦೦೬.) 


ಲೋಚನ ದೀಪ್ತಿ | ೮೫ 


ಪರಿಶೀಲನೆಯಿ೦ದ ಹಲಾಯುಧನ ಅಭಿಧಾನ ರತ್ತಮಾಲೆಯನ್ನೇ ಸಂಪೂರ್ಣವಾಗಿ 
ಅನುಸರಿಸಿದ್ದಾನೆ ಎಂದು ಹೇಳಬಹುದು. ಅಭಿಧಾನ ರತ್ನಮಾಲೆಗೂ ಅಭಿಧಾನ 
ವಸ್ತುಕೋಶಕ್ಕೂ ಇರುವ ಸಾಮ್ಯತೆ ಅಭಿಧಾನ ವಸ್ತುಕೋಶಕ್ಕೂ ಅಮರಕೋಶಕ್ಕೂ 
ಇಲ್ಲವೆಂದೇ ಹೇಳಬೇಕು. ಅಭಿಧಾನ ರತ್ನಮಾಲೆಯನ್ನು ಅನುಸರಿಸಿಯೂ ಇಮ್ಮಡಿ 
ನಾಗವರ್ಮನು ತನ್ನ ಸ್ವಂತಿಕೆಯನ್ನು ಮೆರೆದಿದ್ದಾನೆ. 


ಇಂತಹ ಉದ್ದಾಮ ನಿಘಂಟನ್ನು ಸಂಪಾದಿಸಿ, ಪರಿಷ್ಕರಿಸಿ ನಾಡಿಗೆ ನೀಡಿದ 
ಕೀರ್ತಿ ಎ. ವೆಂಕಟರಾವ್‌ ಮತ್ತು ಪಂಡಿತ ಎಚ್‌. ಶೇಷಯ್ಯಂಗಾರ್‌ ಅವರದು. 
(26೩೩ರಲ್ಲಿ ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆಯ ಮೂರನೆಯ 
ಪುಸ್ತಕವಾಗಿ ಈ ಗ್ರಂಥ ಪ್ರಕಟವಾಗಿದೆ. ಈ ಗ್ರಂಥದ ಪರಿಷ್ಠರಣಕ್ಕೆ ಜನಕ-ಜನ್ಯ 
ಸಂಬಂಧವಿರುವ ಎರಡು ತಾಳಪ್ರತಿಗಳು ಆಧಾರ ಎಂದು ಸಂಪಾದಕರು ತಿಳಿಸಿ, 
ಅವುಗಳಿಗೆ ಕ, ಖ ಎಂದು ಸಂಕೇತಗಳನ್ನು ಕೊಟ್ಟು ಅವುಗಳ ಆಧಾರದ ಮೇಲೆ 
ಪರಿಷ್ಕರಿಸಿರುತ್ತಾರೆ. ಕ, ಖ ಪ್ರತಿಗಳು ಬಹಳ ಅಶುದ್ಧವೆಂದೂ, ಶುದ್ಧ ಪಾಠವುಳ್ಳ 
ಪದ್ಯಗಳು ಒಂದಾದರೂ ಇಲ್ಲವೆಂದೂ ತಿಳಿಸಿರುತ್ತಾರೆಯೇ ಹೊರತು ಯಾವ ಹೆಚ್ಚಿನ 
ಎವರಣೆಯನ್ನೂ ನೀಡಿಲ್ಲ. ಪಾಠಾ೦ತರಗಳನ್ನು ದಾಖಲಿಸಿಲ್ಲ. ಜೊತೆಗೆ ನಾಗವರ್ಮನು 
ತನ್ನ ಕೃತಿಯಲ್ಲಿ ಹೇಳಿರುವ ಕೋಶಕಾರರ ಗ್ರಂಥಗಳಿ೦ದಲೂ ಸಹಾಯಪಡೆದು ಗ್ರಂಥದ 
ಶೋಧನೆಯನ್ನು ಮಾಡಲಾಗಿದೆ ಎಂದು ತಿಳಿಸಿ ವಸ್ತುಕೋಶವನ್ನು ಅನುಸರಿಸಿ ಬರೆದ 
ಇಮ್ಮಡಿ ಮ೦ಗರಾಜನ ಭಾಮಿನಿ ಷಟ್ಟದಿಯ ಮಂಗರಾಜ ನಿಘಂಟೂ, ಹೇಮಚಂದ್ರನ 
ಹೈಮಕೋಶದಿ೦ದಲೂ ಸಹಾಯವನ್ನು ಪಡೆಯಲಾಗಿದೆ ಎಂದು ತಿಳಿಸಿರುತ್ತಾರೆ. ಆದರೆ 
ಸಂಪಾದಕರು ತಿಳಿಸಿರುವಂತೆ ಮಂಗರಾಜ ನಿಘಂಟು ಭಾಮಿನೀಪಟ್ಟದಿಯಲ್ಲಿ 
ರಚಿತವಾಗಿರದೆ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ. ಹೇಮಚಂದ್ರನು (ಕ್ರಿಶ. ೧೦೮೯- 
೧೧೭೩) ನಾಗವರ್ಮನ ನಂತರದವನೆಂಬುದೂ ಖಚಿತಪಟ್ಟಿದೆ. ಆದ್ದರಿಂದ ನಾಗವರ್ಮನು 
ಹೇಮಚಂ೦ದ್ರನನ್ನು ಅನುಸರಿಸಿರುವುದು ಅಸಂಭಾವ್ಯವಾಗುತ್ತದೆ. ಗ್ರಂಥದ ಮುದ್ರಣವೆಲ್ಲ 
ಮುಗಿದ ಮೇಲೆ ಟೀಕೆಯೊಡಗೂಡಿದ ತಾಳಪ್ರತಿಯೊಂದು ಡಿ.ಎಲ್‌. ನರಸಿಂಹಾಚಾರ್‌ 
ಅವರಿ೦ದ ಲಭಿಸಿದ ಕಾರಣ ಆ ಪ್ರತಿಗೆ ಗ ಎ೦ದು ಸಂಕೇತವನ್ನು ನೀಡಿ ಪರಿಶಿಷ್ಟದಲ್ಲಿ 
ಈ ಪ್ರತಿಯ ಪಾಠಾ೦ತರಗಳನ್ನು ನೀಡಿರುತ್ತಾರೆ. ಮೊದಲಲ್ಲಿ ಗ್ರಂಥದ ಬಗೆಗೆ, ಕರ್ತೃವಿನ 
ಬಗೆಗೆ ಮುನ್ನುಡಿಯಲ್ಲಿ ತಿಳಿಸಿ, ವಿಷಯಸೂಚಿಕೆಯನ್ನು ನೀಡಿ ಪಠ್ಯವನ್ನು ಮುದ್ರಿಸಲಾಗಿದೆ. 
ಅನ೦ತರ ಎರಡು ಪರಿಶಿಷ್ಟಗಳಲ್ಲಿ ಕ್ರಮವಾಗಿ ಶಬ್ದಗಳ ಅಕಾರಾದಿ ಮತ್ತು ಗ ಪ್ರತಿಯ 
ಪಾಠಾ೦ತರಗಳಿವೆ. ಆನಂತರ ಶುದ್ಧಾಶುದ್ಧ ಪತ್ರಿಕೆಯಿದೆ. ಆದರೆ ಈ ನಿಘಂಟಿನಲ್ಲಿ 
ಮುದ್ರಣ ದೋಷಗಳು ಇದ್ದು, ಪದಚ್ಛೇದ ದೋಷಗಳು ವ್ಯಾಪಕವಾಗಿವೆ. ಅನೇಕ ಕಡೆ 
ಗ್ರಂಥಪಾತವಿದೆ. ಕೆಲವು ಕಡೆಯ ಪಾಠಗಳಂತೂ ತುಂಬಾ ವಿಲಕ್ಷಣವಾಗಿವೆ. ಹಲವು 


೮೬ | ಲೋಚನ ದೀಪ್ತಿ 


ಪದ್ಯಗಳಲ್ಲಿ ಛಂದೋಭ೦ಗ ಹಾಗೂ ನ್ಯೂನಗಣಗಳು, ಇತರ ವಿಧದ ಪಾಠಕ್ಷೇಶಗಳು 
ಕಂಡುಬರುತಿವೆ. ಈ ಕಾರಣಗಳಿಂದ ಈ ಗ್ರಂಥದ ಮತ್ತೊಂದು ಸಾರ್ಥಕ ಪರಿಷ್ಠರಣದ 
ಅಗತ್ಯವಿದೆ. ಸದ್ಯಕ್ಕೆ ಇಲ್ಲಿ ಇರುವ ಅಂಶಗಣಬದ್ಧ ತ್ರಿಪದಿಗಳ ಪಾಠ ಪರಿಷ್ಠರಣದ ಬಗ್ಗೆ 
ವಿಚಾರ ಮಾಡಲಾಗಿದೆ. 
೧ ಪ್ರಾಚಿಯವಾಚಿ ಪ್ರ ೧ತೀಚಿಯುದೀಚಿಯಾ 
೨ಶಾ ಚತುಪ್ಕಂ ಪರಿವಿಡಿಯಿಂದಳಿ 
ವಾ ಚ [ತುಃ] ಪ್ರದಿಶ ವಿದಿಶೆಗಳ್‌ ॥ 
- ಅವಿಭಿನ್ನಾರ್ಥ ಕಾಂಡ, ಸ್ಪರ್ಗವರ್ಗ - ೪೯, ಪುಟ - ೯ 
೧. ಧಿ (ಗ) ೨. ಸಾ ಚತುಸ್ಕಕ್ಕೆ ಪರಿವಿಧಿಯೆನಿಕುಂ (ಗ) 
ಇವು ಮುದ್ರಿತ ಪ್ರತಿಯ ಪಾಠ ಮತ್ತು ಪಾಠಾಂತರಗಳು. ಇದರಲ್ಲಿ ಮೊದಲನೆಯ 
ಪಾದ ಸಲಕ್ಷಣವಾಗಿದೆ. ದ್ವಿತೀಯ ಪಾದದಲ್ಲಿ ಒಂದು ಗಣ ಲೋಪವಾಗಿದೆ. ಮೊದಲನೆಯ 
ಗಣದ ಸಂಪಾದಕೀಯ ಪಾಠದೊಂದಿಗೆ ತೃತೀಯ ಪಾದ ಸಲಕ್ಷಣವಾಗಿದೆ. ಗ - 
ಪ್ರತಿಯ ಪಾಠಾ೦ತರದ ಸಹಾಯದಿಂದ ಈ ತ್ರಿಪದಿಯನ್ನು ಈ ರೀತಿ ಪರಿಷ್ಠರಿಸಬಹುದು:- 
ಪ್ರಾಚಿಯವಾಚಿ ಪ್ರತೀಚಿಯುದೀಚಿಯಾ 
ಶಾ ಚತುಪ್ಪಕ್ಕೆ ಪರಿವಿಡಿಯೆನಿಕುಂ 
[ಆ] ಚ [ತುಃ] ಪ್ರದಿಶೆ ವಿದಿಶೆಗಳ್‌ 
ಗ - ಪ್ರತಿಯ ಪಾಠದಲ್ಲಿರುವ ಸಾ, ಸ್ಥ, ಧಿ ಇವುಗಳು ಲಿಪಿಕಾರ ಸ್ಟಾಲಿತ್ಯಗಳಾಗಿವೆ. 
ಆದರೆ ಇಲ್ಲಿ ದ್ವಿತೀಯ ಪಾದದ ನಾಲ್ಕನೇ ಗಣ ಬ್ರಹ್ಮವಾಗುತ್ತದೆ. ಈ ರೀತಿ ವಿಷ್ಣುಗಣಕ್ಕೆ 
ಬದಲಾಗಿ ಬ್ರಹ್ಮಗಣ ಬರುವುದು ಅಂಶವೃತ್ತಗಳಲ್ಲಿ ಸಾಮಾನ್ಯ ಜೊತೆಗೆ ದ್ವಿತೀಯ 
ಪಾದದಲ್ಲಿ ಪರಿವಿಡಿಯೆನಿ [ಸುಗುಂ] ಎಂದಿರುವುದೂ ಅಸಂಭವವೇನಲ್ಲ. ಆಗ ಎಷ್ಟುಗಣವೇ 
ಬಂದು ಲಕ್ಷಣಾನುಸಾರಿಯಾಗತ್ತದೆ. ತೃತೀಯ ಪಾದದಲ್ಲಿ ಮೊದಲನೆ ಅಕ್ಷರ "ವಾ' 
ಎಂದು ಇದ್ದು ಅರ್ಧದ ದೃಷ್ಟಿಯಿಂದ ಯಾವುದೇ ಸಾರ್ಥಕತೆ ಇಲ್ಲವಾಗಿದೆ. ಆದ ಕಾರಣ 
ತಿದ್ದುಪಾಟನ್ನು ಸೂಚಿಸಿದೆ. ಆಗ ಈ ತ್ರಿಪದಿಯ ಅರ್ಥವನ್ನು ಹೀಗೆ ಹೇಳಬಹುದು:- 
ಪ್ರಾಚಿ (ಪೂರ್ವ), ಅವಾಚಿ (ದಕ್ಷಿಣ), ಪ್ರತೀಚಿ (ಪಶ್ಚಿಮ), ಉದೀಚಿ (ಉತ್ತರ) 
ಈ ನಾಲ್ಕು ದಿಕ್ಕುಗಳಿಗೆ ಆಗ್ನೇಯ, ನೈಯತ್ಯ, ವಾಯವ್ಯ, ಈಶಾನ್ಯ ಈ ಉಪದಿಕ್ಕುಗಳು 
ಅನುಕ್ರಮವಾಗಿ ಬರುತ್ತವೆ. ಹಲಾಯುಧನ "ಅಭಿಧಾನ ರತ್ನಮಾಲೆಯ ಕನ್ನಡ ಟೀಕೆ' 
ಯಲ್ಲಿ ಪ್ರದಿಶೆ, ವಿದಿಶೆಗಳಿಗೆ "ಗೊ೦ಟು' ಎಂದು ಅರ್ಥವನ್ನು ಹೇಳಿದೆ. ಕನ್ನಡ ಸಾಹಿತ್ಯ 
ಪರಿಷತ್ತಿನ ಕನ್ನಡ ನಿಘಂಟಿನಲ್ಲಿ ಪ್ರದಿಶೆಗೆ (೧) ಸೂಚನೆ, ಆಜ್ಞೆ, ನಿರ್ದೇಶನ (೨) ದಿಕ್‌ 


ಲೋಚನ ದೀಪ್ತಿ |೮೭ 


ಪ್ರದೇಶ, ದಿಕ್ಕು (೩) ಆಗ್ನೇಯ, ನೈಯತ್ಯ, ವಾಯವ್ಯ, ಈಶಾನ್ಯವೆಂಬ ನಾಲ್ಕು ಮೂಲೆ 
ದಿಕ್ಕು ಎಂದು ಅರ್ಥಗಳನ್ನು ನೀಡಿದೆ. ವಿದಿಶೆಗೆ - ಎದಿಕ್ಕು ಎಂದು ಹೇಳಿ ಅಭಿಧಾನ 
ರತ್ನಮಾಲೆಯ ಕನ್ನಡ ಟೀಕೆಯ ಪ್ರಯೋಗವನ್ನು ನೀಡಿದೆ. ಇನ್ನು ಈ ತ್ರಿಪದಿಗೆ 
ಮೂಲ ಆಕರ “ಅಭಿಧಾನ ರತ್ನಮಾಲೆ'. ಅಲ್ಲಿನ ಶ್ಲೋಕಗಳು ಈ ರೀತಿಯಾಗಿವೆ :- 
ಐಂದ್ರೀ ಪೂರ್ವಾ ಪ್ರಾಚೀಯಾಮ್ಯಾದಿಕ್‌ ದಕ್ಷಿಣಾ ತಥಾವಾಚೀ 
ಸ್ಯಾದ್ವಾರುಣೀ ಪ್ರತೀಚಿ ಕೌಬೇರಿ ಚೋತ್ತರೋದೀಚೀ ॥೧೦೧॥ 
ಅ೦ತರಾಳದಿಶಶ್ಚಾನ್ಯಾ ವಿದಿಶಃ ಪ್ರದಿಶಸ್ಮತಾ: 
ಉಪರಿಷ್ಟಾದುಪಯೂರ್ಧ್ವಂ ತಥಾಧಸ್ತಾದ ವಾಗಧಃ ॥೧೦೨॥ 
- ಅಭಿಧಾನ ರತ್ನಮಾಲಾ ಕರ್ಣಾಟಕ ಟೀಕೆ ಸ್ಪರ್ಗಕಾಂಡಂ, ಪುಟ-೧೭ 
ಹಲಾಯುಧ -ನಾಗವರ್ಮರನ್ನೇ ಅನುಸರಿಸಿ ರಚಿತವಾದ ಇಮ್ಮಡಿ ಮಂಗರಾಜನ 
ಅಭಿನವಾಭಿಧಾನದ ಸಂವಾದಿಪದ್ಯ ಈ ರೀತಿಯಾಗಿದೆ:- 
ಪ್ರಾಚಿಯೆನೆ ಪೂರ್ವಮೈಂದ್ರಿಯೆನೆ ಮೂಡಲೆನಿಕ್ಕ 
ವಾಚಿ ದಕ್ಷಿಣಮೆನಲು ತೆಂಕಲಾ ಪ್ರತ್ಯಚ್‌ ಪ್ರ 
ತೀಚಿಯೆನೆ ಪಡುವಲಾ ಕೌಬೇರಿಯುತ್ತರಮುದೀಚಿಯೆನೆ ಬಡಗಲಕ್ಕುಂ 
ಪ್ರಾಚೀನಮೆನೆ ಮೂಡಲಾದುದಕೆ ಪೆಸರಕ್ಕ 
ವಾಚೀನಮೆನೆ ತೆಂಕಲಾದುದೆನಿಸಿಕ್ಕುಂ ಪ್ರ 
ತೀಚೀನಮೆನೆ ಪಡುವಲಾದುದು ವುದೀಚೀನಮೆನೆ ಬಡಗಲಾದುದಕ್ಕುಂ ೧೯೫ 
ಇದರ ಮುಂದಿನ ಪದ್ಯದ ತೃತೀಯ ಪಾದದಲ್ಲಿ ಅಷ್ಟದಿಗ್ಗಜಗಳ ಬಗ್ಗೆ ತಿಳಿಸುವಾಗ 
ದ್ವಿಪೆಯೆನಲುಕ್ರಮದಿ ತಾನಕ್ಕಂತರಾಳಂ ಪ್ರದಿಶೆ ವಿದಿಶೆಯೆನೆ ಗೊಂಟೆನಿಕ್ಕುಂ' ಎಂದು 
ತಿಳಿಸಿರುತ್ತಾನೆ. ಆದರೆ ಈ ಪಾದದ ಛಂದಸ್ಸು ಕೆಟ್ಟಿದೆ" 
೨. "ಐರಣಿಕಂ ಕುರುಕುರುಕಾರಂ? ತದಧ್ಯಕ್ಷಂ 
ಭೌರಿಕನೆನಿ೨ಕುಂದಿ ಹಕುಶೀಲವರ್‌ಖ 
ಚಾರಣರಪ್ಪರ್‌ ಪೆಸರಿಂಳದಂಳಿ | 
- ಅವಿಭಿನ್ನಾರ್ಥಕಾ೦ಡ೦ - ಮನುಷ್ಯವರ್ಗಂ - ೮೦, ಪುಟ-೬೫ 
೧. ಏರಣಿಗ೦ ರುಕ್ಕಕಾರಂ (ಗ) ೨. ಸುಗುಮಖಣೆಗೆ (ಗ.) ೩. ಕುಶಲವರ್‌ (ಗ) 
೪. ದೆ (ಗ) 
ಇದು ಮುದ್ರಿತ ಪ್ರತಿಯ ಪಾಠ ಮತ್ತು ಪಾಠಾ೦ತರವಾಗಿದೆ. ಇದರಲ್ಲಿ ಮೊದಲನೆಯ 
ಪಾದ ಅರ್ಥವಾಗುವುದಿಲ್ಲ. ಸಂಪಾದಕರು ಇದರ ಕ್ಷೇಶಗಳನ್ನು ಗಮನಿಸಿ ಪ್ರತ್ಯಂತರಗಳ 


೮೮ | ಲೋಚನ ದೀಪ್ತಿ 


ಸಹಾಯದಿಂದ ಪರಿಷ್ಕರಿಸಿ ಶುದ್ಧಾಶುದ್ಧ ಪತ್ರಿಕೆಯಲ್ಲಿ ಕಾಣಿಸಿದ್ದಾರೆ. ಅದರಂತೆ ಇದರ 
ಪಾಠ ಹೀಗಿದೆ:- 


ಏರಣಿಗಂ ರುಕ್ಕಕಾರಂ ತದಧ್ಯಕ್ಷಂ 
ಭೌರಿಕನೆನಿಸುಗುವುಜಿಗೆ ಕುಶೀಲವರ್‌ 
ಚಾರಣರಪ್ಪರ್‌ ಪೆಸರಿಂದ 
ಆದರೆ ಇಲ್ಲಿ ದ್ವಿಶೀಯ ಪಾದದಲ್ಲಿ ಕುಶೀಲವರ್‌ ಎಂಬುದರ ಅರ್ಥವೇನೋ 
ತೃಪ್ತಿಕರ. ಆದರೆ ಗಣರಚನೆ ಕೆಡುತ್ತದೆ. ಆದ್ದರಿ೦ದ ಗ - ಪ್ರತಿಯ ಪಾಠಾ೦ತರ ಮತ್ತು 
ಮುದ್ರಿತ ಪ್ರತಿಯ ಪಾಠದ ಸಹಾಯದಿಂದ ಈ ರೀತಿ ಪರಿಷ್ಠರಿಸಬಹುದು. 


ಏರಣಿಗಂ ರುಕ್ಕ ಕಾರಂ ತದಧ್ಯಕ್ಷಂ 
ಭೌರಿಕನೆನಿ[ಕು]ಮಟಿಗೆ ಕುಶೀಲವರ್‌ 
ಚಾರಣರಪ್ಪರ್‌ ಪೆಸರಿಂದೆ 


ಈಗ ಈ ತ್ರಿಪದಿಯ ಅರ್ಥವನ್ನು ಈ ರೀತಿ ಹೇಳಬಹುದು :- ಏರಣಿಗ 
=ರುಕ್ಕಕಾರ ಅಕ್ಕಸಾಲಿಗ, ಅಧ್ಯಕ್ಷ =ಭೌರಿಕ ಎಭ೦ಡಾರಿ ಇವರುಗಳ ಮುಖ್ಯಸ್ಥ 
ಸುವರ್ಣಾಧಿಕಾರಿ. ಕುಶೀಲವ ಎಚಾರಣರು -ನಟರು, ಸ್ತುತಿಪಾಠಕರು. ಈ ತ್ರಿಪದಿಗೆ 
ಹಲಾಯುಧನ ನಿಘಂಟಿನಲ್ಲಿ ಆಕರ ದೊರೆಯದ ಕಾರಣ ಆಕರ ಸೂಚಿಸಿಲ್ಲ. 


೩. ಪಾನಂ? ಗೋಷ್ಠಿಕೆಯದಾ ಪಾವಿನಂದಿಶುಂಡಾ ಪ್ರ 
ಪಾನಂ *ಕಳ್ಳುಡಿಹ ಕಡುಸೊರ್ಕು ಚರ್ಕ್ಕಣಂ” 
ತಾನದು ಪೆಸರೊ*ಳದುಂ” ॥ 
— ಅವಿಭಿನ್ನಾರ್ಥಕಾಂಡಂ-ಧಾನ್ಯವರ್ಗಂ-೬, ಪುಟ ೯೩ 
೧. ನ (ಗು ೨. ನಕಂ (ಗ) ೩. ನಾಣ್ಣಿಡಿಪ ಕಡುಸೊಕ್ಕು ಭಕ್ಷಣಂ (ಗ) ೪. 
ಳುಪದಂಶಂ (ಗ) 
ಇದು ಮುದ್ರಿತ ಪ್ರತಿಯ ಪಾಠ ಮತ್ತು ಪಾಠಾಂತರವಾಗಿದೆ. ಇಲ್ಲಿ ಪ್ರಥಮ 
ಪಾದದಲ್ಲಿ ಮೂರನೆಯ ಗಣ ಬ್ರಹ್ಮಗಣವಾಗಿದೆ. ಪರ್ಯಾಯ ಗಣದ ನಿಯಮಾನುಸಾರ 
ಪಥಮ ಪಾದದ ಪಾಠ ಸರಿಯಾಗಿದೆ. ದ್ವಿತೀಯ ಪಾದದ ಪಾಠವೂ ಸರಿಯಾಗಿದೆ. 


ದ್ವಿತೀಯ ಪಾದದಲ್ಲಿ ಚರ್ಕಣ೦ ಎಂಬುದಕ್ಕೆ ಗ - ಪ್ರತಿಯಲ್ಲಿ ಭಕ್ಷಣಂ ಎಂದಿದೆ. 
ಸಂಪಾದಕರು ಶುದ್ಧಾಶುದ್ಧ ಪತ್ರಿಕೆಯಲ್ಲಿ ಚರ್ಕ್ಕಣ೦ ಪಾಠಕ್ಕೆ ಭಿಕ್ಷಣ೦ ಎಂದು ತಿದ್ದುಪಾಟನ್ನು 
ಸೂಚಿಸಿದ್ದಾರೆ. ಗ - ಪ್ರತಿಯ ಭಕ್ಷಣ ಪಾಠಕ್ಕೆ ಚ, ಬ ಗಳ ಅಕ್ಷರ ಸಾದೃಶ್ಯ 
ಕಾರಣವಾಗಿದೆ.) ಸಂಪಾದಕರ ತಿದ್ದುಪಡಿಯೂ ಸಾಧುವಾಗಿಲ್ಲ. ಚಕ್ಕಣ ಎಂದರೆ 


ಲೋಚನ ದೀಪ್ತಿ |೮೯ 


ನಂಜಿಕೊಳ್ಳುವ ಪದಾರ್ಥ. ಚರ್ಕಣ ಎಂಬುದರ ರೂಪ ಚಿಂತನೀಯ. ವಸುಕೋಶದ 
ಚರ್ಕಣ ಎಂಬಲ್ಲಿಯ ರಕಾರ ಕಡುಸೊರ್ಕು ಎಂಬಲ್ಲಿಯ ರಕಾರದ ಪ್ರಭಾವದಿಂದ 
ಘಟಿಸಿರಬಹುದೆಂದೂ ಸಂಸ್ಕೃತ ನಿಘಂಟುಕಾರರು ತೋರಿಸಿರುವ ಖಾದನಾರ್ಥದ 
“ಚಕ್ಷಣ” ಎಂಬುದರ ತದ್ಭವ ಶಬ್ದವೇ “ಚಕ್ಕಣ೦' ಆಗಿದೆಯೆಂದೂ ತಿಳಿಯುವುದು 
ಬಹುಶಃ ತಪ್ಪಾಗಲಾರದು; ಚಕ್ಷಣ೦ ಚಕ್ಕಣ೦ ಎಂದು ಡಾ। ಟಿ.ವಿ.ವೆಂಕಟಾಚಲ ಶಾಸ್ತಿಗಳು 
ಸೂಚಿಸಿದ್ದಾರೆ.* ತೃತೀಯ ಪಾದದಲ್ಲಿ ಒಂದು ಗಣ ಕಡಿಮೆಯಾಗಿದೆ. ಗ - ಪ್ರತಿಯ 
ಪಾಠವನ್ನು ಅಂಗೀಕರಿಸಿದರೆ ಛಂದಸ್ಸು ಮತ್ತು ಅರ್ಥ ಎರಡೂ ಸರಿಬರುತ್ತದೆ. ಆಗ 
ತ್ರಿಪದಿಯ ಪರಿಷ್ಕೃತ ಪಾಠ ಹೀಗಿರುತ್ತದೆ :- 
ಪಾನಂ ಗೋಷ್ಠಿಕೆಯದಾಪಾನಂ ಶುಂಡಾಪ್ರ 
ಪಾನಂ ಕಳ್ಳುಡಿಹ ಕಡುಸೊರ್ಕು ಚರ್ಕ್ಕಣಂ 
ತಾನದು ಪೆಸರೊಳುಪದಂಶಂ 
ಈಗ ತ್ರಿಪದಿಯ ಅರ್ಥವನ್ನು ಈ ರೀತಿ ಹೇಳಬಹುದು :- 
ಪಾನ ಎಂದೂ ಶುಂಡಾಪ್ರಪಾನ ಎಂದೂ ಕಳ್ಳು ಎಂದೂ ಪಾನಗೋಷ್ಠಿಗೆ 
ಹೆಸರಿದೆ. ಇವಕ್ಕೆ ನ೦ಜಿಕೊಳ್ಳಲು ಚಕ್ಕಣ ಎಂಬ ಪದಾರ್ಥ ಬೇಕಾಗುತ್ತದೆ. 
ಹಲಾಯುಧ ನಿಘಂಟಿನ ಕನ್ನಡ ಟೀಕೆಯಲ್ಲಿ ಶುಂಡಾಶಬ್ಬ ಕೆ ೨೪ ಬಗೆಯ 
ಕಳ್ಳುಗಳಲ್ಲಿ ಒಂದು ಎ೦ದರ್ಥವನ್ನು ಹೇಳಿದೆ. ಈ ಪದ್ಯದ ಮೂಲ ಆಕರ ಹಲಾಯುಧನ 
ನಿಘಂಟು, ಅಲ್ಲಿನ ಶ್ಲೋಕ ಈ ರೀತಿಯಾಗಿದೆ :- 
ಆಪಾನಂ ಪಾನಗೋಷ್ಕೀಸ್ಯಾತ್ತಪೀತಿಃ ಸಹಪಾನಕಂ 
ಉಪದಂಶಾವದಂಶೌ ಚ ಭ(ಚ)ಕ್ಷ ಣಂ ಸಂಪ್ರಚಕ್ಷ ತೇ ॥೧೭೩॥ 
ಟೀಕೆ। ಆಪಾನಂ, ಪಾನಗೋಷ್ಠೀ - ಈ ಎರಡು ಕಳ್ಳುಡಿವುದು. 
ಸಪೀತಿಃ ಸಹಪಾನಕಂ - ಈ ಎರಡು ಗೊಟ್ಟಿಗಳ್ಳುಡಿವುದು 
ಉಪದಂಶಃ, ಅವದಂಶಃ ಚಕ್ಷಣಂ ಈ ಮೂರು ಕುಡಿವುತ್ತೆ ಬಾಡಿಸುವುದು. 
- ಅಭಿಧಾನ ರತ್ನಮಾಲಾ ಕರ್ಣಾಟಕ ಟೀಕೆ - ಭೂಮಿಕಾಂಡಂ, ಪುಟ ೫೪ 
ಇದಕ್ಕೆ ಸಂವಾದಿಯಾದ ಇಮ್ಮಡಿ ಮಂಗರಾಜನ ಅಭಿನವಾಭಿಧಾನದ ಪದ್ಯ 
ಈ ರೀತಿಯಾಗಿದೆ: 
ಮೈರೇಯಮಾಸವಂ ಮಧು ಮಾಧವಂ ಸೀಧು 
ಸೀರೆಸುರೆ ಮದಿಗೆ ಮದ್ಯಂ ಕಾಪಿಶಾಯನಂ 
ವಾರುಣಿ ಮದಿಷ್ಠೆ ಕಾದಂಬರಿ ಪರಿಸ್ತವಣಿ ಕಲ್ಯಮೆನೆ ಕಳ್ಳೆನಿಕ್ಕುಂ. 


೯೦ | ಲೋಚನ ದೀಪ್ತಿ 


ಮೀಜಿಕುಡಿವುದಾಪಾನಂ ಪಾನಗೋಷ್ಠಿಯದು 
ಸಾರೆ ಕೆಲಬರ್‌ ಕೂಡಿ ಕುಡಿಯೆ ಸಹಪಾನಮದು 
ವೋರಂತೆ ಬಾಡ ಬಾಡಿಸುತ ಕಳ್ಳುಡಿವುದವದಂಶಮುಪದಂಶಮಕ್ಕುಂ ॥ 
- ಭೂಮಿಕಾಂಡ - ಆಹಾರವರ್ಗ - ೮ 


೪. ಕಾರ್ತಾಂತಿಕಂ........ 
ಹೂರ್ತಿಕ ದೈವಜ್ಜನಾ ದಿಶಿಗಣಕ೦ ತಾನಕ್ಕುಂ॥ 
he ere ಚ್ಟ ಮೌ | 
ಹೂರ್ತಿಕ ಜ್ಯೋತಿಷ................... ತಂತ್ರಜ್ನಂ? 
- ಅವಿಭಿನ್ನಾರ್ಥ ಕಾಂಡಂ, ಮನುಷ್ಯ ವರ್ಗಂ - ೫೮ ಪುಟ ೬೧ 
ಇದು ಮುದ್ರಿತ ಪ್ರತಿಯ ಪಾಠ. ಆದರೆ ವಾಸ್ತವವಾಗಿ ಇದೊಂದು ತ್ರಿಪದಿಯಾಗಿದೆ. 
ಸಂಪಾದಕರು ಇದನ್ನು ಗಮನಿಸಿ ಪ್ರತ್ಯಂತರಗಳ ಸಹಾಯದಿಂದ ಇದನ್ನು ಪರಿಷ್ಕರಿಸಿ 
ತ್ರಿಪದಿಯಾಗಿ ಶುದ್ಧಾಶುದ್ಧ ಪತ್ರಿಕೆಯಲ್ಲಿ ಕಾಣಿಸಿದ್ದಾರೆ. ಗ - ಪ್ರತಿಯಲ್ಲಿ ತ್ರಿಪದಿ ಎಂದು 
ಹೆಸರಿಸಿ ಈ ಪದ್ಯ ಬರೆಯಲ್ಪಟ್ಟಿದೆ. ಆದರೆ ಅಲ್ಲಿ ತ್ರಿಪದಿಯ ಮೂರು ಪಾದಗಳಲ್ಲಿಯೂ 
ಪ್ರಾಸ ಕೆಟ್ಟಿರುವ ಕಾರಣ ಸ೦ಪಾದಕರು ಪ್ರಾಸಾನುಗುಣವಾಗಿ ತ್ರಿಪದಿಯನ್ನು ಪರಿಷ್ಕರಿಸಿ 
ಅಲ್ಲೇ ಅಡಿಟಿಪ್ಪಣಿಯಲ್ಲಿ ಕಾಣಿಸಿದ್ದಾರೆ. ಅಲ್ಲಿ ಕಾಣಿಸಿರುವ ಪಾಠಕ್ಕೂ, ಶುದ್ಧಾಶುದ್ಧ 
ಪತ್ರಿಕೆಯಲ್ಲಿನ ಪಾಠಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಸಂಪಾದಕರು ಇದರ ಪಾಠವನ್ನು 
ಈ ರೀತಿಯಾಗಿ ನೀಡಿದ್ದಾರೆ:- 
ಕಾರ್ತಾಂತಿಕಂ ಜ್ಞಾನಿ ದೈವಜ್ಜ೦ ಮೌ 
ಹೂರ್ತಿಕನಾದೇಶಿ ಗಣಕಂ ತಾನಕ್ಕುಂ ಮೌ 
ಹೂರ್ತಂ ಜ್ಯೋತಿಷ ತತ್ತ್ವಜ್ಞಂ 
ಇಲ್ಲಿ ಮೊದಲನೆಯ ಪಾದದಲ್ಲಿ ೪ನೆಯ ಗಣ ಕಂಡುಬರುತ್ತಿಲ್ಲ. ದ್ವಿತೀಯ 
ಪಾದದಲ್ಲಿ ಯಾವುದೇ ಕ್ಷೇಶವಿಲ್ಲದಿದ್ದರೂ ಮೊದಲನೆಯ ಗಣವನ್ನು 
ರುದ್ರವಾಗಿಸಬೇಕಾಗುತ್ತದೆ - ತೃತೀಯ ಪಾದದಲ್ಲಿ ೧೧ನೆಯ ಗಣವೂ ಬ್ರಹ್ಮವಾಗುತ್ತದೆ. 
ಹಾಗಾಗಿ ಈ ಪರಿಷ್ಕರಣ ಸಾಧುವಾಗಿಲ್ಲ. ಇದರ ಪರಿಷ್ಣತ ಪಾಠ ಈ ರೀತಿಯಾಗಿದೆ:- 
ಕಾರ್ತಾಂತಿಕಂ ಜ್ಞಾನಿ ದೈವಜ್ಞ [ನಾತಂ] ಮೌ 
ಹೂರ್ತಿಕನಾದೇಶಿ ಗಣಕಂ ತಾನಕ್ಕುಂ ಮೌ 
ಹೂರ್ತಂ ಜ್ಯೋತಿ [ಷಿಕಂ] ತತ್ವಜ್ಞ೦ 


ಲೋಚನ ದೀಪ್ತಿ |೯೧ 


ದ್ವಿತೀಯ ಪಾದದಲ್ಲಿ ಮೊದಲನೆಯ ಗಣ ರುದ್ರವಾಗುತ್ತದೆ. ಇದನ್ನು ತಿದ್ದುಪಾಟು 
ಮಾಡಲು ಸಾಧ್ಯವಿಲ್ಲವಾಗಿದೆ. ಅದ್ಭವೇನೋ ಸರಿಹೊಂದುತ್ತದೆ. ಈ ತ್ರಿಪದಿಯ ಅರ್ಥವನ್ನು 
ಹೀಗೆ ಹೇಳಬಹುದು : 


ಕಾರ್ತಾಂತಿಕ, ಜ್ಞಾನಿ, ದೈವಜ್ಞ ಮೌಹೂರ್ತಿಕ, ಆದೇಶಿ, ಗಣಕ, ಜ್ಯೋತಿಷಿಕ - 
ಈ ಏಳು ಜೋಯಿಸನ ಹೆಸರುಗಳಾಗಿವೆ. ಈ ತ್ರಿಪದಿಗೆ ಮೂಲವಾದ ಹಲಾಯುಧನ 
ಅಭಿಧಾನ ರತ್ನಮಾಲೆಯ ಶ್ಲೋಕ ಈ ರೀತಿಯಾಗಿದೆ:- 


ಸಾಂವತ್ತರೋ ಜ್ಯೋತಿಷಿಕೋ ಜ್ಞಾನೀ ಮೌಹೂರ್ತಿಕಸ್ತಥಾ ॥ 
ಕಾರ್ತಾಂತಿಕಸ್ತು ದೈವಜ್ಞಆದೇಶೀ ಗಣಕ: ಸತಃ ॥(೨೪೯॥ 
- ಅಭಿಧಾನ ರತ್ನಮಾಲಾ ಕರ್ಣಾಟಕ ಟೀಕೆ - ಭೂಮಿಕಾಂಡಂ - ಪುಟ ೬೭ 


ಇದಕ್ಕೆ ಸಂವಾದಿಯಾದ ಇಮ್ಮಡಿ ಮಂಗರಾಜನ ಅಭಿನವಾಭಿಧಾನದ ಪದ್ಯ ಈ 
ರೀತಿಯಾಗಿದೆ:- 


ಕಾರ್ತಾಂತಿಕಂ ಜ್ಞಾನಿ ಜ್ಯೋತಿವಾನದೇಶಿ ಮೌ 

ಹೂರ್ತಿಕಂ ಸಾಂವತ್ತರಂ ಸುದೈವಜ್ಜನು 

ತ್ತಮ ಜ್ಯೋತಿಷನೆನಿಕ್ಕಜಸ್ರಾಗ್ನಿಯಂ ಬಿಟ್ಟವಂ ವೀರಹನೆನಿಕ್ಕುಂ 

ವ್ರಾತ್ಯನೆನೆ ಸಂಸ್ಕಾರ ಹೀನನಕ್ಕವಕೀರ್ಣಿ 

ಯತ್ಯಂತ ಕೆಟ್ಟವನೆನಿಕ್ಕನಾಚಾರಿ ದು 

ರ್ವೃತ್ತ ನುದಾಸೀನನಕ್ಕೋದಿಲ್ಲದಂ ನಿರಾಕೃತಿಯನಧ್ಯಾಯನಕ್ಕುಂ Wl 

- ಭೂಮಿಕಾಂಡ೦ - ಬ್ರಹ್ಮವರ್ಗಂ -ಪುಟ ೭೫ 

ಈ ಪದ್ಯದಲ್ಲಿ ಪಾಸ, ಛಂದಸ್ಸು, ಅರ್ಥ, ಎಲ್ಲವೂ ಕೆಟ್ಟಿವೆ. ಆದಕಾರಣ ಈ ಪದ್ಯದ 


ಪರಿಷ್ಕೃತ ಪಾಠ ಹೀಗಿದೆ : 


ಕಾರ್ತಾಂತಿಕಂ ಜ್ಞಾನಿ ಜ್ಯೋತಿವಾ [ನ್ಹೇ]ಶಿ ಮಾ 

ಹೂರ್ತಿಕಂ ಸಾಂವತ್ತರಂ ಸುದೈವಜ್ಞ[(ನ] 

[ತ್ಯು]ತ್ತಮ ಜ್ಯೋತಿಷನೆನಿಕ್ಕಜಸ್ರಾಗ್ನಿಯಂ ಬಿಟ್ಟವಂ ವೀರಹ [ನವಂ] 
ವ್ರಾತ್ಯನೆನೆ ಸಂಸ್ಕಾರ ಹೀನನಕ್ಕವಕೀರ್ಣಿ 

ಯತ್ಯಂತ ಕೆಟ್ಟವನೆನಿಕ್ಕನಾಚಾರಿ ದು 

ರ್ವೃತ್ತ [ಕ] ನುದಾ [ಸ] ನಕ್ಕೋದಿಲ್ಲದಂ ನಿರಾಕೃತಿಯನಧ್ಯಾಯನಕ್ಕುಂ" 


ಆದರೆ ಈ ಪರಿಷ್ಠರಣದಲ್ಲಿ ಮೊದಲ ಪಾದದ ಛಂದಸ್ಸು ಸರಿಹೊಂದಿದರೂ 
ಅರ್ಥ ತೃಪ್ತಿಕರವಾಗಿಲ್ಲ. ಜ್ಯೋತಿವಾನ್ಹೇಶಿ ಎಂದರೆ ಅರ್ಥ ಸರಿಹೊಂದುವುದಿಲ್ಲ. ಅದು 


೯೨ | ಲೋಚನ ದೀಪ್ತಿ 


ಜ್ಯೋತಿವಾನಾದೇಶಿ ಎಂದಿರಬೇಕು. ಆಗ ಕೊನೆಯ ಗಣ ಗುರುವಾಗಿ ಉಳಿಯುತ್ತದೆ. 
ಆದೇಶಿ ಎಂಬ ಶಬ್ದರೂಪವೇ ಸರಿಯಾದುದು. ಇಲ್ಲಿ ಯಾವ ರೀತಿಯಾಗಿ ಗಣ 
ವಿಭಾಗ ಮಾಡಿದರೂ ಸರಿ ಹೊಂದುತ್ತಿಲ್ಲ. 


೫. ಧ್ರುವಂ ಸನಾತನಂ ನಿತ್ಯ ಮವಿನಶ್ಚ 
ರವಪ್ರತಿಚ್ಯವ ಶಾಶ್ಚತ ಸ್ಥಾ 
ನ ವೆಮಗಕ್ಕೆ ನಿರಾಕುಳಂ ॥೨೦॥ 
- ಅವಿಭಿನ್ನಾರ್ಥ ಕಾಂಡಂ - ಸಂಸರಣ ವರ್ಗಂ, ಪುಟ-೨೧ 
ಈ ತ್ರಿಪದಿಗೆ ಪಾಠಾ೦ತರಗಳ ಹಾಗೂ ಪ್ರತ್ಯಂತರಗಳ ಬೆಂಬಲವಿಲ್ಲವಾದ್ದರಿಂದ 
ಈ ತ್ರಿಪದಿಯ ಪಾಠ ಪರಿಷ್ಕರಣ ಕಷ್ಟ ಸಾಧ್ಯವಾಗಿದೆ. ಎಂ.ವಿ.ಸೀತಾರಾಮಯ್ಯನವರು 
ಅಭಿಧಾನ ವಸ್ತುಕೋಶದ ಪರಿಚಯವನ್ನು ಮಾಡಿಕೊಡುವಾಗ ಮೇಲಿನ ತ್ರಿಪದಿಯನ್ನು 
ಉದಾಹರಿಸಿದ್ದಾರೆ. ಇದರ ಪಾಠ ಶುದ್ಧವಾಗಿರಲಿಲ್ಲ, ಸರಿಯಾಗಿ ಅರ್ಥವಾಗುವಂತೆ 
ತಿದ್ದಿದೆ ಎಂದು ಈ ರೀತಿಯಾಗಿ ಅದನ್ನು ದಾಖಲಿಸಿದ್ದಾರೆ. 


ಧ್ರುವಂ ಸನಾತನಂ ನಿತ್ಯಮವಿನಶ್ವ 
ರಂ ವಪ್ರತೀಚ್ಯಂ ಶಾಶ್ವತ ಸ್ಥಾ 
ನ ವೆಮಗಕ್ಕೆ ನಿರಾಕುಳಂ॥* 

ಈ ತಿದ್ದುಪಾಡಿಗೆ ಏನು ಆಧಾರವೋ ತಿಳಿಯುತ್ತಿಲ್ಲ. ಪ್ರತಿಚ್ಯವ ಎಂಬುದನ್ನು 
ಪ್ರತೀಚ್ಯಂ ಎ೦ದು, ಅವಿನಶ್ಚರ ಎಂಬುದನ್ನು ಅವಿನಶ್ಚರ೦ ಎಂದು ತಿದ್ದಿರುವುದನ್ನು 
ಬಿಟ್ಟರೆ ಮತ್ತೇನೂ ತಿದ್ದುಪಾಡು ನಡೆದಿಲ್ಲ. ಪಾಠಕ್ಷೇಶಗಳು, ಛಂದೋದೋಷಗಳು 
ಹಾಗೆಯೇ ಉಳಿದುಕೊಂಡಿದೆ. ಆದ್ದರಿಂದ ಈ ತಿದ್ದುಪಾಡು ಸಾಧುವಾಗಿಲ್ಲ. ಆದ 
ಕಾರಣ ಛಂದಸ್ಸಿಗೆ ಮತ್ತು ಅರ್ಥಕ್ಕೆ ಭಂಗ ಬಾರದಂತೆ ಈ ತ್ರಿಪದಿಯನ್ನು ತಾತ್ಕಾಲಿಕವಾಗಿ 
ಈ ರೀತಿ ಪರಿಷ್ಠರಿಸಬಹುದಾಗಿದೆ:- 

ಧ್ರುವಂ ಸನಾತನಂ ನಿತ್ಯಮ [ದ] ವಿನಶ್ಚ 
ರವ [ಮಂ] ಪ್ರತಿಚ್ಛವ[೦] ಶಾಶ್ವತ[ರಂ] ಸ್ಥಾ 
ನವೆಮಗಕ್ಕೆ [ನೆ] ನಿರಾಕುಳಂ 

ಮೇಲಿನ ತ್ರಿಪದಿಯಲ್ಲಿ ಶಾಶ್ವತ ಎಂಬುದರ ಪರ್ಕಾಯ ಶಬ್ದಗಳನ್ನು ಹೇಳಿರುವಂತೆ 
ತೋರುತ್ತದೆ. ಈ ತ್ರಿಪದಿಗೆ ಸಂವಾದಿಯಾಗಿರುವ ಹಲಾಯುಧನ ನಿಘಂಟು ಮತ್ತು 
ಅಭಿನವಾಭಿಧಾನದ ಶ್ಲೋಕ ಮತ್ತು ಪದ್ಯಗಳು ಈ ರೀತಿಯಾಗಿವೆ:- 


ಲೋಚನ ದೀಪ್ತಿ |೯೩ 


ಸನಾತನಂ ಧ್ರುವಂ ನಿತ್ಯಂ ಶಾಶ್ವತಂ ಸ್ಯಾದನಶ್ಚರಂ । 
ಧರ್ಮಃ ಪುಣ್ಯಂ ವೃಷಶೇಯಃ ಸುಕೃತಂ ಚ ಸಮಂಸ್ಥೃತಂ॥ 
- ಅಭಿಧಾನ ರತ್ನಮಾಲಾ ಕರ್ಣಾಟಕ ಟೀಕೆ, ಸ್ವರ್ಗಕಾಂಡ-೧೨೫, ಪುಟ ೨೧ 
ಸುಸುಖಮೆನಿಸಿಕ್ಕು ನಿತ್ಯಂ ಧ್ರುವಂ ಶಾಶ್ಚತಮ 
ದು ಸನಾತನಮನಶ್ಚರಂ ಸ್ಥಿರಮೆನಿಕ್ಕುರೋ 
ದಸಿ ರೋದಸ್ಯಮೆನೆ ದಿವಭೂಮಿಯೆನೆ ಭೂಮಿಯಾಕಾಶವೆಂದೆನಿಕ್ಕುಂ ॥೨೪॥ 
- ಸ್ಪರ್ಗಕಾಂಡ - ದೇವತಾ ವರ್ಗಂ - ಪುಟ - ೮ (ಉತ್ತರಾರ್ಧದ ಸಾಲುಗಳು) 


ಅಭಿಧಾನ ವಸ್ತುಕೋಶದಲ್ಲಿ ೩ ತ್ರಿಪದಿಗಳಿವೆ ಎಂದು ವೆಂಕಟಾಚಲ ಶಾಸ್ತ್ರಿಗಳು 


ಬರೆದಿದ್ದಾರೆ“ ಆದರೆ ಒಟ್ಟು ೫ ತ್ರಿಪದಿಗಳಿವೆ. ಈ ತ್ರಿಪದಿಗಳಂತೆ ಸಮಗ್ರವಾಗಿ ಅಭಿಧಾನ 

ವಸ್ತುಕೋಶದ ಪರಿಷ್ಕರಣ ನಡೆಯಬೇಕಾಗಿದೆ. ಇದರ ಹಸ್ತಪ್ರತಿಗಳೂ ಹೇರಳವಾಗಿ 

ಲಭ್ಯವಿವೆ. ಇದರಲ್ಲಿ ಅಪರೂಪದ ಛಂದೋಬಂಧಗಳು ಅನೇಕವಿವೆ. ಈ ಕೋಶಕ್ಕೆ 

ಟೀಕೆಯು ಕೂಡ ರಚಿತವಾಗಿದೆಯಾದರೂ ಅದು ಅಪ್ರಕಟಿತವಾಗಿದೆ. ಹಾಗಾಗಿ ಟೀಕಾ 

ಸಹಿತವಾದ ಅಭಿಧಾನ ವಸ್ತುಕೋಶದ ಹೊಸ ಪರಿಷ್ಕರಣ ಅತ್ಯಗತ್ಯವಾಗಿ ಆದಷ್ಟು 

ಬೇಗ ಪ್ರಕಟವಾಗಲೆಂದು ಆಶಿಸುತ್ತೇವೆ. 

ಟಿಪ್ಪಣಿಗಳು 

೧. ನಾಗವರ್ಮನ ವಸ್ತುಕೋಶ - ಪಂಡಿತ ಎಚ್‌. ಶೇಷಯ್ಯಂಗಾರ್‌, ಪ್ರಬುದ್ಧ 
ಕರ್ಣಾಟಕ ೫-೨, ೧೯೨೩. 

೨. ಅಭಿನವಾಭಿಧಾನಂ - ಸ್ವರ್ಗಕಾ೦ಡ ದ ದಿಗ್ಬರ್ಗಂ. ಪುಟ ೧೭. 

ಡಿ ಸ್ಪರ್ಗಕಾಂಡ - ದಿಗ್ವರ್ಗಂ -ಪದ್ಯ- ೨೦, ಪುಟ-೧೮, ಈ ಪಾದದ ಸರಿಯಾದ 
ಪಾಠ “ದ್ವಿಪೆಯೆನಲ್‌ ಕ್ರಮದಿ ತಾನ ಪ್ರದಿಶೆ ವಿದಿಶೆ ಗೊಂಟೆನಿಕ್ಕುಂ' 
ಷ್ಟಿ 

೩(ಅ) ಹೆಚ್ಚಿನ ಮಾಹಿತಿಗೆ ನೋಡಿ:- ಅಮರಕೋಶದ ಅವದಂಶಸ್ತು ಭ(ಚ)ಕ್ಷಣಂ 
ಪಾಠವಿಚಾರ - ಎಸ್‌. ಕಾರ್ತಿಕ್‌, ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ ಸಂಪುಟ-೮೬, 
ಸಂಚಿಕೆ ೦೧-೦೪, ೨೦೦೮. ಪುಟ ೬೫-೭೨. 

೪. "ಪಂಪ ಭಾರತ'ದ ಕೆಲವು ಪದಪಾಠಗಳು-ಡಾ| ಟಿ.ವಿ. ವೆಂಕಟಾಚಲ ಶಾಸ್ತ್ರೀ, 
ಶಾಸ್ತ್ರೀಯ- ೧, ಸಪ್ನ ಬುಕ್‌ ಹೌಸ್‌-೧೯೯೯. 

೫. ಈ 'ಪದ್ಮದ ಪ ಪಾಠ ಪರಿಷ್ಕರಣ ಡಾ| ಟಿ. ವಿ. ವೆಂಕಟಾಚಲ ಶಾಸ್ತಿಗಳವರದು. ಈ 


ನಿಘಂಟೂ ಅಭಿಧಾನ ವಸ್ತುಕೋಶದಂತೆಯೇ ಸಮಗ್ರವಾಗಿ ಪುನರ್‌ : 


೯೪ | ಲೋಚನ ದೀಪ್ತಿ 


ಪರಿಷ್ಠತವಾಗಬೇಕಾದ ಅಗತ್ಯ ಹೆಚ್ಚಿನದಾಗಿದೆ. ಇದರ ಹಸ್ತಪ್ರತಿಗಳೂ ಹೇರಳವಾಗಿ 
ಲಭ್ಯವಿವೆ. 

ಶಾಸ್ತ್ರ ಸಾಹಿತ್ಯ - ಎ೦. ವಿ. ಸೀತಾರಾಮಯ್ಯ, ಬೆಂಗಳೂರು ವಿಶ್ವವಿದ್ಯಾಲಯ- 
೧೯೭೫, ಮಟ ೧೯೯. 

ಕನ್ನಡ ಛಂದಃಸ್ವರೂಪ - ಡಾ| ಟಿ.ವಿ. ವೆಂಕಟಾಚಲ ಶಾಸ್ತ್ರೀ, ಡಿ.ವಿ.ಕೆ. ಮೂರ್ತಿ, 
ಮೈಸೂರು-೧೯೯೬, ದ್ವಿತೀಯ ಮುದ್ರಣ. ಪುಟ ೩೬೧. 


ಆಧಾರ ಗ್ರಂಥಗಳು ಮತ್ತು ಲೇಖನ ಸೂಚಿ 


(). 


ಇ. 


ಅಭಿಧಾನ ವಸ್ತುಕೋಶಂ-(ಸಂ) ಎ. ವೆಂಕಟರಾವ್‌, ಪಂಡಿತ ಎಚ್‌. ಶೇಷಯ್ಯಂಗಾರ್‌, 
ಮದ್ರಾಸ್‌ ವಿಶ್ವವಿದ್ಯಾನಿಲಯ-೧೯೩೩. 
ನಾಗವರ್ಮ ವಿರಚಿತಮಪ್ಪ (?) ಅಭಿಧಾನ ರತ್ನಮಾಲಾ ಕರ್ಣಾಟಕ ಟೀಕೆ-(ಸಂ) 
ಎ. ವೆಂಕಟರಾವ್‌, ಪಂಡಿತ ಎಚ್‌. ಶೇಷಯ್ಯಂಗಾರ್‌, ಮದ್ರಾಸ್‌ ವಿಶ್ವವಿದ್ಧಾನಿಲಯ- 
೧೯೭೯. ದ್ವಿತೀಯ ಮುದ್ರಣ. 
ಅಭಿನವಾಭಿಧಾನಂ (ಇಮ್ಮಡಿ ಮಂಗರಾಜ)-(ಸಂ) ಎಂ. ಮರಿಯಪ್ಪಭಟ್ಟ ಮದ್ರಾಸ್‌ 
ವಿಶ್ವವಿದ್ಯಾನಿಲಯ-೧೯ ೫೨. 
ಮಂಗರಾಜ-೨ - ಡಾ| ಟಿ.ವಿ ವೆಂಕಟಾಚಲ ಶಾಸ್ತ್ರೀ, ಶಾಸ್ತ್ರೀಯ-೧, ಸಪ್ನ ಬುಕ್‌ 
ಹೌಸ್‌, ಬೆ೦ಗಳೂರು-೧೯೯೯. 
ನಾಗವರ್ಮನ ಲಕ್ಷಣ ಗ್ರಂಥಗಳು - ಡಾ॥ ಟಿ.ವಿ ವೆಂಕಟಾಚಲ ಶಾಸ್ತ್ರೀ, ಶಾಸ್ತ್ರೀಯ- 
೧, ಸಪ್ನ ಬುಕ್‌ ಹೌಸ್‌, ಬೆಂಗಳೂರು-೧೯೯. 

೧೧ 


ಲೋಚನ ದೀಪ್ತಿ |೯೫ 


*ಕವಿ ವೆಂಕಟೇಶ 


“ಈತನು ಹಾಲಾಸ್ಯ ಮಹಾತ್ಸ್ಯವನ್ನು ಬರೆದಿದ್ದಾನೆ. ಇವನು ಬ್ರಾಹ್ಮಣಕವಿ. 
ಪೌರಕುತ್ಸಗೋತ್ರದವನು. ಆಪಸ್ತಂಭ ಸೂತ್ರದವನು, ಬೃಹಚ್ಚರಣ ಸಂ೦ಪ್ರದಾಯದವನು. 
ಇವನ ಸ್ಥಳ ಗುಮ್ಮಳಾಪುರ” ಕನ್ನಡ ಅಧ್ಯಯನ ಸಂಸ್ಥೆಯ (ಮೈಸೂರು 
ವಿಶ್ವವಿದ್ಯಾನಿಲಯ) ಕೆ-೨೫೫ ನೆಯ ಸಂಖ್ಯೆಯ ೧೪೯ ಗರಿಗಳಿರುವ ಓಲೆಗರಿಯ 
ಗಿರಿಜಾಕಲ್ಯಾಣದ ಪ್ರತಿಯಲ್ಲಿ “ದುರ್ಮತಿ ಸಂವತ್ತರದ ಭಾದ್ರಪದ ಶುದ್ಧ ೧೩ ಗುರುವಾರ 
ಗುಮ್ಮಳಾಪುರದ ಶಾನಭಾಗ ತಿಮ್ಮಣ್ಣನ ಮಗ ವೆಂಕಣ್ಣ ಬರೆದ ಗಿರಿಜಾಕಲ್ಯಾಣ ಪುಸ್ತಕಕ್ಕೆ 
ಒಮ ಮಹಾ” ಎಂದಿರುವುದರಿಂದ ಈ ಕಾಲ ೧೦- ೦೯-೧೭೪೧ನೆಯ 
ಗುರುವಾರಕ್ಕೆ ಸಲ್ಲುತ್ತದೆ. ಕವಿಚರಿತೆಕಾರರು ಇವನ ಕಾಲವನ್ನು ಸು. ೧೭೪೦ ಎಂದು 
ಸೂಚಿಸಿದ್ದಾರೆ. ಇವನು ರುದ್ರಭಟ್ಟನ ಜಗನ್ನಾಥ ವಿಜಯವನ್ನುಹಿ ಪ ಪ್ರತಿಮಾಡಿರುತ್ತಾನೆ. 
ಅದರ ಕಾಲ ೧೭೪೨ ಅದರಲ್ಲಿ ಕವಿಯು 

“ವರಗುಮ್ಮಳಾಪುರಸ್ಥಿತ 

ನುರುವೇಂಕಟಶರ್ಮನಧಿಕ ಸಂತಸದಿಂದಂ 


ಬರೆದಂ ಬುಧಜನರಿಂತಿದ 
ಪರೀಕ್ಷಿ ಸಿಯೆ ತಪ್ಪ ತಿದ್ದಿ ಮೆರೆಯಿಂ ಗುಣಮಂ 


ಎಂದು ತಾನು 'ವರಗುಮ್ಮಳಾಪುರದ'ವನೆಂದು ಹೇಳಿಕೊಂಡಿದ್ದಾನೆ. ಅಲ್ಲೇ 
ಇನ್ನೊಂದೆಡೆ 

ಕರಮೀಕಾವ್ಯಂ ಕುತ್ತಗೋತ್ರಭವನಾಪಸ್ತಂಬ ಸೂತ್ರಲ ಬೃಹ 

ಚ್ಚರಣಾಲಂಕರಣಂ ಶಿವಾಂಫ್ರಿ ವಿಲಸತ್ಪಾನೀಯ ಸಂಜಾತಸಂ 

ಚರಣೋದ್ಭಾಸಿತಬಂಭರಾಯಿತಮತಿ ಶ್ರೀವೇಂಕಟಾಖ್ಯಂ ಕರಂ 

ಬರೆದಂ ದುಂದುಭಿವತ್ತರಾಶ್ವಯುಜಮಾಸಂ ಪೂಣ್ಣಿರಲಾದಿನಂ' 


* (ಲೋಚನ- ಸಂಪುಟ-೨೪, ಸಂಚಿಕೆ-೧,೨. ೨೦೧೦.) 


೯೬ | ಲೋಚನ ದೀಪ್ತಿ 


ಎಂದಿರುವುದರಿಂದ ಅವನು ಪೌರಕುತ್ತಗೋತ್ರದ ಆಪಸ್ತಂಭಸೂತ್ರದ 
ಬೃಹಚ್ಚರಣ ಬ್ರಾಹ್ಮಣನೆಂಬುದು ಖಚಿತವಾಗುತ್ತದೆ. ಜಗನ್ನಾಥ ವಿಜಯದ ಪ್ರತಿಮಾಡುವಾಗ 
ಅದರಲ್ಲಿ ಅವನ ಮೂರು ಮಕ್ಕಳ ಜಾತಕಗಳನ್ನೂ ಬರೆದಿದ್ದಾನೆ. ಅವರ ಜನ್ಮ ಕಾಲ 
ಕ್ರಿಶ ೧೭೩೬ ಕ್ರಿಶ ೧೭೪೪ ಹಾಗೂ ೧೭೫೨ ಆಗಿದೆ. 


ಇವನ ತಂದೆ ತಿಮ್ಮಾರ್ಯ ಹಾಗೂ ತಾಯಿ ತಿಮ್ಮಾಂಬೆ. ಇವನ ಗುರು 
ಯೋಗಿಚೆಂದ್ರ ಆಶ್ರಯದಾತ ಮಹಿಶೂರ ಸೇನಾನಿ ಕಳಲೆ ನಂಜರಾಜ. ಅವನ ಆಜ್ಞಾನುಸಾರ 
'ಹಾಲಾಸ್ಯ ಮಾಹಾತ್ಮ್ಯ'ವನ್ನು ಬರೆದನು. 

ಇವನು ಹರಿಹರನ ಗಿರಿಜಾಕಲ್ಯಾಣದ ಓಲೆಗರಿ ಪ್ರಶಿಯನ್ನೂ ರುದ್ರಭಟ್ಟನ ಜಗನ್ನಾಥ 
ವಿಜಯದ ಓಲೆಗರಿ ಪ್ರತಿಯನ್ನೂ ಮಾಡಿರುವುದಲ್ಲದೆ, 'ಹಾಲಾಸ್ಯ ಮಾಹಾತ್ಮ್ಯ'ದ 
ಜತೆಗೆ ರುದ್ರಭಟ್ಟನ ಜಗನ್ನಾಥ ವಿಜಯದ ಮಂಗಳ ಶ್ಲೋಕಗಳಿಗೆ “ಜಗನ್ನಾಥ ವಿಜಯ 
ಪಂಚಪಾಷಾಣವ್ಯಾಖ್ಯಾನಂ' ಎ೦ದು ವ್ಯಾಖ್ಯಾನವನ್ನು ಸಂಸ್ಮತದಲ್ಲ ರಚಿಸಿ ಉಭಯಭಾಷಾ 
ಕವಿ ಎನ್ನಿಸಿಕೊಂಡಿದ್ದಾನೆ. ಕವಿಚರಿತೆಕಾರರಿಗೆ ಸಿಕ್ಕಿದ್ದ 'ಹಾಲಾಸ್ಕಮಾಹಾತ್ಮ'ದ ಪ್ರತಿ 
ಅಸಮಗ್ರ ಆದರೆ ಈಗ ಈ ಕವಿಯ 'ಹಾಲಾಸ್ಯ ಮಾಹಾತ್ಮ'ದ ಓಲೆಗರಿ ಪ್ರತಿಗಳಾಗಲಿ 
ಕಾಗದದ ಪ್ರತಿಗಳಾಗಲೀ ಎಲ್ಲಿಯೂ ಲಭ್ಯವಿಲ್ಲ. ಈ ಕವಿ ವೆಂಕಟನಿಗೆ ಸಂಬಂಧಿಸಿದ 
ಒಂದು ಶಾಸನವೂ ಅವನ ಪೂಡ್ವಜನೊಬ್ಬನಿಗೆ ಸಂಬಂಧಿಸಿದ ಒಂದು ತಾಮ್ರಪಟವೂ* 
ಈಗ ಲಭ್ಯವಿದೆ. ಈ ತಾಮ್ರಪಟವನ್ನು ಕುರಿತು ಮೊದಲಿಗೆ ಡಾ॥ ಶಿ.ಚ. ನಂದೀಮಠರು 
೧೯೫೮ರಲ್ಲಿ 'ಗುಮ್ಮಳಾಪುರದ ದಾನ ಶಾಸನಗಳು” ಎಂಬ ಶೀರ್ಷಿಕೆಯಡಿ ಪ್ರಕಟಿಸಿದರು. 
ಶಾಸನವು ಗುಮ್ಮಳಾಪುರದ ಬಳಿಯ ಹಳೆ ಊರಿನ ಬಳಿ ಇದ್ದು ಅದರ ಕಾಲ ೩೧- 
೦೧-೧೭೬೩ ಆಗಿದೆ. ಶ್ರೀಮನ್ಮಹೀಶೂರ ಇಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ 
ಹೊಸ ಊರ ರಾಮಪ್ಪ, ಚಿಕ್ಕಣ ಮಾಲೆಗಾರ ಹಾಗೂ ಕಳುಲೆ ನಂಜರಾಜ ವಡೆಯರು 
ಪೌರಕುತ್ತಗೋತ್ತದ ಅಪಸ್ತಂಭ ಸೂತ್ರದ ಯಜುಶ್ಶಾಖಾಧ್ಯಾಯಿಗಳಾದ ತಿಂಮಂಣಬುಟ್ಟರ 
ಪುತ್ರ ಕವಿ ವೆಂಕಟನಿಗೆ ಹೊಸೂರ ಸೀಮಗೆ ಸೇರಿದ ಗುಂಮಳಾಪುರದ ಹೋಬಳಿಗೆ 
ಸುವ ಉಳಮಾರನಹಳ್ಳಿ ಹುರುಳಿಬೀರನಹಳ್ಳಿ, ಮಾರಳ್ಳಿ ಹಾಗೂ ಉಪ್ಪಾರನ ಹಳ್ಳಿಗಳನ್ನು 
ಸಹಿರಣ್ಯೋದಕದಾನ ಧಾರಾಪೂರ್ವಕವಾಗಿ ಧಾರೆಯನ್ನೆರೆದುಕೊಟ್ಟ ವಿಷಯ ಈ 
ಶಾಸನದಲ್ಲಿದೆ. 


ತಾಮ್ರಪಟದಲ್ಲಿ 'ಶರಣ ವೀರಣ್ಣ ದೇವರು, ಶಾಂತದೇವರು, ಬಿಟ್ಟಮಂಡೆಯ 
ಪ್ರಭು, ಪಸಾದದೇವ ಮುಂತಾದ ಅಶೇಷ ವೀರಮಾಹೇಶ್ವರರು ಸ್ಥಳದ ಪ್ರಭುಗಳಾದ 


ಲೋಚನ ದೀಪ್ತಿ |೯೭ 


(ಸುಗುಟೂರು) ಚಿಕ್ಕರಾಯನಿಂದ ರಾಯಸಮುದ್ರ ಮತ್ತು ತಮ್ಮಾಪುರ 
ಗ್ರಾಮಗಳನ್ನು ಕಾಲಕ್ರಯಕ್ಕೆ ಕೊಂಡು ಪೌರಕುತ್ಸಗೋತ್ರದ ಆಪಸ್ತಂಭ ಸೂತ್ರದ 
ಯಜುಶ್ಶಾಖಾಧ್ಯಾಯಿಗಳಾದ ವೆಂಕಟೇಶ್ವರ ಉಪಾಧ್ಯಾ ಎಂಬವರಿಗೆ ನೀಡಿದ 
ಭೂದಾನಧರ್ಮ ಶಾಸನ” ಎಂಬರ್ಥ ಬರುವ ಒಕ್ಕಣೆ ಇದೆ. ಕರ್ನಾಟಕ ಕವಿಚರಿತೆಕಾರರು 
ನೋಡಿದ್ದ ಕವಿ ವೆಂಕಟೇಶನ ಹಾಲಾಸ್ಯ ಮಾಹಾತ್ಮ್ಮ್ಯದ ಪ್ರತಿಯಲ್ಲಿ ಕವಿ ಕೊಟ್ಟಿರುವ 
ತನ್ನ ವಂಶ ಪರಂಪರೆ ಹೀಗಿದೆ: ಅರುಣಗಿರಿದೀಕ್ಷಿತ- ಗಿರೀಶ - ವೆಂಕಟಸೂರಿ 
(ಇವನೇ ತಾಮ್ರಪಟೋಕ್ತ ವೆಂಕಟೇಶ್ವರ ಉಪಾಧ್ಯಾ) - ಗಿರೀಶ -- ತಿಮ್ಮಯಾರ್ಯ - 
ವೆಂಕಟೇಶ -- ತಿಮ್ಮಾರ್ಯ- ಇವನ ಹೆಂಡತಿ ತಿಮಾಂಬೆ - ಇವರ ಪುತ್ರನೇ ಪ್ರಸ್ತುತ 
ಕವಿ ವೆಂಕಟೇಶ. 


ಇವನ 'ಹಾಲಾಸ್ಯ ಮಹಾತ್ಮ' ಈಗ ಅಲಭ್ಯವಾಗಿದ್ದರೂ ಕವಿಚರಿತಕಾರರು 
ತಮಗೆ ಲಭ್ಯವಿದ್ದ ಅಸಮಗ್ರ ಓಲೆಗರಿಯಿಂದ ಆ ಕಾವ್ಯದ ೮ ವೃತ್ತಗಳನ್ನೂ ೧ ಕಂದ 
ಪದ್ಯವನ್ನೂ ನೀಡಿದ್ದಾರೆ. ಹಾಲಾಸ್ಯ ಮಹಾತ್ಮ್ಯ ಒಂದು ಚಂಪೂ ಕಾವ್ಯ ಅದರಲ್ಲಿ 
ಶಿವನ ಲೀಲೆಗಳು ವರ್ಣಿತವಾಗಿವೆ. ಕಾವ್ಯಾರಂಭದಲ್ಲಿ ಕವಿ ತನ್ನ ವಂಶವೃಕ್ಷ, ತನ್ನ 
ಆಶ್ರಯದಾತನ ವಂಶವೃಕ್ಷ ಹಾಗೂ ತನ್ನ ಗುರು ಪರಂಪರೆಯನ್ನು ನೀಡಿರುತ್ತಾನೆ. 
ಅವು ಹೀಗಿವೆ. 


ಕವಿ ವೆಂಕಟೇಶನ (ಕ್ರಿ. ಶ. ೧೭೪೦) ಪೂರ್ವಿಕರು ತನಗೆ ಹಿಂದಿನಿಂದ “೫೦೦ 
ವರ್ಷಗಳಿಂದ ಗುಮ್ಮಳಾಪುರದಲ್ಲಿ ಗ್ರಾಮಭೂಸ್ವಾಸ್ವ್ಯಗಳನ್ನನುಭವಿಸಿಕೊಂಡು 
ಮರ್ಯಾದೆಯಿಂದ ಇದ್ದರು ಎಂದು ಹೇಳಿಕೊಂಡಿದ್ದಾನೆ. ಇವನ 


ಕವಿಯ ವಂಶವೃಕ್ಷ ಗುರು ಪರಂಪರೆ ಆಶ್ರಯದಾತ ಪರಂಪರೆ 
ಅರುಣಗಿರಿದೀಕ್ಷಿತ ದತ್ತಾತ್ರಯಯೋಗಿಚಂದ್ರ ಕೆಂಪಕ್ಷಮಾಧೀಶ್ವರ 
(ಬೆ೦ಗಳೂರು) 
| | | 
ಗಿರೀಶ್ವರ ದೀಕ್ಷಿತ ಶಿಷ್ಠ ಪರಮಹಂಸ ನಾಚಪ 
| | | 
ವೆಂಕಟ ಸೂರಿ* ಶಿಷ್ಯದತ್ತ ನಿರಂಜನ ಗಿಡ್ಡಪ 
| | | 
ಗಿರೀಶ ಶಿಷ್ಠತಾರಕಯೋಗಿ ಕೆಂಪನಾಚಯ 
| | | 
ತಿಮ್ಮಯಾರ್ಯ ಶಿಷ್ಯಸ್ವಾತ್ಮಾಭಿರಾಮ ಏಕರಾಜ (ಎಕ್ಕೋಜಿ) 


೯೮ | ಲೋಚನ ದೀಪ್ತಿ 


| 


| | 
ವೆಂಕಟೇಶ ಶಿಷ್ನ-ಕವಿಯ ಗುರುದೊಡ್ಡಕ್ಷಮಾಧೀಶ್ವರ 


| | | 

ತಿಮ್ನಾರ ಯೋಗಿಚಂದ್ರ ವೀರರಾಜೇಂದ್ರ (ಹೆ೦-ತಿಮ್ಕಾಂಬೆ) 
| | | 

ಕವಿ ವೆಂಕಟೇಶ ದೊಡ್ಡರಾಜ ಕಳಲೆ ನಂಜರಾಜ(ಕವಿಯ ಆಶ್ರಯದಾತ) 


* ಇವರೇ ೨೧-೦೨-೧೪೭೪ರ ತಾಮ್ರಪಟೋಕ್ತ ವೆಂಕಟೇಶ್ವರ ಉಪಾಧ್ಯರು 


ವಂಶಪರಂಪರೆಯಲ್ಲಿ ಅರುಣಗಿರಿದೀಕ್ಷಿತನೆಂಬುವನುಪ್ರಸಿದ್ಧನಾಗಿದ್ದಂತೆ ತೋರುತ್ತದೆ. 
ಏಕರಾಜ (ಎಕ್ಕೋಜಿ) ಕವಿಯ ಮುತ್ತಾತನಾದ ತಿಮ್ಮಯಾರ್ಯನಿಗೆ ಆಂದೋಳಿಕಾಶ್ತಾದಿ 
ಸನ್ಮಾನವನ್ನು ಮಾಡಿದ್ದನು. ಹಾಗೂ ಈ ತಿಮ್ಮಾರ್ಯ ತಾನೇ ವೆಂಕಟಸೂರಿ ಅರ್ಥಾತ್‌ 
ವೆಂಕಟೇಶ್ವರ ಉಪಾಧ್ಯನಿಗೆ ಅಶೇಷ ವೀರ ಮಾಹೇಶ್ವರರು ೨೧-೦೨-೧೪೭೪ರಲ್ಲಿ 
ಗುಮ್ಮಳಾಪುರ, ತಮ್ಮಾಪುರಗಳ ಭೂಮಿಯನ್ನೂ ಗುಮ್ಮಳಾಪುರದ ಪ್ರಥಮ ನಿವೇಶನ 
ವಠಾರವನ್ನೂ ಸಹಿರಣ್ಯೋದಕವಾಗಿ ದಾನ ಮಾಡಿದರು." ಸ್ವತಃ ಕವಿ ವೆಂಕಟನಿಗೆ 
ಕಳಲೆ ನಂಜರಾಜನು ೩೧-೦೧-೧೭೬೩ರಲ್ಲಿ ಉಳಿಮಾರನ ಹಳ್ಳಿ, ಹರಳಿಬೀರನಹಳ್ಳಿ, 
ಮಾರಳ್ಳಿ, ಉಪಾರನಹಳ್ಳಿಗಳನ್ನು ದತ್ತಿ ನೀಡಿದನು. ಹೀಗಾಗಿ ಇವನ ವಂಶದಲ್ಲಿ ಕವಿಗಳೂ 
ಎದ್ವಜ್ಜನರೂ ಇದ್ದ೦ತೆ ತೋರುತ್ತದೆ. 


ಹೀಗಾಗಿ ಸಹಜವಾಗಿಯೇ ಕವಿವೆಂಕಟೇಶನ ಕಾವ್ಯಬ೦ಧವು ಪ್ರೌಢವಾಗಿದೆ. ಕವಿ 
ಈ ಕೆಳಕ೦ಡ ವೃತ್ತಗಳಲ್ಲಿ ಸರಸ್ಪತೀ ಪ್ರಾರ್ಥನೆ ಮಾಡಿದ್ದಾನೆ. 

ಸತತಾನಂದಿತ ಸತ್ಯಲೋಕೆ ಸರಸಾಲಂಕಾರೆ ಸಲ್ಲಕ್ಷಣಾ 

ನ್ದಿತೆ ಸಂವಿನ್ಮಹಿತಾಕ್ಷ ರಾತ್ಮ ಕ್ರಿ ಮಹಾಕಾವ್ಯಜ್ಞ ಎದ್ಯಾಧರ 

ಸ್ತುತೆ ಸದ್ವ ತ್ತಪವಿತ್ರೆ ಚಾರುಚರಣಭ್ರಾಜಿಷ್ಣು ಮತ್ಕಾವ್ಯ ಭಾ 

ರತಿ ನಿಚ್ಚಂ ಚತುರಾಸ್ಯವಸ್ತವನ ಜಾತಾವಾಸದೊಳ್‌ ಕ್ರೀಡಿಪಳ್‌ 

ಚ ವಿ ೨ 

ಇದರ ಜೊತೆಗೆ ಕಾವ್ಯದ ಮೊದಲಲ್ಲಿ ಶಿವಸ್ತುತಿ, ಪಾರ್ವತಿ, ವಿಷ್ಣು, ಬ್ರಹ್ಮ 
ಸರಸ್ಪತಿ. ಗಣೇಶ, ಶಂಕರಾಚಾರ್ಯ, ಯೋಗಿಚ೦ದ್ರ, ಗುರು ಇವರುಗಳನ್ನು ಕ್ರಮವಾಗಿ 
ಪ್ರಾರ್ಥಿಸಿದ್ದಾನೆ. 

ವಂಶಸ್ಥವೃತ್ತವೆ೦ಬ ಜಗತಿ ಛಂದಸ್ಸಿನಲ್ಲಿ ಮಾಡಿರುವ ವರ್ಣನೆಯನ್ನು ಗಮನಿಸಿ. 

ಪ್ರರೂಢ ಸಂಧ್ಯಾನಟನೋದ್ಧಟಾಂಬಿಕಾ 

ವರೋಲ್ಲಸಚ್ಛಿರ್ಷಕಿರದ್ದಯಜ್ಜರೀ 


ಲೋಚನ ದೀಪ್ತಿ |೯೯ 


ಸುರತ್ನಷತ್ತಂತತಿಯೆಂಬಿನಂ ನಭೋಂ 
ತರಸ್ಫತಾರಾತಿಗಣವವಪ್ಪಿತೊಳ್ಳಿನಿಂ 


ಛ 

ಈ ಪದ್ಯ ಸಂಸ್ಕೃತಭೂಯಿಷ್ಣವಾಗಿದ್ದು ಎ೦ಬಿನಂ, ಒಪ್ಪಿತೊಳ್ಳಿನಿ೦ ಎಂಬ ಎರಡು 
ಘಟಕಗಳು ಮಾತ್ರ ಕನ್ನಡದ್ದಾಗಿದೆ. ತನ್ನ ಕಾವ್ಯದ ಉತ್ಕೃಷ್ಟತೆಯನ್ನು ಕುರಿತು- 

ಸ್ಫುರದುಕ್ತಿಪ್ರೋಜ್ವಲಾರ್ಕದ್ಯುತಿಜಿತ ಕುಜನೋದ್ಯದ್ದಿವಾಂಧಂ ವಿಪಶ್ಚಿ 

ತರಿಪೋಷಾರ್ಥೌಘ ಸಂಧಂ ಗತನತಭವಬಂಧಂ ಲಸಚ್ಛಾ ರದಾಸ್ಯಾಂ 

ಬುರುಹಪ್ರಾಚುರ್ಯ ಗಂಧಂ ಪರಮಶಿವಕಥಾನೇಕಸಂಬಂಧಮದ್ರೀ 

ತಿರಸಾಲಂಕಾರಬಂಧಂ ಪ್ರಧಿತಪದನಿಬಂಧಂ ಮದೀಯ ಪ್ರಬಂಧಂ 

ರಸಭಾವಂ ಸೊಗಸಾದುದಚ್ಚರಿ ಚಮತ್ಕಾರಂ ಕಳಾರೀತಿಯೇಂ 

ಪೊಸತುತ್ಪೇಕ್ಷೆ ಮನೋಜ್ಯಮುಜ್ಜಲಮಲಂಕಾರಂ ನವೀನಾರ್ಥಗ 

ರ್ಭ ಸಮಾಸೋಚಿತ ಕಲ್ಪನಾ ಚರನೆ ಚೆಲ್ಡಾಯ್ತಿಂದತಿಪ್ರೀತಿಯಿಂ 

ರಸಿಕರ್‌ ಮೆಚ್ಚೆ ನಿಮಿರ್ಚುವೆಂ ಸುಜನ ಕರ್ಣಶ್ರಾವ್ಯಮಂ ಕಾವ್ಯಮಂ 

ಎಂದು ಹೇಳುತ್ತಾನೆ. 

ಸರೋವರದ ವರ್ಣನೆಯ ಕಂದಪದ್ಯವೊಂದನ್ನು ಗಮನಿಸಿ: 

ಅಂಭೋಜೋತ್ಪಲ ಸಂಭೃತ 

ಬಂಭರಕಳಹಂಸಚಕಕಾರಂಡರವಾ 

ರಂಭವಿಜೃಂಭಣಸಂಭ್ರಮ 

ಗಂಭೀರಾಸಾರಪೂರಮಾಕಾಸಾರಂ 

“ಸುಮನೊವಾಹಿನಿಯಿಂ ಪರಿಸ್ಫುರಿಪರಂಭಾಮಂಜು ಘೋಷಾದಿಸ 

ತ್ರಮದಾಳಿವ್ರಜದಿಂ ಹೊದಲ್ಲ ಸುರಸಾಲಶ್ರೇಣಿಯಿಂದಾ ನಗಂ 

... ಓಪ್ಪುಗಂ' 

ಎಂದು ಮೇರುಪರ್ವತವನ್ನೂ 

ಬಿತ್ತರಂಬಡೆದಿರ್ಪ ಮಾವಿನೊಳೆತ್ತಲುಂ ಮೊಳೆದೋಜಿಕೆಂ 

ಪೊತ್ತಿದಂಕುರಮಂ ಕದ್ರುಂಕಿ ಸಮತ್ತಕಾಕಲಿಕಾರವಂ 

ಬೆತ್ತು ಚಿತ್ವಜಬೀರಮಂ ಗಟಿಪುತ್ತುಮಿರ್ಪುವಿನೆಂಬಿನಂ 


೧೦೦ | ಲೋಚನ ದೀಪ್ತಿ 


ಮತ್ತಕೋಕಿಲಗಳ್‌ ವಿರಾಜಿಸಿದತ್ತು ಪಂಚಮರಾವಂದಿಂ 

ಎ೦ದು ಉದ್ಯಾನವನ್ನೂ ವರ್ಣಿಸಿದ್ದಾನೆ. 

ಇಡೀ 'ಹಾಲಾಸ್ಯ ಮಹಾತ್ಮ' ಕಾವ್ಯವು ದೊರೆಯುವವರೆಗೆ ಕನ್ನಡ ಸಾಹಿತ್ಯ 
ಚರಿತ್ರೆಯಲ್ಲಿ ಅದರ ಸ್ಥಾನಮಾನವನ್ನು ಹೇಳಲು ಬರುವುದಿಲ್ಲ. 


ಒಟ್ಟಾರೆಯಾಗಿ ಕವಿವೆಂಕಟೇಶನೂ ಅವನ ವಂಶಜರೂ ವಿದ್ದಜ್ಞನರಾಗಿದ್ದ 
ರೆಂಬುದನ್ನು ಮೇಲಿನ ದೃಷ್ಟಾಂತಗಳಿಂದ ತೀರ್ಮಾನಿಸಬಹುದು. 


ಕವಿ ವೆಂಕಟೇಶನ ವಂಶವೃಕ್ಷ 


ಈಗಿ೦ದೀಶ ಗhರರ | ವೆಂಕಟೇಶ ಶರ ೨ ಮಧ್ಯಾ lio: - 0 ತಿಮ್ಮಾಂರ್ಪಿ ದಂಕರ 
ತಿರ್ಮಾ ಕವರ . । ವೆ೦ಕ ಕನ ಶಂಕರದ ಗಿರೀಶ್ರರ ವೆಂಕಪ ಸಂಡೆ ತಿಮ್ಮಪ 
ಮುನೀಶ್ಚರ TT ಜಿ.ಕೆ.ಚ೦ದ್ರ ಪಿ.ಕೆ.ರಾಧಾಕೃಷ್ಣ ಷ್ಣ ಗಿರೀಶರ ಎವಾದಕ । ಪ್ರಸಾದ್‌ ಪ್ಯಾ 
೩ರ್‌ - 

* ವೆಂಕಟಪ 

ಗೋಪಾಲಕೃಷ್ಣ ವೆಂಕಟಸುಬ್ಬಯ್ಯ ವೆಂಕಟ ಉಮೇಶ್‌ ಶಿ9ಗರಾಜ್‌ (ಬಾಲ 
ನಾಗಭೂಷಣ ನಾರಾಯಣ ಸುಬ್ರಹ್ಮಣ್ಯ ರಘು ಸಚಿನ್‌ ನಂದನ್‌ ಸಮರ್ಥ್‌ 
ಮುನೀಶ್ವರಯ್ಯ ವಿಶೇಶ್ವರಯ್ಯ ಶಂಕರ ಜಿ.ಎಂ. ಕಮಲನಾಭನ್‌ ೬ ಛಾಯಾಪತಿ 
ಶ್ರೀಧರ ಭಾನುಪ್ರಕಾರ್‌ ನಟರಾಜ ಈಶ್ವರ ನಟರಾಜ ಸತ್ಯನಾರಾಯಣ ಪಸಾದ 

ಸಂತೋಷ 


೧. ಜಿ.ಕೆ. ರಾಧಾಕೃಷ್ಣ: District Treasury Officer 

ಜಿ.ಕೆ. ನಾಗರಾಜನ್‌ (ದಿವಂಗತ): Retd Teacher, Nadondiligh School 

೩. ಡಾ. ಜಿ.ಎನ್‌. ನಂದಕಿಶೋರ್‌ : Prof-0.com, ATPSCollege of Com- 
merce 

4, JO9 Four: M.S. (Duke Uni) Retd) 

೫. ವಿ. ಜಿ. ವೆಂಕಟನಾರಾಯಣ(ದಿವಂಗತ) : Prof of Maths, National 


(೨ 


College 
೬ ಬಿ. ಎಂ. ಕಮಲನಾಭನ್‌ : Retd HM, Covt. School, CLimmalapura 
ಬಾಲಾಜಿ 


ಲೋಚನ ದೀಪ್ತಿ | ೧೦೧ 


ಕವಿ ವೆಂಕಟೇಶನ ವಂಶವೃಕ್ಷ 


ನ ತ 
ಷು 
i ಉಪಾಧ್ಯಾ 
fous ge 
ತಿಮ್ಮಯಾರ್ಯ 
“ಜಳ 
ತಿಮಾರ್ಯ 
| ೬ 
ಕವಿವೆಂಕಟೇಶ 
"ಟ್‌ 
ವೆಂಕಟೇಶ 
Rep I 
ಶಿವರಾಮಯ್ಯ ಶಂಕರಪ್ಪ ಗಿರೀಶ್ಚರ -111 


PS A SRS 
ವೆಂಕಪ್ಪ ಗುಂಡಪ್ಪ ತಿಮ್ಮಪ್ಪ ಮುನೀಶ್ಚರಯ್ಯ 


ಗಿರೀಶ್ವರ ಜಿ.ಕೆ. ಚಂದ್ರಶೇಖರ ಜಿ.ಕೆ.ರಾಧಾಕೃಷ್ಣ" ಜಿ.ಕೆ.ನಾಗರಾಜನ್‌” ಪ್ರಕ” 
ಮುರಳಿ 


ವಿನಾಯಕ ಪ್ರಸಾದ್‌ ad 
| 1 
ಕಾರ್ತೀಕ್‌" 
ನಂದ ನಾಗ 
ಕಿಶೋರ್‌" ಪ್ರಕಾಶ್‌ 
“- ವೆಂಕಟಪ 
ಣೆ ೧ 
ವೆಂಕಟಸುಬ್ಬಯ್ಯ ಗೋಪಾಲಕೃಷ್ಣ 


ನಾಗರಾಜ್‌ ಬಾಲ ಸುಬ್ರಹ್ಮಣ್ಯ ವೆಂಕಟ ನಾಗಭೂಷಣ ಉಮೇಶ್‌ 
೫ 
ನಾರಾಯಣ 


ಬಾಲಾಜಿ ರಘುನಂದನ್‌ ಸಚಿನ್‌ ಸಮರ್ಥ್‌ 


೧೦೨ | ಲೋಚನ ದೀಪ್ತಿ 


ಮುನೀಶ್ಚರಯ್ಯ 


ವಿಶ್ವೇಶ್ವರಯ್ಯ ME; ಜಿ.ಎಂ.ಕಮಲನಾಭನ್‌ 
| * 
ಛಾಯಾಪತಿ ನಟರಾಜ್‌ 
| ಸತ್ಯನಾರಾಯಣ ಶ್ರೀಧರ ಈಶರ 
ಪಸಾದ 
ಭಾನುಪ್ರಕಾಶ್‌ ನಟರಾಜ್‌ ಡ್‌ 
ಸಂತೋಷ 
ಅಡಿ ಟಿಪ್ಪಣಿಗಳು 


೧. ಕರ್ನಾಟಕ ಕವಿಚರಿತೆ: ರಾ. ನರಸಿಂಹಾಚಾರ್ಯ, ತೃತೀಯ ಸಂಪುಟ, ೧೯೩೪, ಪು 
೫೦ 
೨. ಹರಿಹರನ ಗಿರಿಜಾಕಲ್ಯಾಣ ಪ್ರಬಂಧ (ಸಂ) ಡಾ| ಶಿ.ಚೆ. ನಂದೀಮಠ, ಧಾರವಾಡ, 
೧೯೬೮, ಪು.೬೧ (ಮಾತೃಕೆಗಳ ವಿವರ). 
ಜಗನ್ನಾಥ ವಿಜಯಂ (ಸಂ) ಡಾ. ಆರ್‌ ಶಾಮಾಶಾಸ್ತಿ. ಮೈಸೂರು, ೧೯೭೬. 
ಕವಿವಿ ಶಾ ಸಂ.೪, ಪು.೭೯, ೮೦, ೮೧, ಕ್ರಸಂ೭೧ 
ಕವಿವಿ ಶಾ ಸಂ. ೪, ಪು. ೭೦, ೭೧, ೭೨, ಕ್ರಸಂ. ೬೧ 
ಶರಣ ಸಾಹಿತ್ಯ ೫೫೬1 ಸಂ., ೩ ಮೇ. ಜೂನ್‌ ೧೯೫೮ 
ಕವಿವಿ ಶಾ ಸ೦ಂ.೪, ಹು.೭೦ (ಸಾರಾಂಶ ಭಾಗ) 
ಕರ್ನಾಟಕ ಕವಿಚರಿತೆ: ಎರಡನೆಯ ಮುದ್ರಣ, ಪು. ೫೦-೫೨ 
ಅಲ್ಲೇ. ಪು.೫೦ 
೧೦. ಗುಮ್ಮಳಾಪುರದ ತಾಮ್ರಪಟಗಳು, ಕವಿವಿ ಶಾ ಸಂ. ಕ್ರ.ಸಂ.೬೧, ಪು.೭೦ 
೧೧ 


MAGS 0 ಅಗೆ 


ಲೋಚನ ದೀಪ್ತಿ | ೧೦೩ 


*ಸಂಶೋಧನ ವಿಧಿ-ವಿಧಾನ: ಇತಿಹಾಸ ಸಂಶೋಧನೆ 


ಪ್ರತಿಯೊಂದು ಪ್ರಸ್ತುತ ಘಟನೆ, ಸಾಧನೆ ಇತಿಹಾಸದಲ್ಲಿ ದಾಖಲೆ ಮಾಡಲಾಗುತ್ತದೆ. 
ಸಾಹಿತ್ಯ ಪರಿಷತ್ತಿನ ವಿವರವಾದ ಇತಿಹಾಸ ಬೆ೦ಗಳೂರಿನ ಇತಿಹಾಸಕ್ಕೆ ಪೂರ್ಣ 
ಪ್ರಸ್ತುತವಾಗಲಿ, ಹಾಗೆಯೇ ಬೆಂಗಳೂರಿನ ಪ್ರತಿಯೊಂದು ಘಟನೆ ಕರ್ನಾಟಕ ಇತಿಹಾಸಕ್ಕೆ 
ಪ್ರಸ್ತುತವಾಗಲಿ ಆಗುವುದಿಲ್ಲ. ಕರ್ನಾಟಕದ ಇತಿಹಾಸಕ್ಕೆ ಪ್ರಸ್ತುತವಾದ ಪ್ರತಿಯೊಂದು 
ಸ೦ಗತಿ ದೇಶದ ಇತಿಹಾಸಕ್ಕೆ ಪ್ರಸ್ತುತವಾಗದು. ಹೀಗೆ ಇತಿಹಾಸ ಬೇರೆ ಬೇರೆ ಮಜಲುಗಳಿಗೆ 
ಅನುಗುಣವಾಗಿ ರಚಿತವಾಗುತ್ತದೆ. ಮಾನವನ ಸಾಧನೆಗಳಿಗೆ ಸಂಬಂಧಿಸಿ ಬೇರೆ ಬೇರೆ 
ಘಟನೆ ಇತಿಹಾಸದಲ್ಲಿ ದಾಖಲೆ ಆಗುವುದು. ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿ ರಾಜಕೀಯ, 
ಸಾಹಿತ್ಯ, ಸ೦ಗೀತ ಇತ್ಯಾದಿಯಾಗಿ ಇತಿಹಾಸದ ಬಗ್ಗೆ ಒಂದು ಹೊಸ ನಿಲುವು ಇದೆ. 
ಯಾವ ಘಟನೆ, ಸಾಧನೆ ನಮಗೆ ಹೊಸ ಅನುಭವ ನೀಡಿ ಮಾರ್ಗದರ್ಶಕವಾಗಬಲ್ಲದೂ 
ಅದು ಇತಿಹಾಸದಲ್ಲಿ ದಾಖಲಾಗಬೇಕು. ಇಂಥ ವ್ಯವಸ್ಥಿತ ದಾಖಲೆ ಈ ದಿಸೆಯಲ್ಲಿ 
ನಮಲ್ಲಿ ಆಗಲಿಲ್ಲ. ರೋಮನ್‌ ಇತಿಹಾಸ ಬರೆಯುವ ಹೊತ್ತಿಗೆ ಜೂಲಿಯಸ್‌ ಸೀಜರ್‌ನ 
ಬಗ್ಗೆ ಅನೇಕ ಸ೦ಪುಟಗಳಷ್ಟು ಮಾಹಿತಿ ದೊರಕುತ್ತದೆ. ಆದರೆ ಸಮಕಾಲೀನ ಭಾರತದ 
ಶಾತವಾಹನರ ಸಾಮ್ರಾಜ್ಯದ ಬಗ್ಗೆ ಒಂದು ಸ೦ಪುಟವಾಗುವಷ್ಟು ಮಾಹಿತಿ ಕೂಡ 
ಸಿಕ್ಕುವುದಿಲ್ಲ. ಇದು ನಮಗೂ, ಪಾಶ್ಚಾತ್ಯರಿಗೂ ಇರುವ ವ್ಯತ್ಯಾಸ. ಇದರಿಂದ ಗತಕಾಲದ 
ಬಗ್ಗೆ ತಿಳುವಳಿಕೆ ಇಲ್ಲ ಎನ್ನುವಂತಿಲ್ಲ. ಆದರೆ ದಾಖಲೆ ಮಾಡುವ ಬಗ್ಗೆ ಸರಿಯಾದ 
ಪ್ರಜ್ಞೆ ಇರಲಿಲ್ಲವೆನ್ನಬಹುದು. 


ಒಬ್ಬ ರಾಜ ತಾನು ಸತತವಾಗಿ ಒಂದೇ ಸ್ಥಳದಲ್ಲಿ ಮಲಗಬಾರದು. ಸ್ಥಳ 
ಬದಲಾಯಿಸುತ್ತಿರಬೇಕು, ಹಾಗೆ ಅ೦ಗರಕ್ಷಕರನ್ನು ಬದಲಾಯಿಸುತ್ತಿರಬೇಕು. ಅವನು 
ಮಲಗುವ ಸ್ಥಳ, ವೇಳೆ ಅನ್ಕರಿಗೆ ತಿಳಿಯಬಾರದು, ರಾಜನಿಗೆ ಅಡಿಗೆ ಮಾಡಿ ತರುವವನು 


* (ಲೋಚನ- ಸಂಪುಟ-೧೧, ಸಂಚಿಕೆ-೧,೨, ೧೯೯೮) 


೧೦೪ | ಲೋಚನ ದೀಪ್ತಿ 


ರಾಜ ಊಟ ಮಾಡುವ ಮೊದಲು ಅವನ ಎದುರಿಗೆ ತಿನ್ನಬೇಕಾಗಿತ್ತು. ಕೌಟಿಲ್ಯನು 
ಅರ್ಥಶಾಸ್ತ್ರದಲ್ಲಿ ಇದನ್ನೆಲ್ಲ ಹೇಳುತ್ತಾನೆ. ಎಂದರೆ ಹಿಂದಿನ ಅಸಂಭವ ನಮ್ಮಲ್ಲಿ 
ದಾಖಲಾಗಲಿಲ್ಲವೆಂದಲ್ಲ. ಇಂಥ ಉದಾಹರಣೆಗಳೂ ಮಿತವಾದುವು. 


ಈಗ ಬಾಲ್‌ಪೆನ್‌ ಇದೆ, ಇದಕ್ಕೆ ಮೊದಲು ಪೌಂಟನ್‌ ಪೆನ್ನು ಇತ್ತು. ಅದಕ್ಕೂ 
ಮೊದಲು ಮಸಿಯಲ್ಲಿ ಅದ್ದಿ ಬರೆಯುವ ಲೇಖನಿ ಇತ್ತು. ನಾವು ಬಳಸುವ ವಸ್ತುಗಳಲ್ಲಿ 
ಇರುವ ಹೊಸ ದೋಷ ನಿವಾರಿಸಿ ಉಪಯೋಗಕ್ಕೆ ತರುವುದು ವಿಕಸನಶೀಲ ಮಾನವನ 
ಸ್ವಭಾವ. ಒಂದರಿಂದ ಮತ್ತೊಂದು ಅನುಕೂಲಕರವೆಂದು ಉಪಯೋಗ ಪಡೆಯಲು 
ಪೂರ್ವಾನುಭವ ಬೇಕಾಗುತ್ತದೆ. ಇದೇ ಇತಿಹಾಸ. ರಾಜರ ಕಥೆ, ಅವನು ಹುಟ್ಟಿದ್ದು, 
ಸತ್ತದ್ದು, ಯುದ್ಧ ಮಾಡಿದ್ದು ಮಾತ್ರ ಇತಿಹಾಸ ಎನ್ನಬಾರದು. ಪ್ರತಿಯೊಂದು ಬಳಕೆ 
ವಸ್ತುವಿನ ಸುಧಾರಣೆಯಾಗಬೇಕೆಂಬುದು ಇತಿಹಾಸವಾಗಿದೆ. ಇದೇ ರೀತಿ ಧರ್ಮ, 
ಸಾಹಿತ್ಯ, ಸಮಾಜದ ಬದಲಾವಣೆ ಇವುಗಳಿಗೆಲ್ಲ ಇತಿಹಾಸವಿದೆ. 


ಇತಿಹಾಸವನ್ನು ದಾಖಲೆ ಮಾಡುವುದು ಕಾಲಾನುಕ್ರಮವಾಗಿರಬೇಕು. ಯಾವ 
ಘಟನೆಯ ನಂತರ ಯಾವ ಘಟನೆ ನಡೆಯಿತು ಎಂದು ಕಾಲಾನುಕ್ರಮವಾದ ದಾಖಲೆ 
ಇರಬೇಕು. ಮುಸ್ಲಿಂರು ಇತಿಹಾಸವನ್ನು ತಾರೀಖ್‌ ಎನ್ನುತ್ತಾರೆ. ತಾರೀಖು ಎಂದರೆ 
ದಿನಾಂಕ. ಅವರು ತಾರೀಖು ವಾರ ದಾಖಲೆಗೆ ಮಹತ್ವ ನೀಡಿದ್ದರು. ಮಾರ್ಗದರ್ಶನ 
ಮಾಡುವಾಗ ಹಿಂದಿನ ಅನುಭವದಿಂದ ಮುಂದಿನ ಅನುಭವಕ್ಕೆ ಪ್ರಜ್ಞೆಯ ಇತಿಹಾಸ 
ಆಯಾ ಕ್ಷೇತದಲ್ಲಿ ಪಡೆದ ಅನುಭವವು ಮುಖ್ಯ. ಈ ವಿಕಸಿತವಾದ ಅನುಭವ ದಾಖಲೆಯೇ 
ಇತಿಹಾಸ. 


ಪ್ರಾಗೈತಿಹಾಸಿಕ ಕಾಲದ ಅಧ್ಯಯನ ಮಾಡುವ ಜನ ಬಹಳ ಕಡಿಮೆ. ಅಂದರೆ 
ಇತಿಹಾಸ ಪೂರ್ವಕಾಲದ ಕರ್ನಾಟಕ ಇತಿಹಾಸದ ಅಧ್ಯಯನ ಸಂಶೋಧನೆ 
ವ್ಯಾಪಕವಾಗಿ ಆಗಬೇಕು. ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಪುರಾತತ್ತ್ವ ಅಧ್ಯಯನಕ್ಕೆ 
ಇಂತಹ ವ್ಯವಸ್ಥೆ ಇದೆ. ಇದರಲ್ಲಿ ತರಬೇತಿ ಪಡೆದವರು ಬಹಳ ಕಡಿಮೆ. 
ಬೆರಳಣಿಕೆಯಷ್ಟು ಜನರಿದ್ದಾರೆ. ಉತ್ಪನನ, ತರಬೇತಿ ಅನುಭವ ಪಡೆದವರಲ್ಲಿ ಡಾ. ಅ. 
ಸುಂದರ ಅವರು, ಡಾ. ಎ.ವಿ. ನರಸಿಂಹಮೂರ್ತಿ ಅವರು, ಡಾ. ಸಿ. ನಾಗರಾಜು, 
ಡಾ. ಎಂ.ಎಸ್‌.ಕೃಷ್ಣಮೂರ್ತಿ, ಡಾ. ರಘುನಾಥ ಭಟ್‌, ಡಾ. ಎಂ.ವಿ.ಕೃಷ್ಣಪ್ಪ ಇವರೆಲ್ಲ 
ಇದ್ದಾರೆ. ಇವರ ಸಂಖ್ಯೆ ತೀರಾ ಕಡಿಮೆ. 


ಪ್ರಾಚೀನ ಇತಿಹಾಸ, ಮಧ್ಯಯುಗದ ಇತಿಹಾಸ, ಆಧುನಿಕ ಇತಿಹಾಸ ಎಂದು 
ವಿಭಜನೆ ಮಾಡಿದ್ದಾರೆ. ಯಾವ ಕಾಲದ ಇತಿಹಾಸದ ಅಧ್ಯಯನಕ್ಕೆ ಲಿಖಿತ ದಾಖಲೆಗಳು 


ಲೋಚನ ದೀಪ್ತಿ | ೧೦೫ 


ಸಿಕ್ಕುವುದಿಲ್ಲವೋ, ಆಗ ಅಲ್ಲಿ ಸಿಕ್ಕಬಹುದಾದ ಮೂಳೆ, ಮಡಿಕೆಚೂರು, ನಿವೇಶನ, 
ಶಿಲಾಯುಧಗಳ ಅಧ್ಯಯನದಿಂದ ಇತಿಹಾಸ ಪೂರ್ವಕಾಲದ ಅಧ್ಯಯನ ಆಗುತ್ತದೆ. 
ಆದಿ ಶಿಲಾಯುಗ ಆಗುತ್ತದೆ. ಬೃಹತ್‌ ಶಿಲಾಯುಗ, ನವಶಿಲಾಯುಗ ಮುಖ್ಯ ವಿಭಾಗಗಳು. 
ಆಗ ಮನುಷ್ಯರು ಯಾರಿದ್ದರು? ಆಗಿನ ವ್ಯಕ್ತಿ ನಾಮಗಳೇನು ತಿಳಿಯದು. ಸಾಮಾಜಿಕ, 
ಧಾರ್ಮಿಕ, ಆರ್ಥಿಕ, ನಂಬಿಕೆ ಯಾವುದು? ಹೇಗಿರಬಹುದು? ಸಾಮೂಹಿಕ ಜೀವನ 
ಹೇಗಿತ್ತು? ಇಂಥ ವಿಷಯಗಳ ಬಗೆಗೆ ಅಲಸ್ಪಲ್ಲ ಅಧ್ಯಯನ ಮಾಡಬಹುದು. ಧಾರ್ಮಿಕ 
ಚಿಂತನೆಯಲ್ಲಿ ಹೆಣ ಹೂಳುವಾಗ ಅದರ ಜೊತೆಯಲ್ಲಿಡುತ್ತಿದ್ದ ವಸ್ತುಗಳು ಯಾವುವು? 
ಎ೦ಬುದನ್ನು ತಿಳಿದಾಗ ಸಾಮೂಹಿಕ ಜೀವನ ಹೇಗಿರಬಹುದು? ಎಂದೂ 


ಊಹಿಸಬಹುದು. ಧಾರ್ಮಿಕ ನಂಬಿಕೆಗಳ ಬಗ್ಗೆ ಕೂಡ ಅದರಿಂದ ಕಲ್ಪನೆ ಬರುತ್ತೆ. 


ಕರ್ನಾಟಕದ ಪ್ರಾಚೀನ ಇತಿಹಾಸದ ಅಧ್ಯಯನದ ಬಗ್ಗೆ ಶಾಸನಗಳು ಮುಖ್ಯ 
ಆಧಾರ. ಭಾರತದ ೧೦ನೇ ಶತಮಾನದವರೆಗೆ ಪ್ರಾಚೀನ ಇತಿಹಾಸ. ಕರ್ನಾಟಕಕ್ಕೆ 
ವಿಜಯನಗರದವರೆಗೆ ಆರಂಭದ ಇತಿಹಾಸ. ಮುಂದೆ ೧೫೬೫ರ ವರೆಗೆ ಮಧ್ಯಯುಗ, 
ವಿಜಯನಗರವನ್ನು ಮಧ್ಯಯುಗ ಎನ್ನುತ್ತೇವೆ. ಮೊಗಲರ ಆಡಳಿತಕ್ಕೆ ಸಂಬಂಧಪಟ್ಟ 
ಹಾಗೆ, ಮೈಸೂರು ಅರಸರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಶಾಸನಗಳು ಅಲ್ಪಸ್ತಲ್ಪ 
ಉಪಯೋಗ ಬರುತ್ತದೆ. ಆದರೆ ಇಲ್ಲಿ ಶಾಸನಗಳು ಗೌಣವಾಗುತ್ತವೆ. ಪ್ರಾಚೀನ ಇತಿಹಾಸದ 
ಬಗ್ಗೆ ಶಾಸನ, ನಾಣ್ಯಗಳಿವೆ. ಪುರಾಣಗಳಲ್ಲಿ ಉಲ್ಲೇಖವಿದೆ. ಶಾತವಾಹನರ ಬಗ್ಗೆ 
ಶಾಸನಗಳಲ್ಲಿ ಉಲ್ಲೇಖವಿದೆ. ಸಂಸ್ಕೃತದಲ್ಲೂ ಕಥನಗಳಲ್ಲಿ ಬರುತ್ತವೆ. ಕೆಲವು ವಿದೇಶಿ 
ಲೇಖಕರೂ ಸಿಗುತ್ತಾರೆ. ಟಾಲೆಮಿಯಂಥ ಹ್ಯುಯೆನ್‌-ತ್ನಾಂಗ್‌ನಂಥ ಪ್ರವಾಸಿಗಳು 
ಇದ್ದಾರೆ. ಆದರೆ ಶಾಸನಗಳು ಬಹುಮುಖ್ಯ ಶಾಸನಗಳನ್ನು ಇತಿಹಾಸಕಾರ ನೇರಗೊಳಿಸಿ 
ಅರ್ಥ ಮಾಡಿಕೊಳ್ಳುವುದು ಕಪ್ಪ ಲಿಪಿಶಾಸ್ತ್ರ ತಿಳಿದಿರಬೇಕು. ಇಂಥವರು ನಮ್ಮಲ್ಲಿ 
ಹಲವಾರು ಆಗಿ ಹೋಗಿದ್ದು, ಇಂಥವರು ಈಗಲೂ ಇದ್ದಾರೆ. ಶಾಸನ ಪತ್ತೆ ಹಚ್ಚಿ, 
ಪ್ರತಿಮಾಡಿ, ಭಾಷಾಂತರ ಮಾಡಿ ಮುದ್ರಿಸಿದ್ದಾರೆ. ಆದರೆ ಮುದ್ರಿತವಲ್ಲ, ಶಾಸನಗಳ 
ಪಡಿಯಚ್ಚನ್ನು ನೋಡಿ ಅರ್ಥಮಾಡಿಕೊಳ್ಳುವುದು ಬಹು ಮುಖ್ಯವಾದದ್ದು ಶಾಸನಗಳನ್ನು 
ಪ್ರತಿ ಮಾಡಿ ಎಡಿಟ್‌ ಮಾಡುವವರು ಪತ್ತೆ ಮಾಡಿದವರು ಅದರ ಸತ್ಯ ಸಂಗತಿಯನ್ನು 
ಅರ್ಥಮಾಡಿಕೊಂಡು ಹೇಳಿರುತ್ತಾರೆ. ಶಾಸನಗಳಲ್ಲಿ ಕೂಟ ಶಾಸನ, ನೈಜ ಶಾಸನ 
ಎಂದು ಹೇಳುತ್ತಾರೆ. ಕೃತಕ ದಾಖಲೆಗಳು ಶಿಲಾ ಶಾಸನಗಳಲ್ಲಿ ಕಡಮೆ. ತಾಮ್ರಶಾಸನಗಳಲ್ಲಿ 
ಹೆಚ್ಚು. ಅದರೆ ಕೂಟ ಶಾಸನಕ್ಕೂ ಬೆಲೆ ಇರುತ್ತದೆ. ಇಂಥ ಶಾಸನಗಳಲ್ಲಿ ಕೆಲವೊ೦ದು 
ಸತ್ಯಾಂಶಗಳು ಇರುತ್ತದೆ. ಈ ಸತ್ಯ ಅನುಭವದಿಂದ ತಿಳಿಯಬೇಕಾದದ್ದು. ದೇವಸ್ಥಾನದ 
ಗೋಡೆ ಮೇಲೆ ಶಾಸನಗಳು ಇರುತ್ತವೆ. ಆಲಯವನ್ನು ಕೆಡಹುವ ಪ್ರಸಂಗ ಬರುತ್ತದೆ. 


೧೦೬ | ಲೋಚನ ದೀಪ್ತಿ 


ಅಗ ಅದನ್ನು ಇನ್ನೊಂದು ಚಪ್ಪಡಿ ಕಲ್ಲಿನಲ್ಲಿ ಪ್ರತಿ ಮಾಡಿ ಇಡುತ್ತಾರೆ. ೭ನೇ ಶತಮಾನದ 
ಶಾಸನವನ್ನು ೧೦ನೇ ಶತಮಾನದಲ್ಲಿ ಪ್ರತಿ ಮಾಡುವಾಗ ತಪ್ಪಾಗಿದ್ದರೆ ಅದನ್ನು ಕೂಟ 
ಶಾಸನ ಎ೦ದು ಹೇಳಲು ಬರುವುದಿಲ್ಲ. ಕೆಲವು ಶಾಸನಗಳ ತಾಮ್ರ ಪಟಗಳನ್ನು 
ಕಾಗದದಲ್ಲಿ ಪ್ರತಿ ಮಾಡಿದ್ದೂ ಇದೆ. ಕಡತದಲ್ಲಿ ಪ್ರತಿ ಮಾಡಿದ್ದೂ ಇದೆ. ಆದ್ದರಿ೦ದ 
ನಿಮಗೆ ಸತ್ಯದ ಚೌಕಟ್ಟು ಸ್ವಲ್ಪ ಗೊತ್ತಿರಬೇಕು. ಈ ಚೌಕಟ್ಟು ಗೊತ್ತಿಲ್ಲದಿದ್ದರೆ ಅದರಿ೦ದ 
ಸತ್ಯ ವಿಚಾರ ಸಂಗಹ ಮಾಡಲು ಸಾಧ್ಯವಿಲ್ಲ. ಒಂದು ವಿಷಯದ ಬಗ್ಗೆ ೧೦ ಅಥವಾ 
೨೦ ಶಾಸನಗಳನ್ನು ಅಧ್ಯಯನ ಮಾಡಿದರೆ ನಿಮ್ಮ ಮನಸ್ಸಿಗೆ ಅದರ ಒಳಗಣ ಚೌಕಟ್ಟು 
ಮೂಡುತ್ತದೆ. ಕದಂಬರ ಇತಿಹಾಸ ಏನೂ ಗೊತ್ತಿಲ್ಲದಿದ್ದರೆ ಅವರ ಎಲ್ಲಾ ಶಾಸನಗಳನ್ನು 
ಓದಿ ಒಂದು ಇತಿಹಾಸ ರೂಪಿಸಬಹುದು. ಆದರೆ ಈಗಾಗಲೇ ರೂಪಿಸಿರುವ 
ಇತಿಹಾಸವನ್ನು ಅಭ್ಯಸಿಸಿ ಶೋಧನೆ ಮಾಡಿದಾಗ ಅದರಲ್ಲಿ ಎಷ್ಟು ನಿಜ, ಎಷ್ಟು ತಪ್ಪು 
ಎಂದು ವಿವೇಚನೆಯಿಂದ ನಿರ್ಣಯಿಸಬಹುದು. 

ಸಂಶೋಧನೆಯಲ್ಲಿ ಎರಡು ಭಾಗ: ಒಂದು ಭಾಗ ದಾಖಲೆ. ಆ ಕಾಲದ್ದೆ 
ಎನ್ನುವುದು, ಅದರ ಭಾಷೆ ಲಿಪಿ ಕಾಗದವಾದರೆ ಬಳಸಿದ ಕಾಗದದ ಕಾಲ, ಅದರಲ್ಲಿರುವ 
ವಾಟರ್‌ ಮಾರ್ಕ್‌ ಇತ್ಯಾದಿಗಳ ಪರೀಕ್ಷೆ. ಇನ್ನೊಂದು ಬಾಹ್ಯವಿಮರ್ಶೆಗಳು. 
'ವಿಕಮಾಂಕದೇವ ಚರಿತಂ' ಕಾವ್ಯದಲ್ಲಿ ಆರನೆಯ ವಿಕ್ರಮಾದಿತ್ಯ ತನ್ನ ಅಣ್ಣನನ್ನು 
ಬಂದೀಖಾನೆಯಲ್ಲಿಟುಕೊಂಡು ಪಟ್ಟಕ್ಕೆ ಬ೦ದ ವಿಷಯ ಇದೆ. "ಬಾಣನ ಹರ್ಷ ಚರಿತೆ'ಯಲ್ಲಿ 
ಕಾಣಲಾರದ ಸಂಗತಿಯಿದ್ದು ಅಣ್ಣ ರಾಜವರ್ಧನ ನಂತರ ಹರ್ಷ ಪಟ್ಟಾಭಿಶಿಕ್ಷನಾದ. 
ಆದರೆ ಅವನು ಅಣ್ಣನ ಮರಣಕ್ಕೆ ಕಾರಣನೆಂಬ ಊಹ ಇದೆ. ತಂಗಿಯ ಗಂಡನ 
ರಾಜ್ಯ ಅಪಹರಿಸಲು ಅವನ ಕೊಲೆಗೂ ಕಾರಣನಾದನೆಂದು ಅಭಿಪ್ರಾಯವಿದೆ. ಆದರೆ 
ಬಾಣನ ಹರ್ಷ ಚರಿತದಿಂದ ಈ ಒಳಗುಟ್ಟು ಗೊತ್ತಾಗದು. ಕೆಳದಿ ಶಿವಪ್ಪನಾಯಕರ 
ಬಗ್ಗೆ ಮೈಸೂರಿನ ದಾಖಲೆಗಳು ಹೇಳುವ ಕೆಲ ಸಂಗತಿಗಳು. ರಾಜೇಂದ್ರ ನಾಮೆಯಲ್ಲಿ 
ಮೈಸೂರು ಕೆಳದಿ ಇತಿಹಾಸದ ಬಗ್ಗೆ ಬರುವ ಕೆಲವು ವಿವರಗಳು ಸುಳ್ಳು ಎಂದು 
ಹೇಳಲು ಸಾಧ್ಯವಾಗದು. ಮೈಸೂರಿನ ಖಂಡೇರಾಯ ಅಲ್ಲಿಯ ಮಹಾರಾಣಿ ಜೊತೆ 
ಸಂಬಂಧ ಹೊಂದಿದ್ದ ಎಂದು ರಾಜೇ೦ದ್ರನಾಮೆಯಲ್ಲಿ ಹೇಳಿದೆ. ಇದನ್ನೆಲ್ಲಾ ತಿರಸ್ಕರಿಸಲು 
ಕಷ್ಟವಾಗುತ್ತದೆ. ಇಲ್ಲಿ ಹೇಳಿದ್ದೆಲ್ಲಾ ಸತ್ಯವಲ್ಲ. ಹಾಗೆ ಹೇಳಿದುದರ ಉದ್ದೇಶವೇನು? 
ಬರೆದ ವ್ಯಕ್ತಿ ಯಾರು? ಎಂಬುದನ್ನೆಲ್ಲ ಪರಿಶೀಲಿಸಿ ವಿಮರ್ಶೆ ಮಾಡಬೇಕಾಗುತ್ತದೆ. 
ಇತಿಹಾಸ ಸಂಶೋಧನೆಯಲ್ಲಿ ಇದು ಬಹಳ ಮುಖ್ಯ. 


ದೇವರಾಜ ಅರಸು ಅವರ ಆಡಳಿತದ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ 
ದೇವೇಗೌಡರು ಏನಾದರು ಬರೆದರೆ ಸತ್ಕಾಂಶ ಎಷ್ಟು ಅಂತ ಗಮನಿಸಬೇಕಾಗುತ್ತದೆ. 


ಲೋಚನ ದೀಪ್ತಿ | ೧೦೭ 


ಮಿತ್ರನಾದವನು ತನ್ನ ಮಿತ್ರನ ಬಗ್ಗೆ ಎಲ್ಲ ಸತ್ಯವನ್ನು ಹೇಳದೆ ಇರಬಹುದು. ಶತ್ರು 
ಆದವನು ವ್ಯಕ್ತಿಯ ಬಗ್ಗೆ ಅಪ್ರಿಯ ಘಟನೆ ವಿವರ ಹೇಳಬಹುದು. ಅವನು ಹೇಳಿದ್ದು 
ಮತ್ತರದಿಂದಲೋ ಅಥವಾ ನಿಜವಾದ ಕಾರಣದಿಂದಲೋ ಎ೦ಬುದನ್ನು ಇತಿಹಾಸ 
ಸಂಶೋಧಕ ಆಂತರಿಕವಾಗಿ ವಿಚಾರ ಮಾಡಬೇಕಾಗುತ್ತದೆ. ಬೆಂಗಳೂರನ್ನು ಚಿಕ್ಕದೇವರಾಜ 
ಒಡೆಯರು ಮೂರು ಲಕ್ಷ ರೂಪಾಯಿಗಳಿಗೆ ಮೊಗಲರಿಂದ ಖರೀದಿ ಮಾಡಿದರು 
ಎ೦ದು ಮೈಸೂರಿನ ದಾಖಲೆಗಳು ಹೇಳುತ್ತವೆ. ಇತ್ತೀಚೆಗೆ ಮೊಗಲರ ಪರ್ಶಿಯನ್‌ 
ದಾಖಲೆಗಳಿಂದ ತಿಳಿದು ಬಂದದ್ದು. ಮೊಗಲರಿಂದ ಅವರ ಮಾಂಡಲೀಕತ್ವ ಸ್ವೀಕರಿಸಿ 
ಬೆ೦ಗಳೂರಿನ ಭಾಗವನ್ನು ತನಗೆ ಕೊಟ್ಟಿದ್ದಕ್ಕೆ ಅವರಿಗೆ ಕಂದಾಯ ಕೊಡುತ್ತೇವೆ ಎಂದು 
ಚಿಕ್ಕದೇವರಾಯರು ಒಪ್ಪಂದ ಮಾಡಿಕೊಂಡಿದ್ದರು. ಔರಂಗಜೇಬನು ಬೆಂಗಳೂರನ್ನು 
ಚಿಕ್ಕದೇವರಾಯನ ಮಾಂಡಲಿಕಗಿರಿಗೆ ಕೊಟ್ಟಿದ್ದು ಎಂದಾಗ ಮರಾಠರು ಕಂದಾಯ 
ವಸೂಲಿ ಮಾಡಲು ಏಕೆ ಬರುತ್ತಿದ್ದರು? ಎಂಬ ಪ್ರಶ್ನೆ ಏಳುತ್ತದೆ. ಮೈಸೂರಿನ 
ಬರಹಗಾರರು ಮರಾಠರು ಸುಲಿಗೆ ಮಾಡಲು ಬರುತ್ತಿದ್ದರು ಎಂದಿದ್ದಾರೆ. ಆದರೆ 
ದಕ್ಷಿಣದಲ್ಲಿ ಜಾತ, ಸರದೇಶ್‌ ಮುಖಿ ಸಂಗ್ರಹ ಮಾಡುವ ಅಧಿಕಾರ ಮರಾಠರಿಗೆ 
ಮೊಘಲರಿಂದ ಬ೦ದಿರುವುದನ್ನು ಇತಿಹಾಸ ಹೇಳುತ್ತದೆ. 


ಹಾಗೆಯೇ ಕೆಳದಿ ಇತಿಹಾಸದಲ್ಲಿ ಚನ್ನಮ್ಮಾಜಿಗೆ ಪಟ್ಟವೇರಲು ಶಿವಾಜಿ ಸಹಾಯ 
ಮಾಡಿರುವುದು ಗೊತ್ತಾಗುವುದಿಲ್ಲ. ಚನ್ನಮ್ಮ ರಾಜರಾಮನಿಗೆ ರಕ್ಷಣೆಕೊಟ್ಟು ಮೊಗಲರ 
ಕೈಲಿ ಸೋತಿರುವುದು ದಾಖಲೆಯಾಗಿದೆ. ಹಾಗೆ ಸೋತಿಲ್ಲ ಎಂದು ಕೆಳದಿ ಇತಿಹಾಸ 
ಹೇಳುತ್ತದೆ. ಆದರೆ ಸೋತು ಮೊಗಲರಿಗೆ ಮೂರು ಕೋಟೆ ಬಿಟ್ಟು ಕೊಟ್ಟು ನಿಗದಿಯಾಗಿ 
ಪೊಗದಿ ಕೂಡ ಕೊಟ್ಟಳು ಎ೦ದು ಪೋರ್ಚುಗೀಸ್‌ ದಾಖಲೆಯಿಂದ ಗೊತ್ತಾಗುತ್ತದೆ. 


ಅದೇ ರೀತಿ ಬೋಳರು ಕಲ್ಯಾಣ ಚಾಳುಕ್ಕರನ್ನು ಸೋಲಿಸಿದ್ದಾಗಿ ತಮ್ಮ ಶಾಸನಗಳಲ್ಲಿ 
ಹೇಳುತ್ತಾರೆ. ಚಾಳುಕ್ಕರು ಚೋಳರ ಮೇಲೆ ನಾವು ಗೆದ್ದೆವು ಎಂದು ಹೇಳಿಕೊಳ್ಳುತ್ತಾರೆ. 
ಆದರೆ ಅದನ್ನು ಸಂಶೋಧಕ ಸರಿಯಾಗಿ ಅಧ್ಯಯನ ಮಾಡಿ ತಿಳಿದುಕೊಳ್ಳಬೇಕಾಗುತ್ತದೆ. 
ಹೀಗೆ ಮೊದಲು ವಿಷಯಗ್ರಹಣ, ಸಂಗಹ ಮಾಡಿ ಅತಿಶಯೋಕ್ತಿಗೆ ಎಡೆಕೊಡದಂತೆ 
ನಿಷಕ್ಷಪಾತ ಧೋರಣೆಯಿಂದ ಇತಿಹಾಸವನ್ನು ಪರಿಶೀಲಿಸಬೇಕಾಗುತ್ತದೆ. ಕನ್ನಡಿಗರಿಗೆ 


ಅವಮಾನ ಆಗಬಾರದು ಎಂದು ಇತಿಹಾಸ ಬರೆಯುವುದಾದರೆ ನಾಡಿನ ಏಳುಬೀಳನ್ನು ' 


ನಿರಪೇಕ್ಷ ಭಾವದಿಂದ ಕಂಡಂತೆ ಆಗುವುದಿಲ್ಲ. ನಿರಪೇಕ್ಷ ಭಾವ ಇರಬೇಕು, ಭಾವೈಕ್ಯತೆ 
ಇರಲಾಗದು. ಮರಾಠರು ಹಾವಳಿ ಮಾಡಿದರು ಎ೦ದು ಮಾತ್ರಹೇಳಿ ಅದರ ಕಾರಣ 


ತಿಳಿದುಕೊಳ್ಳದಿದ್ದರೆ ಇತಿಹಾಸಕ್ಕೆ ಅಪಚಾರವೆಸಗಿದಂತೆ. ಔರಂಗಜೇಬನ ಬೆನ್ನು ಹತ್ತಿ 


ಮರಾಠರು ಬರದಿದ್ದರೆ ಕೆಳದಿ, ಮೈಸೂರುಗಳೂ ಸಹ ಬಿಜಾಪುರ, ಗೋಲ್ಕೊಂಡಗಳಂತೆ 


೧೦೮ | ಲೋಚನ ದೀಪ್ತಿ 


' 


ಯಾವಾಗಲೋ ಮೊಗಲರ ಕೈ ಸೇರುತ್ತಿದ್ದವು. ಆಗ ಆ ಪ್ರದೇಶ ಕೂಡ ಹೃದರಾಬಾದ್‌ 
ನಿಜಾಮನ ಕೈ ಸೇರುತ್ತಿತ್ತು ಆದರೂ ಮರಾಠರು ಕರ್ನಾಟಕವನ್ನು ಸುಲಿದರೆಂಬುದೇನೂ 
ಸುಳ್ಳಲ್ಲ. 

೧೭೦೪ರಲ್ಲಿ ಚಿಕ್ಕದೇವರಾಯ ಒಡೆಯರು ತೀರಿಕೊಂಡಾಗ ಔರಂಗಜೇಬ 
ದಖನ್ನಿನಲ್ಲಿ ಇದ್ದು, ತಕ್ಷಣ ಶ್ರೀರಂಗಪಟ್ಟಣ ಲೂಟಿ ಮಾಡಿ ಅಲ್ಲಿರುವ ಸಂಪತ್ತು ತನ್ನಿ 
ಎಂದು ಸೈನಿಕರಿಗೆ ಆಜ್ಞೆ ಮಾಡಿದ್ದ. ಶ್ರೀರಂಗಪಟ್ಟಣದ ಕರಡಿ ಮೃತ್ಯುವಿನ ದವಡೆಗೆ 
ಸೇರಿತು ಎಂದು ಉದ್ಗರಿಸಿದ. ಚಿಕ್ಕದೇವರಾಯ ಒಡೆಯರು "ನವಕೋಟಿ ನಾರಾಯಣ' 
ಎಂಬ ಪ್ರಸಿದ್ಧಿ ಪಡೆದಿದ್ದರು. ಈ ದಾಳಿಯನ್ನು ಮರಾಠರು ತಮ್ಮದೇ ಕಾರಣಕ್ಕಾಗಿ 
ತಡೆಗಟ್ಟಿದ್ದರು, ಇಲ್ಲವಾದರೆ ಮೈಸೂರು ಮುಂದೆ ನಿಜಾಮನ ರಾಜ್ಯ ಆಗುತ್ತಿತ್ತು. 
ಔರಂಗಜೇಬ ನಿಧನನಾದ ನಂತರ ಮರಾಠರು ಹಿಂದಕ್ಕೆ ಹೋದರು, ಮೈಸೂರು 
ಉಳಿಯಿತು. ಔರಂಗಜೇಬನಿಗೆ ಕೆಳದಿ ರಾಜ್ಯ ನುಂಗಬೇಕೆಂದೂ ಶ್ರೀರಂಗಪಟ್ಟಣ ಗೆಲ್ಲುವುದು 
ಸುಲಭವಲ್ಲ ಎ೦ದು ಗೊತ್ತಿತ್ತು ಕಂಠೀರವ ನರಸರಾಜ ಒಡೆಯುರು ಬಿಜಾಪುರದವರನ್ನು 
ಹೊಡೆದು ಓಡಿಸಿದ್ದರು. ಕರ್ನಾಟಕದಲ್ಲಿ ಕೆಲವರಾದರೂ ಮಿತ್ರರಾಗಿ ಇರಲಿ ಎಂದು 
ಔರಂಗಜೇಬನ ಇರಾದೆಯಾಗಿತ್ತು. ಔರಂಗಜೇಬನ ಸೈನ್ಯ ಈ ದಾಳಿಯಲ್ಲಿತ್ತು ಕೆಲವು 
ಅನ್ನಾವಗತಿಕವಾಗಿ ಓಡಾಡಿತ್ತು. ಹಲವು ಲಕ್ಷ ಜನ ಯಾವುದೋ ಊರಿಗೆ ಹೋದರು. 
ಆ ಊರಿನ ಸರ್‌ದೇಶಮುಖ ಮಧ್ಯಾಹ್ನದ ಹೊತ್ತು ಕುಡಿಯುವ ನೀರಿಲ್ಲದ ಪ್ರಸಂಗದಲ್ಲಿ 
ನೀರು ಕೊಟ್ಟು ಊಟ ಹಾಕಿದ. ಖುಷಿಯಿಂದ ಔರಂಗಜೇಬ ಆ ಊರಿನ ದೇವಸ್ಥಾನಕ್ಕೆ 
೧೦೦೦೦ಮೊಹರು ದಾನ ಕೊಟ್ಟ ಹೀಗೆ ದಾನ ಕೊಟ್ಟ ಅನೇಕ ಉದಾಹರಣೆಗಳು 
ಸಿಕ್ಕುತ್ತವೆ. ಆತ ೨೭ ವರ್ಷ ದಖನಿನಲ್ಲಿದ್ದ. ಇದರ ಸರಿಯಾದ ಅಧ್ಯಯನ ಈವರೆಗೆ 
ಆಗಿಲ್ಲ. ಕರ್ನಾಟಕದ ಮುಸಲರ ಒಡಂಬಡಿಕೆಯ ವಿವರ ಸಿಕ್ಕಿಲ್ಲ. ಈ ಬಗ್ಗೆ ನಯೀಂ 
ಅವರು ಬರೆದ ಒಂದು ಪುಸ್ತಕ ಇದೆ. ಅದರಲ್ಲಿ ಅವರು ಇಡೀ ಕರ್ನಾಟಕವನ್ನು 
ಮೊಗಲ್‌ ಸಾಮ್ರಾಜ್ಯದ ಭಾಗವಾಗಿ ತೋರಿಸಿ ಅದರಲ್ಲಿ ಯಾವ ಯಾವ ತಾಲೂಕು 
ಇತ್ತು ಎ೦ಬುದನ್ನು ತೋರಿಸಿದ್ದಾರೆ. ಚಿಕ್ಕದೇವರಾಯರನ್ನು ಮೊಗಲ ದಾಖಲೆಗಳಲ್ಲಿ 
ರಾಜ ಎಂದು ಕರೆದಿಲ್ಲ. ಶ್ರೀರಂಗಪಟ್ಟಣದ ಜಮೀನ್ದಾರ ಎಂದು ಸಾಧಿಸಿದ್ದಾರೆ. ಕೆಳದಿ 
ಚನ್ನಮ್ಮನನ್ನು "ಹೆಣ್ಣು ಕರಡಿ" ಎಂದು ಕರೆದಿದ್ದಾರೆ. ಕಾರಣ ತಿಳಿಯದು. ಈ ಎವರಗಳನ್ನು 
ಒಳಗೊಂಡ ಡಾ॥ ಸೇತುಮಾಧವರಾವ್‌ ಪಗಡಿಯವರ ಮೂರು ಲೇಖನಗಳು ಮಿಥಿಕ್‌ 
ಸೊಸೈಟಿಯ ಜರ್ನಲ್‌ನಲ್ಲಿ ಕೂಡ ಪ್ರಕಟವಾಗಿದೆ. ಸೋದೆ ಸದಾಶಿವ ನಾಯಕನನ್ನು 
ಮತಾಂತರ ಮಾಡಬೇಕೆಂದು ಔರಂಗಜೇಬ ನಿರ್ಣಯಿಸಿದನಂತೆ. ಅವನಿಗೆ ಯಾವ 
ಹೆಸರು ಕೊಡಬೇಕೆಂದು ನಿರ್ಣಯ ಆಗಿತ್ತಂತೆ. ಬೆಳವಡಿ ಮಲ್ಲಮ್ಮನ ಸೋದರ ಈ 


ಲೋಚನ ದೀಪ್ತಿ | ೧೦೯ 


ಸೋದೆ ಸದಾಶಿವ ನಾಯಕ. ಬ್ರಿಟಿಷರನ್ನು ತಡವಾಡದಿ೦ದ ಹೊರದೂಡಿದವನು. ಈ 
ಎಲ್ಲ ಅಸ೦ಗತಗಳನ್ನು ಸ೦ಗತಗೊಳಿಸುವುದು ಇತಿಹಾಸಕಾರನ ಕೆಲಸ. ಇದಕ್ಕಾಗಿ 
ಸಂಶೋಧನಾ ವಿಧಿವಿಧಾನಗಳನ್ನು ನಿಷ್ಠಯಿಂದ ಅನುಸರಿಸಬೇಕು. ' 


ಮಧ್ಯಯುಗದಲ್ಲಿ ಬರುವ ಕೋಟೆ, ಕೊತ್ತಲ, ಶಿಲ್ಪ, ಸಾಮಾಜಿಕ ಜೀವನ, 
ಅರ್ಥವ್ಯವಸ್ಥೆ , ಸ೦ಗೀತಾದಿ ವಿಷಯ ತಿಳಿದುಕೊಳ್ಳಲು. "ಮಾನಸೋಲ್ಲಾಸ'ದಲ್ಲಿ 
ಹೇಳಿರುವುದನ್ನು ಓದಿದರೆ ತಿಳಿಯಬಹುದು. ಇದು ಒಳೆಯ ಕೃತಿ, ಸಂಸ್ಕೃತಿಯ ಬಗ್ಗೆ 
ಇದರಲ್ಲಿ ಅಪಾರ ವಿವರಗಳಿವೆ. 


ಬಾದಾಮಿಯ ಜನಜೀವನ ಹೇಳೋದಾದರೆ ಬಾದಾಮಿಯ ೩ನೇ ಗುಹೆಯಲ್ಲಿ ' 


ಬ್ರೋಕೇಡ್‌ ವಿಗ್ರಹ ಉಬ್ಬು ಶಿಲ್ಪ ನೋಡಬೇಕು. ಗಣ್ಯರಾದ ಇಬ್ಬರು, ಒಂದು ಗಂಡು 
ಮತ್ತೊಂದು ಹೆಂಗಸು ಚೆನ್ನಾಗಿ ಕುಡಿದಿದ್ದಾರೆ. ಯಾವುದೋ ಪಾರ್ಟಿಗೆ ಹೋಗಿ 
ಬಂದಿದ್ದಾರೆ. ಹೆಂಡತಿ ಹೆಚ್ಚು ಕುಡಿದು ಕುಸಿದು ಬೀಳುವಂತೆ ಇದ್ದಾಳೆ. ಗಂಡ, ಅವಳು 
ಬೀಳದಂತೆ ಅವಳ ಸೊಂಟ ಹಿಡಿದಿದ್ದಾನೆ. ಇದನ್ನು ಅಲ್ಲಿ ಬರೆದಿಲ್ಲ, ಶಿಲ್ಪವನ್ನು ನೋಡಿದಾಗ 
ತಿಳಿಯಬಹುದು. ಶಿಲ್ಪಿಯ ಚಾತುರ್ಯ ಮೆಚ್ಚಿ ಕನ್ನಡದಲ್ಲಿ ತೆಲುಗಿನಲ್ಲಿ, ತಮಿಳಿನಲ್ಲಿ ಬರಹಗಳು 


ದಾಖಲೆಗಳು ಸಿಗುತ್ತವೆ. ಇಂಥವುಗಳ ಆಧಾರದಿಂದ ಆಯಾ ಕಾಲದ ಜನಜೀವನದ | 


ಮೇಲೆ ಇತಿಹಾಸಕಾರರು ಬೆಳಕು ಚೆಲ್ಲಬೇಕಾಗುತ್ತದೆ. 

ವಿಜಯನಗರದ ನಂತರದ ಕಾಲದಲ್ಲಿ ಶಾಸನಗಳು ಕಡಿಮ ಆಗಿ ಕಾಗದದ 
ಬಳಕೆ ಹೆಚ್ಚಾಯಿತು. ಮುಸ್ಲಿಮರ ಕಾಲದಲ್ಲಿ "ತಾರೀಖ' ಎಂದು ಬರೆದಿಡುತ್ತಿದ್ದರು. 
ತಾರೀಖ ಎಂದರೆ ಇತಿಹಾಸ. ಮರಾಠರ ದಾಖಲೆಗಳಲ್ಲಿ “"ಅ೦ಂತಸ್ತು' ಎಂಬ ಶಬ್ದವಿದೆ. 
ಇದು ಲಂಚಕ್ಕೆ ಸ೦ಬಂಧಿಸಿದ್ದು. ಗದ್ಯದಲ್ಲಿ ಕೃತಿಗಳಿವೆ. ಹಾಗೆಯೇ ಪದ್ಯರೂಪದಲ್ಲಿ 
ಮಠ, ದೇವಸ್ಥಾನಗಳಲ್ಲಿ ವರ್ಜಂಧೇರ್ಕಾಜ ಸಿಕ್ಕುತ್ತವೆ. ೧೮೯೬ರ ಸುಮಾರಿಗೆ "ಮೈಸೂರು 
ಅರಮನೆಗೆ ಬೆಂಕಿ ಬಿದ್ದಾಗ ಭಾರಿ ಸಮಸ ಸುಟ್ಟುಹೋಗಿವೆ. ಅನಂತರಡ 
ದಾಖಲೆಗಳು ಸಿಕ್ಕುತ್ತವೆ. 


ಆಧುನಿಕ ಇತಿಹಾಸದ ಅಧ್ಯಯನ ಮಾಡಬೇಕಾದರೆ ಪರಭಾಷೆ ಜ್ಞಾನ ಬೇಕು. 


ಮರಾಠಿ. ಡಚ್‌, ಪೊರ್ಚುಗೀಸ್‌ ಸು ಪರ್ಷಿಯನ್‌ ಭಾಷೆಗಳಲ್ಲಿ ಒಂದಾದರೂ 
ಭಾಷೆ ತಿಳಿದಿರಬೇಕು. ಕನ್ನಡ ಮೋಡಿ, ಮರಾಠಿ ಮೋಡಿ ತಿಳಿದಿರಬೇಕು. ಪತ ತ್ರಾಗಾರಗಳು 
ಶೃಂಗೇರಿಯ ಮಠ, ಉಡುಪಿ ಮಠ, ಸೋದೆ ಸ್ವರ್ಣವಲ್ಲಿ ಮಠ, ಅನೇಕ ವೀರಶೈವ ' 


ಮಠಗಳು. ಧರ್ಮಸ್ಥಳ, ಇಲ್ಲೆಲ್ಲ ಕಾಗದದ ದಾಖಲೆಗಳು ಇವೆ. ಇಂಥ ದಾಖಲೆಗಳನ್ನ 


| 
| 


| 


ಸಂಶೋಧಕರು ಬಳಸಿಕೊಳ್ಳಬೇಕಾಗಿದೆ. ಇಂಥ ಸ್ಥಳ ಪತ್ತೆ ಹಚ್ಚಿ ಸಂಶೋಧಕರಿಗೆ ಎವ. 


ಸಿಗುವಂತೆ ಮಾಡಬೇಕಾಗಿದೆ. 


೧೧೦ | ಲೋಚನ ದೀಪ್ತಿ 


ಇತಿಹಾಸ ಸಂಶೋಧನೆ ಇತರ ಸಂಶೋಧನೆಗಳಿಗಿಂತ ಬೇರೆಯದೇ ಆದ 
ವಿಧಿವಿಧಾನಗಳನ್ನು ಹೊಂದಿರುತ್ತದೆ. ಪ್ರಧಾನವಾಗಿ ಕ್ಷೇತ್ರಕಾರ್ಯ ಇರುತ್ತದೆ. ಟೇಬಲ್‌ನಲ್ಲಿ 
ಕುಳಿತು ಮಾಡುವ ಸಂಶೋಧನೆ ಸರಿಯಾದ ಇತಿಹಾಸ ಸಂಶೋಧನೆಯಾಗಿರುವುದಿಲ್ಲ. 
ದಾಖಲೆಗಳನ್ನು ಸಂಗ್ರಹಿಸಿ, ಎಲ್ಲ ಮೂಲಗಳಿಂದಲೂ ಪರಿಶೀಲಿಸಿ, ವಸ್ತುನಿಷ್ಠವಾಗಿ 
ಹೇಳುವಂತಹ ನಿಷ್ಠೆ ಇತಿಹಾಸ ಸಂಶೋಧನೆಯ ಮುಖ್ಯ ಸಂಗತಿಯಾಗಿರುತ್ತದೆ. 


ಗಣ 


ಲೋಚನ ದೀಪ್ತಿ | ೧೧೧ 


- ಡಾ. ಎಸ್‌.ಆರ್‌. ರಾವ್‌ 


ಸಿಂಧೂ ನಾಗರಿಕತೆಯ ವೈಶಿಷ್ಟ್ಯ 


ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲೊಂದಾದ ಸಿಂಧು ನಾಗರಿಕತೆಯು 
ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲದೆ ನೈತಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿಯೂ 
ಸಮಕಾಲೀನ ನಾಗರಿಕತೆಗಳಿಗಿಂತ ಮುಂದುವರಿದಿತ್ತೆಂದು ಹೇಳಬಹುದು. 
ಸಿಂಧುಕಣಿವೆಯಲ್ಲಿರುವ ಹರಪ್ಪ ಮಹೆಂಜೊದಾರೋ ನಗರಗಳಲ್ಲಿ ೧೯೨೧ ರಿಂದ 
೧೯೩೨ ರವರೆಗೆ ನಡೆಯಿಸಿದ ಉತ್ಪನನದಿಂದ ಈ ನಾಗರಿಕತೆಯ ಶಿಸ್ತು, ನಗರ 
ನೈರ್ಮಲ್ಯ, ನಗರ ರಚನಾ ಪರಿ, ಅಲ್ಲಿ ಜಾರಿಯಲ್ಲಿದ್ದ ತೂಕ ಹಾಗೂ ಅಳತೆಗಳ 
ಪ್ರಮಾಣ ಮತ್ತು ನಿವಾಸಿಗಳ ಮತ ಮುಂತಾದವುಗಳ ವಿಷಯ ಬೆಳಕಿಗೆ ಬಂದಿದೆ. ಈ 
ನಾಗರಿಕತೆಗೆ ಹರಪ್ಪ ಸಂಸ್ಕೃಶಿಯೆಂದೂ ಹೇಳಲಾಗುತ್ತದೆ. ೧೯೪೭ರಲ್ಲಿ ನಡೆದ ಭಾರತದ 
ವಿಭಜನಾನ೦ತರ ಸಿಂಧೂ ನಾಗರಿಕತೆಯ ಪಟ್ಟಣಗಳೆಲ್ಲಾ ಪಾಕಿಸ್ತಾನಕ್ಕೆ ಸೇರಿದುದರಿಂದ 
ಭಾರತದಲ್ಲಿ ಈ ನಾಗರಿಕತೆಯ ಅವಶೇಷಗಳನ್ನು ಗುರುತಿಸಲು ಭಾರತೀಯ ಪ್ರಾಚ್ಯ 
ಸಂಶೋಧನಾ ಸರ್ವೇಕ್ಷಣದ ಪರವಾಗಿ ನಾನು ಗುಜರಾತಿನಲ್ಲಿರುವ ರಂಗಪುರವೆಂಬ 
ಸ್ಥಳದಲ್ಲಿ ಉತ್ಸನನವನ್ನು ೧೯ ೫೩-೫೪ರಲ್ಲಿ ಜರುಗಿಸಿದೆ. ಅಲ್ಲಿ ಹರಪ್ಪ ಸಂಸ್ಕೃಶಿಯ 
ಅವಶೇಷಗಳು ಕಂಡುಬಂದುದರಿಂದ ೧೯೫೪ರಲ್ಲಿ ಗುಜರಾತ್‌ ಪ್ರಾಂತ್ಯದಲ್ಲೆಲ್ಲಾ 
ಸ೦ಶೋಧನೆ ನಡೆಯಿಸಿ ೫೦ಕ್ಕಿಂತ ಹೆಚ್ಚು ಹರಪ್ಪ ಸಂಸ್ಕೃತಿಯ ವಸತಿಗಳನ್ನು 
ಗುರುತಿಸಲಾಯಿತು. ಅವುಗಳಲ್ಲಿ ಅತಿ ಮುಖ್ಯವಾದುದು ಲೋಥಲ್‌ ಎಂಬ ರೇವುಪಟ್ಟಣ. 
ಈ ನಗರ ಖಂಬಾತ್‌ ಕೊಲ್ಲಿಯ ಹತ್ತಿರ ಇದೆ. ೧೯೫೫ ರಿಂದ೧೯೬೨ ರವರೆಗೆ ಅಲ್ಲಿ : 
ನಡೆಯಿಸಿದ ಉತ್ಸನನದಿಂದ ನಗರ ರಚನೆ ಮತ್ತು ಹಡಗುಗಳ ನಿಲುಗಡೆ (6008) 
ಯನ್ನು ಕಂಡುಹಿಡಿಯಲಾಯಿತು. ಲೋಥಲ್‌ ವಾಸಿಗಳ ಶಿಸ್ತುಪಾಲನೆಯು ನಮಗೆಲ್ಲಾ 


* (ಲೋಚನ- ಸಂಪುಟ-೧, ಸಂಚಿಕೆ-೨. ೧೯೮೩.) 


೧೧೨ | ಲೋಚನ ದೀಪ್ತಿ 


ಮಾರ್ಗದರ್ಶಕವಾಗಿದೆ. ಉದಾಹರಣೆ ಎಂದರೆ ಅವರು ಕ್ರಿಪೂ.೨೩೦೦ ರಿಂದ ೧೯೦೦ 
ರವೆಗೆ ಮೂರು ಬಾರಿ ಪ್ರವಾಹದ ಹಾವಳಿಯಿಂದ ನಾಶವಾದ ನಗರವನ್ನು 
ಪುನರ್ರಚಿಸಬೇಕಾಗಿ ಬ೦ದಾಗ ಮೊದಲು ನಿರ್ಮಿಸಿದ ರಸ್ತೆಗಳನ್ನು ಒತ್ತದೆ ಮನೆಗಳನ್ನು 
ಕಟ್ಟಿದರು. ಒಳಚರಂಡಿಗಳು ಹಾಳಾಗದಂತೆ ನೋಡಿಕೊಂಡರು. ಇಷ್ಟಲ್ಲದೆ 
ಆಪ್ರಾನಿಸ್ತಾನದಿಂದ ಹಿಡಿದು ದೆಹಲಿಯವರೆಗೂ, ಕಾಶ್ಮೀರದಿಂದ ತಪತೀ ನದಿಯವರೆಗೂ 
ವಿಸ್ತಾರವಾದ ಸಿಂಧೂ ಸಾಮ್ರಾಜ್ಯದಲ್ಲೆಲ್ಲಾ ಒಂದೆ ಪ್ರಮಾಣದ ತೂಕ ಹಾಗೂ ಅಳತೆ 
ಉಪಯೋಗದಲ್ಲಿದ್ದವು. ಸಿಂಧೂ ಸಂಸ್ಕೃತಿಯ ೨೬.೨೮ ಗ್ರಾಂನ ತೂಕ ಗ್ರೀಕ್‌ ಅನ್ನಿಯಾ 
ಹಾಗೂ ಇಂಗ್ಲೀಷ್‌ ಔನ್ಸ್‌ಗೆ ಆಧಾರವಾಯಿತೆಂದು ತಜ್ಞರ ಅಭಿಪ್ರಾಯ. ಸಿಂಧೂ 
ಜನರು ಅಳತೆಗಾಗಿ ದಶಾಂಶ ಪದ್ಧತಿಯನ್ನು ಜಾರಿಗೆ ತಂದಿದ್ದರು. ಲೋಥಲ್‌ನಲ್ಲಿ 
ದೊರೆತಿರುವ ಹಸಿದಂತದ ಅಳತೆಪಟ್ಟಿ ($c೩1)ಯ ಮೇಲೆ ೧.೭೦೪ ಮಿಲಿಮೀಟರ್‌ 
ಉದ್ದವನ್ನು ಸೂಚಿಸುವ ವಿಭಾಗಗಳಿವೆ. ಹತ್ತು ವಿಭಾಗಗಳ ಮೊತ್ತ ಅರ್ಥಶಾಸ್ತ್ರದಲ್ಲಿ 
ಸೂಚಿಸಿರುವ ಅಂಗುಲಕ್ಕೆ ಸಮವಾಗಿದೆ. ಇದೇ ರೀತಿ ಚಿನ್ನ ಮೊದಲಾದವನ್ನು ತೂಕ 
ಮಾಡುವುದಕ್ಕೆ ಚಪ ನಾಗರಿಕರು ಉಪಯೋಗಿಸುತ್ತಿದ್ದ ೫೦, ೧೦೦, ೧೫೦, 
೨೦೦, ೫೦೦, ೧೦೦೦, ೨೦೦೦ ಮಿಲಿ ಗ್ರಾಂಗಳ ತೂಕಗಳನ್ನು ಪರಿಶೀಲಿಸಿದಲ್ಲಿ 
ಅರ್ಥಶಾಸ್ತ್ರದಲ್ಲಿ ನಮೂದಿಸಿರುವ ಗುಂಜದ (ಗುಲಗಂಜಿ) ತೂಕವು ೧೦೦ 
ಮಿಲಿಗ್ರಾಂಗಳಾಗಿಯೂ, ಅರ್ಥ ಗುಂಜ ಎಂದರೆ ಧಾನ್ಯದ ತೂಕ ೫೦ 
'ಮಿಲಿಗ್ರಾಮ್‌ಗಳಾಗಿಯೂ ಇತ್ತೆಂದು ಹೇಳಬಹುದು. ಅಲ್ಲಿನ ಮಷ (ಮಾಶ)ಕ್ಕೆ ಸಮಾನದ 
೫೦೦ ಮಿಲಿಗ್ರಾಂಗಳ ತೂಕವು ಲೋಥಲ್‌ನಲ್ಲಿ ದೊರೆಯುತ್ತದೆ. 


ಹರಪ್ಪ ಸಂಸ್ಕೃತಿಯ ಜನರು ಆರ್ಯರಂತೆ ಅಗ್ನಿಪೂಜಕರಾಗಿಯೂ, ಯಜ್ಞ 
ಯಾಗಾದಿಗಳನ್ನು ಮಾಡುವವರಾಗಿಯೂ ಇದ್ದುದಕ್ಕೆ ಲೋಥಲ್‌ ಕಾಲಿಬ೦ಗನ್‌ ಮತ್ತು 
ಮಹೆ೦ಜೊದಾರೋನಲ್ಲಿ ದೊರಕಿರುವ ಯಜ್ಯಚಿತೆಗಳೇ ಸಾಕ್ಷಿಯಾಗಿವೆ. ಇವರಲ್ಲಿ 
ಮೃತಪಟ್ಟವರನ್ನು ಹೂಳುವ ಹಾಗು ಸುಡುವ ಪದ್ಧತಿ ಇತ್ತೆಂದು ಹರಪ್ಪ, ಮೇಹಿ, 
ದಂಬ-ಭೂಧಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಅಸ್ಥಿ ಅವಶೇಷಗಳಿಂದ ತಿಳಿದುಬರುತ್ತವೆ. 
ವೇದಗಳ ಕಾಲದಲ್ಲಿ ಸುಡುವ ಮತ್ತು ಹೂಳುವ ಪದ್ಧತಿ ಇತ್ತೆಂದು ಶತಪಥ ಬ್ರಾಹ್ಮಣದ 
ಆಧಾರದ ಮೇಲೆ ಹೇಳಬಹುದು. ಅಗ್ನಿದೇವತೆಯನ್ನು ಆರಾಧಿಸುತ್ತಿರುವಂತೆ ಸೂಚಿಸುವ 
ಅನೇಕ ಮುದ್ರೆಗಳು ಸಿ೦ಧೂ ಸಂಸ್ಕೃತಿಯ ವಸತಿಗಳಲ್ಲಿ ದೊರೆತಿವೆ. ಇಷ್ಟಲ್ಲದೆ 
ಯೋಗಾಸನದಲ್ಲಿ ಕುಳಿತಿರುವ ಮನುಷ್ಯರ ಮಣ್ಣಿನ ಆಕೃತಿಗಳಿ೦ದಲೂ ಮತ್ತು ಮುದ್ರೆಗಳ 


ಮೇಲೆ ಕೆತ್ತಿರುವ 'ದೇವಗಳ ಆಕೃತಿ' ಗಳಿಂದಲೂ ಹರಪ್ಪದವರು ಯೋಗಾಭ್ಯಾಸ 


ಲೋಚನ ದೀಪ್ತಿ | ೧೧೩ 


ಮಾಡುತ್ತಿದ್ದರೆಂದು ನಿರ್ಧಾರವಾಗಿ ಹೇಳಬಹುದು. ಇವರು ಕುದುರೆಗಳನ್ನು 
ಸಾಕಿದ್ದರೆಂದೂ, ಅಕ್ಕಿ, ಗೋಧಿ, ಯವ ಮೊದಲಾದವನ್ನು ಬಳಸುತ್ತಿದ್ದರೆಂದೂ ಹರಪ್ಪ, 
ಮಹೆಂಜೊದಾರೋ, ರೋಪರ್‌ (ಪಂಜಾಬ್‌) ಮತ್ತು ಲೋಥಲ್‌ ನಗರಗಳಲ್ಲಿ ದೊರೆತ 
ಅಸ್ಥಿಪ೦ಜರಗಳನ್ನು ಪರಿಶೀಲಿಸಿದ ಮಾನವ ಶಾಸ್ತ್ರಜ್ಞರು (Anthropologists) 
ಆರ್ಯರೆಂದು ಹೇಳಲ್ಪಡುವ ಈಗಿನ ಸಿಂಧ್‌, ಪಂಜಾಬ್‌ ಮತ್ತು ಗುಜರಾತಿನ 
ನಿವಾಸಿಗಳಿಗೂ ೪೦೦೦ ವರ್ಷಗಳ ಹಿಂದೆ ನೆಲಸಿದ ಸಿಂಧೂ ಸಂಸ್ಕೃತಿಯ ಜನರಿಗೂ 
ಯಾವ ವ್ಯತ್ಯಾಸವೂ ಕಂಡುಬರುವುದಿಲ್ಲವೆಂದೂ ಅಭಿಪ್ರಾಯಪಟ್ಟಿದ್ದಾರೆ. ಈ ಎಲ್ಲ. 
ವಿಷಯಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದಲ್ಲಿ ವೇದಕಾಲೀನ ಸಂಸ್ಕೃತಿಯ 
ತಳಹದಿಯನ್ನು ಹಾಕಿದವರು ಸಿಂಧು ಸಂಸ್ಕೃತಿಯ ಜನರೆಂದೇ ಹೇಳಬಹುದು. ಸಿಂಧು ' 
ಮೊದಲಾದ ನದಿದಡದಲ್ಲಿದ್ದ ಹರಪ್ರ ಮಹೆಂಜೊದಾರೋ, ಚನ್ನುದಾರೋ, ಲೋಥಲ್‌, 
ಕಾಲಿಬ೦ಗನ್‌ ಮೊದಲಾದ ಪಟ್ಟಣಗಳು ಪ್ರವಾಹದ ಹಾವಳಿಯಿಂದ ಕ್ರಿಪೂ.೧೯೦೦ರಲ್ಲಿ | 
ನಾಶವಾದುದಕ್ಕೆ ಸಾಕಷ್ಟು ಆಧಾರವಿದೆ. ಆದುದರಿಂದ ಆರ್ಯರ ದಾಳಿಯಿಂದ ಸಿಂಧೂ , 
ಸಂಸ್ಕೃತಿ ನಾಶವಾಯಿತೆಂದು ಹೇಳಲಾಗದು. ಇತ್ತೀಚಿನ ಸಂಶೋಧನೆಯಿಂದ | 
ಕೈಪೂ.೧೯೦೦ ನಂತರ ಹರಪ್ಪನ್ನರು ಸಿ೦ಧೂಕಣಿವೆಯನ್ನು ಬಿಟ್ಟು ಪೂರ್ವಕ್ಕೆ ಹೋಗಿ | 
ಸರಸ್ವತಿ, ದೃಷದ್ಧತಿ ಮತ್ತು ಯಮುನಾ ನದಿಗಳ ಕಣಿವೆಗಳಲ್ಲಿಯೂ ದಕ್ಷಿಣದಲ್ಲಿ ಸಬರಮತಿ 
(ಗುಜರಾತ್‌), ನರ್ಮದಾ, ತಪತಿ ಮತ್ತು ಗೋದಾವರಿ ನದೀ ಕಣಿವೆಗಳಲ್ಲಿಯೂ ಸಣ್ಣ. 
ಸಣ್ಣ ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರೆಂದು ತಿಳಿದುಬಂದಿದೆ. ಇಂತಹ ೨೦೦ ಹಳ್ಳಿಗಳನ್ನು | 
ಗುಜರಾತ್‌ನಲ್ಲಿಯೂ ೨೫೦ ಹಳ್ಳಿಗಳನ್ನು ಹರಿಯಾಣ-ಪಂಜಾಬ್‌ನಲ್ಲಿಯೂ ಮತ್ತು, 
೨೫೦ಕ್ಕೂ ಹೆಚ್ಚು ವಸತಿಗಳನ್ನು ಪಾಕಿಸ್ತಾನದ ಬಹವಲ್‌ಪುರ ಜಿಲ್ಲೆಯಲ್ಲಿಯೂ | 
ನೋಡಬಹುದು. 
ಸಿಂಧು ಲಿಪಿ 
ಅಕ್ಷರಸ್ಥರಷ್ಟೇ ಅಲ್ಲದೆ ಸುಸಂಸ್ಥೃತರೂ ಆಗಿದ್ದ ಸಿಂಧೂ ಜನರ ಧ್ಯೇಯಗಳನ್ನೂ 
ವಿವಿಧ ಕ್ಷೇತ್ರಗಳಲ್ಲಿ ನಡೆಯಿಸಿದ ಪ್ರಗತಿಯನ್ನೂ ಅರಿತುಕೊಳ್ಳಲು ಅವರ ಭಾಷೆ ಮತ್ತು 
ಬರಹವನ್ನು ಕಂಡುಹಿಡಿಯುವುದು ಅತ್ಯಾವಶ್ಯಕ. ಸಿಂಧೂ ಸಂಸ್ಕೃತಿ ಜನರ ಸುಮಾರು. 
೩೧೦೦ ಬಳಪಕಲ್ಲನ ಮತ್ತು ಮಣ್ಣಿನ ಮುದ್ರೆಗಳ ಮೇಲಿರುವಬರಹವನ್ನು ಓದಲು 
ಭಾರತೀಯರಲ್ಲದೆ ಜರ್ಮನಿ, ಇಂಗ್ಲೆಂಡ್‌, ಅಮೆರಿಕಾ, ರಷ್ಯ, ಫಿನ್‌ಲೆಂಡ್‌ ಮೊದಲಾದ 
ದೇಶಗಳಲ್ಲಿರುವ ಲಿಪಿ ಮತ್ತು ಭಾಷೆಯ ತಜ್ಞರು ೫೦ ವರ್ಷಗಳಿಂದ ಪ್ರಯತ್ನ 
ಮಾಡುತ್ತಿದ್ದಾರೆ. ಕೆಲವರು ಸಿಂಧೂ ಮುದ್ರೆಗಳ ಮೇಲಿರುವ ಲಿಪಿಯನ್ನು ಚಿತ್ರಲಿಪಿ 


| 


೧೧೪ | ಲೋಚನ ದೀಪ್ತಿ 


(Pictograph) ಅಥವಾ ಭಾವಲಿಪಿ (Ideograph)yಅಥವಾ ಪದಲಿಪಿ (Logograph) 
ಎಂದು ಭಾವಿಸಿರುವುದಕ್ಕೆ ಕಾರಣವೇನೆಂದರೆ ಈ ಲಿಪಿಯಲ್ಲಿ ಪಕ್ಷಿ, ಮೀನು, ಮನುಷ್ಯ, 
ಚೇಳು, ಅಶ್ವತ್ಥದ ಎಲೆ ಮೊದಲಾದ ಚಿತ್ರಗಳಿರುವುದೇ ಕಾರಣ. ಈ ಚಿತ್ರಗಳಿಗಲ್ಲದೆ 
ಇತರ ರೋಮನ್‌ ಅಕ್ಷರಗಳಂತಿರುವ (8, 11, D,P, U,M, W, ೫, Y) ಚಿಹ್ನೆಗಳನ್ನೂ 
ಚಿತ್ರಗಳೆ೦ದು ಊಹಿಸಿ ಆ ಚಿತ್ರಗಳಿಗೆ ದ್ರಾವಿಡ (ಪ್ರಾಚೀನ ತಮಿಳು) ಭಾಷೆಯಲ್ಲಿರುವ 
ಶಬ್ದಗಳ ಆಧಾರದ ಮೇಲೆ ಮೌಲ್ಯವನ್ನು ಕೊಟ್ಟು ದ್ರಾವಿಡ ಭಾಷೆಯಂತೆ ಓದಲು 
ಮಾಡಿದ ಪ್ರಯತ್ನಗಳು ಸಮರ್ಪಕವಾಗಿಲ್ಲ. ಇತ್ತೀಚೆಗೆ ಗಣಕಯಂತ್ರದ (Computer) 
ನೆರವಿನಿಂದ ಸಿಂಧೂಲಿಪಿಯಲ್ಲಿರುವ ಚಿಹ್ನೆಗಳ ಸಮುದಾಯವನ್ನು ಬೇರೆ ಬೇರೆ ಮಾಡಿ 
ಕಲವು ಲಿಂಗ, ವಚನ, ವಿಭಕ್ತಿಯನ್ನು ಸೂಚಿಸುವುದೆಂದು ಫಿನಿಷ್‌ ವಿದ್ವಾಂಸರು 
ಊಹಿಸಿದರು. ರಷ್ಯನ್‌ ವಿದ್ವಾಂಸರು ಸಿಂಧೂ ಮುದ್ರೆಗಳ ಮೇಲೆ ನಕ್ಷತ್ರಗಳ ಹೆಸರುಗಳು 
ಇವೆಯೆಂದು ಹೇಳುತ್ತಾರೆ. ಉದಾಹರಣೆಗೆ ಆರು ಗೀಟುಗಳ ಮುಂದೆ ಮೀನಿನ ಚಿಹ್ನೆ 
ಇರುವುದರಿಂದ “ಆರ್‌ಮೀನ್‌' ಎಂದು ಅರ್ಥ ಮಾಡಿ ಇದು ದ್ರಾವಿಡ ಭಾಷೆಯಲ್ಲಿ 
ಕೃತ್ತಿಕ ನಕ್ಷತ್ರದ ಹೆಸರೆಂದು ಹೇಳುತ್ತಾರೆ. ಆದರೆ ವೇದಾ೦ಗ ಜ್ಯೋತಿಷ್ಯದ ಕಾಲದಲ್ಲಿ 
ಕೂಡ ಕೃತ್ತಿಕೆಯಲ್ಲಿ ೭ ನಕ್ಷತ್ರಗಳ ಗುಂಪು ಕಾಣುತ್ತಿದ್ದುದರಿ೦ದ ಸಿಂಧೂ ಸಂಸ್ಕೃತಿಯ 
ಕಾಲದಲ್ಲಿ ಕೃತ್ತಿಕೆಯಲ್ಲಿ ೬ ನಕ್ಷತ್ರಗಳು ಇದ್ದವೆಂದು ಹೇಳಿದರೆ ತಪ್ಪಾಗುತ್ತದೆ. ಇಷ್ಟಲ್ಲದೆ 
ಮೀನು ಮೊದಲಾದ ಚಿಹ್ನೆಗಳನ್ನು ಚಿತ್ರಲಿಪಿಯಾಗಿ ಉಪಯೋಗಿಸದೆ ಧ್ವನ್ಯಾತ್ಮಕವಾಗಿ 
ಉಪಯೋಗಿಸಿರುವುದುಅವುಗಳಿಗೆ ಸೇರಿಸಿದ ಸ್ವರಚಿಹ್ನೆಗಳಿ೦ದ ಸ್ಪಷ್ಟವಾಗುತ್ತದೆ. 
ಸಿಂಧು ಲಿಪಿ ಧ್ವನ್ಯಾತ್ಮಕ 

ಸಿಂಧು ಲಿಪಿಯಲ್ಲಿ ೩೦೦ ಅಥವಾ ೪೦೦ ಚಿಹ್ನೆಗಳಿರುವುವೆಂದೂ ಆದ್ದರಿಂದ 
ಈ ಲಿಪಿಯು ಬಾವಲಿಪಿ ಅಥವಾ ಪದಲಿಪಿ ಎಂದು ಐ.ಮಹಾದೇವನ್‌, 
ಪ್ರೊ. ಕ್ನೊರೊಜೆವ್‌, ಡಾ. ಪಾರ್ಪೊಲ, ಫಾದರ್‌ ಹೀರಾಸ್‌, ಡಾ. ಫೇರ್‌ ಸರ್ವಿಸ್‌ 
ಹೇಳಿದ್ದಾರೆ. ಕೂಲಂಕಷವಾಗಿ ನೋಡಿದಲ್ಲಿ ಸಿಂಧು ಲಿಪಿಯ ೩೦೦ ಮೂಲಚಿಸ್ಟೆಗಳಲ್ಲಿ 
ಕೇವಲ ೬೨ ಅಥವಾ ೬೪ ಮೂಲ ಚಿಹ್ನೆಗಳಿವೆ. ಇಷ್ಟು ಅತ್ಯಲ್ಪ ಚಿಹ್ನೆಗಳುಳ್ಳ ಲಿಪಿಯು 
ಧ್ರನ್ಯಾತ್ಮಕವಾಗಿರಬೇಕೇ ಹೊರತು ಭಾವಲಿಪಿಯಾಗಲಿ, ಪದಲಿಪಿಯಾಗಲಿ ಅಥವಾ 
ಚಿತ್ರಲಿಪಿಯಾಗಲೀ ಆಗಲು ಸಾಧ್ಯವಿಲ್ಲ. ಕಾರಣವೇನೆಂದರೆ ಪ್ರತಿಯೊಂದು ವಸ್ತುವನ್ನು 
ಅಥವಾ ಅಭಿಪ್ರಾಯವನ್ನು ಸೂಚಿಸಬೇಕಾದರೆ ಈ ಲಿಪಿಗಳಲ್ಲಿ ಸಾವಿರಾರು 
ಚಿಹ್ನೆಗಳಿರಬೇಕು. 

ಸಿಂಧು ಲಿಪಿಯಲ್ಲಿನ ಮೂಲಚಿಹ್ನೆಗಳನ್ನು ಗುರುತಿಸುವುದು ಅಷ್ಟೇನೂ ಕಷ್ಟವಲ್ಲ. 
ಏಕೆಂದರೆ ಮೂಲಚಿಹ್ನೆಯನ್ನು ಮತ್ತು ಅದರ ರೂಪಾಂತರವನ್ನು ಬೇರೆ ಬೇರೆಯಾಗಿ 


ಲೋಚನ ದೀಪ್ತಿ | ೧೧೫ 


ಬರೆದಿರುವುದ್ದು ನೋಡಬಹುದು. ಉದಾ: ಇಂಗ್ಲಿಷ್‌ ಅಕ್ಷರ ಬಿಲ್ಲಿನ ಆಕಾರದಆಚಿಹ್ನೆಗೆ 
ಹೆಚ್ಚಿನ ಸಣ್ಣ ರೇಖೆಗಳನ್ನು ಸೇರಿಸಿರುವುದನ್ನೂ, ಸೇರಿಸದೆ ಇರುವುದನ್ನೂ ಬೇರೆ 
ಬೇರೆಯಾಗಿ ಬರೆದಿರುವುದರಿಂದಆ ಮೂಲಚಿಹ್ನೆ ಎಂದು ಹೇಳಬಹುದು. ಇದೇ 
ರೀತಿಯಾಗಿ E,X, P, H, Y ಮತ್ತಿತರ ಸಣ್ಣಿ ಸಣ್ಣ ರೇಖೆಗಳನ್ನು ಸೇರಿಸಿರುವುದು. 


ಇದರ ಉದ್ದೇಶವನ್ನು ತಿಳಿಯಲು ಅಶೋಕನ ಶಿಲಾಶಾಸನಗಳ ಬ್ರಾಹ್ಮೀ ಲಿಪಿಯನ್ನು 


ಪರಿಶೀಲಿಸಿದಲ್ಲಿ, ವ್ಯಂಜನಗಳಿಗೆ ಸ್ವರವನ್ನು ಸೂಚಿಸಲು ಈ ಸಣ್ಣ ರೇಖೆಗಳ 
ಜೋಡಣೆಯಾಗುತ್ತಿತ್ತು. ಸಿಂಧೂ ಲಿಪಿಕಾರರೂ ಕೂಡ ಇದೇ ಉದ್ದೇಶದಿಂದ 
ಮೂಲಜಿಹ್ನೆಗಳಿಗೆ ಸಣ್ಣ ರೇಖೆಗಳನ್ನು ಸೇರಿಸುತ್ತಿದ್ದರು. ಉದಾ: ಕಾ, ಕೇ, ಕೋ 
ಇತ್ಯಾದಿ ಬರೆಯಲು "ಕ' ಚಿಹ್ನೆಗೆ ೧ ರಿಂದ ೩ ರೇಖೆಗಳನ್ನು ಸೇರಿಸುತ್ತಿದ್ದರು. 
ಸ್ವರಚಿಹ್ನೆ ಹೊಂದಿರುವ ಯಾವ ಲಿಪಿಯೇ ಆಗಲೀ ಧ್ವನ್ಯಾತ್ಮಕ (0110೧೮0) ಎಂದರೆ 
ಶಬ್ದಲಿಪಿ (syllabic) ಅಥವಾ ವರ್ಣಮಾಲೆ (೩1೧1೩0೮೭1೦) ಆಗಿರಬೇಕೇ ಹೊರತು 
ಚಿತ್ರಲಿಪಿ, ಭಾವಲಿಪಿ ಅಥವಾ ಪದಲಿಪಿಯಾಗಲು ಸಾಧ್ಯವಿಲ್ಲ. 


EXAMPLES OF NUMEROUS COMPOUND SIGNS 
FORMED BY COMBINING A FEW SIMPLE SIGNS 

1 SELECTED SIMPLE BASIC SICNS (SEVEN) 

|0.P, Ya XN KE Nek ಹಿಗೆ 

I DOUBLED AND ACCENTED BASIC SIGNS 

0900000990 ೫0೫೮0 %ಂ0ಂ8 


OD ಸಟ ಪೂ ನು ಸಾಜ ತಂ 


USUI; WW CL NMNY YN 
FFFEEEEEP OY SHU ಭಜ ಥು ಸಂಗಾತಿ 
77 COMBINATION OF TWO OR MORE SIGNS 
100989900969606999004,೧( 
10 ೯8ಊಉಡಟರಲು ೦ ಲ ೦೪996 
*ಲ01”ಜ' 994905 %೫೫ಊ೪ಟಸಗುಗ್‌ 
UW WUE «a TOTAL 5 


ಚಿತ್ರ |: ಮೂಲಚಿಹ್ನೆಗಳಿಗೆ ಸ್ಪರಟಹ್ನೆಗಳಾದ ಸಣ್ಣ ಕೇ ಶೇಖೆಗಳನು ಭಳ ಸಿವ ಅಥವಾ 2 


ಬೇರೆ ಬೇರೆ ಮೂಲರೇ ಖೆಗಳನ್ನು eo ಅಥವಾ ಒಂದೇ 
ಸಂಯುಕ್ತಾ ಕ್ಷರಗಳನ್ನು ಬರೆಯುತ್ತಿದ್ದರು. ' ಇಲ್ಲಿ ಕೇವಲ ಸ್‌ ಬದ ಹಾವ. 51 


-.104 ಬೇರೆ ಬೇಕೆ ಚಿಹ್ನೆ ಗಳಂತಿರುವ ಚಿತ್ರದಂತೆ ಕಾಣುವ ಅಕ್ಷರಗಳನ್ನು ಹರಪ್ರನ್ನರು ' 


೧೧೬ | ಲೋಚನ ದೀಪ್ತಿ 


ಎಂ 


1 & INDUS SIGNS ಚಿತ್ರ 2 


ಸೆಮಿಟೀ" ಮೂಲ ಚಿಹೆ 
[xs pa 0 ORTH | ಊನ ೧% ' LATE ಗಳೊಂದಿಗೆ ಹರಪ್ಪ: ಮತ್ತು 
ತ್ಮ SEMEL SONS] SICNS | HARAPPAN ಆಂತ್ಕಹರಪ್ಪ (Lata Hare. 


ರೇಖ ಟಿಹೆ ಗಳು 


ಹ '613-13(1 SC SIGNS 


i ಹಃ 


ಚ 


ಶಾಸ 


೫] 
ಕಿ 


ಅಗೆ ol 
OE SETTER 


HC 


* SSE MT 


ಲೋಚನ ದೀಪ್ತಿ |೧೧೭ 


ಕಹು Us ಬಟ 


ಇ ಆಟೂೂ। 
ಈ ಒಂ 7 


೧೧೮ | ಲೋಚನ ದೀಪ್ತಿ 


ಗತ 
ತೆ ಸ ಸಾ 


Pat poye?y- RS. sale - 


ಬು 


ಭಗ-_ಅರ್ಕ ಎಂದರೆ 
ದಯಾಳು ಅಥವಾ ಸಾಮಿ ಅರ್ಕ 


po ಇ 
ಇವಿ ಓಂ ಅರ್ಥ * 


ps » 


ಟ್ರ 
ಆತ ಹ ದಕ್ರಿ-ಮರ y 


ಎರ 
ಎಂದಕ್ಕೆ ಆಹ್ಲಾದಕರ(ನಾಗಿ) ಮೂರು ವಿಧದಲ್ಲಿ ಪ್ರಕಾಶಿಸುವವನು ಎಂದು ಅರ್ಥ. 


ಇಲ್ಲಿ ಕ್ರಿಮುಖನಾದ ಅಗ್ನಿಯು ಮೂರು ರೂಪಗಳನ್ನು (ಅಗ್ನಿ, ಸೊಕ್ಕೆ ಮತ್ತು 
ಸಿಡಿಲು) ಸೂಚಿಸುವ ಮೂರ್ತಿ ಇದೆ. 


ಲೋಚನ ದೀಪ್ತಿ |೧೧೯ 


—y 
ಜಪ * ಶಕ್ತ ಎಂದರೆ ರಕ್ಷಕ * ಬಲಿಷ (ರ್ಶ) ಎಂದು ಅರ್ಥ 


ಹ್‌ ca a a aaa ಭಾಚಾ್‌ಶ್ಸ ಸ್ಸ ಶ್‌ ಚತತ 


ಲ್‌ 


aes. a ಕಸು ಐ 


ಹ 


ಹಾ_.ಹ್‌ಸ_ಹ್‌ಪ 


pe 


ನಾ 


ಪಹ್‌-_ಸಹ್‌. ಹಾ ರಾಜಾಧಿರಾಜನ (ಮುದ್ರೆ) 


ಸಹ್‌ ಎಂದರೆ ಹಿಟೈಟ್‌ ಭಾಷೆಯಲ್ಲಿ ಳಾಪಾಡುವವನು ಎಂದು ಅರ್ಥ. ಒಟ್ಟಟ್‌ 
ಮತ್ತು ಸಿಂಧು ಹಾಗೂ ವೇದಕಾಲೀನ ಸಂಸೃತ ಒಂದೇ ಗುಂಪಿಗೆ ಸೇರಿದವು. 


೧೨೦ | ಲೋಚನ ದೀಪ್ತಿ 


ತಾ 


ಆರಾಮು & 


+ ಪೆ ಓಂ 4 yt) 


ed 


Re 


ಆಟ ಪ್ಪ ನ ವತ 
ಸ್‌ “1 | 
ಬಾರ್‌ ಆ ಶರರ (ಇಳು) | 
ಕ ಕಾಚ 4 ಇರಿ | 


ಆರಿದ ಬ.ಆ, ಸಕಕ ಸಕ್ಸ 
ಜೆ ನಾಟಾ ಧ್ರ ಹೀ ಡಿಎ 
ಓಕ Sp On 


[3 W 6% ತ್ಲ 


ಕಾ ಇ § . ಇ 4%. 


ಟ್ರೀ 443354, ಟೈಕ್ಕ ಚ201%002 ಇ ೩೧! 


೪: ಕ Vu ಇಬ 
ಜೆ 
1 8 UNA ಕ್ವ ಕಟಕಿ ಸೊಂಸಿತು ಲ 


OTT 


1 WN 


| 
| ಲ 


ಗ 


ಡ್‌ ಓರೆ 


ಶೃ ut ಡದ ಟ್‌ 


Mw 


ಸಂಯುಕ್ತಾಕ್ಷ ರಗಳು: 


ಮೂಲಜಿಹ್ನೆಗಳಲ್ಲಿ ಸ್ಪರ ಸೂಚನಾತ್ಮಕ ರೇಖೆಗಳನ್ನು ಸಿಂಧೂ ಲಿಪಿಕಾರರು 
ಸೇರಿಸುವುದಲ್ಲದೆ ಮೂಲಚಿಹ್ನೆಗಳನ್ನೇ ಒಂದಕ್ಕೊಂದು ಜೋಡಿಸುತ್ತಿದ್ದರು. ಉದಾ: 
"ಅಶ್ವತ್ಥದ ಎಲೆ” ಚಿಹ್ನೆಗೆ ಇಮತ್ತುಗಿಎಂಬ ಚಿಹ್ನೆಗಳನ್ನು ಸೇರಿಸುವುದನ್ನು ನೋಡಬಹುದು. 
ಇದೇರೀತಿ ಇಮತ್ತು ಗಿ ಚಿಹ್ನೆಗಳನ್ನು ಚೇಳಿನ ಚಿಹ್ನೆಗೂ ಮತ್ತಿತರ ಚಿಹ್ನೆಗಳಿಗೂ 
ಸೇರಿಸಿದರು. ಇಷ್ಟಲ್ಲದೆ ಮನುಷ್ಯನ ಆಕೃತಿಗೆ ಅನೇಕ ಮೂಲ ರೇಖಾಚಿಹ್ನೆಗಳನ್ನು 
ಸೇರಿಸಿರುವುದನ್ನು ನೋಡಬಹುದು. ಇವೆಲ್ಲಾ ಚಿತ್ರಗಳಂತೆ ಕಂಡರೂ ಅವುಗಳು 
ಧ್ವನ್ಯಾತ್ಮಕವಾಗಿಯೇ ಇದ್ದವು. ಉದಾ. ಗುರಾಣಿಚಿಹ್ನೆಗೆ “ಪ' ಎಂಬ ಧ್ದನಿ ಮೌಲ್ಯವಿದ್ದು 
ಮನುಷ್ಯನ ಚಿಹ್ನೆಗೆ ಯ ಮೌಲ್ಯವಿದ್ದು ಇವೆರಡನ್ನೂ ಸೇರಿದ ಚಿಹ್ನೆಗೆ ಯೋಧನಂತೆ 
ಕಂಡರೂ ಅವರ ಮೌಲ್ಯ ಪೂಯ-ವೃ ಎಂದು ತಿಳಿಯಬೇಕು. ಪೃ ಎಂದರೆ ಅಕ್ಷರ 
ಅಥವಾ ರಕ್ಷಣೆ ಎಂದು. ಸರೆಥಟಿ ಲಿಪಿಕಾರರು ಕೇವಲ ೭ ಮೂಲ ರೇಡಭಿಷ್ನೆಗಳನ್ನು 


ಲೋಚನ ದೀಪ್ತಿ | ೧೨೧ 


ಒಂದಕ್ಕೊಂದು ಸೇರಿಸುವುದರಿ೦ದಲೂ, ಅವುಗಳಿಗೆ ಸ್ಪರಸೂಚಕ ಸಣ್ಣ ರೇಖೆಗಳನ್ನು 
ಹಚ್ಚುವುದರಿಂದಲೂ ಸುಮಾರು ೧೦೪ ಬೇರೆ ಬೇರೆ ಚಿಹ್ನೆಗಳಂತೆ ಕಂಡುಬರುವ 
ಚಿಹ್ನೆಗಳನ್ನು ಬರೆಯುತ್ತಿದ್ದರು (ಚಿತ್ತ. ೧) 

ವರ್ಣಮಾಲೆ: ಮೊಟ್ಟಮೊದಲು ಸಿಂಧೂ ಲಿಪಿಯಲ್ಲಿ (ಕ್ರಿಪೂ.೨೪೦೦-೧೯೦೦) 
ಚೇಳು ಮೊದಲಾದ ಚಿತ್ರಗಳು ಸೇರಿ ೬೨ ಮೂಲಚಿಹ್ನೆಗಳಿದ್ದವು. ಅವುಗಳಲಿ ೨೨ 
ಚಿತ್ರಗಳು ಶಬ್ದಲಿಪಿಯಾಗಿಯೂ ೪೦ ವರ್ಣಮಾಲೆ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದ್ದವು. 
ಕೊನೆಯ ಹಂತದಲ್ಲಿ (ಕ್ರಿಪೂ.೧೯೦೦-೧೬೦೦) ಅಶ್ವತ್ಥದ ಎಲೆ, ಚೇಳು, ಪರ್ವತ, 
ಹೊಲ, ದುಂಬಿ ಮೊದಲಾದ ಚಿತ್ರಗಳನ್ನು ತೆಗೆದುಹಾಕುವುದಲ್ಲದೆ ರೇಖಾಚಿಹ್ನೆಗಳ 
ಸಂಖ್ಯೆಯನ್ನು ಕೂಡ ೪೦ ರಿಂದ ೨೨ಕ್ಕೆ ಇಳಿಸಲಾಯಿತು (ಚಿತ್ರ೨). ಈ ರೀತಿ 
ಹರಪ್ಪನ್ನರು ೨೨ ರೇಖಾಚಿಹ್ನೆಗಳುಳ್ಳ ವರ್ಣಮಾಲೆಯನ್ನು ರಚಿಸಿಕೊ೦ಡರು. ಮಿತವ್ಯಯ 
ದೃಷ್ಟಿಯಿ೦ದಲೂ ಸರಳರೇಖಾ ದೃಷ್ಟಿಯಿ೦ದಲೂ ಅನುಕೂಲವಾದ ಈ ಲಿಪಿಯಲ್ಲಿ 
ಯಾವ ಭಾಷೆಯನ್ನಾದರೂ ಬರೆಯಬಹುದಾಗಿತ್ತು. 

ಧ್ವನಿಮೌಲ್ಯ (ಚಿತ್ರ೨): ಸಿಂಧೂ ಲಿಪಿಯ ಮೂಲಚಿಹೈೆಗಳಿಗೆ ದಧ್ವನಿಮೌಲ್ಯವನ್ನು 
ಕೊಡುವ ಸೆಮಿಟಿಕ್‌ ಲಿಪಿಯ ಸಹಾಯವನ್ನು ತೆಗೆದುಕೊಳ್ಳಲಾಗಿದೆ. ಕಾರಣವೇನೆಂದರೆ 
(೧) ಅಂತ್ಯ ಹರಪ್ಪ ಲಿಪಿಗೂ ಸೆಮಿಟಿಕ್‌ ಲಿಪಿಗೂ ಹೆಚ್ಚು ಕಾಲವ್ಯತ್ಯಾಸವಿಲ್ಲ. (೨) ಈ 
ಎರಡೂ ಲಿಪಿಗಳಲ್ಲಿ ಶೇಕಡ ೭೫ರಷ್ಟು ಚಿಹ್ನೆಗಳು ಸಮಹೋಲಿಕೆಯವುಗಳಾಗಿವೆ. 
ಅಂತ್ಯ ಹರಪ್ಪ (Late Harappan) ಲಿಪಿಯ ೨೨ ಚಿಹ್ನೆಗಳಲ್ಲಿ ೨೦ ಚಿಹ್ನೆಗಳು 
ಸೆಮಿಟಿಕ್‌ ಲಿಪಿಯ ಚಿಹ್ನೆಗಳನ್ನು ಹೋಲುತ್ತವೆ. (೩) ಈ ಎರಡೂ ಲಿಪಿಗಳನ್ನು 
ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು. (೪) ಪೋನಿಷಿಯನ್‌ (ಸೆಮಿಟಿಕ್‌) ಮೊದಲಾದ 
ಜನರು ಮಕ್ರಾನ್‌ (ಬಲೂಚಿಸ್ತಾನ್‌) ಜನರೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು. 

ಸೆಮಿಟಿಕ್‌ ರೇಖಾಚಿಹ್ನೆಗಳು ಇರುವ ೧೩೭ ಸಿಂಧು ಶಾಸನಗಳನ್ನು ಮೊದಲನೆ 
ಹಂತದಲ್ಲಿ ಓದಿದ ಮೇಲೆ ಅನೇಕ ಶಬ್ದಗಳು ಸಂಸ್ಕೃತ ಭಾಷೆಗೆ ಸೇರಿದಂತೆ 
ಕಂಡುಬಂದುದರಿಂದ ಸಿಂಧುಭಾಷೆಯು ಪ್ರಾಚೀನ ಇಂಡೋ ಯುರೋಪಿಯನ್‌ 
(old Indo European)ಭಾಷೆಯ ಗುಂಪಿಗೆ ಸೇರಿದುದೆಂದು ಗೊತ್ತಾಯಿತು. 


ಸಿಂಧುಭಾಷೆ: 

ಸಿಂಧೂ ಲಿಪಿಯ ಭಾಷೆ ಇಂಡೋ ಯುರೋಪಿಯನ್‌ ಗುಂಪಿಗೆ ಸೇರಿದ 
ಪೂರ್ವ ಆರ್ಯ (016 Indಂ- Aryan) ಭಾಷೆಯಾಗಿರುವುದು ಕಂಡುಬರುತ್ತದೆ. 
ಸಿಂಧೂ ಲಿಪಿಕಾರರು ಸ್ವರಚಿಹ್ನೆಗಳನ್ನೂ, ಸಂಯುಕ್ತಾಕ್ರರಗಳನ್ನೂ ಉಪಯೋಗಿಸುತ್ತಿದ್ದರು. 


೧೨೨ | ಲೋಚನ ದೀಪ್ತಿ 


ಸೆಮಿಟಿಕ್‌ ಲಿಪಿಯಲ್ಲಿ ಸ್ಪರಗಳಾಗಲೀ, ಸ೦ಯುಕ್ತಾಕ್ಷರಗಳಾಗಲೀ ಇಲ್ಲದಿರುವುದೇ ಭಾಷಾ 
ವ್ಯತ್ಯಾಸಕ್ಕೆ ಕಾರಣ. 
ಶಾಸನಗಳನ್ನು ಓದುವ ವಿಧಾನ: 


ಮೊಟ್ಟಮೊದಲು ಅತಿ ಸರಳವಾದ ಚಿಹ್ನೆಯ ಶಾಸನಗಳನ್ನು ತೆಗೆದುಕೊಳ್ಳಲಾಯಿತು. 
ಅವುಗಳಲ್ಲಿಯೂ ಸೆಮಿಟಿಕ್‌ ಚಿಹ್ನೆಗಳನ್ನೇ ಹೊಂದಿರುವ ಸಿಂಧೂ ಮೂಲಚಿಹ್ನೆಗಳು 
(Basic signs) ಇರುವ ೧೩೭ ಶಾಸನಗಳನ್ನು ಓದಿದಾಗ ಸಂಸ್ಕೃತ ಶಬ್ದಗಳನೇಕವು 
ಕಂಡುಬಂದವು. ಎರಡನೇ ಹಂತದಲ್ಲಿ ಮನುಷ್ಯನ ಮತ್ತು ಮೀನಿನ ಆಕೃತಿಯ ಚಿಹ್ನೆಗಳಿಗೆ 
ಕ್ರಮವಾಗಿ ಯ (ನೃಎನರ-ಮನುಷ್ಯ) ಮತ್ತು ಶ (ಶಕುಲ, ಒಂದು ತರಹದ ಮೀನು) 
ಎಂಬ ಧ್ವನಿಮೌಲ್ಯ ಕೊಡಲಾಯಿತು. ಈ ಚಿಹ್ನೆಗಳುಳ್ಳ ೫೦೦ ಶಾಸನಗಳಿಂದ ಸಿಂಧುಭಾಷೆ 
ಸಂಸ್ಕೃತಕ್ಕೆ ಸಂಬಂಧಿಸಿದ್ದೆಂದು ನಿರ್ಧಾರವಾಯಿತು. 

ಧ್ವನಿವಿಜ್ಞಾನ, ಅರ್ಥ ಹಾಗೂ ವ್ಯಾಕರಣ ದೃಷ್ಟಿಯಿಂದ ಸಿಂಧೂ ಭಾಷೆಯನ್ನು 
ಯಗ್ವೇದದ ಭಾಷೆಯ ಹಿಂದಿನ ಹಂತಕ್ಕೆ ಸೇರಿಸಬಹುದು. ಸಂವೃತ್ತ ಚಿಹ್ನೆ ಗಿ(ಅರ್ಧ- 
ಅ) ಸಹಾಯದಿಂದ ಅ, ಆ, ಎ (dಃphthong) ಮತ್ತು ಒ (diphthong) 
ಸೂಚಿಸಲಾಗುತ್ತಿತ್ತು ಆದರೆ, ತಾಲವ್ಯ, ಮೂರ್ಧನ್ಯಗಳಿಗೆ ಚಿಹ್ನೆಗಳಿಲ್ಲ. ಇಂಡೋ 
ಯುರೋಪಿನ ಭಾಷೆಗಳ ಗುಂಪಿಗೆ ಸೇರಿದ ಅವೆಸ್ತ ಮತ್ತು ಹಿಟೈಟ್‌ ಭಾಷೆಯಂತೆ 
ಸಿಂಧೂಭಾಷೆಯಲ್ಲಿಯೂ ೩ ಹಂತವನ್ನು ಸೂಚಿಸುವ ಕೃತಗಳಿಗೆ ಬೇರೆ ಬೇರೆ ಚಿಹ್ನೆಗಳಿವೆ. 
ಒಂದಕ್ಕಿಂತ ಹಚ್ಚು ವ್ಯಂಜನಗಳನ್ನು ಒಂದಕ್ಕೊಂದು ಜೋಡಿಸಿದ ಸಂಯುಕ್ತಾಕ್ಷರಗಳು 
ದ್ರಾವಿಡಲಿಪಿಗಳಲ್ಲಿಲ್ಲ ಈ ರೀತಿಯ ಸಂಯುಕ್ತಾಕ್ಷರಗಳು ಸಿಂಧು ಭಾಷೆಯಲ್ಲಿ 
ಇರುವುದರಿಂದ, ಇದು ದ್ರಾವಿಡ ಭಾಷೆಯಾಗಿರಲಾರದು ಮತ್ತು ಪ್ರಾತ್ಯಯಿಕ 
ಭಾಷೆಯಾಗಿರುವುದರಿಂದ ಸುಮೇರಿಯನ್‌ ಭಾಷೆಯ ಗುಂಪಿಗೂ ಸೇರಿಲ್ಲ. ಸಿಂಧು 
ಲಿಪಿಯು ಕೊನೆಯ ಹಂತದಲ್ಲಿ ವರ್ಣಲಿಪಿಯಾದಾಗ ಅ (೧/೨) ಯ ಅ ಯ್‌, ಕ್‌, 
ಜ್‌ ದ್‌ ದನ್‌, ಪ್‌ಹಸು ಮಹರ್‌ ಈ ಶು ಹಾಸ್‌ ಹಮಹಿ ಧ್ವನಿಗಳಿಗೆ 
ಚಿಹ್ನೆಗಳಿದ್ದವು. ಮಹಾಪ್ರಾಣಗಳನ್ನು ಬರೆಯಲು ಅಲ್ಪಪ್ರಾಣಕ್ಕೆ "ಹ' ಸೇರಿಸುತ್ತಿದ್ದರು. 
ಉದಾ. ಕ-ಹಂಖ, ಗ ಹಾಘ ಇತ್ಯಾದಿ ಅ ೧/೨ ಚಿಹ್ನೆಗೆ ರೇಖೆಗಳನ್ನು ಸೇರಿಸಿ ಅ, 
ಆ, ಎ, ಒ ಸ್ವರಗಳನ್ನು ಬರೆಯುತ್ತಿದ್ದರು. 


ಮೊದಲನೆ ಹಂತದಲ್ಲಿ ಕೇವಲ ಸೆಮೆಟಿಕ್‌ ಚಿಹ್ನೆಗಳನ್ನು ಹೋಲುವ ಸಿಂಧು 
ಚಿಹ್ನೆಗಳನ್ನುಳ್ಳ ಶಾಸನಗಳನ್ನು ಓದಿ, ಭಾಷಾ ಪರಿಚಯ ಮಾಡಿಕೊಂಡು ನಂತರ 
ಇತರ ಚಿಹ್ನೆಗಳಿಗೂ, ಚಿತ್ರಗಳಿಗೂ ಆ ಭಾಷೆಯ ದಧ್ವನಿಮೌಲ್ಯ ಕೊಡಲಾಗಿದೆ. 


ಲೋಚನ ದೀಪ್ತಿ | ೧೨೩ 


ಸಿಂಧುಲಿಪಿಯಲ್ಲಿ ಒಂದು, ಏಳು, ಹತ್ತು ಮತ್ತು ನೂರಕ್ಕೆ ಕ್ರಮವಾಗಿ ಏಕ ಹಪ್ತ (ಸಪ್ತಕ್ಕೆ 
ಬದಲಾಗಿ) ದಶ ಮತ್ತು ಶತ ಎ೦ಬ ಶಬ್ದಗಳನ್ನು ಉಪಯೋಗಿಸಲಾಗಿದೆ. ಇವೆಲ್ಲಾ 
ಇಂಡೋ ಯುರೋಪಿಯನ್‌ ಶಬ್ದಗಳೇ. ಇಷ್ಟಲ್ಲದೇ ಶಕ, ಶದ,ಸಹ್‌, ಪಾ, ಪ್ಲಾತ್‌ 
(ಪಾತ್‌), ರಾ, ದಾ, ಭಗ, ಮಹಾ, ಪಕ ಮೊದಲಾದ ಶಬ್ದಗಳನ್ನು ವೇದಕಾಲೀನ 
ಸಂಸ್ಕೃತ ಭಾಷೆಯಲ್ಲಿ ಉಪಯೋಗಿಸಿದ ಅರ್ಥದಲ್ಲಿ ಸಿಂಧು ಶಾಸನಗಳಲ್ಲಿ 
ಉಪಯೋಗಿಸಲಾಗಿದೆ. ಉದಾ: ಶಕ-ಬಲಿಷ್ಯ ಶದ-ಶೂರ ಅಥವಾ ಸಹಾಜಯಶಾಲಿ; 
ಪಾ-ಕಾಪಾಡು, ಪಾಕ್‌-ರಕ್ಷಿಸು, ರಾ-ಕೊಡು, ದಾ-ದಾನಮಾಡು, ಭಗ=-ದಯಾಳು, 
ದೇವರು, ಸ್ವಾಮಿ. ಮಹಾ ಶ್ರೇಷ್ಠ ಪಕ=ರಕ್ಷಕ, ಆಪ್‌-ಆಪ-ನೀರು; ಭಾ-ಪ್ರಕಾಶಿಸು 
ಇತ್ಯಾದಿ. ಸಂಸ್ಕೃತ ಹಾಗೂ ಅವೆಸ್ತ ಮೊದಲಾದ ಇಂಡೋ ಯುರೋಪಿಯನ್‌ 
ಭಾಷೆಗಳಲ್ಲಿರುವ ಕೆಲವು ಪ್ರತ್ಯಯಗಳಾದ ಆಇಇಂದ, ಏಇಗೆ, ಆಹ್‌ ಅಥವಾ ಹ 
(ಅಸ್‌ ಅಥವಾ ಸ)- ನ.ರ ಇವುಗಳನ್ನು ಕ್ರಮವಾಗಿ ತೃತೀಯಾ, ಚತುರ್ಥಿ ಹಾಗೂ 
ಷಷ್ಟಿ ವಿಭಕ್ತಿ ಪ್ರತ್ಯಯಗಳಾಗಿ ಸಿಂಧು ಭಾಷೆಯಲ್ಲಿ ಉಪಯೋಗಿಸಿರುವುದಲ್ಲದೆ 
ಸಮಾಸವನ್ನು ಕೂಡ ಈ ಭಾಷೆಯಲ್ಲಿ ನೋಡಬಹುದು. ಶಾಸನಗಳನ್ನು ಓದುವ 
ಕೊನೆಯ ಹಂತದಲ್ಲಿ ಪಕ್ಷಿ, ಚೇಳು ಮೊದಲಾದ ಚಿತ್ರಗಳಿಗೆ ಪ್ರಾಚೀನ ಇಂಡೋ 
ಆರ್ಯನ್‌ ಭಾಷೆಯಲ್ಲಿರುವ ಶಬ್ದಗಳ ಆಧಾರದ ಮೇಲೆ ಶಬ್ದ (5೫11೩010) ಮೌಲ್ಯ 
ಕೊಡಲಾಯಿತು. ಸಿ೦ಧೂ ಭಾಷೆ ಪ್ರಾಚೀನ ಸಂಸ್ಕೃತ ಭಾಷೆ ಎನ್ನುವುದಕ್ಕೆ ಚಿತ್ರ ೨ ರಲ್ಲಿ 
ಕೊಟ್ಟಿರುವ ಕೆಲವು ಶಾಸನಗಳ ಅರ್ಥದಿ೦ದ ತಿಳಿಯಬಹುದು. 

ಶಾಸನಗಳ ಭಾವಾರ್ಥ (ಚಿತ್ರ೩) (ಎಡಪಾರ್ಶ್ವ: ಮೇಲಿನಿಂದ ಕೆಳಕ್ಕೆ) 


೧. ಮಖ ದ್ರಕ (ದ್ರಹ) ಶಕ್ಕ-ಉದಾರಿ, ದಹು ಬಲಶಾಲಿ (ಉದಾರಿ ಹಾಗೂ 
ಬಲಿಷ್ಠ ದೃಹು ಎಂಬ ಜನರು ಅಥವಾ ರಾಜ) 

ವೃಷ-ರಕ್ಷಕ, ಬಲಿಷ್ಠ 

ಭದ್ರಮ ದ್ವಾಪ್ಪ (ದ್ವಪ) =ಅತ್ಯಂ೦ತ ಶುಭ ಸೂಚಕ ದ್ವೀಪ 

ಏಕೇಕ ತ್ರದ-ಏಕೈಕ ರಕ್ಷಕ 

ತೃಪ್ಪರ್ಕ (ಅರ್ಕ)=ತೃಪ್ತಿಗೊಂಡ ಅರ್ಕ (ಅಗ್ನಿ) 

ಸಹ್‌ಪತ್‌ (ಅಥವಾ ಪಾತ್‌) ಜಯಶಾಲಿ ಒಡೆಯ (ಪತಿ ಎಂಬರ್ಥದಲ್ಲಿ) 
ಭಗ ದ್ರಹ-ದಯಾಳು (ಅಥವಾ ಸ್ವಾಮಿ) ದೃಹು. 

ಪ “ಪವ್‌ ಶಕ ತ್ರಹ್ನಕ-ರಕ್ಷಕ”' ಶುಭ್ರ ಹಾಗೂ ಬಲಶಾಲಿ (ತ್ರಹ್‌-ಸೀಳು) 
(ಶತ್ರುಗಳನ್ನು) ಸೀಳುವವನು. 


ರಬಿ ಐ ಆ SDN ಈ 


೧೨೪ | ಲೋಚನ ದೀಪ್ತಿ 


ಪಾತ್‌ ಹ - ಒಡೆಯನ (ಮುದ್ರ), (ಬಲಪಾರ್ಶ್ವ: ಮೇಲಿನಿಂದ ಕೆಳಕ್ಕೆ) 
ದಶ ದ=ಹತ್ತು ಕೊಡುವವನು (ಹತ್ತರಷ್ಟು ಕೊಡುವವನು) 
ಪ “ಶದರಕ್ಷಕ” ಬಲಶಾಲಿ 


ಪ="“ಪಪ್ಪ-ರಕ್ಷಕ” ಪಪ್ಕ (ಪಪ್ರ-ರಕ್ಷಿಸುವವನು) 


C!S, IN ೫ 


ಪಕೇ-ಬಕಾ=ಕಾಪಾಡುವವನಿಗೆ ಬಕನಿಂದ (ಬಕ-ಬಗ-ದೇವರು; ಅಥವಾ 
ಬಕದಾಲ್ಲನೆಂಬ (ಯಷಿ)-(ಈ ಸರಕು) ಬಕ (ಯಷಿ) ಯಿಂದ ರಕ್ಷಕನಿಗೆ 
ಎಂಬರ್ಥದಲ್ಲಿ. 


೫. ಪೇ ದ್ಕು ಶತಹ ಪಾ-ದಿವ್ಯ (ದು) ರಕ್ಷಕನಿಗೆ (ಪೇ-ಪ4ಏ) ನೂರು ರಕ್ಷಕರಿಂದ 

(ನೂರು ಗ್ರಾಮಗಳ ರಕ್ಷಕ?) 
ಸಿಂಧು ಮುದ್ರೆ ಶಾಸನಗಳಲ್ಲಿರುವುದೇನು? 

ಕೆಲವು ಮುದ್ರೆಗಳ ಮೇಲೆ ಕೇವಲ ಕ "ಪ್ರಜಾಪತಿ', ಗ-ಬೃಹಸ್ಪತಿ, ನನಾ 'ಮಾತೃ 
(ದೇವತೆ)' ಎ೦ಬ ದೇವತೆಗಳ ಹೆಸರುಗಳಿವೆ. ಇನ್ನಿತರ ಮುದ್ರೆಗಳ ಮೇಲೆ ಕಶಪ 
(ಕಶ್ಯಪ) ಅತ್ರಿ, ಸಸ, ಸಶರ, ಬಕ ಇತ್ಯಾದಿ ಹೆಸರುಗಳು, ಖಯಗ್ಗೇದದಲ್ಲಿ ಯಷಿಗಳ 
ಹೆಸರುಗಳಾಗಿ ಉಲ್ಲೇಖಗೊಂಡಿವೆ. ದ್ವಪ್ಪ (ದ್ವ*ಅಪ) ಎಂದು ಎರಡು ನದಿಗಳ 
ನಡುವಣ ಪ್ರದೇಶಕ್ಕೆ ಹೆಸರಿತ್ತೆಂದು ತೋರುತ್ತದೆ. ಏಕದ್ದಪ್ಪ, ಪಂಕ, (ಪಂಚ) ದ್ವಪ್ಪ, 
ಹತ್ತದ್ವಪ್ಪ ಮೊದಲಾದವು ಪ್ರದೇಶಗಳ ಹೆಸರಿರಬಹುದು. 

ಸಿಂಧು ಸಂಸ್ಕೃತಿಯ ಜನರು ಅಗ್ನಿ ಆರಾಧಕರು. ಒಂದು ಮುದ್ರೆಯ ಮೇಲೆ ಈ 
ದೇವತೆಗಳನ್ನು ಅಗ್ನಿಜ್ಜಾಲೆಯ ಕಮಾನಿನ ನಡುವೆ ಚಿತ್ರಿಸಿ ಶಾಸನವನ್ನು ಕೆತ್ತಿರುವರು 
(ಚಿತ್ರ ೪). ಆ ಶಾಸನದಲ್ಲಿ ಭಗ ಅರ್ಕ ಎಂದು ಬರೆದಿರುವುದರಿಂದ ಅಗ್ನಿದೇವತೆಯೇ 
ಆ ಚಿತ್ರದಲ್ಲಿರುವುದೆ೦ದು ಧಾರಾಳವಾಗಿ ಹೇಳಬಹುದು. ಇಷ್ಟಲ್ಲದೆ ಆ ದೇವತೆಯನ್ನು 
ಅಗ್ನಿಜ್ವಾಲೆಯಿ೦ದ ಅಲಂಕರಿಸಿರುವುದನ್ನು ನೋಡಿದರೆ ಅಗ್ನಿಯನ್ನು ಖಗ್ಗೇದದಲ್ಲಿ ಭಾ 
ಯ ಜೀ ಕ೦ ಎಂದು ಕರೆದಿರುವುದು ಸಿಂಧು ಮುದ್ರೆಗಳ ಆಧಾರದ ಮೇಲೆ ಎಂದು 
ಹೇಳಬಹುದು. ಇನ್ನೊಂದು ಮುದ್ರೆಯ ಮೇಲೆ ಅಗ್ನಿಜ್ವಾಲೆಯ (ಸ್ತಂಭದಂತಿರುವ) 
ಚಿತ್ರವಿದೆ. ಈ ಮುದ್ರೆಯ ಮೇಲೆ ಪಗ-ಭಗ-ಅರ್ಕ-ಹ “ಶಕ್ತಮಾನವಾದ (ಪಾಜಸ್‌ 
ನಿಂದ ಪಗ ಬಂದಿದೆ) ಅರ್ಕ (ಅಗ್ನಿ) ದೇವನ (ಮುದ್ರೆ) ಎಂದು ಅರ್ಥಕೊಡುವ 
ಶಾಸನ ಬರೆಯಲಾಗಿದೆ (ಚಿತ್ರ೫) ಚರ್ಚಾಸ್ಪದವಾದ ಮೆಹೆಂಜೋದಾರೋ ಮುದ್ರೆಯ 
ಮೇಲಿರುವ ತ್ರಿಮೂರ್ತಿಯನ್ನು (ಚಿತ್ರ ೬) ಕೆಲವರು ರುದ್ರ, ಪಶುಪತಿ ಎಂದು 


ಲೋಚನ ದೀಪ್ತಿ | ೧೨೫ 


ಭಾವಿಸಿರುವರು. ಆದರೆ ಸಪ್ತ ರಶ್ಮಿ ಯುವಕನಾದ ಈ ದೇವತೆ ಕೂಡ ಅಗ್ನಿಯ 
ಮೂರು ರೂಪಗಳನ್ನು ಸೂಚಿಸುತ್ತದೆ. ರಮ ತ್ರಿ ಧಾ ಓ ಷಾ” ಮೂರು ವಿಧವಾಗಿ 
ಪ್ರಜ್ವಲಿಸುವವನು ಮತ್ತು ನಲಿಯುವವನು” ಎಂಬ ಅರ್ಥವುಳ್ಳ ಶಾಸನ ಅಗ್ನಿಗೆ 
ಅನ್ವಯಿಸುತ್ತದೆ. ಈ ದೇವತೆ ಸುತ್ತಲಿರುವ ಪಶುಗಳು ಬೇರೆ ಬೇರೆ ಪಂಗಡಗಳ 
ದೇವತೆಗಳಾದುದಕ್ಕೆ ಹುಲಿ ಮತ್ತು ಆನೆಗೆ ಕೂಡ ಶೃಂಗಗಳನ್ನು ಬೇರೆ ಮುದ್ರೆಗಳಲ್ಲಿ 
ತೋರಿಸಲಾಗಿದೆ. ಎಲ್ಲಾ ಗುಂಪಿನವರು ಅಗ್ನಿಯೇ ಪ್ರಾಧಾನ್ಯದೇವತೆ ಎಂದು 
ಒಪ್ಪಿರುವುದನ್ನು ಈ ಪ್ರಾಣಿಗಳು ಸೂಚಿಸುತ್ತವೆ. ಈ ಕಾರಣದಿಂದಲೇ ಖಗ್ದೇದದಲ್ಲಿ 
ಅಗ್ನಿಯನ್ನು ಪಶುಪತಿ ಎಂದು ಕರೆದಿರಬಹುದು. 


ಕೆಲವು ಮುದ್ರೆಗಳ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಕಶ್ಯಪ, ಸಸ, ಶರ ಮೊದಲಾದ 
ಹೆಸರುಗಳು ವೇದಗಳ ಕಾಲದಲ್ಲಿ ಕಶ್ಯಪ, ಅತ್ರಿ, ಬಕದಾಲ್ಬ, ಸಸ (ಅತ್ರೇಯ) ಶರ 
(ಯಚತ್ಕನ ವಂಶಜ) ಮೊದಲಾದ ಖಯಷಿಗಳಾಗಿ ಪ್ರಖ್ಯಾತರಾಗಿರುವಂತೆ ಕಂಡುಬರುತ್ತದೆ. 


ಸಿಂಧು ಜನರು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದುದು ಅಲ್ಲನಯಜ್ಞ 
ಕುಂಡಗಳಿಂದ ಪರಿಚಯವಾಗುತ್ತದೆ. ಕೆಲವು ಮುದ್ರೆಗಳ ಮೇಲೆ ಏಕಾಹ, ಪಂಕಾಹ 
(ಪ೦ಚಾಹ), ಹಪ್ತಾಹ, (ಸಪ್ತಾಹ) ಇತ್ಯಾದಿ ಸತ್ರಗಳ ಹೆಸರುಗಳನ್ನು ಕೆತ್ತಿರುವಂತಿದೆ. 
ಅಶ್ವಸತ್ರ ಎಂದರೆ ಅಶ್ವಮೇಧ ಯಜ್ಞವಿರಬಹುದು. ಅಶ್ವದ ಅಸ್ಥಿಗಳು ಸಿಂಧು ಸಂಸ್ಥೃಶಿಯ 
ಪಟ್ಟಣ (ಲೋಥಲ್‌ ಮತ್ತು ಸುರ್‌ಕೋಟಡ್‌) ಗಳಲ್ಲಿ ದೊರಕುವುದರಿಂದ ಅಲ್ಲಿಯ 
ಜನರು ಅಶ್ವಗಳನ್ನು ಉಪಯೋಗಿಸುತ್ತಿದ್ದರೆಂದು ಹೇಳಬಹುದು. 

ಇನ್ನೂ ಕೆಲವು ಮುದ್ರೆಗಳ ಮೇಲೆ ಸಿಂಧು ಸಂಸ್ಕೃತಿಯ ಜನರು ರಫ್ತು ಮಾಡುತ್ತಿದ್ದ 
ಸರಕುಗಳನ್ನು ನಮೂದಿಸಲಾಗಿದೆ. ಉದಾ: ಅಕಕ್‌ (ಕೆಂಪು ಕಲ್ಲು Camelian). 
ತಸರ (ಮಗ್ಗದ ಬಟ್ಟೆ), ತ್ರಪು (ತವರ) ಇತ್ಯಾದಿ, ಕೆಲವು ಮಾದರಿಯ ದೋಣಿಗಳು 
ಇದ್ದುದಕ್ಕೆ ತ್ರಪಗ ಇತ್ಯಾದಿ ಹೆಸರುಗಳೇ ಸಾಕ್ಷಿ. 

ಸಿಂಧು ಸಂಸ್ಕೃತಿಯ ಆಡಳಿತದಲ್ಲಿ ಗ್ರಾಮದ ಮಟ್ಟದಲ್ಲಿದ್ದ ಅಧಿಕಾರಿಗೆ ಪಕ 
ನಗರ ಅಥವಾ ಪ್ರಾಂತ್ಯದ ಮಟ್ಟದಲ್ಲಿದ್ದವನಿಗೆ ಪಾ, ಪತ (ಪಕಿ) (ರಕ್ಷಕ, ಒಡೆಯ), 
ಶಾಸ (ಶಾಸಕ) ಎಂದೂ ಮತ್ತು ಇವರ ಮೇಲಿರುವ ಅತ್ಯುನ್ನತ ರಾಜಾಧಿರಾಜನಿಗೆ 
ಶಾಸ-ಶಾಸನೆಂದು ಕರೆಯುತ್ತಿದ್ದರೆ೦ದು ಶಾಸನಗಳ ಆಧಾರದ ಮೇಲೆ ಹೇಳಬಹುದು. 
ಆದರೆ ರಾಜನಿಗೂ, ದೇವತೆಗೂ ಒಂದೇ ಬಗೆಯ ಬಿರುದು ಇದ್ದಿರಬಹುದು. ಉದಾ:ಶಕ, 
ಶದ, ಪವ, ದ್ಯೌ ಇತ್ಯಾದಿ. ಒಂದು ಮುದ್ರೆಯ ಮೇಲೆ (ಚಿತ್ರ೬) ಪ “ಶ-ಕೃ-ಆಇಪ” 
ಶಕ್ಕ, "ರಕ್ಷಕ' "ಬಲಿಷ್ಠ' ಎಂದೂ ಇನ್ನೊಂದು ಮುದ್ರೆಯ ಮೇಲೆ (ಚಿತ್ರ್ತ೭) ಪಹ್‌- 


೧೨೬ | ಲೋಚನ ದೀಪ್ತಿ 


ಪಹ್‌-ಹಾ ಎಂದರೆ “ರಾಜಾಧಿರಾಜನ ಮುದ್ರೆ”(ಪಹ್‌=ವ"ಕಾಪಾಡು' ಎಂದು ಹಿಟೈಟ್‌ 
ಭಾಷೆಯಲ್ಲಿ). 

ಸಿಂಧು ಜನರ (ಹರಪ್ಪನ್ನರ) ಭಾಷೆ, ಸಂಸ್ಕೃತಿ, ಧಾರ್ಮಿಕ ಮತ್ತು ಆರ್ಥಿಕ 
ವ್ಯವಹಾರಗಳನ್ನು ಕೂಲಂಕಷವಾಗಿ ವಿಚಾರಿಸಿದಲ್ಲಿ ಇವರು ಆರ್ಯರ ಭಾಷೆಯನ್ನು 
ಮಾತನಾಡುತ್ತಿದ್ದುದಷ್ಟಲ್ಲದೇ ವೈದಿಕ ಧರ್ಮಕ್ಕೆ ತಳಹದಿ ಹಾಕಿರುವರೆಂದು ಹೇಳಬಹುದು. 
ಹರಪ್ಪ, ಮೊಹೆ೦ಜೊದಾರೋ, ಲೋಥಲ್‌ ಮೊದಲಾದ ನಗರಗಳು ಬಹುಮಟ್ಟಿಗೆ 
ಪ್ರವಾಹದ ಹಾವಳಿಯಿ೦ದ ನಾಶವಾದ ನ೦ತರ ಅಲ್ಲಿಯ ಜನರು ಗುಜರಾತ್‌ನಲ್ಲಿಯೂ 
ಸರಸ್ಪತೀ, ಯಮುನಾ ನದಿಗಳ ದಂಡೆ (ರಾಜಸ್ಥಾನ, ಹರಿಯಾಣ) ಮೇಲೂ ವಸತಿಗಳನ್ನು 
ಕಟ್ಟಿದರು. ಕೆಲವರು ಸಿಂಧ್‌ ಪಾಂತ್ಯದ ಪೂರ್ವಭಾಗಕ್ಕೆ ತೆರಳಿದರು. ಇತ್ತೀಚೆಗೆ ಅಂತ್ಯ 
ಹರಪ್ಪನ್ನರೆ೦ದು ಕರೆಯಲ್ಪಡುವ ಈ ಜನರ ೨೦೦ ವಸತಿಗಳು ಗುಜರಾತಿನಲ್ಲಿಯೂ 
ಸುಮಾರು ೩೦೦ ವಸತಿಗಳು ಬಹವಲ್‌ಪುರ (ಪಾಕಿಸ್ಥಾನ) ಜಿಲ್ಲೆಯಲ್ಲೂ ೨೫೦ಕ್ಕೂ 
ಮೇಲ್ಪಟ್ಟು ಹರಿಯಾಣ, ಪಂಜಾಬ್‌, ಉತ್ತರಪ್ರದೇಶದಲ್ಲೂ ದೊರಕಿವೆ. ಈ ಜನರಿಗೂ 
ವೇದಕಾಲೀನ ಆರ್ಯರಿಗೂ ಹೆಚ್ಚು ವ್ಯತ್ಯಾಸ ಕಂಡುಬರುವುದಿಲ್ಲ. ಈ ಪ್ರದೇಶಗಳ 
ಮೂಲನಿವಾಸಿಗಳನ್ನು ಇವರು ರಾಸ, ದಸ್ಕುಗಳೆಂದು ಕರೆದಿರಬಹುದು. 


೧0 


ಲೋಚನ ದೀಪ್ತಿ | ೧೨೭ 


*ವೇದ-ಪುರಾಣ-ಮಹಾಕಾವ್ಯ 


- ಡಾ. ಶಂಕರ ಮೊಕಾಶಿ ಪುಣೇಕರ 
೧ 


ಇಪ್ಪತು-ಮೂವತ್ತು ವರ್ಷಗಳ ಕೆಳಗೆ ಹರಪ್ಪಾ ಮೊಹೆಂಜೊದಾರೋ 
ಸಂಸ್ಕೃತಿಯ ಕಾಲ ಸುಮಾರು ಕ್ರಿಪೂ.೨೦೦೦ ವೆಂದು ಉತ್ಪನನ ಶಾಸ್ತ್ರಜ್ಞರು ನಂಬಿದ್ದರು. 
ಆಗ ರೇಡಿಯೋಕಾರ್ಬನ್‌ ಪದ್ಧತಿ ಬಳಕೆಯಲ್ಲಿ ಬಂದಿದ್ದಿಲ್ಲ. ೧೯೪೬ರಲ್ಲಿ 
ಕ್ರಿಪೂ. ೨೫೦೦-೧೫೦೦ ಎಂದು ನಿರ್ಣಯಿಸಿದ್ದರು. ಅದಕ್ಕೂ ಮುಂಚೆ ಜಾನ್‌ 
ಮಾರ್ಷಲರು ಕ್ರಿಪೂ. ೩೩೨೫೦-೨೭೫೦ ಎಂದು ನಿರ್ಣಯಿಸಿದ್ದರು. ರೇಡಿಯೋ 
ಕಾರ್ಬನ್‌ ಪದ್ಧತಿ ಬ೦ದ ಮೇಲೆ ನಡೆದ ಉತ್ಪನದ ಪ್ರಕಾರ ಹರಪ್ಪಾ-ಮೊಹೆಂಜೊದಾರೊ 
ಕಾಲವು ಕ್ರಿಪೂ.೭೦೦೦ ವೆಂದು ನನಗೆ ಅನಿಸುತ್ತದೆ. ಬಲೂಚಿಸ್ತಾನದ ಮೆಹರಘರ್‌ 
ಎ೦ಬ ಸ್ಥಾನದಲ್ಲಿ ಸಿಕ್ಕಿದ ಪ್ರಾಚೀನ ವಸ್ತುಗಳ ಪರೀಕ್ಷಣದಿ೦ದ ಇದರ ಕಾಲವನ್ನು 
ಸು.ಕ್ರಿಪೂ.೧೧೦೦೦ ವರ್ಷವೆಂದು, ಆಗ ಮಣ್ಣಿನ ಪಾತ್ರೆ ಮಾಡುವ ಕಲೆ ಇನ್ನೂ 
ಬೆಳೆದಿರಲಿಲ್ಲವೆ೦ದೂ (೩೦೩m) ಇದೇ ಬೆಳೆದು (ಹರಪ್ಪಾ-ಮೊಹೆಂಜೊದಾರೊ) 
ಸಂಸ್ಕೃತಿಯಾಗಿ ಕ್ರಿಪೂ. ಮೂರೂವರೆ ಸಾವಿರ ವರ್ಷಕ್ಕೆ ರೂಪುಗೊಂಡಿತೆ೦ದು ಜಾರಿಜ್‌ 
(Jarrige) ಎ೦ಬ ಸಂಶೋಧಕನು ಪ್ರತಿಪಾದಿಸಿದ್ದಾನೆ. ಅವನ ಅಭಿಪ್ರಾಯ ವ್ಯಾಪಕವಾಗಿ 
ಇತ್ತೀಚೆಗೆ ಸರ್ವಸಮ್ಮತವಾಗಿದೆ. “ಪಶ್ಚಿಮದಿಂದ ಪೂರ್ವಕ್ಕೆ” ಎಂಬ ಅಭಿಪ್ರಾಯ 
ವ್ಯಾಪಕವಾಗಿ ಬದಲಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಸಂಸ್ಕೃತಿ ಎಸ್ತಾರಗೊಂಡುದಕ್ಕೆ 
ಇತ್ತೀಚೆಗೆ ಸಾಕಷ್ಟು ಆಧಾರಗಳು ಸಿಕ್ಕತೊಡಗಿವೆ. ಬಿಡಿಸಲಾಗದ ಒಗಟೆಂದರೆ, ಹರಪ್ಪಾ- 
ಮೊಹೆಂಜೊದಾರೊಗಳು ನಷ್ಟವಾಗಲಿಕ್ಕೆ ಮೊಹೆಂಜೊದಾರೊ ದ್ರಾವಿಡ ಅಥವಾ ಮತ್ತೆ 
ಯಾವುದೋ ಸಂಸ್ಕೃತಿಯ ಕೇ೦ದ್ರವಾಗಿದ್ದವೆಂದೂ, ಆರ್ಯರ ದಾಳಿಯಿಂದ ಅವು 
ನಷ್ಟವಾದುವೆಂದೂ ಹೇಳಿಬಿಟ್ಟರು. ಅದಕ್ಕೆ ಯಾವ ಆಧಾರವಿಲ್ಲವೆಂದು ಇತ್ತೀಚೆಗೆ 
ನಂಬಲಾಗುತ್ತಿದೆ. 


* (ಲೋಚನ- ಸಂಪುಟ-೪. ಸಂಚಿಕೆ-೨. ೧೯೯೧) 


೧೨೮ | ಲೋಚನ ದೀಪ್ತಿ 


ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ನಮೂದಿಸಲಾದ ಶ್ರೀ ರಾಮಚಂದ್ರನ 
ಪಟ್ಟಾಭಿಷೇಕದ ಮುಹೂರ್ತದ ಆಧಾರದ ಮೇಲೆ ಅದು ಜರುಗಿದ್ದು ಕ್ರಿಪೂ.೪೨೦೦ 
ರಲ್ಲಿ ಎಂದು ಶ್ರೀಕೋಟಾ ವೆಂಕಟಾಚಲಂ ಮತ್ತು ಇತರರು ನಿರ್ಣಯಿಸಿದ್ದಾರೆ. ಈ 
ತಾರೀಖು ನಂಬಲಾರ್ಹವಾದುದೆಂದು ಕೆಳಗಿನ ವಿವರಗಳಿಂದ ಗೊತ್ತಾಗುತ್ತದೆ. 


iD 

ಪುರಾಣಗಳು ಕೇವಲ ಕಳಪೆಯಲ್ಲ; ಅವುಗಳಲ್ಲಿ ಕನಿಷ್ಠ ಪಕ್ಷಕ್ಕೆ ರಾಜರ ವಂಶಾವಳಿಗಳು 
ಸಿಕ್ಕುತ್ತವೆ ಎ೦ಬ ತತ್ತ್ವವನ್ನು ಪಾರ್ಗಿಟರ ಪ್ರತಿಪಾದಿಸಿದನು. ವ್ಯಾಡೆಲ್‌ ಎ೦ಬ ತುಸು 
ವಿಕ್ಷಿಪ್ತ ಸಂಶೋಧಕನು ಹಿಂದೂ ಪುರಾಣಗಳಲ್ಲಿ ನಡೆದ ಘಟನೆಗಳು ಸತ್ಯವೇ; ಅದರೆ 
ಅವು ಜರುಗಿದ ಸ್ಥಳಗಳು ಮಧ್ಯ ಪ್ರಾಚ್ಯದಲ್ಲಿ; ಅವುಗಳ ಕತೆಗಳು ಪುರಾಣಗಳಲ್ಲಿ 
ಭಾರತದ ಅದ್ಭುತರಮ್ಯ (Mythified)ರೂಪದಲ್ಲಿ ವರ್ಣಿತ ಎಂದು ಪ್ರತಿಪಾದಿಸಿದನು. 
ಈಗ ಇಬ್ಬರೂ ಚಾಲ್ತಿಯಲ್ಲಿ ಇಲ್ಲ-ತೀರ ಇತ್ತೀಚೆಗೆ ಪಾರ್ಗಿಟರನ ಅಭಿಪ್ರಾಯಗಳ 
ಸತ್ಯತೆ ಕೆನಡಾದ ಟೊರೆಂಟೊ ವಿಶ್ವವಿದ್ಯಾಲಯದ ಡಾ॥ ಕಾರ್ಡರ ಮತ್ತು ಅವರ 
ಎದ್ಯಾರ್ಥಿ ಡಾ. ಸ್ಮಿಥ್‌ ಅರಿತು ಹೆಚ್ಚು ಪುರಾಣಗಳ ಆಧಾರದ ಮೇಲೆ ಭಾರತದ 
ಪ್ರಾಚೀನ ಇತಿಹಾಸವನ್ನು ಪುನಾರಚಿಸತೊಡಗಿದ್ದಾರೆ. 


ಪಾರ್ಗಿಟರನೂ ರಾಮಾಯಣವನ್ನು “ನಂಬಿಕೆಗೆ ಅರ್ಹವಲ್ಲದ ಕಾವ್ಯ” ಎಂದು 
ನಂಬಿದ್ದನು. ಉಳಿದ ಪುರಾಣಗಳಿಗಿ೦ತ ರಾಮಾಯಣದಲ್ಲಿ ಹೆಚ್ಚು ಅದ್ಭುತರಮ್ಯ ಘಟನೆಗಳು 
ಬರುವವೆಂದಿಪ್ಪೇ ಅಲ್ಲ; ಅದರಲ್ಲಿ ಬರುವ ವಂಶಾವಳಿಗಳು ಉಳಿದ ಪುರಾಣಗಳಲ್ಲಿ 
ಬರುವ ವಂಶಾವಳಿಗಿಂತ ಭಿನ್ನವೆ೦ಬ ಕಾರಣದಿಂದ ತನ್ನ ಕೃತಿಯಿಂದ ದೂರವಿಟ್ಟನು. 
ನಮಗೆ ಆ ದೀರ್ಪ ವಂಶಾವಳಿ ಬೇಡ. ದಶರಥನ ಮಕ್ಕಳು ರಾಮ, ಲಕ್ಷ್ಮಣ, ಭರತ, 
ಶತ್ಯುಘ್ನ ಈ ನಿರ್ವಿವಾದ ಆಧಾರವಪ್ಪೇ ನಮ್ಮ ಪ್ರಬಂಧದ ಮಟ್ಟಿಗೆ ಸಾಕು. 


ಹಾಗೆಯೇ ಉತ್ಪನನದ ಆಧಾರದ ಮೇಲೆ ಬೆಳೆಯುತ್ತಿದ್ದ ಪ್ರಾಚೀನ ಸಂಸ್ಕೃತಿಶಾಸ್ತ್ರ 
(Archaeology) ಸ್ವಭಾವವೂ ಇತ್ತೀಚೆಗೆ ಬದಲಾಗಿದೆ. ಆರ್ಕೆಯೋಲೋಜಿಯು 
ಮಾನವಶಾಸ್ತ್ರದತ್ತ (Anthropology) ವಾಲುತ್ತಿದೆ. ಸಂಸ್ಕೃತಿಯ ಶಿಖರಗಳು ಒಮ್ಮೆಲೇ 
ಏಳುವುದಿಲ್ಲ; ಅದರ ಸುತ್ತಲೂ ಚಿಕ್ಕ ಸಂಸ್ಕೃತಿಯ ಅನೇಕ ತಪ್ಪಲುಗಳು ಇರಬೇಕಾಗುತ್ತದೆ. 
ಸಂಸ್ಕೃತಿ-ನಾಗರಿಕತೆಗಳು ಹಾಕಿಕೊಟ್ಟ ಉದಾಹರಣೆಗಳಿಂದ ಚಿಕ್ಕ ಸಂಸ್ಕೃತಿಗಳು 
ಹದವಾಗುತ್ತವೆ; ಇವಿಲ್ಲದಿದ್ದರೆ ಅವು ಇಲ್ಲ; ಅವು ಇಲ್ಲದಿದ್ದರೆ ಇವು ಬೆಳೆಯಲಾರವು 
ಎ೦ಬ ವ್ಯಾಪಕ ದೃಷ್ಟಿಕೋನ ಬರತೊಡಗಿದುದು ಜ್ಞಾನಕ್ಕೆ ಹೊಸ ತಿರುವು ಕೊಟ್ಟಿದೆ. 
ಹರಪ್ಪನ್‌ ಸಂಸ್ಕೃತಿಯ ವಿಶಿಷ್ಟ ಅವಶೇಷಗಳು ಭಾರತದ ಹೊರಗೆ ಆಫ್‌ಫಾನಿಸ್ತಾನ, 


ಲೋಚನ ದೀಪ್ತಿ |೧೨೯ 


ತುರ್ಕಮೆನಿಸ್ಮಾನ, ಇರಾನ್‌ಗಳಲ್ಲಿ ಸಿಕ್ಕಿವೆ. ಗುಜರಾತ್‌- -ಮಧ್ಯಪ್ರದೇಶ, ದಿಲ್ಲಿ, 
ಹರಿಯಾಣಗಳಲ್ಲೂ ಸಿಕ್ಕಿವೆ. ಹರಪ್ಪಾ ಮೊಹೆಂಜೊದಾರೊ ಸಂಸ್ಕೃತಿ ಸಿಂಧ್‌- ಪಂಚಾಬ್‌- 
ಬಲೂಚಿಸ್ಥಾನ ನಗಳಲ್ಲೇ ಸೀಮಿತವಾಗಿರಲಿಲ್ಲ ಎಂಬುದಾಗಿ ಕಂಡು ಬಂದಿದೆ. 
ಮೆಸೊಪೋಟೇಮಿಯಾದಿಂದಲೇ ಎಲ್ಲ ಕಡೆಗೆ ಸಂಸ್ಕೃತಿ ಹಬ್ಬಿತೆ೦ಬ ನಿಲುವು ಈಗ 
ಹಳತಾಗಿದೆ. 

೩A 


ರಾಮಾಯಣದ ಉತ್ತರ ಕಾಂಡದ ೧೦೦ನೇ ಸರ್ಗದಲ್ಲಿ ಬಂದಕತೆ ಇಷ್ಟು 

ಕೇಕಯ ದೇಶದ ರಾಜ ಯುಧಾಜಿತ್‌ ತನ್ನ ಗುರುಪುತ್ರ ಗಾರ್ಗ್ಯನ ಮುಖಾಂತರ 
ಶ್ರೀರಾಮನಿಗೆ ವಿಫುಲ ಕಾಣಿಕೆಯೊಡನೆ ಸಂದೇಶ ಕಳಿಸಿಕೊಟ್ಟನು. “ಸಿಂಧೂ ನದಿಯ 
ಇಬ್ಬದಿಯಲ್ಲಿ ಗಂಧರ್ವ ರಾಜ ಶೈ ಲೂಷನ ಎರಡು ಮಹಾನಗರಿಗಳು ಇವೆ. ಮೂರು 
ಕೋಟಿ ಗಂಧರ್ವರ ಸೇನೆ be, ರಕ್ಷಿಸುತ್ತಿವೆ. ಈ ಗಂಧರ್ವನಗರಿಗಳ ಸುತ್ತಲೂ 
ಫಲವತ್ತಾದ ಜಮೀನಿದೆ. ನಗರಗಳೂ ಶ್ರೀಮಂತವಿವೆ. ಗಂಧರ್ವರನ್ನು ಸೋಲಿಸಿ 
ನಿನ್ನವೆರಡು ಪಟ್ಟಣಗಳನ್ನು ಸ್ಥಾಪಿಸು... 


ಸೋದರ ಮಾವನ ಸಂದೇಶವನ್ನು ಶಿರಸಾ ವಹಿಸಿ ಶ್ರೀರಾಮನು ತಮ್ಮ 
ಭರತನೊಂದಿಗೆ ಅವನ ಇಬ್ಬರು ಮಕ್ಕಳು ತಕ್ಷ-ಪುಷ್ಕಳರನ್ನೂ ಬಲಾಢ್ಯ ಸೇನೆಯನ್ನೂ 
ಕಳಿಸಿಕೊಟ್ಟನು. ಅಯೋಧ್ಯೆಯ ಸೇನೆಯು ಒಂದೂವರೆ ತಿಂಗಳ ನಂತರ ಕೇಕಯ 
ನಗರವನ್ನು ತಲುಪಿ ಯುಧಾಜಿತನ ಬಲಾಢ್ಯ ಸೇನೆಯೊಡಗೂಡಿ ಗಂಧರ್ವರ ಮೇಲೆ 
ದಾಳಿ ಮಾಡಿತು. ಗಂಧರ್ವರು ಬಲಾಢ್ಯ ರು-ಏಳು ದಿನ ಯುದ್ಧವಾದರೂ ಯಾರದೂ 
ಜಯವಾಗಲಿಲ್ಲ. ಸ೦ತಪ್ತನಾದ ಭರತನು. ಗಂಧರ್ವರ ಮೇಲೆ ಇರರ ಸಂವರ್ತ'ವೆಂಬ 
ಆಯುಧವನ್ನು ಎಸೆದನು. ಅರೆಚಣದಲ್ಲಿ ಸಂವರ್ತಪಾಶದಲ್ಲಿ ಸಿಲುಕಿ ಮೂರು ಕೋಟಿ 
ಗ೦ಧರ್ವರು ವಿಲಿವಿಲಿ ಒದ್ದಾಡಿ ಪ್ರಾಣಬಿಟ್ಟರು. 


“ಅದೇ ಸ್ಥಾನದಲ್ಲ' ಭರತನು ತನ್ನ ವೆರಡು ನಗರಗಳನ್ನು ಸ್ಥಾಪಿಸಿದನು- 
“ಗ೦ಧರ್ವ' ದೇಶದಲ್ಲಿ ತಕ್ಷಶಿಲೆಯೆಂಬ ನಗರ ಸ್ಥಾಪಿಸಿ ಅಲ್ಲಿ ಮಗನನ್ನು "ಇರಿಸಿದನು. 
ಗಾಂಧಾರ ದೇಶದಲ್ಲಿ ಪುಷ್ಕರಾವರ್ತವೆಂಬ ನಗರ ಸ್ಥಾಪಿಸಿ ಅಲ್ಲಿ ಮಗ ಪುಷ್ಕಳನನ್ನು 
ಇರಿಸಿದನು. ಪರಸರ ಸರ್ಧೆಯಿಂದಲೂ ನಿಷ್ಠಪಟ ವ್ಯಾಪಾರ-ವ್ಯ ವಹಾರಗಳಿಂದಲೂ 
ಎರಡೂ ನಗರಗಳು ಶ್ರೀಮಂತಿಕೆಯಿಂದ ತುಳುಕತೊಡಗಿದವು ಉದ್ಯಾನವನಗಳಿಂದಲೂ. 
ಬಡಿಬಿಡಿಯಾದ ಅಂಗಡಿಗಳಿಂದಲೂ, ಜಲಾಶಯಗಳಿಂದಲೂ A 
ಇಂಥ ನಗರಗಳನ್ನು ಐದು ವರ್ಷಗಳಲ್ಲಿ ಸ್ಥಾಪಿಸಿ ಭರತನು ಅಣ್ಣನ ಸೇವೆಗಾಗಿ 
ಅಯೋಧ್ಯೆಗೆ ಮರಳಿದನು. 


೧೩೦ | ಲೋಚನ ದೀಪ್ತಿ 


ಈ ವಿವರಗಳನ್ನು ಅರ್ಥೈಸೋಣ 
೪ 


ಗಂಧರ್ವರು ಯಾರು? ಅಫಘಾನ-ಬಲೂಚಿ-ಹಿ೦ದೂ ಮಿಶ್ರ ತಳಿ ಇರಬಹುದು. 
ಇವರು ಸಂಗೀತ-ನಾಟ್ಯಗಳಲ್ಲಿ ಪ್ರವೀಣರು. ಇವರ ಅರಸು “ಶೈಲೂಷ” ಅಂದರೆ 
ನಟ. ಹರಪ್ಪ (ಹರಿಯೂಪಿಯಾ ಎಂದು ಯಗ್ಗೇದದಲ್ಲಿ ನಮೂದಿಸಲ್ಪಟ್ಟ ನಗರ) 
ಮಥುರಾ (ಮೆಹೆಂಜೋದಾರೊ)ಗಳ ಶ್ರೀಮಂತಿಕೆಯ ಕಾರಣಕರ್ತರು ಮೆಹೆಂಜೊದಾರೋ 
ಸಮೀಪದಲ್ಲೇ ಇದ್ದ ಔದ್ಯಮಿಕ ನೆಲೆಯಾದ ಚನ್ನುದಾರೊ ಎ೦ಬ ಊರಿನ ಕಾರಗೀರರು. 
ಚನ್ನುದಾರೋ ಸಾಧಾರಣಪ್ರತಿಯ ಕೆಲಸಗಾರರ ಊರು. ಹರಪ್ಪಾ-ಮಥುರಾಗಳಲ್ಲಿ 
ಸಿಕ್ಕುವ ತಾಮ್ರಲೋಹಗಳ, ಮಣ್ಣಿನ ಕಲಾಕೃತಿಗಳು ತಯಾರಾಗುವುದು ಚನ್ನುದಾರೋದಲ್ಲಿ. 
ಚನ್ನುದಾರೋದಲ್ಲಿ ತಾಮ್ರ ಭಟ್ಟಿಗಳು ಅಸಂಖ್ಯ. ಹರಪ್ಪದಲ್ಲಿ ಇಂತ ಭಟ್ಟಿಗಳಿಲ್ಲ. 
ಚೀನಾಮಣ್ಣಿನ ಮಣಿಗಳನ್ನು ತಯಾರಿಸುವ ಕಾರ್ಯ್ಪಾನೆ ಚನ್ನುದಾರೋದಲ್ಲಿದೆ. ಇವುಗಳನ್ನೇ 
ಮಾರಿ ಅಫಘಾನಿಸ್ತಾನ, ತುರ್ಕಮೆನಿಸ್ತಾನ, ಇರಾನ್‌ಗಳವರೆಗೊಯ್ದು ಗಂಧರ್ವರು 
ತಮ್ಮ ಹರಪ್ಪಾ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಗಳಿಸಿದರು. ಚನ್ನುದಾರೋದಲ್ಲಿ ತಾಮ್ರದ 
ನಾಣ್ಯಗಳನ್ನು ತಯಾರಿಸುವ ಟಂಕಶಾಲೆ ಕೂಡ ಸಿಕ್ಕಿದೆ. 


ಹರಪ್ಪ ರಾವಿ ನದಿಯ ದಂಡೆಯಲ್ಲಿ ಇದೆ. ಇದನ್ನು ನಷ್ಟ ಮಾಡಿ ಭರತನು 
ಸ್ಥಾಪಿಸಿದ ಎರಡು ನಗರಗಳ ಸ್ಥಾನವು ಮಹತ್ವದ್ದು; ತಕ್ಷಶಿಲೆಯೆಂಬ ತಕ್ಷನ ರಾಜಧಾನಿ 
ಕುಭಾ (ಕಾಬೂಲಿ) ನದಿ ಸಿಂಧು ನದಿಗೆ ಕೂಡುವ ಸಂಗಮ ಸ್ಥಾನದಲ್ಲ ಇದೆ. 
ಪುಷ್ಕರಾವತ ಎಂಬ ಪುಷ್ಕಲನ ರಾಜಧಾನಿ ಕುಭ ಮತ್ತು ಕುವಾಸ್ತು (ಶುಭವತಿ) 
ನದಿಗಳ ಸ೦ಗಮಸ್ಥಾನದಲ್ಲಿ ಇದೆ. ಗಾಂಧಾರಿಗಳು (ಅಫಘನ) ತಮ್ಮ ರಕ್ತ ಸ೦ಬ೦ಧಿಗಳ 
(ಗಂಧರ್ವ)ರ ಸಹಾಯದಿಂದ ಭಾರತದ ಒಳನಾಡಿನಲ್ಲಿ ಶ್ರೀಮಂತ ರಾಜ್ಯಗಳನ್ನು 
ಸ್ಥಾಪಿಸಿದ್ದರು. ಅವರನ್ನು ಸೋಲಿಸುವುದಷ್ಟೆ ಅಲ್ಲ, ಭಾರತದ ಗಡಿಯನ್ನು ನಿರ್ಣಯಿಸಿ 
ಗಡಿನಾಡನ್ನು ಭದ್ರಪಡಿಸುವುದೇ ಭರತನು ಮಾಡಿದ ದೊಡ್ಡ ಕಾರ್ಯ-ಅದಕ್ಕಾಗಿಯೇ 
ಭಾರತವಾಯಿತು. ಈ ಕಾರ್ಯದಲ್ಲಿ ಎಷ್ಟು ಯಶಸ್ವಿಯಾದನೆಂದರೆ, ಮುಂದೆ ಮೂರು 
ಸಾವಿರ ವರ್ಷಗಳ ತುರವಾಯ ಪಾಣಿನಿ ತಕ್ಷಶಿಲೆಯಲ್ಲೇ ಹುಟ್ಟಿದನು. ಇದು 
ಭಾರತೀಕರಣದ ಉಜ್ವಲ ಉದಾಹರಣೆ- *ಗೆರೆ' ಎಳೆದಿದ್ದೇನೆ, ಇದರ ಮುಂದೆ 
ನಮ್ಮ ನಾಡು ಬರುತ್ತದೆ. ನೀವು ನಿಮ್ಮ ನಾಡಿನಲ್ಲೇ ಇರುವುದು ವಿಹಿತ' ಎಂದು 
ಹೇಳಿದಂತಾಯ್ತು. ಚನ್ನುದಾರೋ ಚಂಪುಭಾಗ (ಅಸಿಕ್ಸಿ) ನದಿಯ ದಂಡೆಯ ಮೇಲೆ 
ಇದೆ. ಅದರ ಹೆಸರೂ ನದಿಯ ಮೇಲಿಂದಲೇ ಬಂದಿರಬೇಕು. 


ಲೋಚನ ದೀಪ್ತಿ |೧೩೧ 


ಮೆಹೆಂಜೊದಾರೋ ಬಹಳ ದೂರವಿದ್ದು ಅದರ ಮೇಲೆ ದಾಳಿ ಮಾಡುವುದು 
ಅಸಂಭವ. ಕೇಕಯ ನಾಡಿನ ಸಮೀಪವರ್ತಿಯಾದ ಹರಪ್ಪ ಚನ್ನುದಾರೋದ ಮೇಲೆಯೇ 
ದಾಳಿ ಮಾಡಿದ್ದು ಇನ್ನೊ೦ದು ಮಹತ್ವದ ಪುರಾವೆ ಇದೆ. 


ಚನ್ನುದಾರೋದ ಉತ್ಪನನ ಮಾಡಿದ ಮಾಕೇ ಸಾಹೇಬನು ಅಲ್ಲಿನ ಸೀಲುಗಳನ್ನು 
ಸಂಗ್ರಹಿಸಿದ್ದಾ ನೆ. (£EEAr: 0.1.5, Mackey-ChanhuDaro Excavations 
Plate LI: No.28) ಸೀಲಿನ ಮೇಲೆ ಅಶ್ವಮೇಧದ (ಕುದುರೆಯ) ಚಿಹ್ನೆ ಇದೆ. 
ಮೇಲಿನ ಬರಹದ ಒಕ್ಕಣಿಕೆ "ಭಾರತ್ಯ ಕಯೋ' ಎಂದಿದೆ. ಭರತನ ಇಬ್ಬರು ಪುತ್ರರು 
ಎಂದು ಅರ್ಥ. 


೫ 


ಲಕ್ಷ್ಮಣನ ಇಬ್ಬರು ಮಕ್ಕಳು ಅಂಗದ ಮತ್ತು ಚಂದ್ರಕೇತುಗಳ ತಾತ್ವಿಕ ವಿವೇಕಶೀಲ 
ನಡತೆಗೆ ಮೆಚ್ಚಿ ಅವರಿಗಾಗಿ ಕಾರುಪಥ ಮತ್ತು ಮರುಭೂಮಿಗಳನ್ನು ವಶಕ್ಕೆ ತೆಗೆದುಕೊಂಡು, 
ಅಲ್ಲಿ ಅಂಗದೀಯ ಮತ್ತು ಚಂದಕಾಂತಾ ಎ೦ಬ ನಗರಗಳನ್ನು ಕಟಿ, ಪಟಕ್ಕೆ ಕೂರಿಸಿದನು. 


pF 
ಅಂ೦ಗರಾಜ 


್ಯ ಪ್ರಸಿದ್ಧವಾಗಿದೆ-ಕಾರುಪಥದ ಬಗ್ಗೆ ಸಂಶಯ. ಒಂದು ಕಾರುಪಥ 
ಬಲೂಚಿಸ್ತಾನದಲ್ಲಿ ಇದೆ. ಬಂಗಾಲಕೊಲ್ಲಿಗೆ ಕೂಡುವ ಕರತೋಷ ಎಂಬ ನದಿ ಇದೆ. 
ಭರತನ ಸಲಹೆಯಂತೆ ಈ ರಾಜ್ಯಗಳು ಸುದೃಢ ನೀರೋಗ, ಶಾಂತಿಪ್ರಿಯ ಜನರ 
ನಡುವೆ ಕಟ್ಟಲ್ಪಟ್ಟವು. ಒ೦ದು ಮಲ್ಲದೇಶ ಪಂಜಾಬಿನತ್ತ ಇದೆ. ಒಂದು ಬಂಗಾಲದಲ್ಲಿ 
ಇದೆ. ಈಗಾಗಲೇ ಪಂಜಾಬಿನ ಅನುಭವ ಪಡೆದ ಭರತನು - ಪಂಜಾಬನ್ನೇ ಆಯ್ಕೆ 
ಮಾಡಿದನೋ ಅಯೋಧ್ಯೆಗೆ ಸಮೀಪವರ್ತಿಯಾದ ಪೂರ್ವದೇಶವನ್ನು ಆಯ್ಕೆ 
ಮಾಡಿದನೊ ಸ್ಪಷ್ಟವಾಗುವುದಿಲ್ಲ. ಪೂರ್ವದೇಶ ಆಯ್ಕೆ ಮಾಡಿದ್ದರೆ ಮೊಹೆಂಜೊದಾರೋ 
ಸಂಬಂಧವೇ ಬರುವುದಿಲ್ಲ-ಪಂಚಾಬ ಆಯ್ಕೆ ಮಾಡಿದ್ದರೆ ಸಿಂಧದಲ್ಲಿರುವ 
ಮೆಹೆಂಜೊದಾರೋದ ಮೇಲೆ ನಿಯಂತ್ರಣ ಇಡುವುದಕ್ಕಾಗಿ ಎಂದು ಅರ್ಥೈಸಬಹುದು. 
ಲಕ್ಷ್ಮಣನು ಅಂಗದನನ್ನು ಹಿಂಬಾಲಿಸಿ ಒಂದು ವರ್ಷ ಇದ್ದು ಅವನ ರಾಜ್ಯ ಭದ್ರಗೊಳಿಸಿ 
ಬಂದನಂತೆ. ಭರತನು ಎರಡು ವರ್ಷ ಇದ್ದು ಚಂದ್ರಕೇತುವಿನ ರಾಜ್ಯ ಭದ್ರಗೊಳಿಸಿ 


೧೩೨ | ಲೋಚನ ದೀಪ್ತಿ 


ಬಂದನಂತೆ. ಹಾಗಾದರೆ ಚನ್ನುದಾರೋ ಚಂದಕಾಂತಾನಗರವಿರಬಹುದು. "ಅನು'' 
ಎಂಬ ಈಗಾಗಲೇ ಸ್ಥಾಪಿಸಲ್ಪಟ್ಟ ಮಲ್ಲದೇಶದ ಪಟ್ಟಣ ಅಂಗದೀಯ ಇರಬಹುದು. 
ಅನಂತರ ಇಬ್ಬರೂ ಅನುಜರು ಅಯೋಧ್ಯೆಗೆ ಮರಳಿದರು. 


ಕ್‌ 


ಶತ್ರುಘ್ನನ ಕತೆ ಇದಕ್ಕಿಂತ ಮುಂಚೆ ೬೦ನೇ ಸರ್ಗದಲ್ಲಿ ಬರುತ್ತದೆ; ಚ್ಯವನ 
ಭಾರ್ಗವ ಖಷಿ ಬಂದು ಲವಣಾಸುರ ತಮ್ಮ ಯಜ್ಞಕರ್ಮಗಳಿಗೆ ವ್ಯತ್ಯಯ ಮಾಡುತ್ತಿದ್ದ 
ಬಗ್ಗೆ ದೂರು ಸಲ್ಲಿಸುತ್ತಾರೆ. ಲವಣಾಸುವ ಮಧು ಎಂಬ ಸಾತ್ತಿಕ ದೈತ್ಯನ ಕ್ರೂರ ಮಗ. 
ಶಿವನ ವರಪ್ರಸಾದದಿಂದ ಅವನದೇ ಶೂಲನಿರ್ಮಿತ ಇನ್ನೊಂದು ಬಲಾಢ್ಯ ಶಸ್ತ್ರ ಅವನ 
ಬಳಿ ಇರುತ್ತದೆ. ಆ ಅಜೇಯ ಶೂಲ ತಮ್ಮ ಕುಲದಲ್ಲೇ ಇರಬೇಕೆಂದು ಮಧು 
ಬೇಡಿಕೊಂಡನು. ಮಗ ಲವಣಾಸುರನ ನೀಚ ಪ್ರವೃತ್ತಿಗಳನ್ನು ನೋಡಿ ನಿರಾಶನಾಗಿ 
ಮಗನಿಗೆ ಶೂಲ ಒಪ್ಪಿಸಿ ತಾನು ನಿಧನ ಹೊಂದುತ್ತಾನೆ. ಮಗ ಲವಣಾಸುರ ತನ್ನ 
ಕುಕೃತ್ಯ ಮುಂದುವರಿಸಿದನು. ಯಾವ ರಾಜನೂ ತಮಗೆ ಪರಿಹಾರ ನೀಡಲಿಲ್ಲ. 
ಲವಣಾಸುರನ ರಾಜಧಾನಿ ಮಧುವನ. ಶತ್ರುಘ್ನನು ತನ್ನ ಅಣ್ಣಂದಿರು ಸಾಕಷ್ಟು ಶ್ರಮ 
ಹೊತ್ತಿದ್ದಾರೆ, ತಾನೇ ಲವಣಾಸುರನ ಶಾಸ್ತಿಗಾಗಿ ಹೋಗುವೆನು ಎಂದು ಬೇಡಿಕೊಳ್ಳುತ್ತಾನೆ. 


ಶತ್ರುಘ್ನನಿಗೆ ರಾಜ್ಯಾಭಿಷೇಕ ಮಾಡಿ, ಯುದ್ಧ ತಂತ್ರದ ಬಗ್ಗೆ ಶ್ರೀರಾಮಚ೦ದ್ರನು 
ಉಪದೇಶಿಸಿದನು. "ಅವನು ಊರಲ್ಲಿ ಇಲ್ಲದಾಗ ಅವನ ಬಾಗಿಲ ಹತ್ತಿರ ನಿಲ್ಲು, 
ಮನೆಯಲ್ಲಿ ಶೂಲ ಇಟ್ಟಿದ್ದಾನೆ. ಅದು ಅವನ ಕೈಗೆ ಬರಕೂಡದು. ಹೊರಗೆ ಯುದ್ಧ 
ಮಾಡಿ ಜಯಿಸಬೇಕು' ಎಂದು ಎಲ್ಲ ಶತ್ರುನಾಶಕ ವಿಷ್ಣುಬಾಣವನ್ನು ಕೊಟ್ಟನು. ಅತ್ಯವಸ್ಥೆ 
ಬರುವವರೆಗೆ ಈ ಬಾಣವನ್ನು ಬಳಸಬೇಡ ಎಂದು ಎಚ್ಚರಿಕೆ ನೀಡಿದನು. ಸೈನ್ಯ 
ಬೇಸಗೆಯ ದಿನಗಳಲ್ಲಿ ಗಂಗಾನದಿ ದಾಟಿ ಒಂದು ತಿಂಗಳ ತರುವಾಯ ಯಮುನಾ 
ತೀರದ ಚ್ಯವನ ಯಷಿಗಳ ಆಶ್ರಮದ ಸಮೀಪ ನೆಲೆ ನಿಂತಿತು. ರಾಮನ ಆಜ್ಞೆಯಂತೆ 
ಸೈನಿಕರೆಲ್ಲರನ್ನು ಸಂತೋಷದಲ್ಲಿ ಇಡಲಾಗಿತ್ತು. ಅದಕ್ಕಾಗಿ ಶತ್ರುಘ್ನನಿಗೆ ಒಂದು ಲಕ್ಷ 
ನಾಣ್ಯಗಳನ್ನು ಶ್ರೀರಾಮನು ನೀಡಿದನು. ಖಾಯಂ ವಸತಿಗಾಗಿ ಮನೋರಂಜನೆಯ 
ಸಾಧನಗಳೂ ಇದ್ದವು. 


ಒ೦ದು ತಿಂಗಳ ತರುವಾಯ ಶತ್ರುಪ್ನನು ವಾಲ್ಮೀಕಿ ಆಶ್ರಮದಲ್ಲಿ ಒಂದು ದಿನವಿದ್ದು 
ಪಶ್ಚಿಮಕ್ಕೆ ವೇಗವಾಗಿ ಪ್ರಯಾಣ ಬೆಳೆಸಿ ಚ್ಯವನಾಶ್ರಮದಲ್ಲಿ ತನ್ನ ಪೂರ್ವಜಮಾಂಧಾತನ 
ವಧೆ ಲವಣನಿಂದಲೇ ಅಯಿತು ಎಂಬ ಕತೆ ಕೇಳಿ, ಲವಣಾಸುರನ ಮನೆಯ ಮುಂದೆ 
ಒಬ್ಬನೇ ನಸುಕಿನಲ್ಲಿ ಹೋಗಿ ನಿಂತನು. ಮಾಂಸಕ್ಕಾಗಿ ಹೊರಗೆ ಹೋದ ಲವಣಾಸುರನನ್ನು 


ಲೋಚನ ದೀಪ್ತಿ | ೧೩೩ 


ಹಾದಿಯಲ್ಲೇ ತಡವಿದನು. ಯುದ್ಧದಲ್ಲಿ ಲವಣಾಸುರ ಎಸೆದ ವೃಕ್ಷ ತಾಗಿ ಶತ್ರುಘ್ನ 
ಮೂರ್ಛೆ ಹೋದನು. ಅವನು ಸತ್ತನೆಂದೆ ಭಾವಿಸಿ ಲವಣಾಸುರ ಊರಿಗೆ ಹೋಗುವಾಗ 
ಎಚ್ಚರಗೊಂಡ ಶತ್ರುಘ್ನನು ವಿಷ್ಣುಬಾಣದಿ೦ದ ಅವನ ವಧೆ ಮಾಡಿದನು. 


೭ 


ಲೋಥಲ ಎಂಬ ಸೌರಾಷ್ಟ್ರದ ನಗರವು 'ಲವಣಸ್ಥಲ' ಎ೦ಬ ಶಬ್ದದ ಪ್ರಾಕೃತ 
ರೂಪವೆಂದು ಭಾವಿಸಿದರೆ ಈ ಯುದ್ಧದ ಸ್ಥಳದ ಬಗ್ಗೆ ಸಂದೇಹ ಉಳಿಯುವುದಿಲ್ಲ. 
ಲೋಥಲ್‌ ಉತ್ಪನನ ಮಾಡಿದವರು ಶ್ರೀ ಎಸ್‌.ಆರ್‌.ರಾವ್‌. ಲೋಥಲ್‌ ಹರಪ್ಪನ್‌ 
ಸಂಸ್ಕೃತಿಯ ಹೊರಕೂಸು ಎನ್ನುವಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಇಲ್ಲಿರುವ 
ಒಂದು ಚಿಕ್ಕ ಚೌಕು ಹಾಲನ್ನು ರಾವ್‌ ಹರಗು ನಿಲ್ದಾಣ (Dry Dock) ಎಂದು 
ಹೇಳಿದ ಬಗ್ಗೆ ಎಲ್ಲರಿಗೂ ಸಂದೇಹ. ಕದಾಚಿತ್‌ ಸಮುದ್ರದ ನೀರನ್ನು ಸ೦ಗ್ರಹಿಸುವ 
ಹ್ರದ ಇರಬಹುದು. ಲವಣಾಸುರನ ಪ್ರಜಾಜನರಲ್ಲಿ ಉಪ್ಪು ಮಾಡುವ ವಿದ್ಯೆ 
ಬೆಳೆದಿರಬಹುದು. ಶತ್ರುಘ್ನ ಒಬ್ಬನೇ ಹೋಗುವಲ್ಲಿ ಸೈನ್ಯ-ಮನೋರಂಜನೆಯ ಸಿಬ್ಬಂದಿ 
ಏಕೆ ಬೇಕು) ಶತ್ರುಘ್ನ ಅಲ್ಲಿಯೇ ನೆಲಸಿ ರಾಜ್ಯವಾಳುವ ಉದ್ದೇಶದಿಂದಲೇ ಅವನಿಗೆ 
ಅಯೋಧ್ಯೆಯಲ್ಲಿಯೇ ಪಟ್ಟಕಟ್ಟಲಾಗಿತ್ತು. ಮಧುಪುರಿಯಲ್ಲೇ ಅವನ ಅರಮನೆಯಲ್ಲೇ 
ಶತ್ರುಘ್ನ ನೆಲೆಸಿದನು. ೧೨ ವರ್ಷ ಅಲ್ಲಿದ್ದು ಶ್ರೀರಾಮನ ದರ್ಶನಕ್ಕಾಗಿ ಒಂದು ವಾರ 
ಅಯೋಧ್ಯೆಗೆ ಮರಳಿದನು. 


ಲವಣಾಸುರನ ಪಟ್ಟಣ ಲೋಥಲ್‌ ಎನ್ನುವುದಕ್ಕೆ ಮುಖ್ಯ ಆತಂಕ ಒಂದು ಇದೆ. 
ಲವಣಾಸುರನ ಊರು ಮಧುರಾ, ಮಥುರಾ, ಮದವನ, ಮಧುಪುರವೆಂದು 
ರಾಮಾಯಣದಲ್ಲಿ ಸ್ಪಷ್ಟ ನಿರ್ದೇಶನವಿದೆ. ನಂತರ ಶತ್ರುಘ್ನ ಮರಳಿದುದು ರಾಮಾವಸಾನ 
ಕಾಲದಲ್ಲೇ. ಆಗ ತನ್ನ ನಿರ್ಣಯದ ಪೂರ್ವ ತಯಾರಿಗಾಗಿ ಸುಬಾಹುವಿಗೆ 
ಮಧುರೆಯಲ್ಲೂ, ಮಗ ಶತ್ರುಘ್ಲಾತಿಗೆ ವೈದಿಶ ನಗರದಲ್ಲೂ ಪಟ್ಟ ಕಟ್ಟಿ ಸೈನ್ಯ ಧನಕನಕಗಳನ್ನು 
ವಿಭಾಜಿಸಿ ತಾನು ಅಯೋಧ್ಯೆಗೆ ಮರಳಿದನು. 

ಹರಪ್ಪನ್‌ ಸಂಸ್ಕೃತಿ ಹಬ್ಬದ ಇತರ ಪ್ರದೇಶಗಳಲ್ಲಿ (ಅವು ಎಷ್ಟು ದೂರವಿದ್ದರೂ) 
ಶತ್ರುಘ್ನ ಹೋಗಿರಬಹುದೇ ವಿಚಾರಿಸುವಾ: 

ಹರಪ್ಪನ್‌ ಅವಶೇಷಗಳಿರುವ ಕೋರ್ತುಘಾಯಿ ಎಂಬ ಒಂದು ಸ್ಥಾನವು 
ತುರ್ಕಮೆನಿಸ್ತಾನದಲ್ಲಿ ಇದೆ. ಶತ್ರುಘ್ನನ ಮಗನ ಹೆಸರು "ಶತ್ರುಘಾತಿ' ಕೋರ್ತುಘಾಯಿ 
ಸಮೀಪದಲ್ಲೇ ಬದಕ್ಷನ್‌ ಎ೦ಬ ವಾಪಿನ್‌, ವಾರೋಲಿ ಶಿಲೆಯ ಗಣಿಗಳುಳ್ಳ ಊರಿದೆ. 
ಇಲ್ಲಿಯೂ ಹರಪ್ಪನ್‌ ಸಂಸ್ಕೃತಿಯ ಅವಶೇಷಗಳು ಸಿಕ್ಕುತ್ತವೆ. ಇದು "ವೈದಿಶ'ವಿರುವ 


೧೩೪ | ಲೋಚನ ದೀಪ್ತಿ 


ಸಂಭವವಿದೆ. ಇವೆರಡು ಖೈಬರ್‌ ಕಣಿವೆಯ ಸಮೀಪದಲ್ಲಿವೆ. ಸಾಧಾರಣ ವ್ಯಾಪಾರದ 
ಮಾರ್ಗವೆಂದರೆ-ಗುಮ್‌ಲಾ ಕಣಿವೆ. ಆದರೆ ಶತ್ರುಘ್ನನ ಗುರಿ ವ್ಯಾಪಾರವಲ್ಲ. ಖೈಬರ್‌ 
ಕಣಿವೆ ಅನಂತರದ ಇತಿಹಾಸದಲ್ಲಿ ವಿದೇಶಿಯರ ದಾಳಿಗೆ ಪ್ರಸಿದ್ಧವಾಯಿತು. ಆದರೆ 
ಮೊದಲು ದಾಳಿ ಮಾಡಿದವರು ಭಾರತೀಯರು. ಮಧುವನ-ಮುಂಡಿರಕ ಎಂಬ 
ಇನ್ನೊಂದು ನಗರ. ಲವಣಾಸುರನ ವಧೆ ಆದದ್ದು ಇಲ್ಲಿ; ಇಲ್ಲಿ ಹೊಳೆಯೂ ಇದೆ. 
ಕೋರ್ತುಘಾಯಿ ಬದಕ್ಷನ್‌ ಸಮೀಪ ನದಿ ಯಾವುದೂ ಇಲ್ಲವಾದರೂ ಕಾಲುವೆಗಳು 
ಇವೆ. ಇವು ಇಂಜಿನಿಯರಿಂಗ್‌ ಅದ್ಭುತಗಳ೦ದು ತಿಳಿಯಲ್ಪಡುತ್ತವೆ. 


ಇದು ಖಂಡಿತ ವಸಾಹತುವಾದವಲ್ಲ. ಬೀಳುಬಿದ್ದ ಜಾಗೆಯಲ್ಲಿ ಹಸನು ಬಾಳುವೆ 
ಮಾಡಿ ಅದನ್ನು ಅಭಿವೃದ್ದಿಪಡಿಸಿ, ಭಾರತೀಯರನ್ನು ನೆಲೆಗೊಳಿಸಿ ಆದರ್ಶ ಸಮಾಜ 
ಕಟ್ಟುವುದು ಗುರಿ. ಏನು ಕಾರಣವೋ, ಆಗ ಮಾಡಿದ ನೀರಾವರಿ ಜಮೀನು ಫಲ 
ಕೊಡಲಿಲ್ಲ. ಶತ್ರುಘಾತಿ ಭಾರತಕ್ಕೆ ಮರಳಿ ಬ೦ದ ಉಲ್ಲೇಖವಿಲ್ಲ. ವಿದೇಶಿಯರ 
ದಾಳಿ ಎದುರಿಸುವುದಕ್ಕಾಗಿ ಭಾರತ ನಿರ್ಮಿಸಿದ (Check Post) ಎ೦ದು 
ಕೋರ್ತುಘಾಯಿಯನ್ನು ಗುರುತಿಸಬಹುದು. ವಾಯವ್ಯ ಸರಹದ್ದನ್ನು ಭರತನ ಮಕ್ಕಳು 
ಭದ್ರಪಡಿಸಿದಂತೆ, ಉತ್ತರದಿಂದ ದಾಳಿ ಬರದಂತೆ ಶತ್ರುಘಾಯಿ ಕೆಲಸ ಮಾಡಿರಬಹುದು. 
ಶ್ರೀರಾಮನ ದೂರದೃಷ್ಟಿಗೆ ಇದು ಉದಾಹರಣೆ. 


0೧0 


ಲೋಚನ ದೀಪ್ತಿ | ೧೩೫ 


*ಕರ್ನಾಟಕದ ಪ್ರಾಚೀನ ದೇವಾಲಯಗಳು 
ಒಂದು ಪರಿಶೀಲನೆ 


- ಎಂ.ಎನ್‌. ಪ್ರಭಾಕರ್‌ 


ದೇವಾಲಯಗಳ ನಿರ್ಮಾಣ: ಉದ್ದೇಶ ಮತ್ತು ವ್ಯಾಪ್ತಿ 

ಪ್ರಾಚೀನ ಕರ್ನಾಟಕದಲ್ಲಿ ಅಂದಿನ ರಾಜ ಮಹಾರಾಜರುಗಳ, ಸಾಮಂತರ 
ಹಾಗೂ ಶ್ರೀಸಾಮಾನ್ಯರ ಶ್ರದ್ಧೆ. ಭಕ್ತಿ, ನಿಷ್ಠೆಗಳೇ ಭವ್ಯ ದೇವಾಲಯಗಳ ಪರಂಪರೆಗೆ 
ಕಾರಣ ಮೂಲವಾಯಿತೆನ್ನಬಹುದು. ಅಂದಿನ ದಿನಗಳಲ್ಲಿ ಗಳಿಸಿದಷ್ಟನ್ನು ಧರ್ಮಕ್ಕಾಗಿ 
ವ್ಯಯಿಸುವ ಧೀಮಂತರಿದ್ದರು. “ಧರ್ಮಮೆನಗಾ ಆಚಂದ್ರಾರ್ಕಮಪುಂತು ಮಾಳನಿದೊಂದೇ 
ಕಡಗಂಡ ಕಜ್ಜಂ” ಎಂದು ದೇವಾಲಯ ನಿರ್ಮಾಣವನ್ನು ವ್ರತವೆಂಬಂತೆ ಸ್ವೀಕರಿಸುತ್ತಿದ್ದರು. 
ಉಳ್ಳವರು ಸಾಮಾಜಿಕ ಕಾರಣಗಳಿಗಾಗಿ ಧನವನ್ನು ವಿನಿಯೋಗಿಸುವುದು ಧಾರ್ಮಿಕ 
ಸತ್ಕಾರ್ಯಗಳಲ್ಲೊಂದೆನಿಸಿತ್ತು. ಐಹಿಕ ಸಂಪತ್ತನ್ನು ವ್ಯಯಿಸಿ, ಪುಣ್ಯವೆಂಬ ಸಂಪತ್ತನ್ನು 
ಗಳಿಸುವ ಕಾತರವೂ ಜನರನ್ನು ದೇವಾಲಯಗಳ ನಿರ್ಮಾಣದಲ್ಲಿ ಉಜ್ಜುಗಿಸಿತ್ತೆನ್ನಬಹುದು. 
“ಸಂಪತ್ತುಗಳ್ಗಂ ಪುಣ್ಯಮೆ ಮೊದಲಾ ಮಣ್ಯಕ್ಕೆಲ್ಲ (ವೀ) ಈಶ್ವರ ಪ್ರತಿಷ್ಠೆಯ 
ಮೊತ್ತಮೊದಲ್‌” ಎಂದೂ “ಪುಣ್ಯಂಗಳು೦ ದೊರೆಕೊಳ್ಳುಂ ಮತ್ತವೆಲ್ಲ ಪ್ರತಿಮೆಗಳಂ 
ಪ್ರತಿಷ್ಠೆ ಮಾಡಿದೊಡನಾದೇವರ್ಕಳ ಹೆಸರೆಯಕ್ಕು (ವೀ) ಈ*ಶ್ವರ ಪ್ರತಿಷ್ಠೆ ಮಾಡಿದವನ್‌ 
ಈಶ್ವರನೆಯಕ್ಕು” ಎಂದು ನಂಬಿದ್ದ ರು. “ದಾರುಕರ್ಮ, (ವೀ) ಇ*ಷ್ಟಿಕಾಕರ್ಮ 
ಶಿಳಾಕರ್ಮ೦ಗ (ಳೆ) ಳೂ*೦ದಕ್ಕೆ ಸಹಸ್ರಾಧಿಕ ಗುಣಫಳದಾಯಿಗಳೆಂದು ಶಿಳಾಕರ್ಮದಿಂ 
ದೇವಾಯತನಮಂ ನಿರ್ಮಿಸುವ” ಕಾರ್ಯವನ್ನು ಶ್ರೀಮಂತರು ಶ್ರದ್ಧಾಭಕ್ತಿಗಳಿಂದ 
ಕೈಗೊಳ್ಳುತ್ತಿದ್ದರು. ದೇವಾಲಯಗಳಷ್ಟೇ ತಮ್ಮ ಹಿರಿಮೆಗರಿಮೆಗಳು ಶಾಶ್ವತವಾಗಿ ನಿಲ್ಲಲಿ 
ಎ೦ಬ ಆಸೆಯೂ ಅವರಲ್ಲಿತ್ತು ಎಂದಲ್ಲಿ ತಪ್ಪಾಗಲಾರದು. ದೇವಾಲಯಗಳೊಂದಿಗೆ, 
ಅವುಗಳ ನಿರ್ಮಾಣವನ್ನು ಕುರಿತು ಹೇಳುವ, ದಿನನಿತ್ಯದ ಕೈಂಕರ್ಯಗಳಿಗಾಗಿ 
ದಾನದತ್ತಿಗಳನ್ನು ನೀಡುವ, ಸ್ಥಿರೀಕರಿಸುವ ಶಿಲಾಶಾಸನಗಳು, ಮುಂದಿನ ಪೀಳಿಗೆಗೆ 
ಮಾಹಿತಿಯಾಗಿ, ಮಾದರಿಯಾಗಿ ನಿಂತಿವೆ. 


* (ಲೋಚನ-ಸಂಪುಟ-೬, ಸಂಚಿಕೆ-೨, ೧೯೯೩) 


೧೩೬ | ಲೋಚನ ದೀಪ್ತಿ 


ದೇವಾಲಯ ವಾಸ್ತು ಮತ್ತು ವಾಸ್ತು ಪರಿಭಾಷೆ 
ವಿಜಯನಗರದ ದೇವರಾಯನ ಕಾಲದ ಶಾಸನವೊಂದು, ಮೂಡಬಿದಿರೆಯಲ್ಲಿ 
ನಿರ್ಮಾಣಗೊಂಡ ತ್ರಿಭುವನಮಲ್ಲಚೂಡಾಮಣಿ ಚೈತ್ಕಾಲಯವನ್ನು ಕೆಳಕಂಡಂತೆ ಬಣ್ಣಿಸಿದೆ- 


ಲಲಿತಸ್ತಂಭಕದಂಬಮಂ ಮದನಕೆಯ್ಯಂ ಲೋವೆಯಂ ದ್ವಾರಚಿ 

ತ್ರಲತಾಬಂಧಮನುದ್ವಭಿತ್ತಿಯನಧಿಷ್ಠಾನಾದಿಯಂ ಬೇಅಕಿಬೇ 

ಅಕೊಲವಿಂ ಬಣ್ಣಿಸಿ ಪೇಳಲಾನಜೆಯೆನೊಂದಂ ಬಲ್ಲೆನಾಚೈತ್ಯಕ್‌ 

ಶಲಮಂ ಭಾವಿಸಿ ವಿಶ್ವಕರ್ಮನಣುಗಿಂದಂ ಶೀರ್ಷಮಮಂ ತೂಗುವಂ* 

ವಿಶ್ವಕರ್ಮನು ವಾಸ್ತುಶಾಸ್ತ್ರಕ್ಕೆ ಆಚಾರ್ಯಪುರುಷರಲ್ಲಿ ಒಬ್ಬನೆನಿಸಿದ್ದಾನೆ. 
ವಿಶ್ವಕರ್ಮನೂ ತಲೆತೂಗುವಂತೆ ತ್ರಿಭುವನಮಲ್ಲ ಚೂಡಾಮಣಿ ಚೈತ್ಯಾಲಯ 
ನಿರ್ಮಾಣಗೊಂಡಿತ್ತು ಭವನಭಕಿಗೆ ಮೆಚ್ಚಿ ಎಶ್ವಕರ್ಮನೂ ಧರೆಗಿಳಿದು ದೇವಾಲಯವನ್ನು 
ಕ೦ಡರಿಸಿದ ಒಕ್ಕಣೆ" ಮತ್ತೊಂದು ಶಾಸನದಲ್ಲಿದೆ. ಪ್ರಸಿದ್ಧ ರೂವಾರಿಗಳನ್ನು 
ಎಶ್ವಕರ್ಮನೆಂದೇ ಹೊಗಳುವುದು ಪ್ರಾಚೀನರಲ್ಲಿದ್ದ ಒ೦ದು ಸ೦ಪ್ರದಾಯ. ಶಾಸನಗಳಲ್ಲಿ 
ಗುರುತಿಸಲ್ಪಟ್ಟ ದಾರುಕಮ್‌, ಇಷ್ಟಿಕಾಕರ್ಮ, ಶಿಲಾಕರ್ಮ ಲೋಹ(ಯಕಲ್ಲು), ದ್ವಾರ(ದ) 
ಚಿತ್ರಲತಾಬ೦ಧ, ಭಿತ್ತಿ, ಅಧಿಷ್ಠಾನ ಲಲಿತಸ್ಥ೦ಭ, ನ್‌್‌ ಇತ್ಯಾದಿಗಳು ದೇವಾಲಯ 
ವಾಸ್ತುವಿಗೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳು. 
ಪ್ರಾಚೀನ ಸಂಪ್ರದಾಯ, ಶೈಲಿಗಳು 

ದೇವಾಲಯ ನಿರ್ಮಾಣದಲ್ಲಿ, ಅಂದು ಪ್ರಚಲಿತದಲ್ಲಿದ್ದ ಶಾಸ್ತ್ರ ಸಂಪ್ರದಾಯಗಳನ್ನು 
ಆಧರಿಸಿ, ರಚನೆಗಳನ್ನು ಕೈಗೊಳ್ಳುತ್ತಿದ್ದರು. ಶಾಸ್ತ್ರಗಂಥಗಳ ಕಟ್ಟುಪಾಡು ಶಿಲ್ಪಿಗಳಿಗಿದ್ದರೂ 
ಮುಕ್ತಛಾವವನ್ನು ಪ್ರದರ್ಶಿಸಲು ಅವಕಾಶವಿತ್ತು. ಈ ಸ್ವಾತಂತ್ರ್ಯವೇ ಹಲವಾರು ಪ್ರಯೋಗ, 
ಶೈಲಿ, ವಿಕಾಸಕ್ಕೆ ನಾಂದಿಯಾಯಿತು. ಪ್ರಾಚೀನ ದೇವಾಲಯಗಳ ವಾಸ್ತು ಪರಂಪರೆ 
ಹಾಗೂ ವಿಕಾಸದ ಹಾದಿಯನ್ನು ಕರ್ನಾಟಕದ ಐಹೊಳೆ, ಮಹಾಕೂಟ, ಬಾದಾಮಿ 
ಮತ್ತು ಪಟ್ಟದಕಲ್ಲು ದೇವಾಲಯಗಳಿಂದ ಗುರುತಿಸಬಹುದಾಗಿದೆ. ಪಟ್ಟದಕಲ್ಲಿನ 
ರಚನೆಗಳಿಂದ ಔತ್ತರೇಯ ಮತ್ತು ದಾಕ್ಷಿಣಾತ್ಯ ಸಂಪ್ರದಾಯಗಳನ್ನು ಗುರುತಿಸಲು 
ಸಾಧ್ಯವಿದ್ದು, ಇಲ್ಲಿಯ ಪಾಪನಾಥ ದೇವಾಲಯ ಎರಡೂ ಸಂಪ್ರದಾಯಗಳ 
ಸ೦ಗಮಸ್ಥಾನವೆನಿಸಿದೆ. ದಾಕ್ಷಿಣಾತ್ಯ ಸಂಪ್ರದಾಯ ದೇವಾಲಯಗಳು, ಮಹಾಕೂಟ, 
ಪಟ್ಟದಕಲ್ಲು ಹಾಗೂ ಬಾದಾಮಿಗಳಲ್ಲಿದ್ದು ಅನಂತರ ಈ ಸಂಪ್ರದಾಯದ ರಚನೆಗಳು 
ವಿರಳವೆನಿಸಿದ್ದು, ಕೋಲಾರ, ನಂದಿ, ಶ್ರವಣಬೆಳಗೊಳ, ಕಂಬದಹಳ್ಳಿ ಮುಂತಾದೆಡೆಯಲ್ಲಿ 
ಪ್ರಮುಖ ದೇವಾಲಯಗಳಿವೆ. ಹಂಪೆಯಲ್ಲಿರುವ ದೇವಾಲಯಗಳು ಈ ಸಂಪ್ರದಾಯಕ್ಕೆ 


ಲೋಚನ ದೀಪ್ತಿ | ೧೩೭ 


ಸೇರುತ್ತವೆ. ದಾಕ್ಷಿಣಾತ್ಯ ಸಂಪ್ರದಾಯ ದೇವಾಲಯಗಳ ಸಂಖ್ಯೆ ಕಡಿಮೆ ಎನಿಸಿದರೂ, 
ಈ ಸಂಪ್ರದಾಯ ಶೈಲಿಗಳ ಖಚಿತ ನೋಟ ಲಭ್ಯವಿದೆ. ಔತ್ತರೇಯ ಸಂಪ್ರದಾಯದ 
ಕಳಿ೦ಗ, ಭೂಮಿಜ, ದ್ರಾವಿಡ, ಲತಿನ ಮತ್ತು ವಿಮಾನನಾಗರ ಶೈಲಿಗಳ ದೇವಾಲಯಗಳು 
ಕರ್ನಾಟಕದಲ್ಲಿವೆ. ಐಹೊಳೆಯ ಹುಚ್ಚುಮಲ್ಲಿಗುಡ್ಡಿ, ಹುಚ್ಚಪ್ಪಯ್ಯನ ಮಠ, ಪಟ್ಟದಕಲ್ಲಿನ 
ಗಳಗನಾಥ, ಕಾಶಿ ಎಶ್ವೇಶ್ವರ, ಜಂಬುಲಿಂಗ, ಸಿದ್ದನಕೊಳ್ಳದ ಲಕುಲೀಶ, 
ಮಹಾಕೂಟದಲ್ಲಿರುವ ಸಂಗಮೇಶ್ವರ ಮುಂತಾದವು ಕಳಿಂಗ ಶೈಲಿಯ ಉದಾಹರಣೆಗಳು. 
ಭೂಮಿಜ ಶೈಲಿಯ ಪೂರ್ಣಪ್ರಮಾಣದ ದೇವಾಲಯಗಳು ಹೊಯ್ಸಳರ ಕಾಲದಲ್ಲಿ 
ಲಭ್ಯವಿದ್ದು ತುರುವೇಕೆರೆಯ ಮೂಲೆ ಶಂಕರೇಶ್ವರ, ನುಗ್ಗೇಹಳ್ಳಿಯ ಸದಾಶಿವ 
ದೇವಾಲಯಗಳು ಮಾದರಿಗಳೆನಿಸಿವೆ. ವಿಮಾನನಾಗರ ಶೈಲಿಗೆ ಉದಾಹರಣೆಯಾಗಿ 
ಹಾನುಗಲ್ಲಿನಲ್ಲಿ ಗಣಪತಿ ದೇವಾಲಯವಿದೆ. ಹತ್ತರಗಿರಿಯ ಶಿಖರೇಶ್ವರ ದೇವಾಲಯದ 
ಶಿಖರವು ಭಗ್ನಗೊ೦ಡಿದ್ದರೂ ಲತಿನ ಶೈಲಿಯೆಂದು ಗುರುತಿಸಬಹುದಾಗಿದೆ. ಕರ್ನಾಟಕದಲ್ಲಿ 
ಅರಳಿದ ಔತ್ತರೇಯ ದ್ರಾವಿಡ ಶೈಲಿಯು ಲಕ್ಕುಂಡಿ, ಕುಕ್ಕನೂರು, ಲಕ್ಷ್ಮೇಶ್ವರ, ಡ೦ಬಳಗಳಲ್ಲಿ 
ಆರಂಭದ ಬಣವೆನಿಸಿದ್ದು, ಬಳ್ಳಿಗಾಮೆ, ಕುಬಟೂರು, ತಿಳವಳ್ಳಿ, ಹಾನುಗಲ್ಲು, ಹಾವೇರಿ 
ಮುಂತಾದೆಡೆಯಲ್ಲಿ ಮತ್ತೊಂದು ಹಂತವನ್ನು ತಿದ್ದಿ ಬೆಳೆಸಿತು. ಹೊಯ್ಸಳರ ನಾಡಿನಲ್ಲಿ 
ರಚನೆಗೊ೦ಡ ದೇವಾಲಯಗಳು ಈ ಶೈಲಿಯ ಮತ್ತೊಂದು ಮಜಲನ್ನು ಪ್ರತಿಬಿಂಬಿಸುತ್ತವೆ. 


ದೇವಾಲಯ ವಾಸ್ತು-ಕೆಲವು ಪ್ರಕಟಿತ ಗಂಥಗಳು 

ಕರ್ನಾಟಕವು ಔತ್ತರೇಯ ಹಾಗೂ ದಾಕ್ಷಿಣಾತ್ಯ ಸಂಪ್ರದಾಯಗಳ ತವರೆನಿಸಿದರೂ 
ಈ ನೆಲದಲ್ಲಿ ರಚನೆಗೊಂಡ ವಾಸ್ತು ಶಾಸ್ತ್ರ ಗಂಥಗಳು ಈವರೆಗೆ ಲಭ್ಯವಿಲ್ಲ. 
ಕ್ರಿಶ.ಹನ್ನೊಂದನೆಯ ಶತಮಾನದ ಶಾಸನವೊಂದು “ಗುಣಪಾರ್ಯ” (9) ಪ್ರಣೀತ 
ಶಾಸ್ತ್ರವೊ೦ದು ಬಳಕೆಯಲ್ಲಿತ್ತು ಎಂದು ಪರೋಕ್ಷವಾಗಿ ಸೂಚಿಸಿದೆ.” ದಾಕ್ಷಿಣಾತ್ಯ 
ಸಂಪ್ರದಾಯಕ್ಕೆ ಸೇರಿದ ಬಹುಪಾಲು ಗಂಥಗಳು ತಮಿಳುನಾಡಿನಲ್ಲಿ ಪ್ರಕಟಗೊಂಡಿವೆ. 
ಔತ್ತರೇಯ ಗ್ರಂಥಗಳು ಗುಜರಾತ್‌ ಸಂಸ್ಥಾನದಿಂದ ಪ್ರಕಟವಾಗಿವೆ. ಮತ್ತೆ ಕೆಲವು 
ಗ್ರಂಥಗಳು ದೆಹಲಿ, ವಾರಣಾಸಿಗಳಲ್ಲಿ ಪ್ರಕಟಿಸಲ್ಪಟ್ಟಿವೆ. ಕೆಲವು ಗ್ರಂಥಗಳು ಆಗಮಗಳ 
ಭಾಗವೆನಿಸಿದ್ದು ಸ್ವತಂತ್ರ ಗಂಥಗಳಂತೆ ಪ್ರಕಟಗೊಂಡಿವೆ. ಅಂಶುಮದ್ಭೇದಾಗಮದ 
ಭಾಗವೆನಿಸುವ ಕಾಶ್ಮಪಶಿಲ್ಲವನ್ನು ಈ ರೀತಿ ಗುರುತಿಸಬಹುದು.“ ಹಯಶೀರ್ಷ 
ಪಾಂಚರಾತ್ರಾಗಮದಲ್ಲಿ ದೇವಾಲಯ ರಚನೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧ್ಯಾಯವಿದ್ದು 
ಇದು ಔತ್ತರೇಯ ಸಂಪ್ರದಾಯವೆಂದು ಗುರುತಿಸಬಹುದು. ಪೂರ್ವಕಾಮಿಕಾಗಮವು 
ದಾಕ್ಷಿಣಾತ್ಯ ಗಂಥವೆನಿಸಿದರೂ ಔತ್ತರೇಯ ದೇವಲಯದ ಕಿಂಚಿತ್‌ ವಿವರಣೆಯನ್ನು 


೧೩೮ | ಲೋಚನ ದೀಪ್ತಿ 


ಇದರಲ್ಲಿ ಕಾಣಬಹುದು. ಮಾನಸಾರ, ಮಯಮತ, ಈಶಾನ್ಯ ಶಿವಗುರುದೇವ ಪದ್ಧತಿ; 
ಶಿಲ್ಪರತ್ನ, ಪೂರ್ವಕಾಮಿಕಾಗಮ, ಪಾದ್ಧಸಂಹಿತೆ, ಕಾಶ್ಯಪಶಿಲ್ಪ, ತ್ತ ರೌರವಾಗವು, 
ವಏಿಮಾನಾರ್ಚನಾಕಲ್ಪ ಇತ್ಯಾದಿಗಳು ದಾಕ್ಷಿಣಾತ್ಯ ಸಂಪ್ರದಾಯದ ಗ್ರಂಥಗಳು. 
ಪುರಾಣಾದಿಗಳಲ್ಲಿಯೂ ವಾಸ್ತು ಎವರಣೆಗಳುಳ್ಳ ಅಧ್ಯಾಯಗಳಿವೆ. ಅಗ್ನಿಪುರಾಣ, 
ಮತ್ಸ್ಯಪುರಾಣ, ವಿಷ್ಣುಧರ್ಮೋತ್ತರ ಪುರಾಣಗಳಲ್ಲಿ ದೇವಾಲಯ ವಾಸ್ತುವಿಗೆ 
ಸಂಬಂಧಿಸಿದಂತೆ ಪ್ರತ್ಯೇಕ ಅಧ್ಯಾಯಗಳಿವೆ. ಸಮರಾ೦ಗಣ ಸೂತ್ರಧಾರ, ಅಪರಾಜಿತ 
ಪೃಚ್ಛಾ, ಪ್ರಾಸಾದ ಮಂಡನ, ದೀಪಾರ್ಣವ, ವಿಶ್ವಕರ್ಮಪ್ರಕಾಶ , ರಾಜಾವಲ್ಲಭಮಂಡನ 
ಇತ್ಯಾದಿ ಔತ್ತರೇಯ ಸಂಪ್ರದಾಯದ ಗ್ರಂಥಗಳು ಪ್ರಕಟಗೊಂಡಿವೆ. 
ಪೂರ್ವಸೂರಿಗಳ ದೃಷ್ಟಿಕೋನ ಹಾಗೂ ಲೇಖನದ ಉದ್ದೇಶ 

ಕರ್ನಾಟಕ ವಾಸ್ತುವಿಗೆ ಸಂಬಂಧಿಸಿದಂತೆ ಕ್ರಿ.ಶ.೧೮೬೬ರಲ್ಲಿ ಪ್ರಕಟಗೊಂಡ 
ಮೆಡೋಸ್‌ ಟೈಲರ್‌ರವರ ಆರ್ಕಿಟೆಕ್ಚರ್‌ ಆಫ್‌ ಧಾರವಾರ್‌ ಅಂಡ್‌ ಮೈಸೂರ್‌" 
ಬಹುಶಃ ಮೊದಲ ಗ್ರಂಥ. 

ವಾಸ್ತುಶಾಸ್ತ್ರಗಳನ್ನಾಧರಿಸಿದ ದೇವಾಲಯ ವಾಸ್ತುವಿನ ಅಧ್ಯಯನ ಕ್ರಿಶ.೧೮೨೮ರಲ್ಲಿ 
ರಾಂರಾಜ್‌ರವರಿಂದ ಪ್ರಾರಂಭಗೊಂಡಿತು. ಇವರ ಅಧ್ಯಯನ ವ್ಯಾಪ್ತಿಯಲ್ಲಿ “Princi- 
pally taken from the carnatic ಎಂದಿದ್ದರೂ ಈ ವಿವರಗಳು ಮದ್ರಾಸ್‌ 
ಪ್ರೆಸಿಡೆನ್ಸಿಗೆ ಸೇರಿದ ಮಧುರೈ ಮುಂತಾದ ಸ್ಥಳಗಳಿಗೆ ಸಂಬಂಧಿಸಿವೆ. ಕರ್ನಾಟಿಕ್‌ 
ಎನ್ನುವಲ್ಲಿ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಗಮನಿಸಬೇಕು. ಇವರು ಇಂದಿನ 
ಕರ್ನಾಟಕದ ವ್ಯಾಪ್ತಿಯನ್ನು ಬಳಸಿಲ್ಲವೆಂದು ಖಚಿತವಾಗಿ ಹೇಳಬಹುದು. ಕ್ರಿಶ.೧೮೭೬ರಲ್ಲಿ 
ಪ್ರಕಟವಾದ ಜೇಮ್ಸ್‌ ಫರ್ಗುಸನ್‌ರವರ "ಹಿಸ್ಟರಿ ಆಫ್‌ ಇಂಡಿಯನ್‌ ಅಂಡ್‌ ಈಸ್ಟರ್ನ್‌ 
ಆರ್ಕಿಟೆಕ್ಟರ್‌” ಗಂಥವು ದ್ರವಿಡಿಯನ್‌ ಮತ್ತು ಚಾಲುಕ್ಕನ್‌ ವಾಸ್ತುಶೈಲಿಗಳ ಅಡಿಯಲ್ಲಿ 
ದೇವಾಲಯಗಳನ್ನು ವ್ಯಾಪಕವಾಗಿ ಗುರುತಿಸಿದೆ. “ಭಾರತದಲ್ಲಿ (ದೇವಾಲಯ) ವಾಸ್ತು 
ಒಂದು ಜೀವ೦ತಕಲೆ”? ಎಂದು ಫರ್ಗುಸನ್‌ ಗುರುತಿಸುತ್ತಾರೆ. ವಾಸ್ತು ವಿವರಣೆಯನ್ನು 
ಒದಗಿಸುವಾಗ, ತಾಂತ್ರಿಕ ಪದಗಳನ್ನು ಬಳಸದ, ಸರಳವಾದ ತದ್ವತ್ತಾಗಿ ಚಿತ್ರಿಸುವ 
ಕಥನ ಶೈಲಿಯನ್ನು ಬಳಸುತ್ತಾರೆ." ಈ ಗ್ರಂಥದ ಹಾದಿಯಲ್ಲಿ ಪ್ರಕಟಗೊಂಡ ಹಲವಾರು 
ಗ್ರಂಥಗಳಿವೆ. ಶಾಸ್ತ್ರ ಸಂಪ್ರದಾಯಗಳು ದೇವಾಲಯಗಳ ಶೈಲಿಗಳನ್ನು ಅರ್ಥೈಸುವಲ್ಲಿ 
ಗೊಂದಲಕ್ಕೆ ಕೆಡವಿದ್ದುಂಟು. ಆದರೂ ವಾಸ್ತು ಶಾಸ್ತರೀತ್ಯಾ ಗುರುತಿಸುವ ಕಾರ್ಯ 
ನಿರಂತರವಾಗಿ ನಡೆದಿದ್ದು ಕರ್ನಾಟಕದ ದೇವಾಲಯಗಳಿಗೆ ಸಂಬಂಧಿಸಿದಂತೆ 
ಎರಡು ಗ್ರಂಥಗಳನ್ನು ಹೆಸರಿಸಬಹುದು- ಕ್ರಿ.ಶ.೧೯೬೯ರಲ್ಲಿ ಪ್ರಕಟಗೊಂಡ 


ಲೋಚನ ದೀಪ್ತಿ | ೧೩೯ 


ಕೆ.ವಿ.ಸೌಂದರರಾಜನ್‌ರವರ "ಅರ್ಲಿ ಟೆಂಪಲ್‌ ಆರ್ಕಿಟೆಕ್ಚರ್‌ ಇನ್‌ ಕರ್ನಾಟಕ ಅಂಡ್‌ 
ಇಟ್ಸ್‌ ರಾಮಿಫಿಕೇಷನ್ಸ್‌' - ಮೂರು ಉಪನ್ಯಾಸ ಮಾಲಿಕೆಯ ಮೊದಲ ಗ್ರಂಥ; 
ಕ್ರಿಶ.೧೯೭೭ರಲ್ಲಿ ಪ್ರಕಟವಾದ ಎಂ.ಎ. ರಜ ಇಂಡಿಯನ್‌ ಟೆಂಪಲ್‌ ಫಾರ್ಮ್ಸ್‌ 
ಇನ್‌ ಕರ್ನಾಟಕ, ಇನ್‌ಸ್ಕಿಪ್ಟನ್ಸ್‌ ಅಂಡ್‌ ಆರ್ಕಿಟೆಕ್ಟರ್‌'' - ಎರಡನೆಯ ಗ್ರಂಥ. ಇವೆರಡು 
ಗಂಥಗಳು ಕರ್ನಾಟಕದ ದೇವಾಲಯ ವಾಸುವಿನ ಅಧ್ಯಯನದಲ್ಲಿ ಪ್ರಮುಖ ಘಟ್ಟಗಳಾಗಿ 
ಸೂಚಿಸಬಹುದು. ಕೆ.ವಿ.ಸೌಂದರರಾಜನ್‌ರವರ ಗ್ರಂಥದ ಪ್ರಸ್ತಾವನೆಯಲ್ಲಿ 
ಪಿ.ಬಿ.ದೇಸಾಯಿಯವರು ``808/7೩0212 in art and architecture was a unify- 
ing and rejuvenating bridge between northern and southern tradi- 
(1075''೧೩ ಎಂದು ಗುರುತಿಸುತ್ತಾರೆ. ಇಂತಹ ಹೇಳಿಕೆಗಳು ಹಲವಾರು ಗ್ರಂಥಗಳಲ್ಲಿ 
ದೊರೆಯುತ್ತವಾದರೂ ಪ ಪ್ರಮಾಣೀಕರಿಸು ುವ ಯತ್ನಗಳು ಸಾಲದು. ಇದೇ ಗಂಥದಲ್ಲಿ 
ಕದಂಬನಾಗರ, ರೇಖಾನಾಗರ, ದಾಕ್ಷಿಣಾತ್ಯ ವಿಮಾನ, "ಔತ್ತರೇಯ ಪ್ರಾಸಾದ ಇತ್ಯಾದಿಯಾಗಿ 
ಶೈಲಿ ಸಂಪ್ರದಾಯಗಳನ್ನು ವಗೀ ೯ಕರಿಸಿಕೊಂಡಿದ್ದಾರೆ. ಸಾಂಪದಾಯಿಕವೆನು ವ ನಾಗರ, 

ದ್ರಾವಿಡ, ವೇಸರಗಳ ವರ್ಗೀಕರಣಕ್ಕೆ ಚಾಲನೆ 'ದೊರೆತಿದೆಯಾದರೂ ಖಚಿತವಾದ 
ನಿರ್ಣಾಯಕ ಘಟ್ಟ ತಲುಪಿಲ್ಲ. ಕಲ್ಯಾಣಿ ಚಾಲುಕ್ಕರ ಕಾಲದ ದೇವಾಲಯಗಳ ಬಗ್ಗೆ 
ಸಷ್ಟ ಸೂಚನೆಯಿಲ್ಲ. ಎಂ.ಎ. ಢಾಕೆಯವರ ಗಂಥದಲ್ಲಿ ಕಲ್ಯಾಣಿ ಚಾಲುಕ್ಕರ ಕಾಲದ 
ಹಾಗೂ ಹೊಯ್ಸಳರ ಕಾಲದ ಶಾಸನ ಮತ್ತು ದೇವಾಲಯಗಳನ್ನಾಧರಿಸಿ ಶೈಲಿಗಳನ್ನು 
ಗುರುತಿಸುವ ಪ್ರಯತ್ನವಿದೆ. ಈ ಕಾಲಕ್ಕೆ ದಾಕ್ಷಿಣಾತ್ಯ ಹಾಗೂ ಔತ್ತರೇಯ ಸಂಪ್ರದಾಯಗಳು 
ನಿಚ್ಚಳವಾಗಿ ಕವಲೊಡೆದಿದ್ದವು. ಢಾಕೆಯವರು ಈ ಸಂಪ್ರದಾಯಗಳನ್ನು ಪ್ರತ್ಯೇಕವಾಗಿ 
ಗಮನಿಸದೆ, ಎರಡೂ ಸಂಪ್ರದಾಯಗಳ ಗ್ರಂಥೋಕ್ತಿಗಳನ್ನು ಒಟ್ಟಿಗೆ ಸ್ವೀಕರಿಸಿ ನಿರ್ಣಯಕ್ಕೆ 
ತೊಡಗುತ್ತಾರೆ. ಇದರಿಂದ, ದ್ರಾವಿಡ, ವೇಸರ ಶೈಲಿಗಳನ್ನು ಸಮರ್ಪಕವಾಗಿ 
ಗುರುತಿಸಲಾಗದೆ ಎಡವುತ್ತಾರೆ. ವೇಸರವೆಂದು ಗುರುತಿಸುವಲ್ಲಿ ಸ್ವಯಂಭುವಾಗವು, 
ಕಾರಣಾಗಮ, ಅಜಿತಾಗಮ, ಸುಪ್ರಭೇದಾಗಮ, ದೀಪ್ತಾಗಮ, ಮಾರೀಚ ಸಂಹಿತಾ, 
ಪಾದ್ಮಸ೦ಹಿತಾ, ಜಿನಸಂಹಿತಾ, ಮಯಮತ, ಮಾನಸಾರ ಇತ್ಯಾದಿಗಳ ವಿವರಣೆಯನ್ನು 
ಗುರುತಿಸುತ್ತಾರೆ. ಈ ಗ್ರಂಥಗಳು ವಿವರಿಸುವ ವೃತ್ತಾಕಾರಕ೦ಠ, ಶಿಖರಗಳ ಉಲ್ಲೇಖಗಳನ್ನು 
ಗಮನಿಸಿದ್ದರೂ ಕಾಮಿಕಾಗಮ ಗ್ರಂಥದಲ್ಲಿರುವ 'ಸ೦ಕರ' ಅಥವಾ ಮಿಶ್ರ ಲಕ್ಷಣವನ್ನು 
ಗುರುತಿಸಿ ವೇಸರ ಶೈಲಿಯನ್ನು ಹೆಸರಿಸಿದ್ದಾರೆ. ಸ್ಟೆಲ್ಲಾಕ್ರಾಂರಿಚ್‌ರವರು ಸಹ ಈ ರೀತಿ 
ಗುರುತಿಸಿದ್ದು, ಗುತ ಹಿರಿಯ ವಿದ್ವಾಂಸರ ನಿರ್ಣಯದಿಂದ ಹೊರಬರಲಾಗದೆ 
ಕಾಮಿಕಾಗಮದ ವಿವರಣೆಯನ್ನೇ ವೇಸ ರ ಶೈಲಿಗೆ ಅನುಮೋದಿಸುತ್ತಾರೆ. ಇದೇ 

ಗ್ರಂಥದಲ್ಲಿ ನಾಗರ ಶೈಲಿಯಡಿಯಲ್ಲಿ ಲತಿನ ಜಂ ಸಮರ್ಪಕವಾಗಿ ಗುರುತಿಸಿದ್ದು 


೧೪೦ | ಲೋಚನ ದೀಪ್ತಿ 


ಬಹುಶೃ೦ಗ ರಚನೆಯನ್ನು ಶೇಖರಿ ಪ್ರಭೇದವೆನ್ನುತ್ತಾರೆ. ಪ್ರಾಸಾದ ಮಂಡನ ಗಂಥದ 
ಪ್ರಕಾರ, ಬಹುಶೃಂಗ ರಚನೆಯು ವಿಮಾನನಾಗರ ಶೈಲಿಯೆಂದು ಖಚಿತವಾಗಿ 
ಗುರುತಿಸಬಹುದಾಗಿದೆ. ಪ್ರಸ್ತುತ ಪ್ರಬ೦ಧದಲ್ಲಿ ಕರ್ನಾಟಕದಲ್ಲಿರುವ ದೇವಾಲಯಗಳನ್ನು 
ವಾಸ್ತುಶಾಸ್ತ್ರಗಳ ಬೆಳಕಿನಲ್ಲಿ ಗುರುತಿಸಲು ಯತ್ನಿಸಲಾಗಿದೆ. ಕೆಲವೆಡೆ ಹಿರಿಯ ವಿದ್ವಾಂಸರ 
ಅಭಿಪ್ರಾಯಗಳನ್ನು ಯಥಾವತ್ತಾಗಿ ಸ್ವೀಕರಿಸಲಾಗಿದೆ. 
ದೇವಾಲಯ ವಾಸ್ತು: ಆರಂಭ ಹಂತ 

ದೇವಾಲಯ ವಾಸ್ತುವಿನ ಆರಂಭ ಹಂತವನ್ನು ಗುರುತಿಸುವಾಗ, ಐಹೊಳೆಯ 
ಜ್ಯೋತಿರ್ಲಿಂಗ ಗುಡಿ, ಮಹಾಕೂಟದ ಪುಷ್ಕರಣಿಯೊಳಗಿರುವ ಮಂಡಪ 
ಮುಂತಾದವನ್ನು ಮೊದಲ ಹಂತವೆಂದೂ ಮಂಡಪವೆಂದೂ ಅತ್ಯಂತ ಸರಳ 
ರಚನೆಯೆಂದೂ ಗುರುತಿಸಲಟ್ಟಿದೆ." ಮಂಡಪವೆಂದು ವ್ಯಾಖ್ಯಾನಿಸುವ ವಾಸ್ತು 
ವಿವರಣೆಯನ್ನೂ ಆರಂಭ ಹಂತವೆನ್ನುವ ಔಚಿತ್ಯವನ್ನೂ ಗಮನಿಸಬೇಕು. “ಮಂಡಲ 
ಸುಭೂಷಣಂ ತಂ ಪಾತೀತಿ ಮಂಡಪಮಿಷ್ಕತೇ" ಇದನ ಮಯಮತೆ ತೋಕ್ತಿ"* ಮಂಡಪದ 
ವಿವರಣೆ ಈ ರೀತಿ ಇದ್ದಲ್ಲಿ ಮಂಡಪವನ್ನು ಆರಂಭಹಂತವೆಂದು ಗುರುತಿಸುವುದು 
ಸಮಂಜಸವೇ? ಎಂಬ ಪ್ರಶ್ನೆ ನಿಮನುತೆ: ದೇವಾಲಯಗಳ ಮೂಲವನ್ನು 
ಗುರುತಿಸುವ ಮುನ್ನ ಸಾಮಾನ್ಯ, ಸರಳ ವಾಸ್ತುರಚನೆಗಳನ್ನು ಗಮನಿಸಬಹುದು. 
ದೇವಾಲಯಗಳ ಕಲನೆ ಮಾಡುವ ಮುನ್ನ ಇನ್ನಿತರ ವಾಸ್ತುರಚನೆಗಳು ಖಚಿತ ಆಕಾರ 
 ತಳೆದಿದ್ದವು ಎ೦ದು ತಿಳಿಯಬೇಕಾದ ಅಗತ್ಯವಿದೆ. 


ಶಾಲಾ 

ಜೀವಿಗಳ ವಸ ತಿಯೋಗ್ಯ ಸ್ಥಳಕ್ಕೆ ವಾಸ್ತು ಎಂದು ಹೆಸರು. "ವಸಂತಿ 
ಪ್ರಾಣಿನೋತ್ರೇತಿ ವಾಸ್ತುಶಬ್ಧ ವೃತ್ತತಿ 5 ಪದವ್ವತ್ತತ್ತಿಯಲ್ಲಿ ಈ ಅರ್ಥವು ಗುರುತಿಸಲ್ಪಟ್ಟಿದ್ದು 
ವಸತಿಯ ಧ್ವೇಯವು ತರೆಗೊಂದು ಸೂರಿನ ಅವಶ್ಯಕತೆಯನ್ನು ಗುರುತಿಸುತ್ತದೆ. ವಸತಿ 
ನೆಲೆಯನ್ನು ಹುಡುಕುವಲ್ಲಿ ಮೇಲ್ಭಾವಣಿ ಸಾಟಿ ಲಾ ಇರಬೇಕಪ್ಪೆ ಗೃಹ ಅಥವ 
ಗುಹೆ ಮೇಲ್ಲಡೆಯಿಂದ ಮುಚ್ಚಲ್ಪಟ್ಟದ್ದು. ಒಂದು ಮಾನವ ನಿರ್ಮಿತ; ಮತೊಂದು 
ನಿಸರ್ಗದ ಕೊಡುಗೆ. ಶಿವಗಂಗೆಯ ಹೊಯ್ದಳರ ಕಾಲದ ದೇವಾಲಯವು ಗುಹೆಯನ್ನು 
ಆಧರಿಸಿದೆ. ಸರಳ ವಾಸ್ತುರಚನೆಯಲ್ಲಾಗಲಿ, ದೇವಾಲಯ ರಚನೆಯಲ್ಲಾಗಲಿ ಆರಂಭ 
ಹಂತವನ್ನು ಗುರುತಿಸುವಾಗ ಮೇಲ್ಗಡೆಯಿ೦ದ ಮುಚ್ಚಿದ್ದು ಎಂದು ಗುರುತಿಸಬೇಕು. 
ಈ ಅರ್ಥವನ್ನು 'ಶಾಲಾ'ಪದವು ವ್ಯಾಖ್ಯಾನಿಸುತ್ತದೆ. “ಗೃಹಮೇಕಂತು ಯಚ್ಛನ್ನಂ 
ಸರ್ವಂ ಶಾಲೇತಿ ಸಾಸ್ಥತಾ'್‌ರ ಇದು ಶಾಲಾ ಪದದ ವಿವರಣೆ. 'ಯಚ್ಛನ್ನಂ' ಎನ್ನುವಲ್ಲಿ 
ಮೇಲ್ಗಡೆ ಹೊದಿಸಿದ್ದು ಎಂದಷ್ಟೇ ಅರ್ಥ. ಗೃಹವೆನ್ನುವ ಪದ ತಾಂತ್ರಿಕ ಪರಿಮಿತಿಯಲ್ಲಿ 


ಲೋಚನ ದೀಪ್ತಿ |೧೪೧ 


ಪೂರ್ವದಿಕ್ಕಿನಲ್ಲಿ ದ್ವಾರವುಳ್ಳದ್ದು ಎಂದು ಸೂಚಿಸುತ್ತದೆ- ಪೂರ್ವೇಚೈಕ 
ದ್ವಾರಯುತಂಗೃಹಸ೦ಜ್ಜಂ ತದುಚ್ಕತೇ'?್‌ ದೇವತಾಪ್ರಾಸಾದಗಳ ರಚನೆಗಳು 
ಸಾಮಾನ್ಯವಾಗಿ ಪೂರ್ವದಿಕ್ಕಿಗೆ ದ್ವಾರವುಳ್ಳದ್ದರಿ೦ದ ಗರ್ಭಗೃಹವೆಂದೂ ಕರೆಯಲ್ಪಡುತ್ತವೆ. 
ವಾಸ್ತು ರಚನೆಗಳ ಆರಂಭ ಹಂತದಲ್ಲಿ ಶಾಲಾ ರಚನೆಯೇ ಪ್ರಾರಂಭವೆಂದು 
ಗಮನಿಸಬಹುದು. 

ಡಿತ್ತರೇಂಯ ಗ್ರಂಥಗಳು ಶಾಲಾ ರಚನೆಂಶುನ್ನು ವಿವರಿಸುತ್ತಾ 
“ಚತ್ವಾರೋಮಧ್ಯಣಸ್ತಂಭಯತ್ರತಸ್ಕ್ಯಾಚತುಷ್ಠಕಂ'್‌ ಎಂದು ಚತುಷ್ಕ ರಚನೆಯನ್ನು 
ಸೂಚಿಸುತ್ತದೆ. ಮಂಡಪ ರಚನೆಯಲ್ಲಿ “ಚತುಷ್ಕಶ್ಚಚತುಸ್ತಂಭೈಃ''*? ಎಂದಿದ್ದು. 
ಚತುಪ್ಕವು ಶಾಲಾ ಹಾಗೂ ಮಂಡಪಗಳ ಮಧ್ಯಂತರ ಅವಸ್ಥೆ ಎಂದು ಗಮನಿಸಬಹಣಿ, 
ನಿಸರ್ಗಾಧಾರಿತ ವಸತಿಯ ಅನಂತರ ಸ್ವತಂತ್ರ ರಚನೆಗಳಿಗೆ ಕೈ ಹಾಕಿದಾಗ ನಾಲ್ಕುಸ್ತ೦ಭಗಳ 

ೀಲೆ ಮೇಲ್ಲಾವಣೆಯುಳ್ಳ ರಚನೆಯೇ ಮೂಲವೆನಿಸುತ್ತದೆ. ಆದ್ದರಿ೦ದ ನಾಲ್ಕುಸ್ತ೦ಭಗಳ 

ಚತುಷ್ಕವು ಶಾಲಾ ರಚನೆಯ ನಂತರದ ಮುಂದಿನ ಹಂತವೆನಿಸುತ್ತದೆ. ಚತುಷ್ಕ, 
ಚತುಷ್ಠಿ, ಚತುಷ್ಠಣ ಮುಂತಾಗಿಯೂ ಶಾಸ್ತಗಂಥಗಳಲ್ಲ ಪ್ರಯೋಗಗಳಿವೆ. ಚತುಷ್ಕದ 
ಸಂಭಗಳು ಆಧಾರ ಹಾಗೂ ರಕ್ಷಣೆ ನೀಡುವಲ್ಲಿ ಪ್ರಮುಖಪಾತ್ರ ವಹಿಸುತ್ತವೆ. 
ಮಹಾಕೂಟದಲ್ಲಿರುವ ಪುಷ್ಕರಿಣಿಯ ನಾಲ್ಕು ಸಂಭಗಳ ಮಂಡಪ, ಜ್ಯೋತಿರ್ಲಿಂಗ 
ಗುಡಿಗಳು ಗುಂಪಿನಲ್ಲಿರುವ ನಂದಿಮ೦ಡಪ ಇವುಗಳನ್ನು ಚತುಷ್ವ ಎ೦ದು ಗುರುತಿಸಲು 
ಸಾಧ್ಯವಿದೆ. ಗರ್ಭಗೃಹವೊಂದರಿಂದ ದೇವಾಲಯದ ಕಲ್ಪನೆ ಸಾಧ್ಯ. ಚತುಷ್ಕವು 
ಭಿತ್ತಿಯನ್ನಳವಡಿಸಿಕೊಂಡು ದೇವಾಲಯವೆಂದು ಗುರುತಿಸಲು ಸಾಧ್ಯವೆನಿಸಿತು. 
ಮಂಡಪ 

ಚತುಷ್ಕದ ನಂತರ ಮಂಡಪವನ್ನು ಮುಂದಿನ ಹಂ೦ತವೆನ್ನಬಹುದು. 
ಬಹುಸ ಸಂಭವುಳ್ಳಿದ್ದು ಮಂಡಪ. ಮಂಡಪದ ವಿವರಣೆಯು ಸ್ತ೦ಭದ ಅಲಂಕಾರವನ್ನು 
ರಕ್ಷಿಸುವಂಥದ್ದು ಎಂದು ಗುರುತಿಸುತ್ತದೆ. ಮಂಡಪವು ವಿಶಾಲವಾದಂತೆ ಸ್ತಂಭ ರಚನೆಯಲ್ಲಿ 
ವೈವಿಧ್ಯವನ್ನು ಕಾಣಬಹುದು. ದಾಕ್ಷಿಣಾತ್ಯ ಗಂಥಗಳ ಪ್ರಕಾರ ತ್ರಿವರ್ಗಗಳಿ೦ದ ಕೂಡಿದ್ದು. 

ಆಧಿಷ್ಠನೋಪರಿ ಸ್ತಂಭಂ ಪ್ರಸ್ತರಂತ್ರಿವರ್ಗಕಂ 

ಕಪೋತ ಪ್ರತಿಸಂಯುಕ್ತಂ ಯತ್‌ ಮಂಡಪ ಮಿಷ್ಕತೇನೆ” 


ಮಂಡಪವು, ಅಧಿಷ್ಠಾನ, ಸ್ತಂಭ ಪ್ರಸ್ತರಗಳನ್ನೊಳಗೊಂಡ ತ್ರಿವರ್ಗ 
ರಚನೆಯಾಗಿದೆ. ಪ್ರ ಪ್ರಸ್ರರವರ್ಗವು ಕಪೋತ, ಪ್ರತಿಗಳಿಂದ ಕೂಡಿದೆ. ಹಲವು ಸ್ತಂಭಗಳ 


೧೪೨ | ಲೋಚನ ದೀಪ್ತಿ 


ಮಂಡಪವು ಮುಂದುವರೆದ ಹಂತಗಳಲ್ಲಿ ಸರ್ವಜನೋಪಯೋಗಿ ರಚನೆಗಳಾಗಿ 
ಮಾರ್ಪಾಡು ಹೊಂದಿತು. ಮಂಡಪದ ಮಧ್ಯದಲ್ಲಿರುವ ನಾಲ್ಕು ಬೃಹತ್‌ ಸಂಭಗಳೂ 
ಚತುಷ್ಕ ಎನಿಸುತ್ತದೆ. ಚತುಷ್ಠವು ಸ್ವತಂತ್ರ ರಚನೆಯೇ ಅಲ್ಲದೆ, ಶಾಲಾ, ಸಭಾ ರಚನೆಗಳ 
ಅವಿಭಾಜ್ಯ ಅ೦ಗವೆನಿಸಿತು. 
ಅಗೇಚತ್ಯಕ್ಷ್ಯ ಪ್ರಾಗೀವ ಚತುಷ್ಕೀ ಮಧ್ಯತಸ್ತಥಾ”” 

ಮಂಡಪದ ಮಧ್ಯದಲ್ಲಿರುವ ಚತುಷ್ಕವು ಭಿತ್ತಿಯನ್ನಳವಡಿಸಿಕೊಂಡಿದ್ದು, ಸುತ್ತ 
ಪ್ರದಕ್ಷಿಣಾಪಥ ಅಥವಾ ಪರಿಕ್ರಮ ಎನ್ನಬಹುದಾದ "ಅಲಿಂದ' ರಚನೆಯನ್ನು ಐಹೊಳೆಯ 
ಗೌಡರ ಗುಡಿಯಲ್ಲಿ ಕಾಣುತ್ತೇವೆ. ಮಧ್ಯದ ಚತುಷ್ಠವು ಭಿತ್ತಿಯಿಲ್ಲದೆ ಎರಡು ಹಂತಗಳ 
'ಅಲಿಂದ” ರಚನೆಯನ್ನು ಹೊಂದಿದ್ದು, ಮುಂಗಡೆ ವಿಶಾಲವಾದ ಮುಖಮಂಡಪ, 
ಎರಡನೆಯ ಹಂತದ '"ಅಲಿಂದ' ರಚನೆಯನ್ನು ಆವರಿಸದಂತೆ ಕೆಲವು ಸ್ತಂಭಗಳಿಗೆ 
ಬದಲಾಗಿ ಕುಡ್ಕಸ್ತ೦ಂಭಗಳು ಮತ್ತು ಜಾಲಂದ್ರ ಜೋಡಣೆಯನ್ನು ಲಾಡಖಾನ್‌ 
ದೇವಾಲಯದಲ್ಲಿ ಕಾಣಬಹುದು. ಇದನ್ನು ಸಭಾರಚನೆಯೆಂದು ಗುರುತಿಸಬಹುದಾಗಿದೆ. 
ಸಭಾ ಮತ್ತು ಸಮಿತಿಗಳು ವೈದಿಕ ಸಮಾಜದಲ್ಲಿದ್ದ ರಾಜ್ಯವ್ಯವಸ್ಥೆಯ ಪೂರಕಾಂಗಗಳು. 
ತದನಂತರದ ಕಾಲದಲ್ಲಿ ಸಭೆಯು ಅಗ್ರಹಾರಗಳಲ್ಲಿ ಮಹಾಜನ ಸೇರಿ ಸಮಾಲೋಚನೆ 
ನಡೆಸುವ ವೇದಿಕೆಯೆನಿಸಿದ್ದು, ಅಲ್ಲಿಯ ವಾಸ್ತು ಸ್ವರೂಪಕ್ಕೆ ಅನ್ವಯಿಸಲ್ಪಟ್ಟತು.5* 
ಐಹೊಳೆಯ ಲಾಡ್‌ ಖಾನ್‌ ದೇವಾಲಯವನ್ನು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಈ 
ಸಭಾಗೃಹಕ್ಕೊಂದು ಗರ್ಭಗೃಹವನ್ನು ತದನ೦ತರ ಕಾಲದಲ್ಲಿ ಅಳವಡಿಸಿ ದೇವಾಲಯವಾಗಿ 
ಮಾರ್ಪಡಿಸಿದರು. ಸಭಾರಚನೆಯಂತೆ “ಮಠ”ಗಳ ರಚನೆಯನ್ನೂ ವಾಸ್ತು ಗಂಥಗಳು 
ಗುರುತಿಸಿವೆ. ಇವೂ ಸಹ ಶಾಲಾ ಅಥವಾ ಮಂಡಪ ರಚನೆಗಳಿಂದ ಬೆಳೆದು ಬಂದದ್ದು. 
ಮಂಡಪವು ದೇವಾಲಯಗಳ ಅವಿಭಾಜ್ಯ ಅ೦ಗವೆನಿಸಿ ವಿವಿಧಾಕಾರಗಳನ್ನೊಳಗೊಂಡು 
ಬೆಳೆಯಿತು. ವಿಜಯನಗರದ ಕಾಲದ ದೇವಾಲಯಗಳಲ್ಲಿ, ದೇವಾಲಯ ಸಂಕೀರ್ಣಗಳಲ್ಲಿ 
ಕಾಣುವ ವಿಶಾಲವಾದ ಮಂಡಪ ರಚನೆಗಳು ಗಮನಾರ್ಹವೆನಿಸಿದವು. 
ವಿಮಾನ-ಪ್ರಾಸಾದ 

ಮಂಡಪವು ತ್ರಿವರ್ಗರಚನೆಯೆನಿಸಿದರೆ ವಿಮಾನವು ಷಡ್ರರ್ಗರಚನೆಯೆಂದು 
ಗುರುತಿಸಲ್ಪಡುತ್ತದೆ. ಅಧಿಷ್ಠಾನದೊಂದಿಗೆ ಆರಂಭಗೊಂಡು ಸ್ತೂಪಿಯಲ್ಲಿ 
ಪರ್ಯವಸಾನಗೊಳ್ಳುವುದು ವಿಮಾನವೆನಿಸಿದೆ. 

ವಿಮಾನಾಂ ಚ ಸರ್ವೇಷಾಂ ಸಾಮಾನ್ಯಮಿದ ಮುಚ್ಛತೇ 

ಅಧಿಷ್ಠಾನಂ ಪಾದವರ್ಗಃ ಪರಸ್ತರಗ್ರೀವಕಾವಸಿ 

ಶಿಖರಸ್ತೂಪಿಕಾಚೇತಿ ಷಡ್ಚರ್ಗಃ ಇತಿ ಕೀರ್ತಿತ:ಿಗೆ 


ಲೋಚನ ದೀಪ್ತಿ | ೧೪೩ 


ವಿಮಾನ, ಭವನ, ಹರ್ಮ್ಯ, ಸೌಧ, ಪ್ರಾಸಾದ ಇತ್ಯಾದಿಗಳು ಪರ್ಯಾಯ ಶಬ್ದಗಳೆನಿಸಿವೆ. 
ಕೆ.ವಿ.ಸೌಂದರರಾಜನ್‌ರವರು ದಾಕ್ಷಿಣಾತ್ಯ, ವಿಮಾನ, ಔತ್ತರೇಯ ಪ್ರಾಸಾದ ಎಂದು 
ವರ್ಗೀಕರಿಸಿಕೊಳ್ಳುತ್ತಾರೆ.೨ “ಪ್ರಾಸಾದಾ ದೇವ ಭೂಪಾನಾಂ” ಎಂಬ ವಿವರಣೆಯಿದ್ದು, 
ದೇವದೇವತೆಗಳಿಗೆ, ರಾಜಮಹಾರಾಜರುಗಳಿಗೆ ನಿರ್ಮಿಸಿದ ಪ್ರಾಸಾದ. ತಿರ್ಯಕ್ರಮದಲ್ಲಿ 
ಪ್ರಾಸಾದ (ಗರ್ಭಗೃಹ) ಮಂಡಪ (ನವರಂಗ) ಶಾಲಾ (ನೃತ್ಯಮಂಡಪ) ಪ್ರಾಕಾರ, 
ಗೋಪುರ ಇತ್ಯಾದಿಯಾಗಿ ದೇವಾಲಯ ಸಂಕೀರ್ಣದ ಭಾಗಗಳು ಗುರುತಿಸಲ್ಪಡುತ್ತವೆ. 
ೀವಾಲಯದ ಮೂಲಭಾಗವನ್ನು ಪ್ರಾಸಾದವೆಂದು ಗುರುತಿಸುವುದುಂಟು. ಇದು 
ಗರ್ಭಗೃಹವೇ. ಔತ್ತರೇಯ ಗ್ರಂಥಗಳಲ್ಲಿ ಪ್ರಾಸಾದ ಎಂಬ ಪದದ ಬಳಕೆ ಹಚ್ಚು 
ದಾಕ್ಷಿಣಾತ್ಯ ವಿಮಾನ, ಔತ್ತರೇಯ ಪ್ರಾಸಾದ ಎನ್ನುವಲ್ಲಿ ಶಿಖರದ ಭಾಗವನ್ನು 
ಗಮನದಲ್ಲಿರಿಸಿಕೊಂಡು ಹೇಳಿದ್ದೆಂದು ಗುರುತಿಸಬಹುದು. 


ಶಿಖರ ರಚನೆಯನ್ನು ಕಾಣುವ ಮುನ್ನ ದೇವಾಲಯಗಳ ಬೆಳವಣಿಗೆಯನ್ನು 
ಪುನಃ ಪರಿಶೀಲಿಸಬಹುದು. ಮೊದಲಿಗೆ ನಾಲ್ಕು ಸ್ತಂಭಗಳಿಂದ ಕೂಡಿದ ಚತುಷ್ಕ, 
ತದನಂತರ ಚಿತುಷ್ಠವನ್ನಾವರಿಸಿ ನಿಂತ ಅಲಿಂದ. ಚೆತುಪ್ಪವು ಭಿತ್ತಿಯಿಂದ ಕೂಡಿ ಗೌಡರಗುಡಿ 
ಉದಾಹರಣೆಯೆನಿಸಿದೆ. ಮತ್ತೊಂದು ಎಡೆಯಲ್ಲಿ ಕೇವಲ ಭಿತ್ತಿಯಿಂದ ಕೂಡಿದ 
ಮೂಲೆಗಳಲ್ಲಿ ಕುಡ್ಕಸ್ತ೦ಭಗಳಿ೦ದ ರಚನೆಗೊಂಡ ಚತುಷ್ವ, ಉದಾಹರಣ ಜ್ಯೋತಿರ್ಲಿಂಗ 
ಗುಡಿ. ದೇವಾಲಯಗಳ ಮುಂದಿನ ಹಂತಗಳನ್ನು ಗುರುತಿಸುವಾಗ ಇವೆರಡೂ ರಚನೆಗಳು 
ಸಮಪಾಲು ಪಡೆಯುತ್ತವೆ. ದೇವಾಲಯಗಳು ಪ್ರಾರಂಭದಲ್ಲಿ ಸಾರ್ವಜನಿಕ ಕಟ್ಟಡಗಳನ್ನು 
ಬಳಸಿದವು ಎಂದು ಗುರುತಿಸುವಲ್ಲಿ ಲಾಡ್‌ ಖಾನ್‌, ಗೌಡರ ಗುಡಿ ಮುಂತಾದುವನ್ನು 
ಸರಿಸಬೇಕಾಗುತ್ತದೆ. ಭಿತ್ತಿಯೊಂದಿಗೆ ನಿಂತ ಚತುಪ್ಪವು ಮುಂದಕ್ಕೆ ಮುಖಮಂಡಪವನ್ನು 
ಅಳವಡಿಸಿಕೊಂಡು ಮುಂದಿನ ಹಂತವೆನಿಸುತ್ತದೆ. 
ಏಕಾಲಿಂದ ರಚನೆ 
ಗರ್ಭಗೃಹವೊಂದರಿಂದ ದೇವಾಲಯದ ಪೂರ್ಣ ಕಲ್ಲನೆ ಸಾಧ್ಯವಿದ್ದು ತದನಂತರದ 
ಕಾಲದಲ್ಲಿ ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಮುಖಮಂಡಪ ಜೋಡಣೆ 
ಆರಂಭವಾಯಿತು. ಶಾಲಾ ರಚನೆಯಲ್ಲಿ ಇದು ಏಕಾಲಿಂದ ರಚನೆಯೆನ್ನಿಸಿದೆ. ಮುಂಗಡೆ 
ಎರಡು ಸ್ತಂಭಗಳಿಂದ ಕೂಡಿದ್ದಲ್ಲಿ ಪ್ರಾಗ್ರೀವವೆಂದೂ, ನಾಲ್ಕು ಸಂಭಗಳಿಂದ 
ಕೂಡಿದ್ದಲ್ಲಿಏಕಾಲಿಂದವೆಂದೂ ಗುರುತಿಸಲ್ಪಡುತ್ತದೆ. ಇಂತಹ ಸ್ವತಂತ್ರ ರಚನೆಗಳನ್ನು 
ಹಲವೆಡೆಗಳಲ್ಲಿ ಕಾಣಬಹುದಾಗಿದ್ದು, ಐಹೊಳೆಯ ರಾವಳಫಡಿ ಗುಹಾಲಯದ ಮುಂದೆ 
ಇಕ್ಕೆಲಗಳಲ್ಲಿರುವ ಸರಳ ಆಕೃತಿಗಳನ್ನು ಉದಾಹರಿಸಬಹುದು. ಇವುಗಳಲ್ಲಿ ಬಲಕ್ಕಿರುವ 
ರಚನೆಯಲ್ಲಿ ಪೀಠ ಅಥವ ಅಧಿಷ್ಠಾನ, ಭಿತ್ತಿಯಿ೦ದ ಆವರಿಸಿರುವ ಗರ್ಭಗೃಹ ಮತ್ತು 


೧೪೪ | ಲೋಚನ ದೀಪ್ತಿ 


ನಾಲ್ಕು ಸಂಭಗಳ ಮುಖಮಂಡಪ ಇವುಗಳನ್ನು ಕಾಣಬಹುದು. ಸಂಭಗಳು ಏಕಶಿಲಾ 
ರಚನೆಗಳೆನಿಸಿದ್ದು, ಮೇಲ್ಭಾಗದಲ್ಲಿ ನಾಲ್ಕು ಕಡೆಯೂ ಮುಂಚಾಚಿದ ಬೋದಿಗೆಯಿದೆ. 
ಮೇಲ್ಗಡೆ ಛಾದ್ಯ ಅಥವ ಮೇಲ್ಭಾವಣಿಯಿದೆ. ಛಾವಣಿಯೂ ಮುಂಚಾಚಿದ್ದು 
ಗರ್ಭಗೃಹದೆಡೆಯಲ್ಲಿ ಕಪೋತ ರಚನೆಯಂತಿದೆ. ಕಪೋತದ ಮೇಲ್ಭಾಗದಲ್ಲಿ ನಿಯತ 
ಅಂತರದಲ್ಲಿ ಗೂಡು ಅಥವ ಪಂಜರಾಲಂಕಾರವಿದೆ. ಛಾದ್ಯದನಂತರ ಕೊಂಚ ಹಿಂದಕ್ಕೆ 
ಸರಿದ ಪ್ರತಿಸರವನ್ನು ಕಾಣಬಹುದು. 

ರಾವಳಫಡಿಯ ಮುಂದುಗಡೆ ಎಡಕ್ಕಿರುವ ಮತ್ತೊಂದು ರಚನೆಯು ಗರ್ಭಗೃಹ 
ನಾಲ್ಕು ಸ್ತಂಭಗಳ ಮುಖಮಂಡಪಗಳನ್ನು ಹೊಂದಿದೆ. ಗರ್ಭಗೃಹದ ಮೇಲೆ ಒರಟಾದ 
ಶಿಖರ ರಚನೆಯಿದೆ. ವಿಮಾನ ರಚನೆಯಲ್ಲಿ ಸ್ತೂಪಿಯನ್ನುಳಿದು ಇನ್ನಿತರ ಭಾಗಗಳನ್ನು 
ಇಲ್ಲಿ ಹೆಸರಿಸಬಹುದು. ಗರ್ಭಗೃಹದ ಮೇಲಿನ ಶಿಖರವು ತದನಂತರದ ಕಾಲದಲ್ಲಿ 
ಜೋಡಿಸಿರಬಹುದು. 


ಮೆಟ್ಟಿಲು ಮೆಟ್ಟಿಲಾಗಿ ಮೇಲೇರುವ ರಚನೆಗಳು 

ರಾವಳಫಡಿಯ ಮುಂದಿರುವ ರಚನಗಳಲ್ಲಿ ಒಂದರಲ್ಲಿ ಅಧಿಷ್ಠಾನ, ಪಾದ ಮತ್ತು 
ಪ್ರಸ್ತರವನ್ನೂ, ಮತ್ತೊಂದರಲ್ಲಿ ಅಧಿಷ್ಠಾನ, ಪಾದ, ಪ್ರಸ್ತರ, ಕ೦ಠ ಮತ್ತು ಶಿಖರ 
ಭಾಗಗಳನ್ನೂ ಕಾಣಬಹುದು. ಪ್ರಸ್ತರಭಾಗದಲ್ಲಿ ಕಂಡುಬರುವ ಕಪೋತ ಹಾಗೂ 
ಪ್ರತಿಸ್ತರಗಳು ಹಲವು ಬಾರಿ ಪುನರಾವರ್ತನೆಗೊಂಡು ಕಂಠ, ಶಿಖರ, ಸ್ತೂಪಿಗಳು 
ಅಂತ್ಯಗೊಂಡಲ್ಲಿ ಇದು ಮೆಟ್ಟಿಲು ಮೆಟ್ಟಿಲಾಗಿ ಮೇಲೇರಿದ ಸರಳ ರಚನೆಯೆನಿಸುತ್ತದೆ. 
ಇದನ್ನು ಘಾಂಸನಾಕಾರವೆಂದೂ ಕದಂಬನಾಗರ ಶೈಲಿಯೆಂದೂ ಎದ್ವಾಂಸರು 
ಗುರುತಿಸಿದ್ದಾರೆ. ಮೊರೆಸ್‌ರವರು ಕದ೦ಬನಾಗರ ಶೈಲಿಯೆಂದು ಗುರುತಿಸಿದ್ದು ಹಲಸಿಯ 
'ಜೈನಬಸದಿಯನ್ನು ಉದಾಹರಿಸಿದ್ದಾರೆ.೨೭ ಕದಂಬ ಮೃಗೇಶವರ್ಮನ ಕಾಲದ್ದೆಂದು 
ನಿರ್ಧರಿಸಲಾಗಿರುವ ಈ ದೇವಾಲಯ ಹಾಗೂ ಶೈಲಿಯ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. 
ಅಪರಾಜಿತಪೃಚ್ಛಾ ಗ್ರಂಥಕಾರನು "ನಪುಂಸಕ ಪ್ರಾಸಾದ ಲಕ್ಷಣ''ಗಳ ಅಡಿಯಲ್ಲಿ 
ಫಾ೦ಸನಾಕಾರವನ್ನು ಗುರುತಿಸಿದ್ದು ಇದರ ಶಿಖರವು ಘಂಟಾ ರಚನೆಯೊಂದಿಗೆ 
ಅಂತ್ಯಗೊಳ್ಳುತ್ತದೆ. ಫಾ೦ಸನಾಕಾರದಲ್ಲಿ ಹೆಚ್ಚಿನ ವಿವರಗಳಿಲ್ಲ. ಇರುವ ವಿವರಗಳನ್ನು 
ಖಚಿತವಾಗಿ ಅರ್ಥೈಸಲು ಸಾಧ್ಯವಾಗಿಲ್ಲ. ನಮಂಸಕ ಪ್ರಾಸಾದವೆನ್ನುವುದು ಬಹುಶಃ 
ಮಧ್ಯಂತರ ಅವಸ್ಥೆಯಿರಬಹುದು. ಮೆಟ್ಟಿಲು ಮೆಟ್ಟಿಲಾಗಿ ಮೇಲೇರುವ, ಕಪೋತದ 
ಪ್ರತಿ(ಅಥವಾ ಕ೦ಠ)ಸ್ತರಗಳು ಪುನರಾವರ್ತನೆಗೊಳ್ಳುವ ಈ ಶೈಲಿಯನ್ನು ಆರಂಭದ 
ಹಂತವೆನ್ನಬಹುದು. ಐಹೊಳೆಯ ಹುಚ್ಚುಮಲ್ಲಿಗುಡಿಯ ಬಲಕ್ಕಿರುವ ದೇವಾಲಯದಲ್ಲಿ 
ಘಂಟಾಶಿಖರ ರಚನೆಯಿಲ್ಲ. ಬಾದಾಮಿಯ ಭೂತನಾಥಗುಡಿಯ ಉತ್ತರ ಗುಂಪಿನ 


ಲೋಚನ ದೀಪ್ತಿ | ೧೪೫ 


ಆವರಣದಲ್ಲಿ ಘಂಟಾಕಾರವನ್ನು ಹೊಂದಿದ ಹಲವಾರು ವಿಮಾನ ರಚನೆಗಳಿವೆ. 
ಘಂಟಾಕಾರ ಶಿಖರವು ಔತ್ತರೇಯ ದ್ರಾವಿಡ, ಭೂಮಿಜ ಶೈಲಿಗಳೊಂದಿಗೆ ಸಂಬಂಧ 
ಸೂಚಿಸುತ್ತದೆ. ಇವು ಔತ್ತರೇಯ ಶೈಲಿಗಳು ಖಚಿತಗೊಳ್ಳುವ ಮುನ್ನ ಹುಟ್ಟಿದ್ದೆನ್ನಬಹುದು. 
ಭೂತನಾಥಗುಡಿಯ ಆವರಣದಲ್ಲಿ ದೇವಾಲಯದ ಬಲಭಾಗಕ್ಕೆ ಪೂರ್ಣ ಎಕಸನಗೊಳ್ಳದ 
ಘಂಟಾಕಾರ ಶಿಖರವುಳ್ಳ ರಚನೆಯೊಂದಿಗೆ ಕಪೋತ ರಚನೆಯ ಹಂತವನ್ನು 
ಗುರುತಿಸಬಹುದು. ಭೂತನಾಥಗುಡಿಯ ಉತ್ತರ ಗುಂಪಿನಲ್ಲಿರುವ ಹಲವು ರಚನೆಗಳಲ್ಲಿ 
ಕಂಡುಬರುವ ಲಕ್ಷಣಗಳು ತಮ್ಮ ಆಕರ್ಷಣೆ ಕಳೆದುಕೊಳ್ಳದೆ, ದಾಕ್ಷಿಣಾತ್ಯ, ಔತ್ತರೇಯ 
ಸಂಪ್ರದಾಯಗಳನ್ನು ದಾಟಿ ಹಲವು ಶತಮಾನಗಳಿಗೆ ವಿಸ್ತರಿಸಲ್ಪಟ್ಟಿತು. ಹೊಯ್ಸಳರ 
ಕಾಲದಲ್ಲಿ ಈ ರೀತಿಯ ಹಲವು ದೇವಾಲಯಗಳಿದ್ದು, ಇವುಗಳಲ್ಲಿ ದೊಡ್ಡಗದ್ದವಳ್ಳಿ: 
ದೇವಾಲಯದ ಸಂಕೀರ್ಣದಲ್ಲಿ ಕಂಡುಬರುವ ರಚನೆಗಳು ಗಮನಾರ್ಹವಾದವು. 
ಇದರೊಂದಿಗೆ ಹಂಪಿ ಹೇಮಕೂಟದ ಮೇಲಿರುವ ದೇವಾಲಯ ಸಂಕೀರ್ಣವನ್ನು 
ಗಮನಿಸಬಹುದು. 


ದಾಕ್ಷಿಣಾತ್ಯ ಸಂಪ್ರದಾಯ: ನಾಗರ-ದ್ರಾವಿಡ-ವೇಸರ ಶೈಲಿಗಳು | 
hy ಗೌಡರಗುಡಿ, ಲಾಡ್‌ ಖಾನ್‌ ದೇವಾಲಯ, ಕುಂತಿಗುಡಿ, ಮೇಗುತಿ 
ದೇವಾಲಯ, ಬಾದಾಮಿಯ ಮೇಲಿನ ಮತ್ತು ಕೆಳಗಿನ ಶಿವಾಲಯ ಇವುಗಳನ್ನು. 
ಆರಂಭಕಾಲದ ದೇವಾಲಯಗಳೆಂದು ವಿದ್ವಾಂಸರು ಗುರುತಿಸಿದ್ದಾರೆ. ಈ ರಚನೆಗಳು ! 
ಬಹುಶಃ ಆರನೆಯ ಹಾಗೂ ಏಳನೆಯ ಶತಮಾನಕ್ಕೆ ಸೇರಿದ ರಚನೆಗಳಿರಬಹುದು. | 
ಬಾದಾಮಿಯ ಮೇಲಿನ ಹಾಗೂ ಕೆಳಗಿನ ಶಿವಾಲಯಗಳು ಶೈಲಿ ಸಂಪ್ರದಾಯಗಳು 
ಇನ್ನೂ ಖಚಿತಗೊಳ್ಳದ ದಾಕ್ಷಿಣಾತ್ಯ ರಚನೆಗಳು. ಶಾಸನಗಳಲ್ಲಿ ದೇವಾಲಯಗಳ ಬಗ್ಗೆ ' 
ಸೂಚನೆ ಇದ್ದಾಗ್ಯೂ, ಇಂದು ಕಾಣಲಾಗುವ ದೇವಾಲಯ ಸ್ವರೂಪ ಶಾಸನ ಕಾಲದಲ್ಲಿ | 
ರೂಪುಗೊಂಡಿದ್ದು ಎಂದು ಖಚಿತವಾಗಿ ಹೇಳಲಾಗದು. ಆದರೂ ದೇವಾಲಯಗಳ | 
ನಿರ್ಮಾಣದ ಕಾಲ ನಿರ್ಧರಿಸುವಲ್ಲಿ ಶಾಸನಗಳು ಕೆಲವೆಡೆ ಸಹಾಯಕವಾಗಿದೆ ಎನ್ನುವು 
ಸತ್ಯ. ಫರ್ಗುಸನ್‌ ಖಚಿತವೆನಿಸಿದ ದೇವಾಲಯಗಳ ಕಾಲವನ್ನು ಆಧರಿಸಿ, ಸ 
ಲಕ್ಷಣ ಸ್ವರೂಪಗಳನ್ನು ಅಧ್ಯಯನ ಮಾಡಿ, ಅದೇ ಲಕ್ಷಣಗಳು by ಇನ್ನಿತರ | 
ದೇವಾಲಯಗಳನ್ನು ಸ್ಸ ಹಿಂದೆ ಮುಂದೆ ಗುರುತಿಸಿದ. ಇಲ್ಲಿಯೂ ಮೂಲತ 
ಶಾಸನಗಳೇ ಕಾಲನಿರ್ಣಯಕ್ಕೆ ಸಹಾಯವೆನಿಸಿರಬಹುದು. ಕೇವಲ ಶೆ ಲಿ! 
ಸಂಪ್ರದಾಯಗಳನ್ನನುಸರಿಸಿ ಕರಾರುವಾಕ್ಕಾದ ಕಾಲನಿರ್ಣಯ ಸಾಧ್ಯವಿಲ್ಲವೆನ್ನಬಹುದು.. 
ವಿದ್ವಾಂಸರು ದೇವಾಲಯಗಳ ಸುತ್ತ ಸರುವ ಮಣ್ಣಿನ ಸ್ವರಗಳ ಪರೀಕ್ಷೆಯಿಂದಲೂ' 
SE ನಿರ್ಧರಿಸಿದ್ದುಂಟು. ಕರ್ನಾಟಕದ ದಾಕ್ಷಿಣಾತ್ಯ ಸಂಪ್ರದಾಯಡ | 


೧೪೬ | ಲೋಚನ ದೀಪ್ತಿ 


ಅಜ Tis ee ಸಾರಾ ಅರಸನ ಸ ಚತರ ಕ್ಕು ಅಟ್‌ as. 


೬ ಸಮಿ -- 


ದೇವಾಲಯಗಳಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನು ಅತ್ಯಂತ ಪ್ರಾಚೀನ ರಚನೆಯೆಂದು 
ಪರಿಗಣಿಸಲಾಗಿದೆ. ಈ ದೇವಾಲಯದ ನಿರ್ಮಾಣ ಕ್ರಿ.ಶ.೬೦೦ರ ಹಿ೦ದಿನದು ಮತ್ತು 
ಮಹಾಬಲೀಪುರಂನಲ್ಲಿರುವ ಏಕಶಿಲಾರಥಗಳು ತದನಂತರ ಕಾಲದ್ದು ಎಂದು 
ನಿರ್ಧರಿಸಲ್ಪಟ್ಟಿದೆ. ಅಜಿತಾಗಮ, ಸುಪ್ರಭೇದಾಗಮ, ವಿಮಾನಾರ್ಚನಕಲ್ಪ, ಕಾಶ್ಯಪಶಿಲ್ಲ 
ಮುಂತಾದ ಗಂಥಗಳು ದಾಕ್ಷಿಣಾತ್ಯ ಸಂಪ್ರದಾಯದ ನಾಗರ-ದ್ರಾವಿಡ-ವೇಸರ ಶೈಲಿಗಳನ್ನು 
ಸ್ಪಷ್ಟವಾಗಿ ವಿವರಿಸಿದ್ದು, ಕಂಠ ಹಾಗೂ ಶಿಖರದ ಆಕಾರವೇ ಶೈಲಿಗಳನ್ನು ಗುರುತಿಸುವಲ್ಲಿ 
ನಿರ್ಣಾಯಕ ಧ್ವನಿ ಎನಿಸಿದೆ. ಈ ಶೈಲಿಗಳ ಲಕ್ಷಣಗಳನ್ನು ಕೆಳಕ೦ಡ ಉಲ್ಲೇಖಗಳಲ್ಲ 
ಗಮನಿಸಬಹುದು. 

ಪ್ರಾಸಾದಸ್ತಿವಿಧಃ ಪ್ರೋಕ್ರಸ್ತೈ ವಿಧ್ಯಮಪಿಕಥ್ಯತೇ 

ನಾಗರಂ ದ್ರಾವಿಡಂ ಚೈವ ವೇಸರಂಚೇತಿ ನಾಮತಃ 

ಭೌಮಾದಿಸ್ತೂಪಿ ಪರ್ಯಂತಂ ನಾಗರಂ ಚತುರಶ್ರಕಂ 

ಕಂಠಾತ್ವಭೃತಿ ವೃತ್ತಂ ಯದ್ದೇಸರಂ ಧಾಮಕಥ್ಯತೇಿ್‌ 

ನಗರಂ ದ್ರಾವಿಲಂ ವೇಸರಮಿತಿತ್ರಿವಿಧಂ ಹರ್ಮ್ಯರೂಪಂ ಖುರಾದಿ 

ಸ್ತೂಪಿಕಾಂತಂ ಚತುರಶ್ರಂ ನಾಗರಂ ತಥೈವವೃತ್ತಂ ವೇಸರಂ 

ಅಥವಾ ಪ್ರಸ್ತರಾಂತಂ ಸಮಚತುರಶ್ರಂ, ತದುಪರಿವೃತ್ತಗ್ರೀವಾ 

ಶಿಖರಂ ಚ ವೇಸರಂ, ತಥೈವಚಸ್ಪಶ್ರ ಶಿಖರಗ್ರೀವಂ ದ್ರಾವಿಲಂಖ್ಯಾತ್‌ಸ೦ 

ದಾಕ್ಷಿಣಾತ್ಯ ಸಂಪ್ರದಾಯದ ನಾಗರ-ದ್ರಾವಿಡ-ವೇಸರ ಶೈಲಿಯದೇವಾಲಯಗಳು 
ಷಡ್ವರ್ಗ ರಚನೆಗಳೆನಿಸಿದ್ದು ಮೊದಲ ಮೂರು ವರ್ಗ ರಚನೆಯು ಒಂದೇ 
ಆಕಾರವಾಗಿರಲು ಸಾಧ್ಯವಿದೆ. ಕಂಠ ಹಾಗೂ ಶಿಖರ ರಚನೆಯಲ್ಲಿ ನಾಗರವು 
ಚತುರಶ್ರವಾಗಿಯೂ, ವೇಸರವು ವೃತ್ತಾಕಾರವಾಗಿಯೂ, ದ್ರಾವಿಡವು ಷಡಶ್ರ ಅಥವಾ 
ಅಷ್ಟಾಶ್ರವಾಗಿರಲು ಶಾಸ್ತ್ರಗಳು ವಿಧಿಸಿವೆ. ಮಹಾಕೂಟದಲ್ಲಿರುವ ಮಹಾಕೂಟೇಶ್ವರ, 
ಮಲ್ಲಿಕಾರ್ಜುನ, ಬಾದಾಮಿಯ ಮಾಲೇಗಿತ್ತಿ ಶಿವಾಲಯ, ದ್ರಾವಿಡ ಶೈಲಿಯ 
ದೇವಾಲಯಗಳನಿಸಿವೆ. ಇವುಗಳ ಕಂಠ ಹಾಗೂ ಶಿಖರಗಳು ಅಷ್ಟಾಶ್ರ ರಚನೆಗಳು. 
ಮಹಾಬಲಿಪುರಂನಲ್ಲಿರುವ ಅರ್ಜುನರಥ, ಎಲ್ಲೋರಾದಲ್ಲಿರುವ ಕೈಲಾಸನಾಥ 
ದೇವಾಲಯ ಇವುಗಳು ದ್ರಾವಿಡಶೈಲಿಗಳನಿಸಿವೆ. ನಾಗರಶೈಲಿಗೆ ಪಟ್ಟದಕಲ್ಲಿನ ಎಜಯೇಶ್ವರ, 
ವಿರೂಪಾಕ್ಷ, ಬಾದಾಮಿಯ ಭೂತನಾಥ, ಮೇಲಿನ ಶಿವಾಲಯ ಇವು 
ಉದಾಹರಣೆಗಳೆನಿಸಿವೆ. ಈ ದೇವಾಲಯಗಳು ಅಧಿಷ್ಠಾನದಿಂದ ಸ್ತೂಪಿಯವರೆಗೆ 
ಚತುರಶ್ರವೆನಿಸಿದ್ದು “ಮೂಲಾದಿ ಸ್ತೂಪಿಪರ್ಯಂತಂ ವೇದಾಶ್ರಂ” ಎಂದು 


ಲೋಚನ ದೀಪ್ತಿ | ೧೪೭ 


ಗುರುತಿಸಿರುವುದನ್ನು ಗಮನಿಸಬಹುದು. ತದನಂತರ ಕಾಲದಲ್ಲಿ ರಚನೆಗೊಂಡ ನಂದಿಯ 
ಭೋಗನಂದೀಶ್ವರ ದೇವಾಲಯವು ಈ ಶೈಲಿಯ ಉತ್ತಮ ಉದಾಹರಣೆಯಾಗಿದೆ. 
ಪಟ್ಟದಲ್ಲಿನ ಮಲ್ಲಿಕಾರ್ಜುನ ದೇವಾಲಯವು ವೇಸರ ಶೈಲಿಯ ಅಪರೂಪದ 
ಉದಾಹರಣೆಯಾಗಿದೆ. ವೇಸರಶೈಲಿಯ ವಾಸ್ತು ರಚನೆಗಳು ವಿರಳವೆನಿಸಿದ್ದು ಈ 
ಶೈಲಿಯ ಗುರುತಿಸುವಿಕೆಯಲ್ಲಿ ತೊಡಕಾಗಿತ್ತು. ತಮಿಳುನಾಡಿನಲ್ಲಿ ಈ ಶೈಲಿಯ ಹಲವಾರು 
ರಚನೆಗಳನ್ನು ಕಾಣಬಹುದು. ಕರ್ನಾಟಕದಲ್ಲಿ ದಾಕ್ಷಿಣಾತ್ಯ ಸಂಪ್ರದಾಯದ ಮೂರು 
ಶೈಲಿಗಳನ್ನು ಕಾಣಬಯಸುವವರಿಗೆ ಕಂಬದ ಹಳ್ಳಿಯ ಬಸದಿಯ ಶಿಖರಗಳು 
ಮಾದರಿಯಾಗಬಲ್ಲವು. 


ಔತ್ತರೇಯ ಸಂಪ್ರದಾಯ ಶೈಲಿಗಳು 

ಪ್ರಾಚೀನ ಗ್ರಂಥಗಳು ಗುರುತಿಸುವ ಎಲ್ಲಾ ಶೈಲಿ ಪ್ರಭೇದಗಳನ್ನು ಗುರುತಿಸಲು 
ಸಾಧ್ಯವಾಗದು. ಕಾಮಿಕಾಗಮವು ದೇವಾಲಯ ಶೈಲಿಗಳನ್ನು ಗುರುತಿಸುವಲ್ಲಿ ಷಡ್ಬರ್ಗ 
ಹಾಗೂ ಅಷ್ಟವರ್ಗಗಳನ್ನು ವಿವರಿಸಿದೆ. ಷಡ್ಡರ್ಗ ದೇವಾಲಯಗಳನ್ನು ದಾಕ್ಷಿಣಾತ್ಯ 
ಸಂಪ್ರದಾಯವೆಂದು ಹೆಸರಿಸಲಾಗಿದೆ. ಅಷ್ಟವರ್ಗವು ಅಮಲಸಾರವುಳ್ಳದ್ದು ಈ ವಿವರವು 
ಇಂತಿದೆ: 


ಮೂಲಂ ಮಸೂರಕಂ ಜಂಘಾ ಕಪೋತಂಶಿಖರಂಲಗರ 
ಊರ್ಥೇ ಅಮಲಸಾರೇಣಾಷ್ಟವರ್ಗಃ ಕುಂಭಶೂಲಯುಕ್‌ 


ಈ ವರ್ಗಗಳು ಔತ್ತರೇಯ ಸಂಪ್ರದಾಯಕ್ಕೆ ಸೇರಿದ್ದು, ಮೂಲತಃ ಕಳಿಂಗ 
ಶೈಲಿಯನ್ನು ಖಚಿತವಾಗಿ ಗುರುತಿಸುತ್ತವೆ. ಮಸೂರಕ, ಜ೦ಘಾ, ಕಪೋತ, ಶಿಖರ, : 
ಗಲ, ಅಮಲಸಾರ, ಕುಂಭ ಮತ್ತು ಶೂಲ ಇವು ಅಷ್ಟವರ್ಗಗಳು. ಕಾಮಿಕಾಗಮ 
ಗ್ರಂಥವು ದೇವಾಲಯ ರಚನೆಯಲ್ಲಿ ಆರು ಶೈಲಿಗಳನ್ನು ಗುರುತಿಸಿದ್ದು ಇವುಗಳಲ್ಲಿ 
ನಾಗರ-ದ್ರಾವಿಡ-ವೇಸರ ಮತ್ತು ಕಳಿಂಗ ಶೈಲಿಗಳನ್ನು ಗುರುತಿಸಬಹುದು. ವರಾಟ : 
ಮತ್ತು ಸಾರ್ವದೇಶಿಕ ಶೈಲಿಗಳನ್ನು ಲಭ್ಯವಿರುವ ವಿವರಣೆಗಳ ಪ್ರಕಾರ ಗುರುತಿಸಲು 
ಸಾಧ್ಯವಾಗಿಲ್ಲ. ಬಳ್ಳಾರಿ ಜಿಲ್ಲೆಯ ಹೊಳಲು ಗ್ರಾಮದ ಶಾಸನವು ದೇವಾಲಯ ರಚನೆಗೆ 
ಸಂಬಂಧಿಸಿದಂತೆ ಚತುರ್ಜಾತಿ ಪ್ರಾಸಾದಗಳನ್ನು ಹೆಸರಿಸಿದ್ದು ಇವು ನಾಗರ-ದ್ರಾವಿಡ- 
ವೇಸರ ಮತ್ತು ಕಳಿಂಗ ಶೈಲಿಗಳನಿಸಿವೆ. ವಸ್ತುಶಃ ಬಾದಾಮಿ ಚಾಲುಕ್ಕರ ಕಾಲದಲ್ಲಿ ಈ 
ಶೈಲಿಗಳು ಮಾತ್ರ ಪ್ರಕಟಗೊಂಡಿದ್ದವು ಎಂದು ಗಮನಿಸಬಹುದು. ಬಾದಾಮಿ ಚಾಲುಕ್ಕರ 
ಕಾಲದಲ್ಲಿ ದಾಕ್ಷಿಣಾತ್ಯ ಮತ್ತು ಔತ್ತರೇಯ ಸಂಪ್ರದಾಯಗಳ ಕವಲೊಡೆಯದೆ ಕಳಿಂಗ 
ಶೈಲಿಯು ಔತ್ತರೇಯ ಸಂಪ್ರದಾಯದ ಪ್ರತಿನಿಧಿಯಾಗಿತ್ತು. ಕಲ್ಯಾಣಿ ಚಾಲುಕ್ಕರು ಹಾಗೂ 


೧೪೮ | ಲೋಚನ ದೀಪ್ತಿ 


ಹೊಯ್ಸಳರ ಕಾಲದಲ್ಲಿ ದಾಕ್ಷಿಣಾತ್ಯ ಸಂಪ್ರದಾಯದ ನಾಗರ-ದ್ರಾವಿಡ-ವೇಸರ ಶೈಲಿಗಳ 
ದೇವಾಲಯಗಳು ಕಡಿಮೆಯಾಗಿ ಔತ್ತರೇಯ ಸಂಪ್ರದಾಯದ ರಚನೆಗಳು ಬೆಳೆದವು. 
ಈ ಸಂಪ್ರದಾಯದ ದ್ರಾವಿಡ-ಭೂಮಿಜ, ವಿಮಾನನಾಗರ, ಲತಿನ ರಚನೆಗಳು ಕಳಿಂಗ 
ಶೈಲಿಯಿಂದ ಬೆಳೆದುಬಂದ ರಚನೆಗಳು. ಶಿವಮೊಗ್ಗ ಜಿಲ್ಲೆಯ ಕುಬಟೂರು ಶಾಸನವು 
ದ್ರಾವಿಡ, ಭೂಮಿಜ ಮತ್ತು ಪಿರಿದುಂ ನಾಗರವೆಂಬ ಶೈಲಿಗಳನ್ನು ಹೆಸರಿಸಿದೆ. ಇವು 
ಔತ್ತರೇಯ ಸಂಪ್ರದಾಯದ ರಚನೆಗಳಾಗಿದ್ದು “ಪಿರಿದುಂನಾಗರ''ವು ವಿಮಾನನಾಗರ 
ಮತ್ತು ಲತಿನ ಶೈಲಿಗಳನ್ನೊಳಗೊಂಡಿದೆ ಎಂದು ಗಮನಿಸಬಹುದು. 


ಕಳಿಂಗ ಶೈಲಿ 

ಕಳಿಂಗ ಶೈಲಿಯ ವಿವರಣೆಗಳು ಒರಿಸ್ಸಾದಲ್ಲಿ ಲಭ್ಯವಿರುವ ಪ್ರಾಚೀನ ಗ್ರಂಥಗಳ 
ಆಧಾರದಿಂದ ಗುರುತಿಸಬಹುದಾಗಿದೆ. ಈ ಶೈಲಿಯ ಕರ್ನಾಟಕದ ದೇವಾಲಯಗಳು 
ಬಾದಾಮಿ ಚಾಲುಕ್ಕರ ಕಾಲಕ್ಕೆ ಸೇರಿದ್ದು. ಆದರೆ ಈ ಶೈಲಿಗೆ ಸಂಬಂಧಪಟ್ಟ ಗ್ರಂಥಗಳು 
ತದನಂತರದ ಕಾಲದ್ದು. ಗ್ರಂಥಸ್ಥ ವಿವರಣೆಗಳ ಪ್ರಕಾರ ದೇವಾಲಯಗಳು ರೇಖಾ, 
ಪೀಢಾ ಹಾಗೂ ಖಾಖರ ಎಂಬ ಪ್ರಭೇದಗಳು ಶಿಖರ ರಚನೆಯಲ್ಲಿ ಗುರುತಿಸಲ್ಪಡುತ್ತವೆ. 
ರೇಖಾ ಶೈಲಿಯು ಬಾಗಿದ ಶಿಖರವುಳ್ಳದ್ದು, ಭುವನೇಶ್ವರದ ಹಲವು ದೇವಾಲಯಗಳು 
ಈ ರೀತಿಯವು. ಐಹೊಳೆಯ ಹುಚ್ಚುಮಲ್ಲಿಗುಡಿ, ಹುಚ್ಚಪ್ಪಯ್ಯನ ಗುಡಿ, ಚಕ್ರಗುಡಿ, 
ಪಟ್ಟದಕಲ್ಲಿನ ಗಳಗನಾಥ, ಕಾಶಿವಿಶ್ವೇಶ್ವರ, ಜ೦ಬುಲಿ೦ಂಗ, ಮಹಾಕೂಟದಲ್ಲಿರುವ 
ಸಂಗಮೇಶ್ವರ ಮುಂತಾದ ದೇವಾಲಯಗಳನ್ನು ಈ ಶೈಲಿಯ ಅಡಿಯಲ್ಲಿ 
ಗುರುತಿಸಬಹುದು. ಕೆ.ವಿ.ಸೌಂದರ್‌ರಾಜನ್‌ರವರು ಈ ದೇವಾಲಯಗಳನ್ನು ರೇಖಾನಾಗರ 
ಪ್ರಾಸಾದವೆಂದಿದ್ದು "ರೇಖಾ' ಎಂಬ ಪದವು ಕಳಿಂಗ ಶೈಲಿಯ ಬಳುವಳಿಯಾಗಿದೆ. 
"ನಾಗರಪ್ರಾಸಾದ' ಎನ್ನುವಲ್ಲಿ ಔತ್ತರೇಯ ಸಂಪ್ರದಾಯವನ್ನು ಗುರುತಿಸಿದೆ. ಭುವನೇಶ್ವರದ 
ಪರಶುರಾಮೇಶ್ವರ ದೇವಾಲಯವು ಇದೆ ಶೈಲಿಯದೆನಿಸಿದ್ದು ಕರ್ನಾಟಕದ 
ದೇವಾಲಯಗಳಿಗಿಂತ ಪ್ರಾಚೀನವೆಂದು ದೇವಾಲಯದಲ್ಲಿ ದೊರೆತ ಶಾಸನ ಲಿಪಿಯ 
ಆಧಾರದ ಮೇಲೆ ವಿದ್ವಾಂಸರು ಗುರುತಿಸಿದ್ದಾರೆ ಪಟ್ಟದಕಲ್ಲಿನ ಕಾಶಿವಿಶ್ವೇಶ್ವರ 
ದೇವಾಲಯದೊಂದಿಗೆ ಅಲಂಪುರದ ಬಾಲಬ್ರಹ್ಮ ಸತ್ಯವೋಲುವಿನ ರಾಮಲಿಂಗೇಶ್ವರ, 
ಭೀಮೇಶ್ವರ ದೇವಾಲಯಗಳನ್ನು ಗುರುತಿಸಬಹುದಾಗಿದೆ. ಈ ದೇವಾಲಯಗಳ 
ಗುರುತಿಸುವಿಕೆಗೂ ಕಳಿಂಗದ ದೇಶದ ವಾಸ್ತುಶಾಸ್ತ್ರಗಳೇ ಆಧಾರವೆನಿಸಿವೆ. ಪಟ್ಟದಕಲ್ಲಿನ 
ಪಾಪನಾಥ ದೇವಾಲಯದಲ್ಲಿ ದಾಕ್ಷಿಣಾತ್ಯ ಹಾಗೂ ಔತ್ತರೇಯ ಸಂಪ್ರದಾಯದ 
ರಚನೆಯನ್ನು ಗುರುತಿಸಬಹುದು. ದೇವಾಲಯವು ಕಳಿಂಗ ಶೈಲಿಯ ರೇಖಾ ಶಿಖರವನ್ನು 


ಲೋಚನ ದೀಪ್ತಿ | ೧೪೯ 


ಹೊಂದಿದ್ದರೆ, ಛಾದ್ಯದ ನಂತರ ಕಂಡುಬರುವ ಕೈಪಿಡಿಗೋಡೆಯ ಮೇಲೆ ದಾಕ್ಷಿಣಾತ್ಯ 
ರಚನೆಗಳಲ್ಲಿ ಕಂಡುಬರುವ ಹಾರ ರಚನೆಯನ್ನು ಗಮನಿಸಬಹುದು. ಕಳಿಂಗ ಶೈಲಿಯ 
ದೇವಾಲಯದ ಸ್ತರಗಳು ಊರ್ಧ್ವಕ್ರಮದಲ್ಲಿ ಪಿಷ್ಠ, ಬಾಡ, ಗಂಡಿ ಮತ್ತು ಮಸ್ತಕ 
ಎಂದು ಎಭಾಗಿಸಲ್ಪಡುತ್ತದೆ. ಪಿಷ್ಠವು ಪೀಠಭಾಗವೆನಿಸಿದ್ದು, ಪಾಭಾಗ ಎಂದು 
ಹೆಸರಿಲಡುತ್ತದೆ. ಪೀಠ ರಚನೆಯು ಕೆಲವೆಡೆಯಲ್ಲಿ ಭಿತ್ತಿ ರಚನೆಯಲ್ಲಿ ಅಂತರ್ಗತವಾಗಿದೆ. 
ದೇವಾಲಯದ ಉಊರ್ದ್ಧ್ವಕ್ರಮವನ್ನು ತ್ರಯಾಂಗ ಅಥವಾ ಪಂಚಾಂಗ ಎಂದು 
ಗುರುತಿಸುವುದುಂಟು. ಇದರ ಪ್ರಕಾರ ತ್ರಯಾಂಗವು ಪಾಭಾಗ, ಜಂಘಾ, ಬಾರಂಡ 
ಎಂದು ವಿಭಾಗಿಸಿದ್ದು ಪಂಚಾಂಗ ರಚನೆಯಲ್ಲಿ ಪಾಭಾಗ, ತಲಜಂಘಾ, ಬಂಧನ, 
ಉಪರಿ ಜಂಘಾ ಮತ್ತು ಬಾರಂಡ ಎಂಬ ಸ್ವರಗಳಿವೆ. ಗಂಡಿ ಮತ್ತು ಮಸ್ತಕ ರಚನೆಯನ್ನು 
ಬಾರಂಡ ಭಾಗವು ಪ್ರತಿನಿಧಿಸಿದೆ. ಬಾಗಿದ ಆಕಾರವುಳ್ಳ ರೇಖಾ ಶಿಖರವೇ ಗಂಡೀ. 
ಶಿಖರವು ಭೂಮಿ ರಚನೆಗಳನ್ನು ಹೊಂದಿದ್ದು, ಶಿಖರದ ತುದಿಯಲ್ಲಿ, ಭೂಮಿ ರಚನೆಯ 
ನಂತರ ಬಿಸಮವೆ೦ಬ ಭಾಗವಿದೆ. ಶಿಖರ ರಚನೆಯು ಮೂಲತಃ ಚತುರಶ್ರವೆನಿಸಿದ್ದು, 
ಶಿಖರದ ಅಗಲಕ್ಕೂ ವಿಸ್ತರಿಸಿದ ಭಾಗಗಳನ್ನು ತ್ರಿರಥ, ಪಂಚರಥ, ನವರಥ, ಸಪ್ತರಥ 
ಮುಂತಾಗಿ ಗುರುತಿಸಲ್ಪಟ್ಟಿದೆ. ತ್ರಿರಥದಲ್ಲಿ ಮಧ್ಯಭಾಗವು ರಾಹ ಅಥವಾ ಮಧ್ಯರಥ 
ಎಂದೆನಿಸಿದ್ದು, ಕರ್ಣಭಾಗವು ಕಣಿಕಾಪಾಗ ಅಥವ ಕರ್ಣಿಕಾಭಾಗವೆನ್ನಬಹುದು. ಪಂಚರಥ 
ರಚನೆಯಲ್ಲಿ ಮಧ್ಯರಥ ಹಾಗೂ ಕರ್ಣಿಕಾಭಾಗದ ನಡುವೆ ಅನುರಾಹ ಅಥವಾ ಅನುರಥದ 
ರಚನೆಯಿದೆ. ಸಪ್ತರಥ ರಚನೆಯಲ್ಲಿ ಎರಡೆರಡು ಅನುರಾಹಗಳನ್ನು ಕಾಣಬಹುದು. 
ನವರಥದಲ್ಲಿ ಎರಡು ಅನುರಥದೊಂದಿಗೆ ಪರಿರಾಹ ಅಥವಾ ಪರಿರಥವಿದೆ. 
ಪ್ರತಿಭೂಮಿಯ ಕರ್ಣ ಅಥವಾ ಕರ್ಣಿಕಾಭಾಗದಲ್ಲಿ ಆಮಲಕ ರಚನೆಯಿದ್ದು ಭೂಮಿ 
ಆಮ್ಲ ಎಂದೆನಿಸಿದೆ. ಶಿಖರದ ಮೇಲ್ತುದಿಯು ಒಳಕ್ಕೆ ಬಾಗಿದ್ದು ಭೂಮಿ ಎಂದು 
ಗುರುತಿಸಲ್ಪಟ್ಟಿದೆ. ತದನ೦ತರ ಮಸ್ತಕ ರಚನೆಯಿದೆ. ಮಸ್ತಕವು, ಬೇಕಿ ಅಥವಾ ಕಂಠ, 
ಆಮ್ಲ ಅಥವಾ ಆಮಲಸಾರ, ಖಾಪುರಿ ಅಥವಾ ಚಂದಿಕಾ, ಕಳಶ ಮತ್ತು ಆಯುಧ 
ಭಾಗಗಳನ್ನು ಹೊಂದಿದೆ. ಇದು ಕಳಿಂಗ ಶೈಲಿಯ ವಾಸ್ತುರಚನೆಯು. ಐಹೊಳೆಯ 
ತಾರಬಸಪ್ಪನ ಗುಡಿ, ಹುಚ್ಚುಮಲ್ಲಿಗುಡಿ, ಮಹಾಕೂಟದಲ್ಲಿರುವ ಸಂಗಮೇಶ್ವರ ಇವು 
ತ್ರಿರಥಗಳುಳ್ಳ ತ್ರಿಭೂಮಿಗಳಿಂದ ಕೂಡಿದ ರಚನೆಗಳು. ಪಟ್ಟದಕಲ್ಲಿನ ಶಂಭುಲಿಂಗ, 
ಗಳಗನಾಥ, ಪಾಪನಾಥ ದೇವಾಲಯಗಳು ಚತುರ್ಭೂಮಿ ರಚನೆಗಳು. ಈ 
ದೇವಾಲಯಗಳಿಗಿಂತ ಕೊಂಚ ಮುಂದುವರೆದಿದ್ದು ಪಟ್ಟದಕಲ್ಲಿನ ಕಾಶಿವಿಶ್ಚೇಶ್ವರ 
ದೇವಾಲಯ. ಇದು ಪಂಚಭೂಮಿ ರಚನೆಯೆನಿಸಿದ್ದು ಹೆಚ್ಚು ಅಲಂಕಾರದಿ೦ದ ಕೂಡಿದೆ. 
ಕರ್ನಾಟಕದ ದೇವಾಲಯಗಳಲ್ಲಿ ಬಿಸಮ ರಚನೆಗೆ ಬದಲಾಗಿ ಪ್ರತ್ಯೇಕ ವೇದಿಕಾ 


೧೫೦ | ಲೋಚನ ದೀಪ್ತಿ 


ರಚನೆಯಿದ್ದು ನಂತರ ಆಮಲಸಾರ ಮತ್ತು ಕಳಶವಿದೆ. ಈ ದೇವಾಲಯಗಳ ಪ್ರತ್ಯೇಕ 
ಅಧ್ಯಯನದ ಆವಶ್ಯಕತೆಯಿದೆ. ರೇಖಾ ಶಿಖರದ ನಂತರ ಪೀಢಾ ರಚನೆಯು 
ಗುರುತಿಸಲ್ಪಟ್ಟಿದ್ದು, ಇದು ಮೂಲತಃ ಮೆಟ್ಟಿಲು ಮೆಟ್ಟಿಲಾಗಿ ಮೇಲೇರುವ ರಚನೆಯೆನಿಸಿದೆ. 
ಭುವನೇಶ್ವರದ ಪರಶು ರಾಮೇಶ್ವರ ಮತ್ತು ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಪೀಢಾ 
ರಚನೆಯಿಲ್ಲ. ತದನ೦ತರದ ಕಾಲದಲ್ಲಿ ಒರಿಸ್ಸಾದಲ್ಲಿ ಬೆಳೆದ ದೇವಾಲಯಗಳು, ರೇಖಾ 
ದೇವಾಲಯಗಳ ಮುಂಭಾಗದಲ್ಲಿ ಮಂಡಪದ ಮೇಲೆ ಪೀಢಾ ರಚನೆಯನ್ನು 
ಅಳವಡಿಸಕೊಂಡವು. ಕರ್ನಾಟಕದ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ರಚನೆಯು 
ಇಲ್ಲವೆಂದೇ ತಿಳಿಯಬಹುದು. ಕಳಿಂಗ ಶೈಲಿಯ ರೇಖಾ ರಚನೆಯಲ್ಲಿ ಕರ್ನಾಟಕದ 
ದೇವಾಲಯಗಳಿಗೂ ಭುವನೇಶ್ವರದ ದೇವಾಲಯಗಳಿಗೂ ಸಾಕಷ್ಟು ಪ್ರಾದೇಶಿಕ 


ವ್ಯತ್ಯಾಸಗಳಿದ್ದರೂ ಭೂಮಿ ಅಲಂಕರಣದಲ್ಲಿರುವ ಸಾಮ್ಯವನ್ನು ಗಮನಿಸಬೇಕು. 


ರೇಖಾ ಶಿಖರವುಳ್ಳ ಮಹಾಕೂಟದ ಸಂಗಮೇಶ್ವರ ದೇವಾಲಯ ಗರ್ಭಗೃಹ 

ಹಾಘೂ ನಾಲ್ಕು ಸ್ತಂಭಗಳ ಮಂಟಪವನ್ನು ಹೊಂದಿದೆ. ಮಂಟಪದ ಇಕ್ಕೆಲಗಳಲ್ಲಿಯೂ 
ಕಕ್ಷಾಸನಕ್ಕೆ ಅವಕಾಶವಿದ್ದು ಅತಿ ಸಾಮಾನ್ಯ ಹಾಗೂ ಸರಳ ರಚನೆಯೆನಿಸಿದೆ. ಐಹೊಳೆಯ 
ಹುಚ್ಚುಮಲ್ಲಿಗುಡಿ, ದುರ್ಗಾ ದೇವಾಲಯಗಳಲ್ಲಿ ಪ್ರದಕ್ಷಿಣಾ ಪಥವಿದೆ. ತಾರಬಸಪ್ಪನ 
ಗುಡಿ ಮತ್ತು ಹುಚ್ಚಪ್ಪಯ್ಯನ ಗುಡಿಗಳಲ್ಲಿ ಗರ್ಭಗೃಹದ ಮುಂದುಗಡೆ ಎರಡು ಸಾಲು 
ಸ್ವ೦ಭರಚನೆಯಿದ್ದು ಮೇಲ್ಗಡೆ ಸಮತಟ್ಟಾದ ಛಾದ್ಯವಿದೆ. ಈ ಸಾಲು ಸ್ತಂಭಗಳ ಇಕ್ಕೆಲಗಳಲ್ಲಿ 
ಇಳಿಜಾರಾದ ಛಾವಣಿ ಇದ್ದು ಭಿತ್ತಿಯಿಂದ ಆವರಿಸಲ್ಪಟ್ಟಿದ್ದರೆ ಐಹೊಳೆಯ 
ದೇವಾಲಯಗಳಲ್ಲಿ ಮುಂದುಗಡೆ ಮುಖಮಂಡಪವಿದೆ. ಭುವನೇಶ್ವರದ ಪರಶುರಾಮೇಶ್ವರ 
ದೇವಾಲಯದಲ್ಲಿ ಇಳಿಜಾರಾದ ಛಾವಣಿಯು ಮುಂದಕ್ಕೂ ಆವರಿಸಿದೆ. ಭಿತ್ತಿಯಲ್ಲಿ 
ಕೆಲವೆಡೆ ಜಾಲಂದ್ರ ಜೋಡಣೆಯನ್ನು ಕಾಣಬಹುದು. ದೇವಾಲಯದ ರೇಖಾ ಶಿಖರ 
ಅಥವಾ ಶೃಂಗಭಾಗದ ಮುಂದುಗಡೆ ತ್ರಿವಲ್ಲಿ ಅಥವಾ ಚೈತ್ಯಾಕಾರದ ಶುಕನಾಸ ರಚನೆಯನ್ನು 
ಕಾಣಬಹುದು. ಇವಿಷ್ಟೂ ಕರ್ನಾಟಕದ ಕಂಡುಬಂದ ಕಳಿಂಗ ಶೈಲಿಯ ಸ್ಥೂಲ ಲಕ್ಷಣಗಳು. 


ಲತಿನ ಮತ್ತು ವಿಮಾನ ನಾಗರ ಶೈಲ 

ಔತ್ತರೇಯ ಗ್ರಂಥಗಳಲ್ಲಿ ನಾಗರವೆನ್ನುವ ಪದ ವ್ಯಾಪಕವಾಗಿ ಬಳಕೆಯಾಗಿದ್ದರೂ 
ಹಲವಾರು ಪ್ರಭೇದಗಳು ಕಾಲ ದೇಶಕ್ಕೆ ತಕ್ಕಂತೆ ವ್ಯಕ್ತವಾಗಿವೆ. ಕರ್ನಾಟಕದ ಕಳಿ೦ಗ 
ಶೈಲಿಯು, ಬಾದಾಮಿ ಚಾಲುಕ್ಕರ ಕಾಲದಲ್ಲಿ ಗುರುತಿಸಲ್ಪಟ್ಟಿದ್ದು ಇನ್ನಿತರ ಪ್ರಭೇದಗಳು 
ಕಡಿಮೆ. ಕಲ್ಯಾಣಿ ಚಾಲುಕ್ಕರು ಮತ್ತು ಹೊಯ್ಸಳರ ಕಾಲದಲ್ಲಿ ಲತಿನ ಹಾಗೂ ವಿಮಾನ 
ನಾಗರ ಶೈಲಿಯೂ ಗುರುತಿಸಲ್ಪಟ್ಟಿದೆ. ಸೌರಾಷ್ಟದಲ್ಲಿರುವ ಈ ಶೈಲಿ ಹಾಗೂ ಪ್ರಭೇದಗಳನ್ನು 


ಲೋಚನ ದೀಪ್ತಿ |೧೫೧ 


'ಅಪರಾಜಿತ ಪೃಚ್ಛಾ' ಹಾಗೂ "ಪ್ರಾಸಾದ ಮಂಡನ' ಗ್ರಂಥಗಳು ವಿವರಿಸಿದ್ದು ಕರ್ನಾಟಕದಲ್ಲಿ 
ಕೆಲವೆಡೆಗಳಲ್ಲಿ ಗುರುತಿಸಬಹುದು. 


"ಪ್ರಾಸಾದಮಂಡನ'ದ ಗ್ರಂಥಕಾರನು “ಶೃಂಗೇಣೈಕೇನ ಲತಿನಃ”* ಎಂದೂ 
ಲತಿನ ಜಾತಿಯನ್ನು "ಅಪರಾಜಿತಪೃಚ್ಛಾ' ಗ್ರಂಥಕಾರನು “ನ ಏಕಾಂಡೈಶ್ಚವಿಭೂತಾನ್‌** 
ಎ೦ದೂ ವಿಮಾನ ನಾಗರ ಶೈಲಿಯನ್ನೂ ಗುರುತಿಸಿದ್ದಾರೆ. ಇದರಿಂದ ಏಕಶ್ಶ೦ಗವುಳ್ಳದ್ದು 
ಲತಿನ ಎಂದೂ ಬೃಹಶೃಂಗವುಳ್ಳದ್ದು ವಿಮಾನ ನಾಗರವೆಂದೂ ಗುರುತಿಸಬಹುದಾಗಿದೆ. 
ಇವೆರಡೂ ಶೈಲಿಗಳಿಗೆ ಕರ್ನಾಟಕದಲ್ಲಿ ಒಂದೊಂದು ಉದಾಹರಣೆಗಳನ್ನು 
ನೀಡಬಹುದಾಗಿದೆ. ಬೆಳಗಾಂ ಜಿಲ್ಲೆಯ ಹತ್ತರಗಿಯಲ್ಲಿರುವ ಶಿಖರೇಶ್ವರ ದೇವಾಲಯವು 
ಲತಿನ ಶಿಖರವನ್ನು ಹೊಂದಿದ್ದು, ಧಾರವಾಡ ಜಿಲ್ಲೆಯ ಹಾನುಗಲ್ಲಿನ ಗಣಪತಿ 
ದೇವಾಲಯವು ವಿಮಾನ ನಾಗರ ಶೈಲಿಗೆ ಉದಾಹರಣೆ ಎನಿಸಿದೆ. ಹತ್ತರಗಿಯ ಶಿಖರೇಶ್ವರ 
ದೇವಾಲಯದ ಶಿಖರವು ಸಾಕಷ್ಟು ಹಾಳಾಗಿದ್ದು ಲಕ್ಷಣಗಳ ಗುರುತಿಸುವಿಕೆಯಲ್ಲಿ 
ತೊಡಕೆನಿಸಿದೆ. ಆದರೆ ಲತಿನ ಶೈಲಿಯ ಶಿಖರದ ಮಾದರಿಗಳು ಕಲ್ಯಾಣ ಚಾಲುಕ್ಕರ 
ಹಾಗೂ ಹೊಯ್ಸಳರ ಕಾಲದ ko ಭಿತ್ತಿ ಅಥವಾ ಕಕ್ಷಾಸ ನದ ಭಾಗದಲ್ಲಿ 
ಅಲಂಕೃತ ಗೊಂಡಿರುವುದನ್ನು ಕಾಣಬಹುದು. ಮ 


ವಿಮಾನ ನಾಗರ ಕೈಲಿಯೆನಿಸಿದ ಹಾನುಗಲ್ಲಿನ ಗಣಪತಿ ದೇವಾಲಯವು ಎತ್ತರವಾದ 
ಪೀಠ ರಚನೆಯನ್ನು ಹೊಂದಿದ್ದು ಗರ್ಭಗೃಹ, ಅಂತರಾಳ ಅಥವಾಕೋಲಿಕಾ ಮತ್ತು : 
ಮಂಡಪಗಳನ್ನು ಹೊಂದಿದೆ. ಮಂಡಪದ ಹೊರಭಾಗ ಸಾಕಷ್ಟು ಹಾಳಾಗಿದ್ದರೂ : 
ಮೂಲರಚನೆಯನ್ನು ಗುರುತಿಸಬಹುದು. ದೇವಾಲಯದ ಗರ್ಭಗೃಹವು ಪಂಚಾಂಗ ' 
ರಚನೆ ಎನಿಸಿದ್ದು ಶೃಂಗ ಜೋಡಣೆಯು ಮಂದರ" ಎಂಬ ಪ್ರಭೇದವೆಂದು : 
ಗುರುತಿಸಲ್ಪಡುತ್ತದೆ. ಈ ಪ್ರಭೇದದ ಮಾದರಿಯನ್ನು ತಿಳವಳ್ಳಿಯ ಶಾಂತೇಶ್ವರ ದೇವಾಲಯದ 
ಜಂಘಾಭಾಗದಲ್ಲಿ ಕಾಣಬಹುದು. ವಿಮಾನ ನಾಗರ ರಚನೆಯಲ್ಲಿ ತ್ರಯಾಂಗ, ಪಂಚಾಂಗ, ' 
ಸಪ್ತಾಂಗ ರಚನೆಗಳಿದ್ದು ತಲಚ್ಛಂದಕ್ಕೆ ತಕ್ಕಂತೆ ಶಿಖರ ಭಾಗದಲ್ಲಿ ಶೃಂಗ ರಚನೆಯನ್ನು | 
ಕಾಣಬಹುದು. ಪ್ರಸ್ತುತ ದೇವಾಲಯದಲ್ಲಿ ಭದ್ರಭಾಗದಲ್ಲಿ ಎರಡು ಉರು ಶೃ೦ಗಗಳು, ' 
ಕರ್ಣಭಾಗದಲ್ಲಿ ಎರಡು ಶೃ೦ಗಗಳು, ಪ್ರತಿರಥದ ಭಾಗದಲ್ಲಿ ಒಂದೊಂದು ಶೃಂಗಗಳು ' 
ಮತ್ತು ಮೂಲಶೃಂಗವೂ ಗ್‌ ೨೫ ಶೃಂಗಗಳನ್ನು ಗುರುತಿಸಬಹುದಾತಿದ್ದೆ. 
ಇಲ್ಲಿ ಶೃಂಗಗಳು ಹೆಚ್ಚಿನ ಅಲಂಕರಣವಿಲ್ಲದೆ ಸರಳ ರೀತಿಯವು. ಶೃಂಗದ ತುದಿಯಲ್ಲಿ : | 
ಆಮಲಸಾರದ ನಂತರ ಗುಬಟೆಯಾಕಾರದ ಕಳಶವಿದೆ. ಗರ್ಭಗೃಹದ ಮುಂದಿರುವ | 
ಮಂಡಪವು ತೆರೆದ ಮಂಡಪವೆನಿಸಿದ್ದು ಕಕ್ಷಾಸನವನ್ನು ಹೊಂದಿದೆ. ಕಕ್ಷಾಸ ನದ. 


೧೫೨ | ಲೋಚನ ದೀಪ್ತಿ 


ಹೊರಭಾಗದಲ್ಲಿ ಲತಿನ ಶೈಲಿಯ ಶೃಂಗಗಳ ಅಲಂಕಾರವಿದೆ. ಇವಿಷ್ಟು ವಿಮಾನನಾಗರ 
ಶೈಲಿಯ ಗಣಪತಿ ದೇವಾಲಯದ ಲಕ್ಷಣಗಳು. 
ಭೂಮಿಜ ಶೈಲಿ 

ಪ್ರೊ. ಢಾಕೆಯವರು ತುರುವೇಕೆರೆಯ ಮೂಲೆ ಶಂಕರೇಶ್ವರ ಹಾಗೂ ನುಗ್ಗೇಹಳ್ಳಿಯ 
ಸದಾಶಿವ ದೇವಾಲಯಗಳನ್ನು ಪ್ರಾದೇಶಿಕ ಲಕ್ಷಣಗಳುಳ್ಳ ಭೂಮಿಜ ಶೈಲಿ ಎನ್ನುತ್ತಾರೆ. 
ಭೂಮಿಜ ಶೈಲಿಯ ಸ್ವತಂತ್ರ ದೇವಾಲಯಗಳಾಗಿ ಕರ್ನಾಟಕದಲ್ಲಿ ಇವೆರಡು 
ದೇವಾಲಯಗಳು ಹೊಯ್ಸಳರ ಕಾಲದ ರಚನೆಗಳೆನಿಸಿವೆ. ಬಾಗಿದ ಶಿಖರವುಳ್ಳ 
ಅಮಲಸಾರವುಳ್ಳ ಈ ಶೈಲಿಯ ಶಿಖರ ಮಾದರಿಗಳನ್ನು ಕಲ್ಯಾಣಿ ಚಾಲುಕ್ಕರ ಕಾಲದ 
ದೇವಾಲಯಗಳಲ್ಲಿಯೂ ಕಾಣಬಹುದು. ಭೂಮಿಜ ಶೈಲಿಯನ್ನು ಲತಿನ, ವಿಮಾನ 
ನಾಗರ ಶೈಲಿಗಳ ನ೦ತರ ಗುರುತಿಸಬಹುದಾಗಿದ್ದು, ತದನ೦ತರ ಔತ್ತರೇಯ ದ್ರಾವಿಡ 
ಶೈಲಿಯನ್ನು ಹೆಸರಿಸಬಹುದು. ಈ ಶೈಲಿಯು ಮೂಲತಃ ಬಾಗಿದ ಶಿಖರ ಹಾಗೂ 
ಆಮಲಸಾರವನ್ನು ಹೊಂದಿದ್ದು, ತದನ೦ತರ ಮೆಟ್ಟಲು ಮೆಟ್ಟಿಲಾಕಾರದ ಶಿಖರ ಹಾಗೂ 
ಘಂಟಾ ರಚನೆಗೆ ವಾಲಿದ್ದನ್ನು ಗಮನಿಸಬಹುದು. ಹೊಯ್ಸಳರ ಕಾಲದ ಇವೆರಡು 
ದೇವಾಲಯಗಳು ಚತುರಶ್ರಾಕಾರ ಹಾಗೂ ನಕ್ಷತ್ರಾಕಾರ ತಲಚ್ಛ೦ದವನ್ನು ಹೊಂದಿದ್ದು 
ಘಂಟಾ ಶಿಖರವನ್ನು ಹೊಂದಿವೆ. ಇದರಿಂದಾಗಿ ಪ್ರೊ; ಢಾಕೆಯವರು ಪ್ರಾದೇಶಿಕ 
ಲಕ್ಷಣಗಳನ್ನು ಮೈಗೂಡಿಸಿಕೊಂಡ ಭೂಮಿಜ ಶೈಲಿ ಎನ್ನುತ್ತಾರೆ. ವರ್ಗೀಕರಣದಲ್ಲಿ 
ಭೂಮಿಜ ಶೈಲಿಯನ್ನು ದ್ರಾವಿಡ ಶೈಲಿಯೊಂದಿಗೆ ಗುರುತಿಸುವುದು ವಿಶೇಷವೆನಿಸಿದೆ. 
ಅಪರಾಜಿತ ಪೃಚ್ಛಾಗ್ರಂಥಕಾರನು “ಕರ್ಣೇ ಪ್ರತಿರಥೇ ಲತಾ ಶೃಂಗಾಣಿ ಕಾರಯೇತ್‌. 
ಎ೦ದು ಉಲ್ಲೇಖಸಿದ್ದು ಭೂಮಿಜ ಶೈಲಿಯ ಶೃಂಗರಚನೆಯನ್ನು ಲತಾಶ್ಶಂಗ ಎಂದು 
ಬಣ್ಣಿಸಿದ್ದಾನೆ. ಶೃಂಗಗಳ ಜೋಡಣೆಯನ್ನು “ಏಷ ಜೋದಯ ಆಖ್ಯಾತಃ ಶೃಂಗಾಣಾ೦ 
ಮಾಲಿಕಾಕಮಃ”ರ ಎಂದು ಗುರುತಿಸಲ್ಪಟ್ಟಿದ್ದು ಪ್ರತಿಭೂಮಿ ರಚನೆಯಲ್ಲಿರುವ ಶೃಂಗಗಳು 
ಒಂದು ಮೇಲೊಂದು ಮಾಲಿಕಾಕಾರದಲ್ಲಿ ರಚಿಸಲ್ಪಟ್ಟಿವೆ. ಪ್ರಾಸಾದಮಂಡನ ಗ್ರಂಥವು 
ಭೂಮಿಜ ಶೈಲಿಯನ್ನು “ಭೂಮಿಕೋ ಭೂಮಿಶ್ಚ ಹ್ರಸ್ತಹಸ್ವ ನವಾಂತಕಂ'*್‌ ಎಂದು 
ಗುರುತಿಸಿದ್ದು ಮೇಲಕ್ಕೇರುತ್ತ ಕಿರಿದಾಗುವ ಭೂಮಿಗಳ ರಚನೆಯನ್ನು ಒಂಬತ್ತರವರೆಗೆ 
ರಚಿಸಬಹುದಾಗಿದೆ. ಭೂಮಿಜ ಭಾಗದಲ್ಲಿ ಉರುಶೃಂಗ ರಚನೆಯಿಲ್ಲ. ಇದಕ್ಕೆ ಬದಲಾಗಿ 
ಏಕಮುಖವಾದ ಪಟ್ಟಿಕೆಯ ರಚನೆಯಿದ್ದು ಶಿಖರದ ತಳದಿಂದ ಘಂಟಾಕಾರದವರೆಗೆ 
ಭೂಮಿ ರಚನೆಯು ಅಡೆತಡೆಯಿಲ್ಲದೆ ಸಾಗುತ್ತದೆ. ಇದರಿ೦ದ ಗ್ರಂಥಕಾರರು “ಭದ್ರೇಚ 
ಶೃಂಗಮೇಕಂ”*ನ ಎಂದು ಗುರುತಿಸುತ್ತಾರೆ. ತುರುವೇಕೆರೆಯ ಮೂಲೆ ಶಂಕರೇಶ್ವರ 


ಲೋಚನ ದೀಪ್ತಿ | ೧೫೩ 


ದೇವಾಲಯವು ಚತ್ರಾಶ್ರಾಕಾರವೆನಿಸಿದ್ದು ಚತುರ್ಭೂಮಿಗಳಿ೦ದ ಕೂಡಿದೆ. ನುಗ್ಗೇಹಳ್ಳಿಯ 
ಸದಾಶಿವ ದೇವಾಲಯವು ನಕ್ಷತ್ರಾಕಾರವೆನಿಸಿದ್ದು ತ್ರಿಭೂಮಿಗಳಿ೦ದ ರಚಿಸಿಲ್ಲಟ್ಟಿದೆ. ಮೂಲ 
ಶಂಕರೇಶ್ವರ ದೇವಾಲಯದ ಭದ್ರಭಾಗವು ಏಕಮುಖವಾದ ಪಟ್ಟಿಯಿಂದ ಕೂಡಿದೆ. 
ಸದಾಶಿವ ದೇವಾಲಯದಲ್ಲಿ ಭದ್ರಭಾಗಕ್ಕೆ ಬದಲಾಗಿ ನಕ್ಷತ್ರಾಕಾರವಾಗಿರುವುದರಿಂದ 
ಪ್ರತಿ ಕರ್ಣಗಳ ಮಧ್ಯೆ ನಂದಿಕಾ ರಚನೆಯಿದ್ದು ಈ ಭಾಗದಲ್ಲಿ ದ್ವಿಮುಖವುಳ್ಳ ನೀಳವಾದ 
ಪಟ್ಟಿಕೆಯಿದೆ. ಭೂಮಿಜ ಶೈಲಿಯಲ್ಲಿ ಈ ಲಕ್ಷಣಗಳನ್ನು ಗುರುತಿಸಲಾಗಿದ್ದು, ಈ ದಿಸೆಯಲ್ಲಿ 
ಮತ್ತಷ್ಟು ಅಧ್ಯಯನ ನಡೆಯಬೇಕಾಗಿದೆ. 
ಔತ್ತರೇಯ ದ್ರಾವಿಡ ಶೈಲಿ 

ದಾಕ್ಷಿಣಾತ್ಯ ದೇವಾಲಯಗಳು ಸ್ತೂಪಿಯಲ್ಲಿ ಅಂತ್ಯಗೊಂಡರೆ, ಔತ್ತರೇಯ 
ದೇವಾಲಯಗಳು ಕಲಶರಚನೆಯಿಂದ ಪೂರ್ಣಗೊಳ್ಳುತ್ತವೆ. ಔತ್ತರೇಯ ದ್ರಾವಿಡ ಶೈಲಿಯ 
ರಚನೆಯನ್ನು ಊರ್ಧ್ವಕ್ರಮರೀತ್ಯಾಪೀಠ, ಜಂಘಾ, ಛಾದ್ಯ, ಭೂಮಿಘಂಟಾ, ಕಲಶ 
ಎಂದು ಗುರುತಿಸಬಹುದು. ಭೂಮಿಯ ರಚನೆಯಲ್ಲಿ ಹನ್ನೆರಡರವರೆಗೆ ಅವಕಾಶವಿದ್ದರೂ, 
ಐದರವರೆಗಿನ ರಚನೆಗಳು ಹೆಚ್ಚು. ಪ್ರತಿಭೂಮಿ ರಚನೆಯಲ್ಲಿ ಕರ್ಣಕೂಟ, ಪ೦ಜರ, 
ಶಾಲಾ ರಚನೆಗಳಿದ್ದು ದಾಕ್ಷಿಣಾತ್ಯ ದೇವಾಲಯದಲ್ಲಿ ಕಾಣುವುದು ಸಹಜ. ಚಾಲುಕ್ಕರ 
ಕಾಲದಲ್ಲಿ ಚತುರಶ್ರಾಕಾರ ರಚನೆಗಳು ಹೆಚ್ಚು. ಹೊಯ್ಸಳರ ಕಾಲದಲ್ಲಿ ಚತುರಶ್ರಾಕಾರ 
ಹಾಗೂ ನಕ್ಷತ್ರಾಕಾರ ರಚನೆಗಳಿವೆ. ಚಾಲುಕ್ಕರ ಕಾಲದಲ್ಲಿ ಜಗತಿಯ ರಚನೆಯು 
ಅಪರೂಪ. ಹೊಯ್ಸಳರ ಕಾಲ ಜಗತಿಯ ರಚನೆಗಳು ಗಮನಾರ್ಹ. ಚತುರಶ್ರಕಾರ 
ತಲಚ್ಛಂದದಲ್ಲಿ ಸ್ವಸ್ತಿ ಸರ್ವತೋಭದ್ರ ಹಾಗೂ ವರ್ಧಮಾನವೆನ್ನುವ ಪ್ರಭೇದಗಳನ್ನೂ 
ನಕ್ಷತ್ರಾಕಾರ ರಚನೆಯಲ್ಲಿ ಪದ್ಮ ಮತ್ತು ಮಹಾಪದ್ಮ ಎ೦ಬ ಪ್ರಭೇದಗಳನ್ನು ಕಾಣಬಹುದು. 
ಚಾಲುಕ್ಕ ಕಾಲದಲ್ಲಿಯೇ ಸಾಕಷ್ಟು ಪ್ರಯೊಗಶೀಲತೆಯನ್ನು ಕಾಣಬಹುದಾಗಿದ್ದು, 
ಲಕ್ಕುಂಡಿಯ ಕಾಶಿವಿಶ್ವೇಶ್ವರ, ನನ್ನೇಶ್ವರ ಮು೦ತಾದ ದೇವಾಲಯಗಳು 
ಆರ೦ಭರಚನೆಗಳೆನಿಸಿ, ಭೂಮಿಘ೦ಟಾ ರಚನೆಗಳು ನಿಶ್ಚಿತ ಸ್ಥಿತಿಯನ್ನು ತಲುಪಿಲ್ಲವೆನ್ನ 
ಬಹುದು. ಕುಬಟೂರಿನ ಕೋಟೀಶ್ವರ, ಹಾನುಗಲ್ಲಿನ ತಾರಕೇಶ್ವರ, ಇಟಗಿಯ ಮಹಾದೇವ, 
ಲಕ್ಷ್ಮೇಶ್ವರದ ಸೋಮೇಶ್ವರ, ಗದುಗಿನ ತ್ರಿಕೂಟೇಶ್ವರ ಇವು ಪೂರ್ಣ ಪ್ರಮಾಣದ 
ವಿಶಾಲ ದೇವಾಲಯಗಳು. ಚಾಲುಕ್ಕರ ಕಾಲದ ನಕ್ಷತ್ರಾಕಾರ ರಚನೆಯೆನಿಸಿದ ಕಂಬಳದ 
ದೊಡ್ಡಬಸಪ್ಪ ದೇವಾಲಯವನ್ನು ಗಮನಿಸಬಹುದು. ಜಗತಿಯ ಪ್ರಯೋಗವು ಚಾಲುಕ್ಕರ 
ಕಾಲದಲ್ಲಿಯೇ ನಡೆದದ್ದು ಲಕ್ಷ್ಮೇಶ್ವರದ ಈಶ್ವರ ದೇವಾಲಯವೊಂದರಲ್ಲಿ ಗಮನಿಸಬಹುದು. 
ಮರಳುಗಲ್ಲಿನ ರಚನೆಯಾಗಿ ಕುಕ್ಕನೂರಿನ ಮಲ್ಲೇಶ್ವರ, ಬಾದಾಮಿಯಯಲ್ಲಮ್ಮನ 


೧೫೪ | ಲೋಚನ ದೀಪ್ತಿ 


ಗುಡಿಗಳನ್ನು ಗಮನಿಸಬಹುದು. ಔತ್ತರೇಯ ದ್ರಾವಿಡಶೈಲಿಯ ದೇವಾಲಯಗಳು 
ದಾಕ್ಷಿಣಾತ್ಯ ಸಂಪ್ರದಾಯದ ದೇವಾಲಯದಂತೆ ಕಾಣುವುದು ಸಹಜ. ದಾಕ್ಷಿಣಾತ್ಯ 
ದೇವಾಲಯದ ಉಪಪೀಠಕ್ಕೆ ಬದಲಾಗಿ ಖರಶಿಲಾ ಮತ್ತ ಭಿಟ್‌ ಎ೦ಬ ಸ್ಮರಗಳನ್ನು 
ಗಮನಿಸಬಹುದು. ಪೀಠ ರಚನೆಯಲ್ಲಿ ಜಾಡ್ಯಕು೦ಭ, ಕರ್ಣಿಕಾ, ಕಪೋತ, ಕ೦ಟಕ, 
ವೇದಿ ಮುಂತಾದ ಸ್ವರಗಳಿವೆ. ಜಾಡ್ಯ ಕುಂಭವು ಖುರಕ ಮತ್ತು ಪದ್ಮಪತ್ರಿಕಾ ಎ೦ಬ 
ಎರಡು ಸ್ಪರಗಳನ್ನೊಳಗೊಂಡಿದೆ. ಪೀಠ ರಚನೆಯು ಅಧಿಷ್ಠಾನಕ್ಕೆ ಸಮನಾದುದು. 
ಅಧಿಷ್ಠಾನದ ಉಪಾನ, ಜಗತಿ, ಕುಮುದ, ಕಂಠ, ಪಟ್ಟಿಕಾ ಪ್ರತಿ ರಚನೆಗಳಿಗಿ೦ತ ಪೀಠದ 
ಸರಗಳು ಭಿನ್ನವೆನಿಸಿವೆ. ಪೀಠ ರಚನೆಯ ನಂತರ ಜ೦ಘ ರಚನೆಯಿದೆ. ಭಿತ್ತಿ ಎನ್ನುವ 
ಪದ ಔತ್ತರೇಯ ಗ್ರಂಥಗಳಲ್ಲಿಯೂ ಬಳಕೆಯಲ್ಲಿದೆ. ಜಂಘಾ ರಚನೆಯಲ್ಲಿ ಇನ್ನಿತರ 
ಔತ್ತರೇಯ ಶೈಲಿಗಳ ಶಿಖರಗಳ ಮಾದರಿಗಳನ್ನು ಅಲಂ೦ಕರಣಕ್ಕಾಗಿ ಬಳಸಿದ್ದಾರೆ. 
ಕೆಲವೆಡೆ ದೇವತಾ ಮೂರ್ತಿಗಳ ಫಲಕಗಳನ್ನು ಜೋಡಿಸಿರುವುದುಂಟು. ಹೊಯಳರ 
ಕಾಲದಲ್ಲಿ ಭಿತ್ತಿಯ ಬೋಳುತನವನ್ನು ಪರಿಹರಿಸಲು ಕೂಟಛಾದ್ಯವೆಂಬ ರಚನೆಯನ್ನು 
ಕಾಣ ಬಹುದು. ಜ೦ಘಾಭಾಗದಲ್ಲಿ ಕೆಲವೆಡೆ ನೀಳವಾದ ಸಂಭಿಕೆಗಳನ್ನು ಕಡೆದಿದ್ದು 
ಜ೦ಘಾ ರಚನೆಯ ನಂತರ ಛಾದ್ಯವನ್ನು ಕಾಣಬಹುದು. ಛಾದ್ಯವು ಪ್ರಾರಂಭಿಕ 
ದೇವಾಲಯಗಳಲ್ಲಿ ಕೇವಲ ಕಪೋತದಂತಿದ್ದು ತದನಂತರದ ಕಾಲದಲ್ಲಿ ಮುಂದಕ್ಕೆ 
ಬಾಗುವುದನ್ನು ಗಮನಿಸಬಹುದು. ಚಾಲುಕ್ಕರ ಕಾಲದ ದೇವಾಲಯಗಳ ಗರ್ಭಗೃಹದ 
ಹೊರಭಾಗದಲ್ಲಿ ಛಾದ್ಯವು ಹೆಚ್ಚು ಬಾಗಿಲ್ಲ. ಆದರೆ ಮ೦ಡಪ ರಚನೆಯಲ್ಲಿ ಹೆಚ್ಚು 
ಬಾಗುವಿಕೆಯನ್ನು ಗಮನಿಸಬಹುದು. ಹೊಯ್ಸಳರ ಕಾಲದ ದೇವಾಲಯಗಳ ಗರ್ಭಗೃಹದ 
ಭಾಗದಲ್ಲಿಯೂ ಛಾದ್ಯವು ಹೆಚ್ಚು ಬಾಗಿರುವುದರನ್ನು ಗಮನಿಸಬಹುದು. ಈ ರಚನೆಯು 
ಜ೦ಘಾಭಾಗಕ್ಕೆ ಹೆಚ್ಚು ರಕ್ಷಣೆಯನ್ನು ಒದಗಿಸುತ್ತದೆ. ಛಾದ್ಯದ ನಂತರ ಭೂಮಿ ರಚನೆಯಿದ್ದು 
ತಲಚ್ಛಂದದ ಅಕಾರವನ್ನು ಅನುಸರಿಸುತ್ತದೆ. ಭೂಮಿಯರಚನೆಯನ್ನು ಜಂಘಾ ಮತ್ತು 
ಕೂಟ ಎಂದು ಎರಡು ಭಾಗಗಳಾಗಿ ವಿಂಗಡಿಸಿಕೊಳ್ಳಬಹುದು. ಪ್ರತಿಭೂಮಿಯ ವಿಸ್ತಾರವು 
ಕರ್ಣಕೂಟ, ಹಾರಾಂತರ, ಪಂಜರ, ಹಾರಾ೦ತರ, ಶಾಲಾ ಎಂದು ಕರ್ಣದಿಂದ 
ಮಧ್ಯಭಾಗದವರೆಗೆ ಗುರುತಿಸಬಹುದು. ನಕ್ಷತ್ರಾಕಾರ ರಚನೆಯಲ್ಲಿ ಕರ್ಣಭಾಗವು 
ಕೂಟರಚನೆಗಳನ್ನೊಳಗೊಂಡಿದೆ. ಪ್ರತಿಭೂಮಿಯ ಸ್ತರಗಳನ್ನು ಪುನಃ, ಜ೦ಘ, ಕಪೋತ, 
ಕಂಟಕ, ವೇದಿ ಹಾಗೂ ಕೂಟ ಎಂದು ಗುರುತಿಸಬಹುದು. 


ದಾಕ್ಷಿಣಾತ್ಯ ದೇವಾಲಯಗಳಲ್ಲಿ ಭೂಮಿರಚನೆಯ ಭಾಗವು "ತಾಲ' ಎಂದು 
ಗುರುತಿಲ್ಪಡುತ್ತದೆ. ತಾಲ ರಚನೆಯು ಸಾಮಾನ್ಯವಾಗಿ ಚತುರಶ್ರಾಕಾರ ಎನಿಸಿದ್ದು ತದನಂತರ 


ಲೋಚನ ದೀಪ್ತಿ | ೧೫೫ 


ಕಂಠ, ಶಿಖರ, ಸೂಪಿಗಳನ್ನು ಕಾಣಬಹುದು. ಕಂಠ ಹಾಗೂ ಶಿಖರಗಳ ಅಕಾರವನ್ನು 
ಶೈಲಿಯು ನಿರ್ಧರಿಸುತ್ತದೆ ಎಂದು ಗಮನಿಸಿದ್ದೇವೆ. ಭೂಮಿ ರಚನೆಯಿಂದ ಭಿನ್ನವಾಗಿ 
ಚತುರಶ್ರವಲ್ಲದೆ ವೃತ್ತ ಅಥವ ಅಷ್ಟಾಶ್ರವೆನಿಸಬಹುದು. 


ಆದರೆ, ಔತ್ತರೇಯ ದ್ರಾವಿಡ ಶೈಲಿಯಲ್ಲಿ ತಲಚ್ಛಂದದ ಆಕಾರದಲ್ಲಿಯೇ ವೇದಿ 
ಹಾಗೂ ಘಂಟಾರಚನೆಗಳಿದ್ದು ಕಲಶದಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಇವು ಔತ್ತರೇಯ 
ದ್ರಾವಿಡಶೈಲಿಯ ಪ್ರಮುಖ ಲಕ್ಷಣಗಳು. ಸೋಮನಾಥಪುರದ ಕೇಶವ, ಅರಸೀಕೆರೆಯ 
ಶಿವಾಲಯ, ನುಗ್ಗೇಹಳ್ಳಿಯ ಕೇಶವ, ಹಾರ್ನಹಳ್ಳಿಯ ಕೇಶವ, ಈಶ್ವರ, ಕೋರಮಂಗಲದ 
ಬೂಚೇಶ್ವರ, ಬೆಳವಾಡಿಯ ವೀರನಾರಾಯಣ ಮುಂತಾದ ದೇವಾಲಯಗಳನ್ನು 
ಹೊಯ್ಸಳರ ಕಾಲದ ಉದಾಹರಣೆಗಳಾಗಿ ಗಮನಿಸಬಹುದು. ಬೇಲೂರಿನ ಚನ್ನಕೇಶವ 
ಹಾಗೂ ಹಳೇಬೀಡಿನ ಹೊಯಳೇಶ್ವರ ದೇವಾಲಯಗಳ ಶಿಖರಗಳು ಉಳಿದಿಲ್ಲವಾದ್ದರಿಂದ 
ಇವು ಕೇವಲ ಔತ್ತರೇಯ ಸಂಪ್ರದಾಯದ ದೇವಾಲಯಗಳಂದು ಗುರುತಿಸಬಹುದಾಗಿದೆ. 
ಆದರೂ ಜಗತಿಯ ಇಕ್ಕೆಲಗಳಲ್ಲಿರುವ ಅಲಂಕಾರದ ಶಿಖರದ ಮಾದರಿಗಳನ್ನನುಸರಿಸಿ 
ಕ್ರಮವಾಗಿ ಭೂಮಿಜ ಮತ್ತು ಔತ್ತರೇಯ ದ್ರಾವಿಡ ರಚನೆಗಳಾಗಿರಲು ಸಾಧ್ಯವಿದೆ. 


ವಾಸ್ತುಶಾಸ್ತಗಳನ್ನಾಧರಿಸಿ ಈವರೆಗೆ ಗುರುತಿಸಿದ ಶೈಲಿ ಸಂಪ್ರದಾಯಗಳು . 
ವರ್ಗೀಕರಣ ಹಾಗೂ ಅಧ್ಯಯನಕ್ಕೆ ಹೊಸ ಆಯಾಮ ಜೂ ಈ ದಿಸೆಯಲ್ಲಿ 
ವಿಸ್ತಾರವಾದ ಮತ್ತಷ್ಟು ಅಧ್ಯಯನದ ಅಗತ್ಯವಿದೆ. 


ಆಧಾರಗಳು 

೧... ಶಾಸನ ಸಾಹಿತ್ಯ ಸಂಚಯ, ಪದ್ಯ; ೫೪೫, ಪುಟ ೧೭೮೦ 

೨. ಅದೇ, ಪುಟ. ೧೩೪-೧೩೫ 

ಲ್ಲಿ ಅದೇ. ಪುಟ. ; ೫೧೪, ಪುಟ.: ೧೭೧ 

೪, ಎಪಿಗ್ರಾಫಿಯಾ ಕರ್ನಾಟಿಕಾ ಕ ೮ ಭಾಗ; ೨) ಸೊರಬ; ೨೭೫, ಪು:೧೨೨ 
೫. ಶಾಸನ ಸಾಹಿತ್ಯ ಸಂಚಯ, ಪು. ೨೧೮, ಪುಟ; ೭೬ 

೬, ಕಾಶ್ಯಪಶಿಲ್ಪ, ಪುಟ: ೧೮೧ 

೭. ದಿ ಹಿಂದೂ ಟೆಂಪಲ್‌ (ಸಂ:೨) ಪುಟ: ೪೨೯-೪೩೦ 

೮. ಕಾಮಿಕಾಗವಮು (ಪೂರ್ವಭಾಗ) ಶ್ಲೋಕ: ೫, ಪುಟ.೧೨೫ 

೯. ಹಿಸ್ಪರಿಯೋಗಪಿ ಆಫ್‌ ಕರ್ನಾಟಕ , ಮುಟ.೬೬ 

೧೦. ಎಸೆ ಆನ್‌ ದಿ ಆರ್ಕಿಟೆಕ್ಟರ್‌ ಆಫ್‌ ಹಿಂದೂಸ್‌ ಪುಟ:.XIV 

೧೧. ಹಿಸ್ಟರಿ ಆಫ್‌ ಇಂಡಿಯನ್‌ ಅಂಡ್‌ ಈಸ್ಟರ್ನ್‌ ಆರ್ಕಿಟೆಕ್ಟ್‌, ಪುಟ.೫ 


೧೫೬ | ಲೋಚನ ದೀಪ್ತಿ 


. ಅದೇ., ೪-೫ 

. ಅದ್ದಿಟೆ೦ಪಲ್‌ ಆರ್ಕಿಟೆಕ್ಟರ್‌ ಆಫ್‌ ಕರ್ನಾಟಕ, ಪುಟ: 1% (ಪ್ರಸ್ತಾವನೆ) 
. ಇಂಡಿಯನ್‌ ಟೆಂಪಲ್‌ ಫಾರಂಸ್‌ ಇನ್‌ ಕರ್ನಾಟಕ, ಪುಟ. ೨೧ 

. ಅದ್ಲಿ ಟೆಂಪಲ್‌ ಆರ್ಕಿಟೆಕ್ಟರ್‌, ಪು:೩ 


ಮಯಮತ, ಅಧ್ಯಾಯ; ೨೫, ಶ್ಲೋಕ:೨೬ 
ಕಾಶ್ಯಪಶಿಲ್ಪ, ಪುಟ:೧ (ನಿವೇದನೆ) 


. ಸಮರಾಂಗಣ ಸೂತ್ರಧಾರ, ಅ; ೧೮, ಶ್ಲೋಕ: ೧೯, ಪುರ್ಟ೯೦ 

. ಅಪರಾಜಿತ ಪೃಚ್ಛಾ, ಅ: ೬೯, ಶ್ಲೋಕ: ೧೨, ಪುಟ: ೧೬೯ 

. ಮಾನಸೋಲ್ಲಾಸ (ಸಂ:೨), ಅ:೧, ಶ್ಲೋಕ: ೩೧, ಉಟ:೪ 

. ಅಪರಾಜಿತ ಪೃಚ್ಛಾ ಅ ೧೮೮, ಶ್ಲೋಕ: ೫, ಪುಟ: ೪೮೪ 

. ಮಯಮತ, ಅ:೨೫, ಶ್ಲೋಕ: ೨೫, ಪುಟ:೧೭೪ 

. ಅಪರಾಜಿತ ಪೃಚ್ಛಾ, ಅ ೧೮೮, ಶ್ಲೋಕ; ೬, ಪುಟ:೪೮೪ 

. ಸಮರಾಂಗಣ ಸೂತ್ರಧಾರ, ಅ:೧೮, ಶ್ಲೋಕ: ೫೮, ಉಟ: ೯೩ 

. ಸಮೂರ್ತಾರ್ಚನಾಧಿಕರಣ, ಅ:೮, ಶ್ಲೋಕ; ೨-೩, ಪುಟ; ೩೦ 


ಅದ್ದಿ ಟೆಂಪಲ್‌ ಆರ್ಕಿಟೆಕ್ಚರ್‌, ಪುಟ;೫೦ 
ದಿ ತ್ರಿ ಮೈನ್‌ ಸ್ಟೈಲ್ಸ್‌ ಆಫ್‌ ಟೆಂಪಲ್‌ ಅರ್ಕಿಟೆಕ್ಟರ್‌, ಪುಟ;೧೧ 


. ಅಪರಾಜಿತ ಪೃಚ್ಛಾ, ೧೦೫, ಮಟ; ೨೬೪, ಅ: ೧೭೮, ಪುಟ:೪೫೯ 

. ಅಜಿತಾಗಮ, ಪಟಲ; ೧೨, ಶ್ಲೋಕ; ೬೬-೬೭, ಪುಟ:೮೨ 

. ವಿಮಾನಾರ್ಚನಕಲ್ಪ, ಪ: ೭, ಪುಟ;೨೯ 

. ಕಾಮಕಾಗಮ (ಪೂರ್ವಭಾಗ), ಪ: ೪೯, ಶ್ಲೋಕ:೫, ಪುಟ:೧೨೫ 

, ಪ್ರಾಸಾದಮಂಡನ, ಅ: ೬, ಶ್ಲೋಕ:೩೦, ಪುಟ: ೧೧೨ 

. ಅಪರಾಜಿತ ಪೃಚ್ಛಾ, ಅ: ೧೫೯, ಶ್ಲೋಕ೧, ಪುಟ;೩೮೯ 

. ಬೆಳಗಾಂ ಡಿಸ್ಟಿಕ್ಟ್‌ ಗೆಜೆಟಿಯರ್‌, ಛಾಯಾಚಿತ್ರ: ೪೪/೪, (ನೆರವು:ಎಸ್‌.ಎ.ಜಗನ್ನಾಥ) 
. ಪ್ರಾಸಾದಮಂಡನ, (ಪರಿಶಿಷ್ಟ೧) ಶ್ಲೋಕ;೨೦-೨೨, ಪುಟ:೧೮೨ 


ಅದೇ, ಅ:೬, ಶ್ಲೋಕ ೩೩-೩೪, ಪುಟ;೧೧೩ 

ಅಪರಾಜಿತ ಪೃಚ್ಛಾ, ಅ; ೧೮೧, ಶ್ಲೋಕ:೩೪, ಮುಟ:೪೪೦ 
ಅದೇ, ಅ: ೧೮೧, ಶ್ಲೋಕ ೧೮, ಪುಟ; ೪೩೯ 
ಪ್ರಾಸಾದಮಂಡನ, ಅ:೬, ಶ್ಲೋಕ: ೨೯, ಪುಟ:೧೧೨ 


. ಅಪರಾಜಿತ ಪೃಚ್ಛಾ, ಅ:೧೭೧, ಶ್ಲೋಕ:೭೬, ಪುಟ:೪೪೨ 


00 


ಲೋಚನ ದೀಪ್ತಿ | ೧೫೭ 


*ಸುಗಟೂರು ವಂಶದ ಪಾಳೆಯಗಾರರ "ಸುಗಟೂರು' 
ಒಂದು ಪರಿಶೀಲನೆ 


- ಡಾ. ಪಿ.ವಿ. ಕೃಷ್ಣಮೂರ್ತಿ 


ಕೆಲವು ರಾಜವ೦ಶಗಳು ತಮ್ಮ ಹೆಸರಿನೊಂದಿಗೆ ತಮ್ಮ ಮೂಲಸ್ಥಳದ 

ಉಲ್ಲೇಖವನ್ನು ಮಾಡಿಕೊಂಡಿರುತ್ತವೆ. ವಿಜಯನಗರದ ಆಳಿಕೆಯ ಕಾಲದಲ್ಲಿ ವಿಶೇಷ 
ಸ್ಥಾನಮಾನಗಳಿಂದ ಮೆರೆಯತೊಡಗಿದ್ದ ಅನೇಕ ಪಾಳೆಯಗಾರ ವ೦ಂಶೀಯರು ತಮ್ಮ 
ಮೂಲರಾಜಧಾನಿಯನ್ನಾಗಲೀ, ತಮ್ಮ ಆಳಿಕೆ ಪ್ರಾರಂಭಮಾಡಿದ ಮೂಲಸ್ಥಳವನ್ನಾಗಲೀ ; 
ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡಿರುವುದು ಕಂಡುಬರುತ್ತದೆ. ಅಂತೆಯೇ, ಈಗಿನ 
ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಬಹು ಭಾಗ, ಬೆ೦ಗಳೂರು ಜಿಲ್ಲೆಯ ಹಲವು 
ಭಾಗಗಳು ಹಾಗೂ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪು೦ಗನೂರು 
ಪ್ರದೇಶಗಳನ್ನೊಳಗೊ೦ಡಂತೆ ಕ್ರಿಶ. ೧೫-೧೭ನೇ ಶತಮಾನದ ಅವಧಿಯಲ್ಲಿ ಆಳಿದ 
ಸ್ಥಳೀಯ ಪಾಳೆಯಗಾರರು ತಮ್ಮ ಎಲ್ಲ ಶಾಸನಗಳಲ್ಲಿ ತಮ್ಮ ಹೆಸರಿನೊಂದಿಗೆ ಸುಗಟೂರು' 
ಎ೦ಬುದನ್ನು ಅವಿಭಾಜ್ಯವಾಗಿ ಸೇರಿಸಿಕೊಂಡಿರುವುದು ಕಂಡುಬರುತ್ತದೆ. ಅವರ 
ಶಾಸನಗಳಲ್ಲಿ ಉಕ್ತವಾಗಿರುವ “ಸುಗಟೂರು' ಯಾವುದು? ಮತ್ತು ಎಲ್ಲಿದೆ? ಎಂಬುದನ್ನು 
ಪರಿಶೀಲಿಸುವುದೇ ಪ್ರಸ್ತುತ ಬರಹದ ಉದ್ದೇಶ. 


ಈ ಪಾಳೆಯಗಾರರ ಆಳಿಕೆಯ ಪ್ರದೇಶದಲ್ಲಿ "ಸುಗಟೂರು' ಎ೦ಬ ಹೆಸರಿನ 
ಎರಡು ಸ್ಥಳಗಳು ಅಸಿತ್ತದಲ್ಲಿವೆ. ಇವುಗಳಲ್ಲಿ ಒಂದು ಕೋಲಾರ ಜಿಲ್ಲೆಯ ಕೋಲಾರ 
ತಾಲೂಕಿನ ಹೋಬಳಿಯೊಂದರ ಕೇಂದವಾಗಿರುವ ಸುಗಟೂರು” ಕೋಲಾರಕ್ಕೆ 
ಸುಮಾರು ೮ ಕಿ.ಮೀ. ಉತ್ತರಕ್ಕಿದೆ. ಇದೇ ಜಿಲ್ಲೆಯ ಶಿಡ್ಲಘಟ್ಟ ತಾಲ್ಲೂಕಿನ ಜ೦ಗಮಕೋಟಿ 
ಹೋಬಳಿಗೆ ಸೇರಿದ ಇನ್ನೊಂದು "ಸುಗಟೂರು' ; ಇಂದಿನ ಬೆ೦ಗಳೂರು ಗ್ರಾಮಾಂತರ 
ಜಿಲ್ಲೆಯ ತಾಲ್ಲೂಕೊ೦ದರ ಕೇ೦ದ್ರವಾದ ಹೊಸ ಕೋಟೆಯ ಉತ್ತರಕ್ಕೆ ಸುಮಾರು 
೧೬ ಕಿ.ಮೀ. ಅ೦ತರದಲ್ಲಿದೆ. 


* (ಲೋಚನ-ಸಂಪುಟ-೫, ಸಂಚಿಕೆ-೨, ೧೯೯೨) 


೧೫೮ | ಲೋಚನ ದೀಪ್ತಿ 


ಪ್ರಸ್ತುತ ಈ ಪಾಳೆಯಗಾರರ ಬಗ್ಗೆ ಪ್ರಕಟವಾಗಿರುವ ಬರಹಗಳಲ್ಲಿ ಸುಗಟೂರಿನ 
ಬಗೆಗಿನ ಮಾಹಿತಿಯನ್ನು ಗಮನಿಸೋಣ : 

ಕ್ರಿಶ. ೧೮೬೯ ರಷ್ಟು ಹಿಂದೆಯೇ 'Kolar District Gazetteer’ ಎ೦ಬ ಸಣ್ಣ 
ಸಂಪುಟವೊಂದು ಪ್ರಕಟವಾಗಿದೆ. ಈ ಸಂಪುಟದ ಪುಟ ೧೫ ರಲ್ಲಿ ಈ ವಂಶೀಯರ 
ಬಗ್ಗೆ : 

“It is about this time (in the 15th century) that a ryot, named 
ತಿಮ್ಮೇಗೌಡ 15 said to have settled himself at Sugatur, a village five mules 
from Kolar,” ಎ೦ದು ಉಕ್ತವಾಗಿದೆ. 

ಹತ್ತೊಂಬತ್ತನೆಯ ಶತಮಾನದ ಕೊನೆಯಭಾಗದಲ್ಲಿ ಲೂಯಿರೈಸ್‌ರವರು 
ರಚಿಸಿದ Mysore Gazetteer ಸಂಪುಟಗಳಲ್ಲಿ, ಒಂದು ಕಡೆ ಕೋಲಾರದ 
ಸಮೀಪದ ಸುಗಟೂರು, ಇವರ ಮೂಲಸ್ಥಳವೆಂದು ಬರೆದಿದ್ದರೆ, ಮತ್ತೊಂದು ಕಡೆ 
ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪದ ಸುಗಟೂರೇ, ಈ ವಂಶೀಯರ 
ಮೂಲಸ್ಥಳವೆಂದು ದಾಖಲಿಸಿದೆ. ಮು೦ದೆ ಬ೦ದ ಮಾನ್ಯ ಶ್ರೀ ಸಿ. ಹಯವದನರಾಯರ 
ಗೆಜೆಟಿಯರ್‌ಗಳಲ್ಲೂ ಹೀಗೇ ದಾಖಲಾಗಿದೆ. 

ಕ್ರಿಶ. ೧೮೯೪ ರಲ್ಲಿ ಪ್ರಕಟವಾಗಿರುವ Madras Districts Manuals£ 
ಮಾಲಿಕೆಯಲ್ಲಿನ ಉತ್ತರ ಆರ್ಕಾಡಿಗೆ ಸಂಬಂಧಿಸಿದ ಸಂಪುಟದಲ್ಲಿ "ne 51೩00೩ 
Gavanivaru, leaving his own village of Mudwarpur, the position of 
which seems unknown, came with his near relatives, composing seven 
families, by way of Canjeevaram and settled at Varigapalli in the 
Chittoor Taluk. After residing for a short time the immigrants in 
S.S. 1172 (1250 AD) moved to Stigatur, founded a city, built a fort, 
and constructed a pagoda which they dedicated to Chennakeswara 
swamy"” ಎ೦ದು ಉಕ್ತವಾಗಿದೆ. 

ಕ್ರಿಶ. ೧೯೨೫ ರಲ್ಲಿ ಶ್ರೀ ಕೆ. ಎಸ್‌. ನರಸಿಂಹಯ್ಯ ಎಂಬವರು ಪ್ರಕಟಿಸಿರುವ 
"ಬೆ೦ಗಳೂರು ಕೆಂಪೇಗೌಡ' ಎ೦ಬ ಪುಸ್ತಿಕೆಯಲ್ಲಿ ಪ್ರಾಸಂಗಿಕವಾಗಿ ಸುಗಟೂರು 
ಪಾಳೆಯಗಾರರ ಬಗ್ಗೆ ಬರೆಯುತ್ತ “ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟಿ ಸಮೀಪದ 
ಸುಗಟೂರು ಈ ವಂಶೀಯರ ಮೂಲಸ್ಥಳ”ವೆಂದು ತಿಳಿಸಿರುತ್ತಾರೆ. 

ಭಾರತದ ಸ್ವಾತಂತ್ರದ ಅನಂತರ ೩೭2ೀer ಂ India ಸರಣಿಯಲ್ಲಿ ಕ್ರಿಶ. 
೧೯೬೮ ರಲ್ಲಿ ಪ್ರಕಟವಾಗಿರುವ ಮೈಸೂರು ರಾಜ್ಯದ Kolar District Gazetteer 


ಲೋಚನ ದೀಪ್ತಿ | ೧೫೯ 


“Sugatur is a village in Kolar Ta, situated about eight mules to the 
north west of Kolar town. It was at one time the head quarters of a 
line of local chiefs” (ಪುಟ 555) ಎ೦ದು ಉಕ್ತವಾಗಿದೆ. 


ಇತ್ತೀಚೆಗೆ ಪ್ರಕಟವಾದ (ಅಂದರೆ ಕ್ರಿಶ. ೧೯೯೦ ರಲ್ಲಿ) Bangalore Rural 
District Gazetteerನಲ್ಲಿ “They call themselves as chieftains of Sugatur, 
hailing from Sugatur in Kolar District” (೧. 12) ಎಂದು ಇವರ ಬಗ್ಗೆ 
ತಿಳಿಸುತ್ತದೆ. 

ಈ ಮೇಲಿನ ಉಲ್ಲೇಖಗಳನ್ನು ಗಮನಿಸಿದರೆ; ಕೋಲಾರದ ಸಮೀಪದ 1 
ಸುಗಟೂರು ಈ ವಂಶೀಯರ ಮೂಲಸ್ಥಳವೆಂದು ಕೆಲವು ಆಕರಗಳು ಹೇಳಿದರೆ ಮತ್ತೆ 
ಕೆಲವು ಆಕರಗಳು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪದ ಸುಗಟೂರು, 
ಇವರ ಮೂಲಸ್ಥಳವೆಂದು ಸಾರುತ್ತವೆ. ಆದರೆ ತೀರ ಇತ್ತೀಚಿನ ಉಲ್ಲೇಖ ಮಾತ್ರ 
ಕೇವಲ ಕೋಲಾರ ಜಿಲ್ಲೆಯ ಸುಗಟೂರು ಎಂದು ಹೇಳಿ ಇನ್ನಷ್ಟು ಸಂದಿಗ್ಗತೆಯನ್ನುಂಟು 
ಮಾಡಿದೆ. ಒಟ್ಟಾರೆ ಈ ವಂಶೀಯರ ಇತಿಹಾಸದಲ್ಲಿ ಮೂಲಪುರುಷನ ಬಗ್ಗೆ ಇದ್ದಂತೆಯೇ ' 
ಮೂಲಸ್ಥಳದ ಬಗ್ಗೆಯೂ ಗೊಂದಲವಿರುವುದು ಎದ್ದು ಕಾಣುತ್ತದೆ. 


ಮೇಲೆ ಉಲ್ಲೇಖಿಸಲಾಗಿರುವ Madras Districtss ಸರಣಿಯ North 
Arcot ಮಾನ್ಯುಯಲ್‌ ನ ಕೊನೆಯ ವಾಕ್ಕ ಗಮನ ಸೆಳೆಯುತ್ತದೆ. ಅದರ ಪ್ರಕಾರ ಈ ' 
ಪಾಳೆಯಗಾರ ವಂಶೀಯರು ಸುಗಟೂರು ಸ್ಥಳಕ್ಕೆ ಬ೦ದು ಊರನ್ನು ಅಭಿವೃದ್ಧಿಪಡಿಸಿ 
ಕೋಟೆಯನ್ನು ಕಟ್ಟಿದರು ಮತ್ತು ಚೆನ್ನಕೇಶವದೇವರಿಗಾಗಿ ದೇಗುಲವೊಂದನ್ನು 
ನಿರ್ಮಿಸಿದರು ಎ೦ಬ ಅಂಶ ಅವರ ಮೂಲಸ್ಸ ಳದ ಬಗೆಗಿನ ಗೊಂದಲವನ್ನು 
ಬಿಡಿಸಿಕೊಳ್ಳಲು ಒಂದು ಕೀಲಿಕೈೆಯನ್ನು ಒದಗಿಸುತ್ತದೆ. 


ಈ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖಿಸಲಾಗಿರುವ ಎರಡೂ ಸುಗಟೂರುಗಳನ್ನು 
ಪರಿವೀಕ್ಷಿಸಿದರೆ ; ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪದ ಸುಗಟೂರಿನಲ್ಲಿ 
ಈಗಲೂ ಹೀ ವಿಶಾಲವಾಗಿ ಆವೃತವಾಗಿದ್ದ ಮಣ್ಣಿನ ಕೋಟೆಯ ಗೋಡೆ 
ಮತ್ತು ಕಂದಕಗಳಿದ್ದ ಕುರುಹುಗಳು, ಆ ಕಂದಕಗಳಿಗೆ ನೀರು ಬರಿತ ಮಾಡಲು, 
ಮಳೆಯ ನೀರನ್ನು ಸಂಗ್ರಹಿಸಲು ಅನೇಕ ಕುಂಟೆಗಳು ಇರುವುದು ಕಂಡುಬರುತ್ತದೆ. 
ಈಗಲೂ ಈ ಊರಲ್ಲಿ ಊರಿನ ಬಾಗಿಲು ಮತ್ತು ಕೋಟೆಯ ಬಾಗಿಲು ಎಂದು 
ಕರೆಯುವ ಎರಡು ದ್ವಾರಮಂಟಪಗಳು ಊರಿನ ಪಶ್ಚಿಮಕ್ಕ ಇವೆ. ಕೋಟೆಯ ಬಾಗಿಲ 
ಸಮೀಪದಲ್ಲಿ ಸತ್ಯಮ್ಮನೆಂದು ಕರೆಯಿಸಿಕೊಂಡು ಪೂಜಿಸಲ್ಪಡುತ್ತಿರುವ ಯಂತ್ರದ 


೧೬೦ | ಲೋಚನ ದೀಪ್ತಿ 


ಕಲ್ಲೊಂದು ಇದೆ. ಊರ ಬಾಗಿಲ ಸಮೀಪದಲ್ಲಿ ಒಂದು ಸುಂದರವಾದ ಸೋಮೇಶ್ವರ 
ದೇವಾಲಯವಿದ್ದು ಅದನ್ನು ಕ್ರಿ ಶ. ೧೧೨೧ ರಲ್ಲಿ ವಿಕಮಚೋಳದೇವನಾದ 
ರಾಜರಾಜ ಚೋಳನ ಆಳಿಕೆಯ ಕಾಲದಲ್ಲಿ ನಾಡಿನ ಒಡೆಯನಾದ ಉದಯ 
ಮಾತಾರ೯ಡ ಬ್ರಹ್ಮರಾಯನ್‌ ಎಂಬುವವನು ಕಟ್ಟಿಸಿ, ದೇವರನ್ನು ಪ್ರತಿಷ್ಠಿಸಿ ಅನೇಕ 
ಪೂಜಾಕೈಂಕರ್ಯಗಳಿಗೆ ವ್ಯವಸ್ಥೆ ಮಾಡಿದ್ದನು. ಈ ದೇವಾಲಯದ ದಕ್ಷಿಣಕ್ಕೆ ಅಂದರೆ 
ಬಲಕ್ಕೆ ಚೆನ್ನಕೇಶವ ದೇವಾಲಯವಿದ್ದು ಅದರಲ್ಲಿ ಸುಮಾರು ಮೂರು ಅಡಿ ಎತ್ತರದ 
ಸುಂದರವಾದ ಚೆನ್ನಕೇಶವ ಬಿ೦ಬವಿದೆ. ಅಂತರಾಳದಲ್ಲಿ ಮೂವರು ಆಳ್ವಾರರ ಶಿಲ್ಪಗಳೂ 
ಇವೆ. ಸರಳ ಅಧಿಷ್ಠಾನದ ಮೇಲೆ ರಚಿತವಾಗಿರುವ ಈ ದೇವಾಲಯ, ವಿಜಯನಗರಕಾಲದ 
ರಚನೆಯಾಗಿದೆ, ಅಂದರೆ ಇದು ಸುಗಟೂರು ಪಾಳೆಯಗಾರರ ರಚನೆ ಎನ್ನಬಹುದು. 
ಊರಿನ ಆಸುಪಾಸಿನಲ್ಲಿ ಗಂಗರ ವೀರಗಲ್ಲುಗಳು, ಚೋಳರ ಮತ್ತು ವಿಜಯನಗರ 
ಹಾಗೂ ಸುಗಟೂರು ಪಾಳೆಯಗಾರರ ಶಾಸನಗಳು ಲಭ್ಯವಾಗಿವೆ. ಅಲ್ಲದೆ ವಿಜಯನಗರ 
ಕಾಲದ ಶಾಸನರಹಿತ ಹಲವು ವೀರಗಲ್ಲುಗಳೂ ಇವೆ. ಚೋಳರ ತಮಿಳು ಶಾಸನಗಳಲ್ಲಿ 
ಸುಗಟೂರನ್ನು 'ಸುಗುಟ್ಟೂರು' ಎಂದು ಕರೆದಿರುವುದಲ್ಲದೆ, ಆ ಊರಿಗೆ “ಅರುಳಿದೇವ 
ಚತುರ್ವೇದಿ ಮಂಗಲಂ' ಎಂಬ ಪ್ರತಿನಾಮವಿದ್ದ ಬಗ್ಗೆಯೂ ಉಕ್ತವಾಗಿದೆ, ಹಾಗೂ 
ದಕ್ಷಿಣದ ಅಹಿಚ್ಛತ್ರಪುರ ಇದೆಂದೂ ಹೇಳಲಾಗಿದೆ. 


ಪ್ರಾಯಶಃ ಪಾಳೆಯಗಾರರು ತಮ್ಮ ಆಳ್ವಿಕೆಯನ್ನು ಈ ಊರಿನಲ್ಲಿ 
ಪ್ರಾರ೦ಭಿಸಿದ್ದುದರಿಂದಾಗಿ 'ಸುಗಟೂರು' ಎಂಬುದನ್ನು ಈ ವಂಶದ ಎಲ್ಲ 
ಪಾಳೆಯಗಾರರೂ ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡು ತಮ್ಮ ವಂಶವನ್ನು ಸುಗಟೂರು 
ವಂಶವೆಂದು ಗುರುತಿಸಿಕೊಂಡಿರುತ್ತಾರೆ. ಈ ಸುಗಟೂರಿನ ದಕ್ಷಿಣಕ್ಕೆ ಸುಮಾರು ೧೬ 
ಕಿ.ಮೀ. ಅಂತರದಲ್ಲಿ ರಕ್ಷಣೆಯ ದೃಷ್ಟಿಯಿಂದ ಹೆಚ್ಚು ಪ್ರಶಸ್ತವಾದ ಸ್ಥಳದಲ್ಲಿ ಅಂದರೆ 
ಇಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯನ್ನು ಈ ಸುಗಟೂರು 
ವಂಶದ ಇಮ್ಮಡಿ ತಮ್ಮೇಗೌಡನು ಕ್ರಿಶ. ೧೪೯೪ಕ್ಕೂ ಮೊದಲೇ ನಿರ್ಮಿಸಿದ್ದನು. 
ಈಗಲೂ ಈ ಹೊಸಕೋಟೆಯಲ್ಲಿ ಅಳಿದುಳಿದಿರುವ ಕೋಟೆಯ ಭಾಗಗಳು, ಕಂದಕ, 
ಕಂದಕಕ್ಕೆ ನೀರೊದಗಿಸಲು ಹಾಗೂ ಒಕ್ಕಲುತನಕ್ಕೆ ಅನುಕೂಲವಾಗುವಂತೆ ಉತ್ತರ 
ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ನಿರ್ಮಿತವಾಗಿರುವ ದೊಡ್ಡ ಕೆರೆಗಳು, ಕೋಟೆಯ ಒಳಭಾಗದ 
ಪ್ರದೇಶದಲ್ಲಿ ಕಂಡುಬರುವ ದೇವಾಲಯಗಳು, ಕೊಳ ಮತ್ತು ಬಾವಿ ಹಾಗೂ ಮಂಟಪಗಳು 
ನಮ್ಮ ಗಮನ ಸೆಳೆಯುತ್ತವೆ. ಅಂದರೆ ಈ ವಂಶದ ಇಮ್ಮಡಿ ತಮ್ಮೇಗೌಡನ ಕಾಲಕ್ಕಾಗಲೇ 
(ಕ್ರಿ ಶ. ೧೪೯೪ಕ್ಕೂ ಮೊದಲೇ) ಸುಗಟೂರನ್ನು ಬಿಟ್ಟು ಈ ಹೊಸಕೋಟೆಯನ್ನು 
ಕೇ೦ದ್ರವಾಗಿಟ್ಟುಕೊ೦ಡು ತಮ್ಮ ಆಡಳಿತವನ್ನು ನಿರ್ವಹಿಸತೊಡಗಿದ್ದರು. ಈ ವಂಶೀಯರು 


ಲೋಚನ ದೀಪ್ತಿ |೧೬೧ 


ಹೊಸಕೋಟೆಯಿಂದಲೇ ಆಳುತ್ತಿದ್ದರೆಂಬ ಅಂಶ ಅಜ್ಞಾತಕವಿಯೋರ್ವನ ಕೃತಿಯಾದ 
ತಮ್ಮರಾಯ ಕೆಂಪರಾಯನ ಪದಗಳು ಅಥವಾ ಕೆಂಪೇಗೌಡನ ಜಯಪ್ರಶಸ್ಸಿಯಲ್ಲಿ 
ಉಕ್ತವಾಗಿರುವ ವಿವರಗಳಿಂದಲೂ ದೃಢಪಡಿಸಿಕೊಳ್ಳಬಹುದಾಗಿದೆ. ಇವೆಲ್ಲಕ್ಕೂ 
ಮುಖ್ಯವಾಗಿ ಈ ಸುಗಟೂರು ವ೦ಶೀಯರ ಪ್ರಾರಂಭಕಾಲದ ಶಾಸ ಸನಗಳೆಲ್ಲವೂ ಈ 
ಹೊಸ FoR ಅಸುಪಾಸಿನಲ್ಲಿಯೇ ದೊರೆತಿರುತ್ತವೆ. ಆದರೆ ಕೋಲಾರದ ಸಮೀಪದ 
ಸುಗಟೂರಿಗೆ ಇಂತಹ ಯಾವುದೇ ಗಮನಾರ್ಹ ಹಿನ್ನೆಲೆ ಇಲ್ಲದಿರುವುದರಿಂದಾಗಿ, ಈ 
ಸುಗಟೂರು ವಂಶದ ಪಾಳೆಯಗಾರರ ಮೂಲಸ್ಥಳವು ನಿರ್ವಿವಾದವಾಗಿ ಹೊಸಕೋಟೆಗೆ 
ಸಮೀಪದಲ್ಲಿರುವ, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಗೆ ಸೇರಿದ 
ಸುಗಟೂರು ಗ್ರಾಮವೇ ಆಗಿದೆಯೆಂದು ದೃಢವಾಗಿ ಹೇಳಬಹುದಾಗಿದೆ. 


0೧0 


ತುಮಕೂರಿನಲ್ಲಿ ದಿನಾಂಕ ೭-೯, ಜುಲೈ ೧೯೯೦ ರಂದು ಏರ್ಪಾಡಾಗಿದ್ದ ಕರ್ನಾಟಕ 
ಹಿಸ್ಟರಿ ಕಾಂಗ್ರೆಸ್‌ನ ಒ೦ಬತ್ತನೆಯ ಅಧಿವೇಶನದಲ್ಲಿ ಮಂಡಿಸಿದ ಸಂಪ್ರಬಂಧ. ಇದಕ್ಕೆ 
ಸಂಬಂಧಿಸಿದ ಕ್ಷೇತ್ರ ಪರಿವೀಕ್ಷಣೆಯಲ್ಲಿ ನನ್ನೊಂದಿಗಿದ್ದು ಸ ಸಹಕರಿಸಿದ ಸನ್ನಿತ್ರರಾದ ಶ್ರೀ 
ಬಿ.ತಾಯಪ್ಪ, ಜೌಗು ಪಾಳ್ಯ, "ಹಲಸೂರು - ಅವರಿಗೆ ಲೇಖಕ ಕೃತಜ್ಞ 


೧೬೨ | ಲೋಚನ ದೀಪ್ತಿ 


*ಕ್ಷಳದಿ ಅರಸರು ಮತ್ತು ಸವಣೂರಿನ ನವಾಬರು 
- ಡಾ. ಕೆಳದಿ ವೆಂಕಟೇಶ್‌ ಜೋಯಿಸ್‌ 


ಸವಣೂರಿನ ನವಾಬರು ಮೊದಲು ಮಿಯಾನ್‌ ವಂಶಕ್ಕೆ ಸೇರಿದ ಪಠಾನರು. 
ಅವರ ವಂಶೀಕರಲ್ಲೊಬ್ಬರು ಕ್ರಿಶ.೧೩೦೦ರಲ್ಲಿ ತೈಮೂರನ ಸೇನೆಯೊಡನೆ ಇಂಡಿಯಾಕ್ಕೆ 
ಬಂದರೆಂದು ಹೇಳಲಾಗಿದೆ. ಆತನ ವಂಶೀಕರು ದಿಲ್ಲಿಯ ಆಸ್ಥಾನದಲ್ಲಿ ಅಧಿಕಾರ 
ಪಡೆದಿದ್ದರು. ವಿಜಾಪುರ ಮಹಮ್ಮದ್‌ ಆದಿಲ್‌ಶಾಹನ (೧೬೨೬-೫೬) ಕಾಲದಲ್ಲಿ 
pe ಖಾನ್‌ ಎಂಬುವನು ಆ ಬಾದಷಹನ ಹತ್ತಿರ ಕೆಲಸದಲ್ಲಿದ್ದನು. ಅಲಿ 
ಆದಿಲ್‌ಷಾಹನ ಕಾಲದಲ್ಲಿ ಅಬ್ದುಲ್‌ ರಹೀಮ್‌ ಎಂಬುವನು ಕೆಲಸ ಮದನ 
ಅವನ ಮಗನಾದ ಅಬ್ದುಲ್‌ ಕರೀಮನು ಆದವಾನಿಯ ಜಹಗೀರದಾರನಾದ ಮಸೂದ್‌ 
ಖಾನನ ಮಗಳನ್ನು ಮದುವೆಯಾಗಿ ಆ ಹೆಂಡತಿಯ ಕಡೆಯಿಂದ ಬಾಗಲಕೋಟೆಯನ್ನು 
ಸಂಪಾದಿಸಿದರು. 

ಬಹಲೊಲ್‌ ಖಾನನಿಂದ ನಾಲ್ಕನೆಯವನಾ ದ ಅಬ್ದುಲ್‌ ರವೂಫನು ಸವಣೂರನ್ನು 
ಸ್ಥಾಪಿಸಿದನು. ಇವನಿಗೆ ಮೊಗಲ್‌ "ಚಕ್ರವರ್ತಿಗಳಿಂದ "'ದಿಲೇರಖಾನ್‌ ಬಹದ್ದೂರ್‌ 
ದಿಲೇರಜಂಗ್‌ ಎಂಬ ಬಿರುದು ಕೊಡಲ್ಪಟ್ಟಿತ್ತು ಇವನ ಮುಂದಿನವರೂ ಅದನ್ನೇ 
ಉಪಯೋಗಿಸಿದ್ದಾರೆ. ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಲ್ಲಿ ಆ ಊರನ್ನು ಕಟ್ಟಿದ್ದರಿ೦ದ 
ಅದಕ್ಕೆ ಶ್ರವಣೂರು (ಸವಣೂರು) ಎಂದು ಹೆಸರು ಬಂದಿತು. 

ಲಿಂಗಣ್ಣ ಕವಿಯ ಕೆಳದಿ ನೃಪವಿಜಯ ಮತ್ತು ದಿಲೇರಜಂಗಿ ಎಂಬ ಪರ್ಶಿಯನ್‌ 
ಕಾವ್ಯದಲ್ಲಿ ಕೆಳದಿ ಮತ್ತು ಸವಣೂರು ಇತಿಹಾಸ ಸಂಬಂಧದ ಕುರಿತಂತೆ ಕೆಲ ಮಾಹಿತಿಗಳು 
ಕಂಡುಬರುತ್ತವೆ. ಮೊದಲನೆಯ ಬಸವಪ್ಪನಾಯಕನ ಕಾಲದಲ್ಲಿ ಸವಣೂರಿನ ಮೇಲೆ 
ಯುದ್ಧವಾದದ್ದನ್ನು ಕಳದಿ ನೃಪವಿಜಯವು ಹೀಗೆ ವರ್ಣಿಸಿದೆ. 


ವ॥ ಇಂತು ಮೊಗಲರಧೀನಮಾದ ಪರಿಸ್ತರಣಂಗಳಂ 
ಸ್ವಾಧಿನಂಗೈದನಂತುಮಲ್ಲದೆಯುಂ 


* (ಲೋಚನ-ಸಂಪುಟ-೨೩, ಸಂಚಿಕ ೧-೨, ೨೦೦೯) 


ಲೋಚನ ದೀಪ್ತಿ | ೧೬೩ 


ಕಂ॥ ಕರಿತುರಗಪತ್ತಿಸಹಿತಂ 

ದುರುಸೌರ್ಯೋದ್ರೇಕದಿಂದಮೈದಿದ ಯವನೇ 

ಶ್ರರ ಸವಣೂರ ನವಾಬನ 

ಗರುವಿಕೆಯಂ ತೀರ್ಚಿ ರಣದೆ ಮುರಿದೋಡಿಸಿದಂ" 

ವ॥ ಇಂತು ಬಲಶಾಲಿಯಾದ ಸವಣೂರ ನವಾಬನಂ ಗುರುವಪ 

ಮಂತ್ರಿಯ ಮುಖದಿಂ 

ಯುದ್ಧರಂಗದೊಳ್‌ ಪಿಂದೆಗೆಸಿ ಸುಕಸಂಕಥಾ ವಿನೋದದಿಂ ರಾಜ್ಯಪ್ರತಿಪಾಲ 
ನಂಗೆಯ್ಯುತಿರ್ದನಂತುಮಲ್ಲದೆಯುಂ.. 


ಅಂದರೆ ಇದು ಬಸವಪನಾಯಕನು ಆನೆ, ಕುದುರೆ, ಕಾಲಾಳು ಸಹಿತವಾಗಿ 
ಪರಾಕಮಾತಿಶಯದಿಂದ ಎದುರಾದ ಯವನೇಶ್ವರನಾದ ಸವಣೂರು ನವಾಬನ ಗರ್ವವನ್ನು 
ಮುರಿದು ಯುದ್ಧದಲ್ಲಿ ಸೋಲಿಸಿ ಓಡಿಸಿದ್ದಲ್ಲದೆ ಆ ಬಲಶಾಲಿಯಾದ ಸವಣೂರು 
ನವಾಬನನ್ನು ಗುರುವಪ್ಪ ಮಂತ್ರಿಯ ಹ ರಣರಂಗದಲ್ಲಿ ಹಿಂದಕ್ಕೆ ಓಡಿಸಿ 
ಸುಖದಿಂದಲೂ ವಿನೋದದಿಂದಲೂ ರಾಜ್ಯವನ್ನು ಪರಿಪಾಲಿಸುತ್ತಿದ್ದದ್ದನ್ನು ದಾಖಲಿಸುತ್ತದೆ. 
ಇದು ಮೊದಲನೆಯ ಬಸವಪ್ಪನಾಯಕನ ಕಾಲದಲ್ಲಿ ನಡೆದ ಘಟನೆಯನ್ನು ತಿಳಿಸುತ್ತದೆ. 


ಡಾ.ಚಿಟ್ನೀಸ್‌ ಅವರು ತಮ್ಮ “ಕೆಳದಿ ಪಾಲಿಟಿ'ಯಲ್ಲಿ: 


The Keladi nripavijayam mentions Guruvappa 15 a mantri 
under Basavappanayka-I without specifying his functions. He was 
instrumental in repulsing the powerful Nawab of Savanur on the Battle 
field”... 


Keladi also maintained diplomatic relations with other native 
states such as Malbar, Biligi, Chitradurga, Mysore, Sode and 


Savanur 


ಎಂಬುದಾಗಿ ಬರೆಯುತ್ತಾರೆ. ಅಂತೆಯೇ ಡಾ. ಸ್ವಾಮಿನಾಥನ್‌ ಅವರು: 


The forts of Anegutti Mahadevapura, Tadeya Honnali and 
Mirjan were captured from them. The invasion of the Nawab of 
Savanur as kanara was also repulsed. As there are only very meagre 
sources of information for these capaigns of Basavappa, it is very 


೧೬೪ | ಲೋಚನ ದೀಪ್ತಿ 


difficult to verify and date them. (KNV X and nayakas of Ikker1 
p.126). 


ಈ ರೀತಿ ದಾಖಲಿಸುತ್ತಾರೆ. 


ಕೆಳದಿ ನೃಪವಿಜಯವು ಇಮ್ಮಡಿ ಸೋಮಶೇಖರ ನಾಯಕನ ಕಾಲದ ಘಟನೆಯನ್ನು 
ಹೀಗೆ ವರ್ಣಿಸುತ್ತದೆ: 


ಕಂ। ವೈರಿಗಳುಪಟಳದಿಂ ಸವ 

ಣೂರ ನವಾಬಂ ಸ್ವದೇಶದೊಳ್‌ ನಿತ್ತರಿಸ 
ಲ್ಕಾರದೆ ಸಹಾಯಮಂತಾಂ 

ಹಾರುತೆ ರಾಯಸವನೈದೆ ಬರೆದಟ್ಟಲೊಡಂ 
ಕೋಹಿಲೆಯ ಸಿದ್ಧಪ್ಪನ ಕೂ 

ಡಾಹವನಿಸ್ಟೀಮ ಸುಭಟರಂ ತೆರಳಿಸಿ ಸ 
ನ್ನಾಹದೊಳ್ಳೆದಿದ ಶತ್ರು 
ವ್ಯೂಹವನಂತಕದೊಳೆ ಸದೆದು ಮುರಿದೋಡಿಸುತುಂ 
ಕುಜನರನಲೆದು ಬಳಿಕ್ಕಂ 

ನಿಜಪದದೊಳ್‌ ತನ್ನ ಬಾಬನಂ ನಿಲಿಸಿ ನೃಪ 
ವ್ರಜದೊಳ್‌ ಮಿಗೆ ಪರಮೋನ್ನತ 
ಭುಜಬಲಮಂ ಮೆರೆದನಾ ನೃಪಾಲಕವರ್ಯಂ 


ಸವಣೂರ ನವಾಬನು ಶತ್ರುಗಳ ಕಾಟದಿಂದ ತನ್ನ ದೇಶದಲ್ಲಿ ನೆಲೆಸಲು 
ಅಸಮರ್ಥವಾಗಿ ಬಸವಪ್ಪನಾಯಕನ ಸಹಾಯವನ್ನು ಬಯಸಿ ರಾಯಸವನ್ನು ಬರೆದು 
ಕಳುಹಿಸಿದನು. ಆಗ ಸೋಮಶೇಖರ ನಾಯಕನು ಕೋಹಿಲೆಯ ಸಿದ್ದಪ್ಪನ ಸಂಗಡ 
ಯುದ್ಧದಲ್ಲಿ ನಿಸ್ಸೀಮರಾದ ಸೈನಿಕರನ್ನು ಕಳುಹಿಸಿ, ಸಾಕಷ್ಟು ಸಿದ್ದತೆಯಿಂದ ಬಂದಿದ್ದ 
ಶತ್ರುವ್ಯೂಹವನ್ನು ಯುದ್ಧದಲ್ಲಿ ಹೊಡೆದು, ಸೋಲಿಸಿ, ಓಡಿಸಿದನು. ದುರ್ಜನರನ್ನು 
ಓಡಿಸಿದ ಬಳಿಕ ಸವಣೂರ ನವಾಬನನ್ನು ಆತನ ಸ್ಥಾನದಲ್ಲಿಯೇ ಮತ್ತೆ ನಿಲ್ಲಿಸಿ 
ರಾಜಶ್ರೇಷ್ಠನಾದ ಸೋಮಶೇಖರನಾಯಕನು ರಾಜಸಮೂಹದಲ್ಲಿಯೇ ಅತಿ ಹೆಚ್ಚಿನ 


ಭುಜಬಲವನ್ನು ಮೆರೆದನು. 


'ವ॥ ಆ ಸವಣೂರು ಸಂಸ್ಥಾನಮಂ ಕ್ರಮದಿ೦ ಮುನ್ನಾಳ್ಳಂ ವಿಜಾಪುರದ 
ಪಾತುಶಾಹರ ಬಗೆ: ವಜಿರ ರಗಟೀ ಬಲೂಲಖಾನಂ ಅವನ ಮಗಂ ಚಿಕ್ಕ ಬಲೂಲಖಾನಂ 


ಲೋಚನ ದೀಪ್ತಿ | ೧೬೫ 


ಅವನ ಮಗನಬ್ಬುಲ್ಲರಹೊಯೆಂಬವಂ ಡಿಳ್ಳಿ ಔರಂಗಜೇಬ ಪಾತುಶಾಹಂ ವಿಜಾಪುರ 
ಸಂಸ್ಥಾನಮಂ ಸ್ವಾಧೀನಂಗೈದನ೦ತರಮಾ ಅಬ್ದುಲ್ಲರಹೋಯೆಂಬವಂಗೆ ದಿಲಾಲನೆಂದು 
ಪ್ರತಿನಾಮವಿತ್ತು ನೀ೦ ಮಲೆನಾಡು ಮುಂತಾದ ದಾಕ್ಷಿಣಾತ್ಯ ರಾಜ್ಯದ 
ಮೇಲುಪರಾಂಬಿಕೆಯೊಳಿಹುದೆಂದುನಿಯಾಮಕಂ ಗೈಯ್ದು ನಿಲಿಸಲವಂ ತತ್ತವಣೂರೊಳ್‌ 
ಬಲಿಷ್ಠನಾಗಿ ನಿಂದ೦ ಆ ದಿಲಾಲನ ಮಕ್ಕಳ್‌ ಅಬ್ದುಲ್ಲ ಮಹಮುದ್ದ ಕರೀಮ ಸತಾರ 
ಗಫಾರರೆಂದು ನಾಲ್ವರ್‌, ಅವರೊಳ್‌ ಗಫಾರನ ಮಗ೦ ಮದೀಜ೦ ಇಂತಿವರ್‌ 
ಸವಣೂರನಾಳ್ಲವರ್‌ ಇಂತು ನೆಗಳೆವೆತ್ತ ಸವಣೂರ ನವಾಬನ ವಂಶಸಂಜಾತರೊಳ್‌ 
ಅಬುದಲ್ಲಮಹಮುದ್ದಖಾನನ ಶತ್ರುವರ್ಗಮಂವಾರೆದೆಗೆಸಿ ಸಂಸ್ಥಾನದೊಳ್‌ ನಿಲಿಸಿ 
ಸವಣೂರ ನವಾಬಂ ಕಳುಪಿದ ಪತ್ತೆಲಸ್ಕರಯೆಂಬಾನೆ ತ್ರುಗಮುಚಿತ ವುಡುಗೊರೆಗಳಂ 
ಪರಿಗ್ರಹಿಸಿ ಪರಮ ಪ್ರಖ್ಯಾತಿಯಂ ಪಡದನಂತುಮಲ್ಲದೆಯುಂ. 

ಸವಣೂರು ಸಂಸ್ಥಾನವನ್ನು ಕ್ರಮವಾಗಿ ಹಿಂದೆ ಆಳಿದ ಬಿಜಾಪುರದ ಬಾದಷಹರ 
ವಿವರ: ಮಂತ್ರಿ ರಗಟೇ ಬಲೂಲಖಾನ್‌, ಅವನ ಮಗ ಚಿಕ್ಕ ಬಲೂಲ್‌ ಖಾನ್‌, ಅವನ 
ಮಗ ಅಬ್ದುಲ್‌ ರಹೋ, ಡಿಲ್ಲಿಯ ಔರಂಗಜೇಬ್‌ ಬಾದಷಹನು ಬಿಜಾಪುರ ಸಂಸ್ಥಾನವನ್ನು 
ಸ್ವಾಧೀನಪಡಿಸಿಕೊ೦ಡ ನಂತರ ಈ ಅಬ್ದುಲ್‌ ರಹೋ ಎ೦ಬವನಿಗೆ ದಿಲಾಲ್‌ ಎಂದು 
ಪ್ರತಿನಾಮವಿಟ್ಟು ಮಲೆನಾಡು ಮುಂತಾದ ದಕ್ಷಿಣದ ಪ್ರಾಂತದ ಮೇಲುಸ್ತುವಾರಿಯಲ್ಲಿ 
ಇರತಕ್ಕುದೆ೦ದು ನೇಮಕ ಮಾಡಿದರು. ಈ ನವಾಬನು ಸವಣೂರಿನಲ್ಲಿ ಬಲಿಷ್ಠನಾಗಿ 
ನಿಂತನು. ಈ ದಿಲಾಲನ ಮಕ್ಕಳು ಅಬ್ಬಲ್‌ ಮಹಮೂದ್‌, ಕರೀಮ್‌, ಸತಾರ್‌ ಮತ್ತು 
ಗಫಾರ್‌ ಎಂಬುದಾಗಿ ನಾಲ್ವರಿದ್ದರು. ಅವರಲ್ಲಿ ಗಪಾರನ ಮಗ ಮದೀಜ. ಈ ರೀತಿ 
ಇವರುಗಳು ಸವಣೂರನ್ನು ಆಳಿದರು. ಹೀಗೆ ಪ್ರಸಿದ್ದಿ ಪಡೆದ ಸವಣೂರು ನವಾಬನ 
ವಂಶದಲ್ಲಿ ಹುಟ್ಟಿದ ಅಬ್ದುಲ್‌ ಮಹಮೂದ್‌ ಖಾನನು ಶತ್ರುವರ್ಗವನ್ನು ಓಡಿಸಿ, 
ಸೋಲಿಸಿ ಆ ಸಂಸ್ಥಾನವನ್ನು ಕಾಪಾಡಿದನು. ಸವಣೂರು ನವಾಬನು ಕಳುಹಿಸಿಕೊಟ್ಟ 
ಪತ್ತಿ ಲಷ್ಕರಿ ಎಂಬ ಆನೆ, ಕುದುರೆ ಮುಂತಾದ ಉಚಿತವಾದ ಉಡುಗೊರೆಗಳನ್ನು 
ಸ್ವೀಕರಿಸಿ ಪರಮಕೀರ್ತಿಯನ್ನು ಪಡೆದನು.* 


ಇದು ಇಮ್ಮಡಿ ಸೋಮಶೇಖರನ ಕಾಲವಾಗುತ್ತದೆ. ಕಾಲ ಕ್ರಿಶ೧೭೧೪-೧೭೩೯. 
ಡಾ.ಚಟ್ನೀಸ್‌ರವರು ಕೆಳದಿ ಪಾಲಿಟಿಯಲ್ಲಿ ಹೀಗೆ ಬರೆಯುತ್ತಾರೆ: 


Somasekharanayak 11 helped in the restoration of the Nawab 
of Savanur of routing his enemies. Restored the Horapanahll fort to 
Bagadi Basavappanayaka from Biligodi Baramanayaka of 


೧೬೬ | ಲೋಚನ ದೀಪ್ತಿ 


Chitradurga and installed Gopalanayaka on the Belur throne, by 
dethroning his infatuated broher Venkadrinayaka.5 


ದಿ ನಾಯಕಾಸ್‌ ಆಪ್‌ ಇಕ್ಕೇರಿಯಲ್ಲಿ ಡಾ.ಸ್ವಾಮಿನಾಥನ್‌ ಅವರು ಹೀಗೆ 
ಬರೆಯುತ್ತಾರೆ; 

The Keladi kingdom was subjected to another invasion. Banji 
Ghorpade allied himself with a Muslim Fathey allah Khan and 
entered the kingdom. But he was defeated Somasekhara Nayaka, 
further helped the minor chiefs like the Nawab of Savanur, chief of 
Rayadurga, chief of Budi etc... (011/5, XXIlIp.85, NOI Page 138) 

ಕೆಳದಿ ನೃಪವಿಜಯವು ಇಮ್ಮಡಿ ಬಸವಪ್ಪನಾಯಕನ ಕಾಲದ ಘಟನೆಯನ್ನು 
ಹೀಗೆ ವರ್ಣಿಸುತ್ತದೆ: 

ವ॥ ಇಂತು ಕೋಟಾತ್ರಯಂಗಳಂ ಸ್ವಾಧೀನಂಗೈಯಲ್‌ ಮದವಳಿದು ವೇಣುಪುರ 
ವರಕ್ಕೆಳಂದು ಸಂದರ್ಶನಂಗೆಯ್ದು ತನ್ನ ಸಂಸ್ಥಾ ನದ ಅರಭಾರ ಸುಖದುಃಖಾದಿ 
ವಿವರಣ೦ಗಳನುಸಿರ್ದುದೈನ್ಯೋಕ್ತಿಗಳ೦ ನುಡಿದಾ ತರಿಕೆರೆಯ ನಾಯಕನಂ 
ನಯೋಕ್ತಿಯಿ೦ ಮನ್ನಿಸಿ ಗಜಾಶ್ವ ವಸ್ತಾಭರಣಾದಿಗಳನಿತ್ತು ಸನ್ಮಾನಿಸಿ ಕಳುಪಿ ಸುಖದಿಂದ 
ರಾಜ್ಯ೦ಗೆಯ್ಯುತ್ತಮಿರ್ದನ೦ತುಮಲ್ಲದೆಯುಂ 

ಕ೦॥ ಹರಪುರದರಸನುಮಂ ಭಾ 

ಸುರತರಸವಣೂರ ಪತಿ ನವಾಬನ ಫೌಜಂ 

ಬರಿಸಿ ಬಹುಸೈನ್ಯಸಹಿತಂ 

ತೆರಳಿಸಿ ವರ ಸಬ್ಬುನೀಸ ಕೃಷ್ಣಪ್ಪನುಮಂ 

ವ। ಪದುಳಿಸಿಮಾಯಾಕೊಂಡದೆಡೆಯೊಳ್‌ಬಹುಸೈನ್ಯಸಮೇತನಾಗುತು 

ನ್ಗ ದದಿನಿದಿರ್ಚಿ ಮಾರ್ಮಲೆತು.. ವೊಳಪುಕ್ಕು ಪೊರ್ದದಾ 

ಇದು ಇಮ್ಮಡಿ ಬಸವಪ್ಪನಾಯಕನ ಕಾಲದಲ್ಲಿ ನಡೆದ ಘಟನೆಯನ್ನು 
ಉಲ್ಲೇಖಿಸುತ್ತದೆ. ಕೆಳದಿ ಇತಿಹಾಸದಲ್ಲಿ ಕ್ರಿಶ. ೧೬೯೭ ರಿಂದ ಕ್ರಿಶ. ೧೭೫೪ ರ 
ಅವಧಿಯಲ್ಲಿ ಅಂದರೆ ಮೊದಲನೆಯ ಬಸವಪ್ಪನಾಯಕ ಇಮ್ಮಡಿ ಬಸವಪ್ಪನಾಯಕ, 
ಇಮ್ಮಡಿ ಸೋಮಶೇಖರನಾಯಕನ ಕಾಲದಲ್ಲಿ ಕೆಳದಿ ಮತ್ತು ಸವಣೂರಿನ ನವಾಬರ 
ಜೊತೆ ಸಂಬಂಧವಿರುವುದು ಕಂಡುಬರುತ್ತದೆ. ಇದೇ ವೇಳೆಯಲ್ಲಿ ಅಂದರೆ ೧೭೨೯ 


ಲೋಚನ ದೀಪ್ತಿ | ೧೬೭ 


ರಿಂದ ೧೭೫೬ ರವರೆಗೆ ಸವಣೂರಿನ ನವಾಬರು ಶ್ರೀ ಕೂಡ್ಲಿ ಶೃಂಗೇರಿ ಸಂಸ್ಥಾ ಸ್ಥಾನಕ್ಕೆ 
ಇನಾಮು ಕೊಟ್ಟಿರುವ ಕುರಿತು ಅಲ್ಲಿಯ ದಾಖಲೆಗಳು ತಿಳಿಸುತ್ತವೆ. ಶ್ರೀ ಮಠದಲ್ಲಿ 
ನಂ.೧೯೭ರಿಂದ “೨೧೬ರ ವರೆಗೆ ಒಟ್ಟು ೨೦ ನಿರೂಪಗಳಿವೆ. ಇವರ ಫರ್ಮಾನುಗಳು 
ಪರ್ಶಿಯನ್‌ ಮತ್ತು ಮೋಡಿ ಮರಾಠೀ ಲಿಪಿಗಳಲ್ಲಿವೆ. 


ದಿಲೇರಜಂಗಿ ಎಂಬ ಪರ್ಶಿಯನ್‌ ಕಾವ್ಯದಲ್ಲಿ ಕೆಳದಿ ಮತ್ತು ಸವಣೂರು ಇತಿಹಾಸ 
ಸಂಬಂಧದ ಕುರಿತಂತೆ: 


ಕ್ರಿಶ.೧೭೬೩ ರಲ್ಲಿ ಹೃದರನು ಮೈಸೂರು ಅರಸರನ್ನು ಸರಿಸಿ, ತಾನೇ ಸುಲ್ತಾನನಾದ 
ಮೇಲೆ ಅವನಿಗೆ ತನ್ನ ರಾಜ್ಯವನ್ನು ವಿಸರಿಸ ಚತ ಅವನ ಕಣ್ಣು ಸವಣೂರು, 
ಕಡಪಾ ನಾ Es ಮೇಲಿತ್ತು ಹಾಗಾಗಿ ಅವನ ಸೈನ್ಯ ಮೊದಲು 
ಬಿದನೂರಿನತ್ತ ಹೊರಟಿತು. ಅಲ್ಲಿಯ ರಾಣಿ "ಚೆನ್ನ ಮನಿಗೆ ಹೈದರನನ್ನು ತಾನೊಬ್ಬಳೇ 
ಎದುರಿಸುವುದು ಸ ಸಾಧ್ಯವಿಲ್ಲವೆಂದು, ಸವಣೂರು “ಭಾ ಹವ "ಸಹಾಯವನ್ನು 
ಯಾಚಿಸಿದಳು. ತಕ್ಷಣವೇ ನವಾಬನು ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ! 


ಚಿಕ್ಕಮುಳಗುಂದದ. ಬಳಿ ನಿಲ್ಲಿಸಿದನು, bi ವಿವರ ಬರುತ್ತದೆ. ಅಬ್ದುಲ್‌ ' 


ತಟ ನು ಆಡಳಿತ ನಡೆಸುವ Wyn ಇವನು ಉತರ ಕವಾ ಟಕದ 
ಸೋಂದಾ (ಸ್ವಾದಿ) ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿದ್ದನಲ್ಲದೆ.5 ಚಿತ್ರದುರ್ಗದ ಮೇಲೆ 
ಏರಿ ಹೋಗಿದ್ದನು. ೧೭೪೧ರಲ್ಲಿ ಮಜೀದಖಾನ ಕ ಹಿರೇ ಮದಕರಿ ನಾಯಕನು 
ಆಳುವಾಗ ಅವನ ಮೇಲೆ ಏರಿ ಹೋಗಿದ್ದನು. ಕೆಳದಿ ಸಂಸ್ಥಾನದವರು ಬೇರೆ ಕೆಲವು 
ಸಂಸ್ಥಾನಿಕರೊಂದಿಗೆ ಸ ಸೇರಿಕೊಂಡು ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನ 
ಮಾಡಿದ್ದರು. ಕೆಳದಿ ಬಸಪುನಾಯಕನು ಸವಣೂರು, ಆನೇಗುಂದಿ, Me 
ಹರಪನಹಳ್ಳಿ ಪಾಳೆಯಗಾರರನ್ನು ಸೇರಿಸಿಕೊಂಡು ಮದಕರಿ ನಾಯಕನ ಮೇಲೆ 
೧೭೪೧ರಲ್ಲಿ ದಾಳಿ ಮಾಡಿ, ಅವನ ರಾಮಗಿರಿ ಕೋಟೆಯನ್ನು ವಶಪಡಿಸಿಕೊಂಡನು. 


| 


ಬಾ ಕು ರ್ಕ ಎ ಉಕ್ಯ್ಯೋಗ್ಫ್ಕೊ ಖು ಇಡಾ yy  %ಊಕಾ್‌«್‌ಾ 


ಆದರೆ ಹಿರೇ ಮದಕರಿ ನಾಯಕನು ಅವರೊಡನೆ ನನುನದಿಲದ ಹೋರಾಡಿ ಆ : 


ಕೋಟೆಯನ್ನು ಪುನರಾಕ್ರಮಿಸಿಕೊಂಡನು. ೧೭೪೮ರಲ್ಲಿ ಅಬ್ದುಲ್‌ ಮಜೀದಖಾನನನ್ನು 


ಒಳಗೊಂಡು ಈ ಪಾಳೆಯಗಾರರು ಮತ್ತೆ ಚಿತ್ರದುರ್ಗ ಸಂಸ್ಥಾನದ ಮೇಲೆ ದಾಳಿ : 


ಮಾಡಿ ಮಾಯಗೊಂಡ ಕೋಟೆಯನ್ನು "ವಶಪ ಗಿಯೇ. ಕಾಳಗದಲ್ಲಿ ಹಿರೇ : 


ಮದಕರಿ ನಾಯಕನು ಹರಪನಹಳ್ಳಿ ಫಾಳೆಯಸೆರನಾದ ಸೋಮಶೇಖರನಾಯಕನಿಂದ , 


ಗಾಯಗೊಂಡು ಸತ್ತನು. ಆದರೆ ಕ್ತ ಬಿಗ ಕಾವ್ಯ ದಲ್ಲಿ ಹಿರೇಮದಕರಿ ನಾಯಕನು, ' 
ಸವಣೂರು ನವಾಬ, ಅಬ್ದುಲ್‌ ಬಡು. ಗಾಯಗೊಳಿಸಿದ್ದರಿಂದ ಸತ್ತನು ' 
ಎಂದು ದಾಖಲಿಸ ಲಟಿದೆ. ಪಾ ಪ್ರಾಯಶಃ ನವಾಬರೇ ಬರೆಸಿದ ಈ ಕಾವ್ಯವು. 


ಅಬ್ದುಲ್‌ ಮಜೀದಖಾನನ ಕೀರ್ತಿನ್ನು ಹೆಚ್ಚಿಸ ಸಲು ಹೀಗೆ ಬರೆಸಿರುವ ಸಂಭ ವವರ" 


೧೬೮ | ಲೋಚನ ದೀಪ್ತಿ 


ಈ ಕೃತಿಯನ್ನು ಅವರ ಮನೆತನದವರೇ ಬರೆಸಿಕೊಂಡಿರುವುದರಿಂದ ಕೆಲ 
ಸಂದರ್ಭಗಳಲ್ಲಿ ಅತಿಶಯೋಕ್ತಿಯೂ ಕಂಡುಬರುತ್ತದೆ. ಕೆಲ ಘಟನೆಗಳು ಕೆಳದಿ 
ನೃಪವಿಜಯದಲ್ಲಿ ಹೇಳಿರುವ ಘಟನೆಗೆ ಸರಿಹೊಂದುವಂತಿವೆ. 


ಇಲ್ಲಿ ಉಲ್ಲೇಖಿಸಿರುವ ಚೆನ್ನಮ್ಮ ಬಹುಶಃ ವೀರಮ್ಮಾಜಿ ಆಗಿರಬೇಕು. ಏಕೆ೦ದರೆ 
ಆ ವೇಳೆಗೆ ರಾಣಿ ವೀರಮ್ಮಾಜಿ ಆಡಳಿತ ನಡೆಸುತ್ತಿದ್ದಳು. ಈ ವೀರಮ್ಮಾಜಿಯು 
ಸವಣೂರು ನವಾಬನ ಸಹಕಾರದಿಂದಲೇ ಹೈದರನನ್ನು ಮೊದಲು ಸೋಲಿಸಿದ್ದು 
ಕಂಡುಬರುತ್ತದೆ. ಹೈದರನ ಕಡೆಯ ಕಿರ್ಮಾನಿಯು ರಾಣಿ ವೀರಮ್ಮಾಜಿಯನ್ನು ಶ್ಲಾಘಿಸುತ್ತ 
ಮುಸ್ಲಿಮನನ್ನು ಸೋಲಿಸಲು ಮುಸ್ಲಿಮನ ಸಹಾಯವನ್ನು ಪಡೆದದನ್ನು ಶ್ಲಾಘಿಸಿದ 
ಇತಿಹಾಸವಿದೆ. ಇಲ್ಲಿ ಉಲ್ಲೇಖಿತಗೊಳ್ಳುವ ಬಾಗಳಿ ಸೋಮಶೇಖರನಾಯಕ ಕುರಿತಂತೆ 
ಪುಣೆ ಪತ್ರಾಗಾರದಲ್ಲಿ ಸಾಕಷ್ಟು ದಾಖಲೆಗಳಿರುವುದು ಕ೦ಡುಬರುತ್ತದೆ. ಮಾದರಿಗಾಗಿ 
ಒಂದನ್ನು ಇಲ್ಲಿ ಕೊಡಲಾಗಿದೆ. 


ಕೆಳದಿ ಮತ್ತು ಸವಣೂರು ಇತಿಹಾಸ ಸಂಬಂಧ ಗಾಢವಾದುದಾಗಿದ್ದು ಈ 
ಕುರಿತಂತೆ ಇನ್ನೂ ಹೆಚ್ಚಿನ ಸಂಶೋಧನೆ ಆಗಬೇಕಿದೆ. 


ಆಧಾರಗಳು 
೧.  ಕೆನೃವಿ, ಪುಟ. ೨೫೦, ಮೊದಲನೆಯ ಬಸವಪ್ಪನಯಾಕನ ಕಾಲ ಕ್ರಿಶ. ೧೬೯೭- 
೧೭೧೪ 


೨-೩ KNVP 117೨, Keladi Polity p 71, K.N.Chitnis, Karnataka Univer- 
sity, Dharwad 1974, Nayakas of Ikkeri p. 126 

೪. ಕೆನೃವಿ ಪುಟ; ೨೫೪-೨೫೫ 

Keladi Polity p.193, KN.pp.174, 178, 179, 182, 188 

೬. ಶ್ರೀಗೋವಿಂದ ಮೂರ್ತಿ ದೇಸಾಯಿಯವರ ಸವಣೂರಿನ ನವಾಬರು, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. ೧೯೯೯, ಇದರಿಂದ ಕೆಲ ಮಾಹಿತಿಯನ್ನು 


೨8 


ಪಡೆದಿದೆ. 
೭. ಸವಣೂರಿನ ನವಾಬರು; ಪುಟ;೩೯ 
೮... ಅದೇ ಪುಟ. ೨೬ 


೯, ಅದೇ ಪುಟ. ೨೬ 
೧೧ 


ಲೋಚನ ದೀಪ್ತಿ | ೧೬೯ 


*ಅರ್ಜನವಾಡದ ಶಿಲಾಲೇಖ 
- ಎಚ್‌. ದೇವಿರಪ್ಪ 


ಬಸವಣ್ಣನವರ ಜೀವನಚರಿತ್ರೆಯನ್ನು ತಿಳಿಯಬೇಕೆಂಬ ಘನ ಉದ್ದೇಶದಿಂದ, 
ಅನೇಕ ಇತಿಹಾಸಕಾರರು ವಿದ್ವಾಂಸರು, ಸಂಬಂಧಪಟ್ಟ ಶಾಸನ ಸಾಹಿತ್ಯವನ್ನು 
ಸಂಗಹಿಸುತ್ತಿದ್ದಾಗ ಮೊದಲು ದೊರಕಿದುದೆ೦ದರೆ ಅರ್ಜುನವಾಡದ ಶಿಲಾಶಾಸನವೇ. 
ಅದು ಪ್ರಕಟವಾದುದು ಕ್ರಿಶ.೧೯೨೮ರಲ್ಲಿ, "ಶಿವಾನುಭವ' ತ್ರೈಮಾಸಿಕದಲ್ಲಿ. ಆಗ ಶರಣ 
ಸಾಹಿತ್ಯದ ಅಭಿಮಾನಿಗಳಿಗಾದ ಆನಂದ ಅಷ್ಟಿಷ್ಟಲ್ಲ. ಅಂದಿನಿಂದ ಇಂದಿನವರೆಗೆ 
ಅದರೊಳಗಿನ ಒಂದು ಕಂದ ಪದ್ಯವನ್ನು ಪ್ರಸಾರಿಸುವ ಕಾರ್ಯ ನಡೆದೇ ಇದೆ. 


ಈ ಶಾಸನ ಹುಟ್ಟಿದುದು ಕ್ರಿಶ.೧೨೬೦ರಲ್ಲಿ ಎಂದು ಹೇಳಲಾಗಿದೆ. ಯಾದವ 
ವಂಶದ ಕನ್ನರನು “ದೇವಗಿರಿಯ ನೆಲೆವೀಡಿನೊಳು” ರಾಜ್ಯವಾಳುತ್ತಿದ್ದಾಗ ಆತನ ಕೈ- 
ಕೆಳಗೆ ಅಧಿಕಾರಿಯಾಗಿದ್ದ ಚಾವು೦ಡನೂ ಆತನ ಮನದನ್ನನಾದ ನಾಗನೂ ಕವಿಳಾಸಪುರದ 
ಹಾಲಬಸವಿ ದೇವರು ಎ೦ಬ ವೀರವ್ರತಿಗಳಿಗೆ ಕೆಲವು ಗ್ರಾಮಗಳನ್ನು ಉಂಬಳಿ ಬಿಟ್ಟ 
ಸಂಗತಿ ಆ ದಾನಶಾಸನದಲ್ಲಿದೆ. ಪ್ರಾಸಂಗಿಕವಾಗಿ ಬಸವನ್ನನವರ ಹೆಸರೂ ಅಲ್ಲಿ 
ಉಲ್ಲೇಖಿಸಲ್ಪಟ್ಟಿರುವುದರಿಂದ ಅದಕ್ಕೆ ಪ್ರಾಶಸ್ತ್ಯ ಬಂದುದು." ಅದರಲ್ಲಿರುವ ವಿಷಯವನ್ನು 
ಅದೇ ಕ್ರಮದಲ್ಲಿ ಹೀಗೆ ಸಂಗ್ರಹಿಸಬಹುದು. 

೧. "ನಮಸ್ತುಂಗ ಶಿರಶ್ಚುಂಬಿ' ಎಂದು ಆರಂಭವಾಗುವ ಮಂಗಳ ಶ್ಲೋಕ. 

೨. ಕಲ್ಲಿನಾಥದೇವರ ಸೊತ್ರವನ್ನೊಳಗೊಂಡಿರುವ ಒಂದು ಕನ್ನಡ ವೃತ್ತವಿದ್ದು ಅದರಲ್ಲಿ 
ಛಂದೋ ದೋಷಗಳಿವೆ. 

೩. “ಶ್ರೀಮತ್ತರದವಾಡಿ ಮಧ್ಯಗ್ರಾಮ ಬಾಗವಾಡಿ ಪುರವರಾಧೀಸ್ತರ ಮಾದಿರಾಜನ 
ತನೂಜ೦ ಬಸವರಾಜನ ಮಹಿಮೆಯೆಂತೆಂದೊಡೆ” ಎಂಬ ಗದ್ಯ, ಅನಂತರ 
ಬವಣ್ಣನವರನ್ನು ಕುರಿತ ಒಂದು ಕಂದ ಪದ್ಯ. 


* (ಲೋಚನ-ಸಂಪುಟ-೯, ಸಂಚಿಕೆ-೧. ೧೯೯೬) 


೧೭೦ | ಲೋಚನ ದೀಪ್ತಿ 


ಯಾದವ ಕನ್ನಡ ದೇವನ ವಂಶಾವಳಿ, ಅವನ ಶೌರ್ಯ ಸಾಹಸಗಳು 
ಬಿರುದಾವಳಿಗಳು. 

ಕನ್ನರನ ಪಾದಪದ್ಮೋಪಜೀವಿಯಾದ ಚಾವುಂಡನ ವಂಶಾವಳಿ ಮತ್ತು 
“ಪಾರ್ವತಿವಲ್ಲಭಚರಣಸರೋಜದ್ದಯಾಮೋದಭ್ರಿಂಗ"ನಾಗಿದ್ದ ಆತನ ಗುಣಶೀಲ 
ಎದ್ಯಾವಿವೇಕಗಳ ನಿರೂಪಣೆ 

ಚಾವುಂಡನ “ಮನ್ನದನ್ನ” ನೂ “ಅಖಿಳನಿಯೋಗಿ”ಯೂ ಆಗಿದ್ದ ನಾಗರಾಜನ 
ಪ್ರಸ್ತಾಪ. ಆತನನ್ನು “ತ್ಯಾಗಗುಣಕ್ಕೆ ತಾಯ್ವನೆ” “ಪಂಡಿತ ಪಾರಿಜಾತ”, “ಜನಾರ್ಧನನ 
“ಭಕ್ತಿ ಪ್ರಭವಾನುರಾಗ'' ಎಂದು ಮುಂತಾಗಿ ಪ್ರಶಂಸಿಸಲಾಗಿದೆ. 

ದಾನ ಪರಿಗಹ ಮಾಡಿದ ಹಾಲಬಸವಿ ಮುನೀಶನ ವಂಶಾವಳಿ- ಇದು ಈ 
ಶಾಸನದ ಬಹು ಮುಖ್ಯಭಾಗ ಮತ್ತು ವಾದಗಸ್ತ ಸಂಗತಿಗಳುಳ್ಳದು. 


ಸಂಗನ ಬಸವನ ಅಗ್ರ (ಜ) 

ಲಿಂಗೈಕಂ ದೇವರಾಜ ಮುನಿಪನ ತನಯಂ 

ಜಂಗಮ ಪರುಸಂ (ಬಸವ?) ರ 

ಸಂಗಂ ಪ್ರಿಯಸುತನೆನಿಪ್ಪ ಕಲಿದೇವರಸಂ 

ಕಲಿದೇವ ಮುನಿಪನಾತ್ಮಜ 

ಸಲೆ ಮೂಜಗದೊಳಗೆ ಮೆಜ್‌ವ ಮಾನವ ದೇವಂ 

ಗೆಲಿದಂ ಅಸನ ಬೆಸನವಂ 

ಛಲರಧಿಹಂಹಾಲ ಬಸವಿ ದೇವ ಮುನೀಸಂ 

ಸ್ವಸ್ತಿ ಸಮಸ್ತ ಭುವನಾಶ್ರೆಯ೦ ಮಹಾಮಹೇಶ್ವರಂ ಕವಿಳಾಸಪುರವರಾಧಿಶ್ಚರರುಂ 
ಸುವ೦ರ್ಣ ವ್ರಿಷಭಧ್ದಜ ತೇಸದ್ಧಿ ಪುರಾಥ ಪಾದರ್ಚಕರು೦ ಮಹಾಲಿಂಗ ಜಂಗಮ 
ಪ್ರಸಾದನಿಯತರು೦ ಸಮಯಭಕ್ತಿ ಸಂಪನ್ನ ಬಸವರಾಜನನ್ಹಯರುಮಪ್ಪ 
ತಪಚಕ್ರವರ್ತಿ ವೀರವ್ರತಿ ಹಾಲಬಸವಿದೇವಂಗೆ" ಎಂದಿದೆ. 

ದಾನವೀಯಲು ನಿರ್ಧರಿಸಿದ ಸಂದರ್ಭವನ್ನು ಕುರಿತ ಲೇಖನವಿದು; “ಆ 
ಮಹಾಪ್ರಧಾನ೦ ಅಟ್ಟರಾಜ್ಯ ಪ್ರತಿಷ್ಠಾಚಾರ್ಯನುಮಪ್ಪ ನಾಗರಸರು ಸಕವರುಷಂ 
ಸಾಸಿರದ ನೂಅ ಯೆಂಭತ್ತಯೆರಡನೆಯ ಸಿದ್ದಾರ್ಥಿ ಸಂವಛರದ ಚೈತ್ರ ಬಹುಳ 
ಅಮಾಸೆ ಸೂರ್ಯಗಹಣದಲ್ಲಿ ಪುಲಿಗಿಜಿಯ ಸೋಮನಾಥ ದೇವರ ಸಂನಿಧಿಯಲ್ಲಿ 
ಆ ಚೌಡಿಸೆಟ್ಟಿಯರ್‌ ತೀರ್ಥವಿಶೇಷಮಂ ಬೆಸಗೊಳಲು ನೂಲೆ ನಾಡೊಳಗಿನ 
ಕವಿಳಾಲಸ ತೀ(ರ್ತೃಂ) ನಾಲ್ಕು ಯುಗದ ಪುರಾಣೋಕದಿಂದ ಬಂದ 
ಕ್ಷತ್ರವೆಂತೆಂದಡೆ” 


ಲೋಚನ ದೀಪ್ತಿ | ೧೭೧ 


೧೦. 


೧೧. 


ಕ್ಷೇತ್ರ ಮಾಹಾತ್ಮ; “ಕ್ರಿತದಲ್ಲಿ ಕವಿಳಾಸಮುನಿ ಕವಿಳಾಸನಾಥ [;] ತ್ರತೆಯಲ್ಲಿ 
ಸವಿ Hp ಅಂಕನಾಥ [;] ದ್ವಾಪರದಲ್ಲಿ ಮಹಾರಾಜಮುನಿ 
ಮಹಾಲಿಂಗದೇವ!;] ಕಲಿಯುಗದಲ್ಲಿ ಕಲರಾಜಮುನಿ ಕಲಿದೇವನಾಮ [] ಇ 
ಮುನಿಮುಕ್ಷ ಸಮಸ್ತ ಗಣೇಸ್ವ [ರ] ರು ಆರಾಧಿಸಿ ಸಾಲೋಕ್ಕ ಸಾಮೀಪ್ಯ 
ಸಾಯಜ್ಜಮಂ ಪಡೆದರು. ಆ ದೇವರಿಗೆ ಅಂಕನಾಥ ವೆಸರಿಂ” ಮಾಂಧಾತ 
ಚಕ್ರವರ್ತಿಗಳು ಬಿಟ್ಟ ಧರ್ಮ ಎಂಬುದನ್ನು ಚೌಡಿಸೆಟ್ಟಿಯರು ಕೇಳಿ 
ತಿಳಿದುಕೊಂಡರು. ಹೇಳಿದವರಾರೋ ಗೊತ್ತಾಗುವುದಿಲ್ಲ. 


ದತ್ತಿಯ ವಿವರಗಳು: "ಪು [ನಾ] ನಾಗರಸರು ತಾವು ಏಕಸ್ನ ವಾಗಿ 
ಕವಿಳಾಸಪುರದೊಳಗೆ ಸ್ವಯಂಭು ಮಲ್ಲಿಕಾರ್ಜುನ ಸ೦ಗಮೇಸ್ವರ, ನಾಗೇಶ್ವರ 
ಈ ಮೂಖು ಲಿಂಗಕಂ (ದಾನದ ವಿವರ ಇದೆ) .. ಸರ್ವಬಾಧೆ ಸರ್ವ ಸಮಸ್ಕಮಂ 
ಮಾಡಿ ಚವುಡಿ ಸೆಟ್ಟಿಯರು ನಾಗರಸರು ಯತಿರಾಯ ಹಾಲಬಸವಿ ದೇವಂಗೆ 
ಪೂರ್ವದತ್ತವೆಂದು ನಾಲ್ಕು ಗ್ರಾಮಗಳನ್ನು ಧಾರಾಪೂರ್ವಕಂ ಮಾಡಿಕೊಟ್ಟರು. 


ಮುಗಿವು: “ಕವಿಳಾಸಪುರವೆ ಸಾಸನದವನೆ, ಬಸವರಾಜನೆ ಸಾಸನಿಕನೆಂದು 
ಮುಭಯ ನಾನಾದೇಸಿ ಮುಂಮುರಿ ದಂಡ೦ಗಳು ಕಾವ ಸಾಸನ' 


- ಇಷ್ಟು ಶಾಸನೋಕ್ತ ವಿಷಯ. ಇದು ಎಲ್ಲ ಶಾಸನಗಳಂತಿಲ್ಲ ಎನ್ನಿ ಸುತ್ತದೆ. 


ಏಕೆಂದರೆ, ಹದಿಮೂರು ಹದಿನಾಲ್ಕನೆ ಶತಮಾನದ ಕನ್ನಡ ದಾನ ಶಾಸ ನಗಳ ಕ 
ಲಕ್ಷಣಗಳು ಇದರಲ್ಲಿಲ್ಲ. ಆ ಕಾಲದ ದಾನ ಶಾಸನಗಳ ವಿಷಯಾನುಪೂರ್ವಿ, 
ಸಾಮಾನ್ಯವಾಗಿ ಈ ಕೆಳಗೆ ಹೇಳಿರುವಂತಿರುತ್ತದೆ: 


(). 
ಹ 
೩. 


ಮಂಗಳ ಶ್ಲೋಕ 

ಇಷ್ಟ ದೈವದ ಸ್ತುತಿ 

ಆ ಸಮಯದಲ್ಲಿ ರಾಜ್ಯವಾಳುತ್ತಿದ್ದ ಅರಸರ (ಅಥವಾ ಸಾಮಂತ, ಮಾಂಡಲಿಕ, 
ಮಂತ್ರಿಗಳ) ವಂಶಾವಳಿ, ಬಿರುದು ಶೌರ್ಯ, ಸಾಹಸ ಔದಾರ್ಯಾದಿ ಸದ್ಗುಣಗಳು 
ದಾನ ಕೊಟ್ಟ ಕಾಲ, ದೇಶ, ಸ್ಥಳನಾಮ 

ದಾನವನ್ನು ಪರಿಗ್ರಹಿಸಿದವರ ಕುಲಗೋತ್ರಗಳು, ವಂಶಾವಳಿ ಅಥವಾ ಪಟ್ಟಾವಳಿ, 
ಅವನ ಗುಣವಿಶೇಷಗಳು. ದಾನ ಪಡೆಯುವುದು ಒಂದು ಸಂಸ್ಥೆಯಾಗಿದ್ದರೆ 
ಅದರ ವರ್ಣನೆ 

ದಾನವಿತ್ತ ಗ್ರಾಮದ ಅಥವಾ ಭೂಮಿ ಇತ್ಯಾದಿಗಳ ವಿವರ 

ದಾನ ಪಾಲಿಸಿದವನಿಗೆ ಪುಣ್ಯವೂ ಅಳಿದವನಿಗೆ ಪಾಪವು ಬರುವುದೆಂಬುದನ್ನು 


೧೭೨ | ಲೋಚನ ದೀಪ್ತಿ 


ಸೂಚಿಸುವ, ಒಂದೊಂದು ಕಡೆ ದಾನವನ್ನು ಅಳಿದವನಿಗೆ ಶಪಿಸುವ ವಾಕ್ಯಗಳು 

ಅಥವಾ ಪದ್ಯಗಳು 
೮. ದಾನ ಶಾಸನ ಬರೆದವರ ಮತ್ತು ಕಂಡರಿಸಿದರ ಹೆಸರುಗಳು 

ಇವುಗಳಲ್ಲಿ ಕೆಲವು ಭಾಗಗಳು ಅನೇಕ ಶಾಸನಗಳಲ್ಲಿರುವುದಿಲ್ಲ. ಮುಖ್ಯ ಭಾಗಗಳು 
ಇದ್ದೇ ತೀರಬೇಕು. ಆದರೆ ಅರ್ಜುನವಾಡದ ಶಾಸನ ಈ ಸಾಮಾನ್ಯ ನಿಯಮಕ್ಕೆ 
 ಹೊರತಾಗಿದೆಯೋ ಏನೋ ಎನಿಸುತ್ತಿದೆ. ಬಸವಣ್ಣನವರನ್ನು ಬಸವರಾಜ, ಸಂಗನಬಸವ, 
ಬಸವರಸ ಎಂದು ಮುಂತಾಗಿ ಐದು ಕಡೆ ಹೆಸರಿಸಿರುವುದೂ ಈ ಶಾಸನವು ಸಾಚಾವೋ 
ಕೂಟಶಾಸನವೋ ಎ೦ಬ ಸಂದೇಹಕ್ಕೆ ಮೂಲ. ಶಾಸನದ ಕೊನೆಯಲ್ಲಿ 
ಅದನ್ನಳಿಯುವವರಿಗೆ ಪಾಪ ಶಾಪಗಳ ಬೆದರಿಕೆ ಹಾಕುವುದು ಸಾಮಾನ್ಯ ಇಲ್ಲಿ “ನಾನಾದೇಶಿ 
ಮುಂಮರಿ ದಂಡಂಗಳು ಕಾವ ಶಾಸನ” ಎ೦ದು ಮಾತ್ರ ಬರೆಸಿರುವುದು ಆ ಸಂದೇಹವನ್ನು 
ಇನ್ನಷ್ಟು ಬಲಗೊಳಿಸುವುದು. 


ಆದುದರಿಂದ ಈ ಶಾಸನವನ್ನು ಹಲವು ನಿಟ್ಟುಗಳಿ೦ದ ನಿರೀಕ್ಷಿಸಿ ಪರೀಕ್ಷಿಸಿ 
ಸಂಶಯ ನಿವಾರಣೆ PE ಅನಂತರ ಇದರ ಗುಣಮೌಲ್ಯಗಳನ್ನು 
ನಿರ್ಧರಿಸಬೇಕಾಗುತ್ತದೆ. ಇದರಲ್ಲಿ ಒಟ್ಟು ಎಂಬತ್ತು ಪಂಕ್ತಿಗಳಿವೆ. ಮೊದಲ ಮೂವತ್ತು 
ಪಂಕ್ತಿಗಳ ಶೈಲಿ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ಇನ್ನುಳಿದ ಭಾಗದ ಶೈಲಿ ಶುಷ್ಠವಾಗಿದೆ. 
ಭಾಷೆ ಅನೇಕ ದೋಷಗಳನ್ನೊಳಗೊಂಡಿದೆ. ಪೂರ್ವಾರ್ಧದ ಚಾವುಂಡ ಉತ್ತರಾರ್ಧದಲ್ಲಿ 
ಚೌಡಿಸೆಟ್ಟಿಯಾಗಿದ್ದಾನೆ. ದಾನಿಗಳಲ್ಲೊಬ್ಬನಾದ ನಾಗರಸನು ಆದಿಭಾಗದಲ್ಲಿ “ಚಾವುಂಡನ 
ಮನದನ್ನ” “ಅಖಿಳನಿಯೋಗಿ” ಮಾತ್ರ ಆಗಿರುವನು. ಅದೇ ನಾಗ” ಉತ್ತರಭಾಗದಲ್ಲಿ 
“ಮಹಾಪ್ರಧಾನ” "ಜಟ್ಟರಾಜ್ಯ ಪ್ರತಿಷ್ಠಾಚಾರ್ಯ''. ದಾನ ಕೊಡುವ ಸಂದರ್ಭವನ್ನು 
ನಿರೂಪಿಸುವ ಗದ್ಯ ತುಂಬ ಸಸ ಗ್ರಾಮ್ಯವೂ ಆಗಿರುವುದು. ಶಾಸನಗಳನ್ನು 
ಕಂಡರಿಸುವವರು ಸಾಧಾರಣವಾಗಿ ವಿದಾ ವಂತರಾಗಿರುವುದಿಲ್ಲವೆಂದೂ ಆದುದರಿಂದ 
ಅಲ್ಲಿನ ವ್ಯಾಕರಣ ದೋಷಗಳನ್ನೂ ಛಂದೋದೋಷಗಳನ್ನೂ ಲೆಕ್ಕಕ್ಕೆ 
ತೆಗೆದುಕೊಳ್ಳಬಾರದೆಂದೂ ತಜ್ಞರು PAN ಈ ದೋಷಗಳನ್ನು ಮರೆತು 


ಇನ್ನುಳಿದ ವಿಷಯಗಳನ್ನು ಪರಿಶೀಲಿಸೋಣ. 

ಹಾಲಬಸವಿದೇವರು ಕೆಲವು ಗ್ರಾಮಗಳನ್ನು ಉಂಬಳಿ ಉತ್ತಾರಗಳನ್ನೂ 
ಪಡೆಯವರಪಫ್ತೆ ಅವನ್ನವರು ಹೊಸದಾಗಿ ಪಡೆಯಲಿಲ್ಲ. ಶಾಸನದಲ್ಲಿಯೇ ಹೇಳಿರುವಂತೆ, 
ಅವುಗಳಲ್ಲಿ ಬಹುಪಾಲು, ಅಂದರೆ, ಅಂಕವಲ, ತಲವಿರ್ತಿ, ಕೊತ್ತಸಿಕುರವನಿಗೆ-ಈ 
ಗ್ರಾಮಗಳು ತ್ರೇತಾಯುಗದಲ್ಲಿ ಮಾಂಧಾತ ಚಕ್ರವರ್ತಿ ಕೊಟ್ಟ ವೃತ್ತಿಗಳು: “ಆ ದೇವರಿಗೆ 
ಅಂಕನಾಥವೆಸರಿಂ'' ಬಿಟ್ಟಂಥವು. ಮತ್ತೆ ಆ ನಾಲ್ಕು "ಪಟ್ಟಣ' ಗಳನ್ನೇ ಜೌಡಿಸೆಟ್ಟ 


ಲೋಚನ ದೀಪ್ತಿ | ೧೭೩ 


ನಾಗರಸರು ಕವಿಳಾಸಪುರದ “ಮಲ್ಲಿಕಾರ್ಜುನ ಸಂಗಮೇಶ್ವರ, ನಾಗೇಶ್ವರ-ಈ ಮೂಯು 
ಲಿ೦ಗಕ೦ ಅಂಗಭೋಗ ರಂಗಭೋಗ ಜೀರ್ಣೋದ್ಧಾರಕಂ ಪಾರಣಿಯ 
ಜ೦ಗಮಾರಾಧನೆಗಂ” “ಪುನರ್ದತ್ತವೆಂದು ಧಾರಾಪೂರ್ವಕಂ ಮಾಡಿಕೊಟ್ಟರು ಎಂದು 
ಅದೇ ಶಾಸನದಲ್ಲಿ ಹೇಳಿದೆ. ಹಾಗಾದರೆ ಕೃತತ್ತೇತ ದ್ವಾಪರ ಕಲಿಯುಗಗಳಲ್ಲಿ ಬೇರೆ 
ಬೇರೆ ಹೆಸರುಗಳಿಂದ ಪೂಜಿಸಿಕೊಂಡ ಕವಿಳಾಸನಾಥನಿಗೆ “ಅ೦ಕನಾಥವೆಸರಿಂ” ಕೊಟ್ಟ 
ದತ್ತಿಯನ್ನು ಹಿಂದೆಗೆದುಕೊಂಡು ಬೇರೆ ದೇವರುಗಳಿಗೆ ಕೊಟ್ಟರು ನ್‌ 
ತಿಳಿದುಕೊಳ್ಳಬೇಕೆ? ಚೌಡಿಸೆಟ್ಟಿ ನಾಗರಸರು ಇಬ್ಬರೂ ಸೇರಿ ಹ ಮಾಡಿಕೊಟ್ಟ 
ದತ್ತಿಯನ್ನು '-ಚಾಡಿಸೆಟ್ಟಿಯರ “ನಿರೂಪದಿಂ” ನಾಗರಸರು “ಈ ಧರ್ಮಕೆ ಈ ವಿವರವೆಂದು” 
ದತ್ತಿಯ "ಕ ಭಾಗವನ್ನು ಮಲ್ಲೇಶ್ವರ ದೇವರಿಗೆ, ನಾಗೇಶ್ವರನಿಗೆ, ಸ೦ಗಮೇಶ್ವರನಿಗೆ, 
ಪಾರಣಿಯ ಜಂಗಮಾರಾಧನೆಗೆ, ಗೊತ್ತುಮಾಡುವರು. ಅಲ್ಲಿಯೂ ಅಂಕನಾಥನ ಹೆಸರಿಲ್ಲ. 
ಮೇಲಾಗಿ, ಆ ಮೂರು ದೇವರುಗಳಿಗೂ ಹಾಲಬಸವಿ ದೇವರಿಗೂ ಏನು ಸಂಬಂಧ, 
ಅದೂ ಗೊತ್ತಾಗದು. ಶಾಸ ಸನ ಸಿಕ್ಕಿದುದು ಅರ್ಜುನವಾಡದ ಹಾಲಶಂಕರಲಿಂಗ 
ದೇವಸ್ಥಾನದಲ್ಲಿ. ಕವಿಳಾಸಪುರದ Hu ದೇವಸ್ಥಾನದಲ್ಲಿರಬೇಕಾದ ಆ ಶಾಸನ 
ಅರ್ಜುನವಾಡಕ್ಕೇಕೆ, ಹೇಗೆ ಹೋಯಿತೋ ಗೊತ್ತಾಗುವುದಿಲ್ಲ. 


ಚೌಡಿಸೆಟ್ಟಿ ನಾಗರಸರು ಕವಿಳಾಸಪುರದ ಮೂರು ದೇವರುಗಳಿಗೂ ಪಾರಣೆ 
ಬ ಎದ ಎ "ವೃತ್ತಿ ಬಿಡಬೆಕೆಂದು ನಿರ್ಧರಿಸಿದ್ದು ಪುಲಿಗೆರೆಯ ಸೋಮನಾಥನ 
ಸ _ಧಿಯಲ್ಲಿ. ಅವರಿಬ್ಬರೂ ಪ ಪುಲಿಗೆರೆಗೆ ಹೋದುದು “ಸಕವರುಷಂ ಸಾಸಿರದ ನೂಜಿ 
ಎ೦ಬತ್ತಯೆರಡನೆಯ "ಸಿದ್ಧಾರ್ಥಿ ಸಂವಛರದ ಚೈತ್ರ ಬಹುಲ ಅಮಾಸೆ ಸೋಮವಾರ 
ಸೂರ್ಯಗ್ರಹಣ' 'ದ ದಿನ. ಅಂದೇ ಅಲ್ಲಿಯೇ ಮ್ತ "ನೂಲೆ ನಾಡೊಳಗಿನ ಕವಿಳಾಸ 
ತೀರ್ಥ” ದ ಮಹಾತ್ಮ್ಯವನ್ನು ಕೇಳಿ ತಿಳಿದುಕೊಂಡುದು. ಅನಂತರ ಕವಿಳಾಸ ಪುರಕ್ಕೆ 
ಬಂದು" ಇತೋ ಕುಸಿ ಪೂರ್ವದತ್ತವೆಂದು ಸ ! 
ಮಾಡಿಕೊಟ್ಟುದು. ಕೊಟ್ಟ ದಿನ ಯಾವುದೆಂಬುದು ಶಾಸನದಿಂದ ಗೊತ್ತಾಗುವುದಿಲ್ಲ. 
ದಾನ ಶಾಸನಗಳಲ್ಲಿ ಸಾಧಾರಣವಾಗಿ ದಾನವಿತ್ತ ದಿನ, ವಾರ, ತಿಥಿ, ತಿಂಗಳು, ಸ೦ವತ್ತರ 
ಮುಂತಾದ ವಿವರಗಳಿರುತ್ತವೆ. ಇಲ್ಲಿ ಬೇರೊಂದು ಘಟನೆಗೆ ಸ೦ಬ೦ಧಿಸಿದ ತೇದಿಯ 
ಪ್ರಸ್ತಾಪವಿದೆ. 
ಇನ್ನು, ದಾನ ಸ್ವೀಕಾರ ಮಾಡಿದ ಹಾಲಬಸವಿದೇವ ಮುನಿಪನು ನಿಜವಾಗಿಯೂ 
ಕಲ್ಯಾಣದ ಬಸ ಸವನ್ನನವರ ಅಣ್ಣನ ಮೊಮ್ಮಗನೇ ಎಂಬ ಪ್ರಶ್ನೆ. ಬಸವಣ್ಣನವರು, 


ಉಳ್ಳವರು ಶಿವಾಲಯವ ಮಾಡುವರು 
ನಾನೇನ ಮಾಡುವೆ ಬಡವನಯ್ಯ 


೧೭೪ | ಲೋಚನ ದೀಪ್ತಿ 


ಎನ್ನ ಕಾಲೇ ಕಂಭ ದೇಹವೆ ದೇಗುಲ 
ಶಿರವೆ ಹೊನ್ನ ಕಳಸವಯ್ಯ 

ಕೂಡಲ ಸಂಗಮ ದೇವ ಕೇಳಯ್ಯ 
ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ 


- ಎಂದು ಸ್ಥಾವರಲಿಂಗಾರಾಧನೆಯನ್ನು ಪರಿಹಾಸ್ಕ ಮಾಡಿದ್ದಾರೆ. ಅವರ 
ಬಳಗದವರಾದ ಅನೇಕ ವಚನಕಾರರು "ಗುಡಿಯ ಲಿಂಗ'ವನ್ನು ಪೂಜಿಸುವುದನ್ನು 
ಅತ್ಯಂತ ಕಟುವಾದ ಮಾತಿನಲ್ಲಿ ಖಂಡಿಸಿರುವುದು ಸುಪ್ರಸಿದ್ಧ ಸಂಗತಿ. 
“ಬಸವರಜನನ್ಹಯರುಂ'' ಎಂದು ಹೇಳಿಕೊಂಡಿರುವ ಹಾಲಬಸವಿದೇವ ಮುನಿಪನು” 
ಶಿವ ದೇವಾಲಯಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ದತ್ತಿ ಸ್ವೀಕಾರ 
ಮಾಡಿದನೆಂಬುದನ್ನು ನಂಬುವುದು ಹೇಗೆ? ಮಂಡಗೆಯ ಮಾದಿರಾಜನಿಗೆ 
ದೇವರಾಜನೆಂಬ ಇನ್ನೊಬ್ಬ ಮಗನಿದ್ದನೆಂದು ಯಾವ ಒಂದು ಗಂಥದಲ್ಲಿಯೂ 
ಹೇಳಿರುವುದಿಲ್ಲ. ಬೇರೆ ಯಾವ ಶಾಸನವೂ ಹೇಳಿಲ್ಲ. ಇದೇ ಶಾಸನದ ಆದಿಭಾಗದಲ್ಲಿ 
ಶ್ರೀಮತ್ತರದವಾಡಿ ಮಧ್ಯಗ್ರಮ ಬಾಗವಾಡಿ ಪುರವರಾಧೀಶ್ವರ ಮಾದಿರಾಜನ ತನೂಜ೦ 
ಬಸವರಾಜನ “ಮಹಿಮೆಯೆಂತೆಂದೊಡೆ'' ಎಂದು ಮಾತ್ರ ಇರುವುದು. ದೇವರಾಜನ 
ಹೆಸರಿಲ್ಲ. ಆದುದರಿ೦ದ ಶಾಸನೋಕ್ತ ದೇವರಾಜನು ಬಸವಣ್ಣನವರ ಅಣ್ಣನಹುದೋ 
ಅಲ್ಲವೋ ಸಂಶಯ. “ಬಸವರಾಜನ ಮಹಿಮೆಯೆಂತೆಂದೊಡೆ'' ಎಂದು, ಅವನ 
ಮಹಿಮೆಯನ್ನು ಹೇಳುವುದನ್ನೇ ಮರೆತಿದ್ದಾನೆ “ಶಾಸನಿಗ ಬಸವಣ್ಣ". 


ಹೀಗೆ ಈ ಶಾಸನದಲ್ಲಿ ಪೂರ್ವಾಪರ ವಿರೋಧಗಳಿವೆ; ಇದರ ಉತ್ತರ ಭಾಗದಲ್ಲಿ 
ಅನೇಕ ವ್ಯಾಕರಣ ದೋಷಗಳಿವೆ; ಅಪಶಬ್ದಗಳಿವೆ. ಬಸವಣ್ಣನವರ ಉದಾತ್ತ ವಿಚಾರಗಳಿಗೆ 
ತೀವ್ರ ವಿರೋಧವಾದ ಅಂಶಗಳನ್ನೊಳಗೊಂಡಿದೆ ಇದು. ಶಾಸನ ರಚನಾ ಪದ್ಧತಿಗೆ 
ಅನುಗುಣವಾಗಿಲ್ಲ. ಆದುದರಿಂದ ಜಿ ಶಾಸನದಲ್ಲರುವ ವಿಷಯಗಳ ಸತ್ಯಾಸತ್ಯತೆಗಳ 
ಬಗೆಗೆ ಪುನರಾಲೊಚನೆ ಅಗತ್ಯವಾಗಿರುವುದು. 


* ಬೆಳಗಾ೦ ಜಿಲ್ಲೆಯ ಹುಕ್ಕೇರಿ ಎಂಬ ಗ್ರಾಮಕ್ಕೆ ಎರಡು ಕಿಲೋ ಮೀಟರ್‌ 
ದೂರದಲ್ಲಿರುವ ಅರ್ಜುನವಾಡ ಗಾಡಿ ಇ ದೇವಸ್ಥಾನದಲ್ಲಿದ್ದ ಶ್ರ 
ಶಾಸನದ ಕಲ್ಲನ್ನು ಬಾಗೇವಾಡಿಗೆ ತಂದು ತಾಲೂಕ್‌ ಕಛೇರಿಯಲ್ಲಿ ಜೋಪಾನ ಮಾಡಿ 
ಇಡಲಾಯಿತು. ಮತ್ತೆ ಈಗ್ಗೆ ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಎಶ್ವವಿದ್ಯಾಲಯದ 
ಕನ್ನಡ ಸಂಶೋಧನ “ಸಂಸ್ಥೆಗೆ ಸಾಗಿಸಿದೆ. ಆದ್ದರಿಂದ ಈ ಓಡಾಡುವ ಶಾಸನದ ಮಹತ್ವ 

ಇನ್ನಷ್ಟು ಹೆಚ್ಚಾಯಿತು. ಇದರಲ್ಲಿ ಏನಿದೆ "ಎಂಬುದನ್ನು ತಿಳಿಯಲು ಮತ್ತೆ ಮತ್ತೆ 
ಪರೀಕ್ಷಿಸ ಸುವುದು ಸ್ವಾಭಾವಿಕವೆ. 


0೧0 


ಲೋಚನ ದೀಪ್ತಿ | ೧೭೫ 


*ಮಹಾರಾಷದ ಕನಡ ಶಾಸನಗಳಲ್ಲಿ ಸಿದ್ದರಾಮ 
ಪ್ರಾ ನಲ್ಲು ಸ್‌ 


- ಡಾ. ಜಿ.ಎನ್‌. ಉಪಾಧ್ಯ 


ಹನ್ನೆರಡನೆಯ ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟ 
ಆ ಕಾಲಖಂಡದಲ್ಲಿ ಆಗಿ ಹೋದ ಪ್ರಮುಖ ಶರಣರಲ್ಲಿ ಸೊನ್ನಲಿಗೆಯ ಸಿದ್ಧರಾಮನೂ 
ಒಬ್ಬ. ಬಸವಣ್ಣ, ಪ್ರಭುದೇವ, ಚನ್ನಬಸವಣ್ಣ ಮೊದಲಾದ ಶಿವಶರಣರ ಸಮಕಾಲೀನನಾಗಿ 
ಈತ ಬಾಳಿದ. ಹರಿಹರ ರಾಘವಾಂಕರ "ಕೃತಿಗಳಲ್ಲಿಯೂ ಸಿದ್ದರಾಮನ ಪ ಪ್ರಸಾ ಸ್ಮಾಪವಿದೆ. 
ಸಿದ್ಧರಾಮ ರಚಿಸಿದ ವಚನಗಳಲ್ಲಿಯೂ ಬಸವಣ್ಣ, ಅಲ್ಲಮಪ್ರಥು, ಅಕ್ಕಮಹಾದೇವಿ, 
ಬತತ ಕಲ್ಲಯ್ಯ, ಚೆನ್ನಬಸವಣ್ಣ ಮೊದಲಾದ ಶರಣರ ಉಲ್ಲೇಖವಿದೆ. ಸಿದ್ದರಾಮನಿಗೆ 
ಸಂಬಂಧಿಸಿದ ne ಶಾಸನಗಳು ಇಂದಿನ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ 
ಉಪಲಬ್ಧ ವಾಗಿವೆ. ಈ ಶಾಸನಗಳಲ್ಲಿ ಸಿದ್ಧರಾಮನ ವಚನಗಳೆಂದು ಎರಡು 
ಗದ್ಯಖಂಡಗಳು ಕಾಣಸಿಗುತ್ತವೆ. 


“ಸಾಕಾರದೊಳು ನಿಷ್ಠೆ ಭೂತಂಗಳೊಳು ಅನುಕಂಪೆ ಅನುಗೊಂಬನಿತುಕಾಯಕ" 
ಇದು ಸಿದ್ದರಾಮನ ಜೀವನ ಸಿದ್ದಾಂತ. ಸಿದ್ದರಾಮ ಧಾರ್ಮಿಕ ಮಹಾಪುರುಷನೂ 
ಹೌದು. A ವ್ಯಕ್ತಿಯೂ ಹೌದು. ಸಿದ್ಧರಾಮ ಸೊನ್ನಲಿಗೆಯಲ್ಲಿ (ಇಂದಿನ 
ಸೊಲ್ಲಾಪುರದಲ್ಲಿ) ಬೃಹತ್‌ ಕೆರೆಯೊಂದನ್ನು "ಕಟ್ಟಿಸಿದನು. ಕಾವ್ಯಗಳಲ್ಲಿ ಅವನನ್ನು 
ಪವಾಡ ಪುರುಷನೆಂದೇ ಚಿತ್ರಿಸಲಾಗಿದೆ. ಲೋಕಕಲ್ಯಾಣವೇ ಅವನ ಮುಖ್ಯ 
ಧ್ಯೇಯವಾಗಿತ್ತು. ಸಿದ್ಧರಾಮನ ಕಾಲದಲ್ಲಿ ಸೊನ್ನಲಿಗೆ ಚಿಕ್ಕಹಳ್ಳಿಯಾಗಿದ್ದಿರಬೇಕು. 
“ಸೊನ್ನಲಿಗೆಯೆ ಕೈಲಾಸವಾದಡೆ ಪದಸ್ಥರುಂಟೆ ಈ ಪಳ್ಳಿಯಲ್ಲ?” ಎ೦ದು ಆತ ಒಂದು 
ವಚನದಲ್ಲಿ ಪ್ರಶ್ನಿಸಿದ್ದಾನೆ. ಆತ ಕೆರೆ, ಬಾವಿಗಳನ್ನು ತೋಡಿಸಿದ್ದನೆಂಬುದಕ್ಕೆ ಅವನ 
ವಚನಗಳಲ್ಲೇ ನಮಗೆ ಸಾಕಷ್ಟು ಪುರಾವೆಗಳು ದೊರೆಯುತ್ತವೆ. 


* (ಲೋಚನ-ಸಂಪುಟ-೧೦, ಸಂಚಿಕೆ ೨, ೧೯೯೭) 


೧೭೬ | ಲೋಚನ ದೀಪ್ತಿ 


“ನಾನು ಕೆರೆಯತೋಡಿ ಫಲವೇನಯ್ಯ 

ಪುಣ್ಯ ತೀರ್ಥಗಳು ಬರದನ್ನಕ್ಕ'' 

“ಕೆರೆ ಬಾವಿ ಹೂದೋಟ ಚೌಕ ಛತ್ರಂಗಳ ಮಾಡಿ 

ಜೀವಂಗಳ ಮೇಲೆ ಕೃಪೆಯುಂಟೆಂದು ಎನ್ನ ದಾನಿಯೆಂಬರು 
ಆನು ದಾನಿಯಲ್ಲವಯ್ಯಾ ನೀ ಹೇಳಿದಂತೆ ನಾ ಮಾಡಿದೆನು"? 


ಅಂತೂ ಕೆರೆ, ಕಾಲುವೆಗಳನ್ನು ಕಟ್ಟಿಸಿ ಲೋಕಹಿತ ಕಾರ್ಯದಲ್ಲಿ ಆತ ಸಕ್ರಿಯವಾಗಿ 
ಪಾಲ್ಗೊಂಡದ್ದು ಸ್ಪಷ್ಟವಾಗುತ್ತದೆ. 

ಸಿದ್ಧರಾಮನ ಕಾಲದ ಬಗೆಗೆ ಸಾಕಷ್ಟು ಭಿನ್ನಾಭಿಪ್ರಾಯವಿದೆ. ಚರಿತ್ರೆಗಿಂತ ಪವಾಡಗಳೇ 
ಅವನನ್ನು ಕುರಿತಾಗಿ ಬ೦ದ ಕಾವ್ಯಗಳಲ್ಲಿ ಮೇಲುಗೈ ಪಡೆದಿವೆ. ಸಿದ್ಧರಾಮ ಬಸವಾದಿ 
ಶರಣರ ಸಮಕಾಲೀನನೆಂಬುದಕ್ಕೆ ವೀರಶೈವ ಸಾಹಿತ್ಯದಲ್ಲಿ ಸಾಕಷ್ಟು ಪುರಾವೆಗಳು 
ದೊರೆಯುತ್ತವೆ. ಇದನ್ನು ಗಮನಿಸಿ ಸಂಶೋಧಕ ಗೋವಿಂದ ಪೈ ಅವರು ಸಿದ್ದರಾಮನು 
ಕ್ರಿಶ.೧೧೩೦ ರಿಂದ ೧೧೩೫ ರೊಳಗೆ ಹುಟ್ಟಿರಬೇಕು ಎಂದಿದ್ದಾರೆ. “ಸಿದ್ದರಾಮ 
ಶಿವಯೋಗಿ ಕ್ರಿಶ.೧೧೩೦ ರ ಸುಮಾರಿಗೆ ಜನಿಸಿ ಕ್ರಿಶ.೧೧೮೦ ರ ಹೊತ್ತಿಗೆ 
ಲಿಂಗೈಕ್ಕನಾಗಿರಬೇಕು.”ನ ಎ೦ದು ಎಂ.ಬಿ.ಕೊಟ್ರಶೆಟ್ಟಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. 

ಸಿದ್ದರಾಮ ಸೊನ್ನಲಿಗೆಯಲ್ಲಿ ಬೃಹತ್‌ ಕೆರೆಯ ಜೊತೆಗೆ ಕಪಿಲ ಸಿದ್ಧಮಲ್ಲಿಕಾರ್ಜುನ 
ದೇವಾಲಯವನ್ನು ಕಟ್ಟಿಸಿದ್ದಾನೆ. ಇತಿಹಾಸ ಪ್ರಸಿದ್ದವಾದ ಈ ದೇವಾಲಯಕ್ಕೆ ಅನೇಕ 
ರಾಜ ಮಹಾರಾಜರು ಸಾಮಂತ ಅರಸರು ಊರ ಪ್ರಮುಖರು ದತ್ತಿದಾನ ನೀಡಿದ್ದನ್ನು 
ಈ ಶಾಸನಗಳು ಹೇಳುತ್ತವೆ. "ಒಂದೆರಡು ಶಾಸನಗಳಲ್ಲಿ ಸಿದ್ದರಾಮ ಶಿವಯೋಗಿಯ 
ಹೆಸರು ನೇರವಾಗಿ ಕಾಣಿಸಿಕೊಂಡಿದೆ. ಇನ್ನುಳಿದವುಗಳಲ್ಲಿ ಕಪಿಲಸಿದ್ದ ಮಲ್ಲಿಕಾರ್ಜುನ 
ಎಂಬ ಅಂಕಿತವುಳ್ಳ ಒಂದು ವಚನವೂ ಶಾಸನರಾಂಭದಲ್ಲಿ ಬರುತ್ತದೆ. ಈ ಎರಡೂ 
ವರ್ಗದ ಶಾಸನಗಳ ಸಂಖ್ಯೆ ೨೩ (ಸೊಲ್ಲಾಪುರ ಜಿಲ್ಲೆಯ ಗುಂಜೆಯಗುಹೆಯಲ್ಲಿ 
ಸಿದ್ದರಾಮನ ವಚನವಿರುವ ಒಂದು ಶಾಸನವನ್ನು ಇತ್ತೀಚೆಗೆ ಡಾ॥ ಶ್ರೀನಿವಾಸ ರಿತ್ತಿ 
ಹಾಗೂ ಆನಂದ ಕುಂಬಾರೆ ಅವರು ಶೋಧಿಸಿ ಕೊಟ್ಟಿದ್ದಾರೆ. ಆದ್ದರಿಂದ ಸಿದ್ಧರಾಮನ 
ವಚನವಿರುವ ಶಾಸನಗಳ ಸಂಖ್ಯೆ ಇಗ್ನ ನೀ “ಸಿದ್ದರಾಮ ಶಿವಯೋಗಿಯ 
ವಚನಾಂಕಿತವು ವಚನ ಸಾಹಿತ್ಯ ಲೋಕದಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ 
ಎಂದಿರುವುದರಿಂದ ಆತನೇ ಈತನಾಗಿರಬೇಕೆಂದು ನಿರ್ಧರಿಸಲು ಯಾವ ಆತಂಕವು 
ತೋರದು” ಎಂಬ ಅಭಿಪ್ರಾಯ ಸ್ತೀಕಾರಾರ್ಹವಾಗಿದೆ. 

ಶಾಸನಗಳಲ್ಲಿ ಸಿದ್ದರಾಮ: ಸಿದ್ದರಾಮನ ವಚನವಿರುವ ಏಳು ಕನ್ನಡ ಶಾಸನಗಳು 
ಇಂದಿನ ಮಹಾರಾಷ್ಟದಲ್ಲಿ ಈವರೆಗೆ ಉಪಲಬ್ಧವಾಗಿವೆ. ಅವುಗಳಲ್ಲಿ ಮೂರು ಶಾಸನ 


ಲೋಚನ ದೀಪ್ತಿ | ೧೭೭ 


ಉಸ್ಮಾನಾಬಾದ್‌ ಜಿಲ್ಲೆಯಲ್ಲಿಯೂ, ನಾಲ್ಕು ಶಾಸನಗಳು ಸೊಲ್ಲಾಪುರದ ಜಿಲ್ಲೆಯಲ್ಲಿಯೂ 
ಲಭ್ಯವಾಗಿವೆ. “ಶ್ರೀ ಸಿದ್ದರಾಮನ ಇಷ್ಟದೇವತೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗಕ್ಕೆ 
ಕನ್ನಡನಾಡನ್ನು ಆಳಿದ ದೇವಗಿರಿಯ ಯಾದವವಂಶದ ಭಿಲ್ಲಮ, ಸಿಂಘಣ, ಕನ್ನರ 
ಮೊದಲಾದವರು ದತ್ತಿಯನ್ನು ಬಿಡುವಾಗ ತಮ್ಮ ಮಂತ್ರಿಗಳಿಗೆ ದಂಡನಾಯಕರಿಗೆ 
ಸಾಮಂತರಿಗೆ ಅಧಿಕಾರಿಗಳಿಗೆ ರಾಜಸಮ್ಮತಿಯನ್ನು ಕೊಟ್ಟ ವಿಷಯವು ಇವುಗಳಲ್ಲಿ 
ಉಕ್ತವಾಗಿದೆ.” ಐತಿಹಾಸಿಕವಾಗಿಯೂ ಈ ಶಾಸನಗಳಿಗೆ ವಿಶೇಷ ಮಹತ್ವವಿದೆ. 
ಶಾಸನಗಳಿಗಾಗಿಯೇ ಸಿದ್ದರಾಮ ಕೆಲವು ವಚನಗಳನ್ನು ಬರೆದಂತೆ ಕಾಣುತ್ತದೆ. ಸಿದ್ದರಾಮ 
ಬರೇ ಧಾರ್ಮಿಕ ವ್ಯಕ್ತಿಯಲ್ಲ. ಆತನ ಸಾಧನೆ ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ. 
ಇಷ್ಟೆಲ್ಲಾ ರಾಜಮಹಾರಾಜರ ಗಮನ ಸೆಳೆದ ಸೊನ್ನಲಿಗೆ ಕ್ಷೇತ್ರವನ್ನು “ಶ್ರೀಮತು 
ಜ೦ಬೂದ್ವೀಪ ಶಿಖಾಮಣಿ ದಕ್ಷಿಣ ವಾರಣಾಸಿ, ಅಭಿನವ ಶೀಶೈಲವೆನಿಪ್ಪ ಶ್ರೀ ಸೊನ್ನಲಿಗೆಯ 
ಪುರವರಾಧೀಶ್ವರಮಪ್ಪ ಕಪಿಲಸಿದ್ಧ ಮಲ್ಲಿಕಾರ್ಜುನ” ಎಂಬ ಹೊಗಳಿಕೆಯ ಮಾತಿನಲ್ಲಿ 
ಯಥಾರ್ಥವಿಲ್ಲದಿಲ್ಲ. ಸಿದ್ಧರಾಮ ಕಟ್ಟಿಸಿದ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಕೆರೆ 
ಇವತ್ತಿಗೂ ಸೊಲ್ಲಾಪುರದಲ್ಲಿ ಆಕರ್ಷಣೇಯ ಕೇಂದ್ರವಾಗಿ ಚರಿತ್ರೆಗೆ ಮೂಕಸಾಕ್ಷಿಯಾಗಿದೆ. 
ಸಿದ್ದರಾಮನ ವಚನವಿರುವ ಏಳು ಶಾಸನಗಳ ಸಂಕ್ಷಿಪ್ತ ವಿವರಣೆ ಇಂತಿದೆ. 
೧. ನೀಲೇಗಾಂವ್‌ ಶಿಲಾಶಾಸನ" ಕ್ರಿಶ.೧೧೮೦ 

ಈ ಶಾಸನವು ಉಸ್ಮಾನಾಬಾದ್‌ ಜಿಲ್ಲೆಯ ನೀಲೇಗಾಂವ್‌ ಗ್ರಾಮ ಪಂಚಾಯಿತಿಯ 
ಎದುರಿನ ನಂದಿಸಂಭದ ಮೇಲಿದೆ. ಈ ಶಾಸನದ ಕಾಲದ ಬಗೆಗೆ ಎದ್ದಾಂಸರಲ್ಲಿ 
ಏಕಾಭಿಪ್ರಾಯವಿಲ್ಲ. ಎಂ.ಎಸ್‌.ನಾಗರಾಜರಾವ್‌ ಅವರು ಈ ಶಾಸನದ ಕಾಲ ಕ್ರಿಶ.೧೧೯೨ 
ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಈ ಶಾಸನದಲ್ಲಿ ಸಿದ್ದರಾಮನ ಒಂದು ವಚನವು 
ಪೂರ್ತಿಯಾಗಿ ಕಾಣಸಿಗುತ್ತದೆ. ಸೇವುಣರ ಪ್ರಸಿದ್ಧ ದೊರೆ ಭಿಲ್ಲಮನ ಉಲ್ಲೇಖವಿಲ್ಲಿದೆ. 
ಮಹಾಮಂಡಳೇಶ್ವರ ಶಿಲಾಹಾರ ಡಾಂಕರಸ ಮಲ್ಲದೇವರಸ ಅಂಕುಲಗೆ ಪ್ರದೇಶದ 
ನೀಲೆಯ ಗಾಂವೆಯನ್ನು ಸೊನ್ನಲಿಗೆಯ ಕಪಿಲಸಿದ್ದ ಮಲ್ಲಿಕಾರ್ಜುನ ದೇವರಿಗೆ ದತ್ತಿ 
ಬಿಟ್ಟ ಅಂಶ ಇಲ್ಲಿ ದಾಖಲಾಗಿದೆ. ಸೊನ್ನಲಿಗೆಯನ್ನು ಈ ಶಾಸನದಲ್ಲಿ ಅಭಿನವ ಶ್ರೀಶೈಲ 
ದಕ್ಷಿಣ ವಾರಣಾಶಿ ಎ೦ದು ಬಣ್ಣಿಸಲಾಗಿದೆ. 
೨. ಜಾವಗಾಂವ ಶಿಲಾಶಾಸನ" ಕ್ರಿಶ. ೧೧೯೫ 

ಈ ಶಾಸನದ ಕಾಲ ಶಕವರ್ಷ ೧೧೧೭ ಸೇವುಣದೊರೆ ಜೈತುಗಿಯ ಪ್ರಸ್ತಾಪವಿಲ್ಲಿದೆ. 
ಸಿದ್ದರಾಮನ ಒಂದು ವಚನ ಈ ಶಾಸನದ ಆರಂಭದಲ್ಲ ಬಂದಿದೆ. ಅಂತ್ಯದಲ್ಲಿ “ಗುರುಸಿದ್ದ 
ರಾಮನಾಥಾ'' ಎ೦ದು ಮುಕ್ತಾಯವಾಗುತ್ತದೆ. ಜೈತುಗಿಯ ಮಹಾಪ್ರಧಾನ ಮತ್ತು 
ಅವನ ಮಗ ಹೊನ್ನೋಜ ದಂಡನಾಯಕರ ವರ್ಣನೆ ಇಲ್ಲಿದೆ. ಈ ಹೊನ್ನೋಜ 


೧೭೮ | ಲೋಚನ ದೀಪ್ತಿ 


ದ೦ಡನಾಯಕನು ಅಂಕುಲಗೆ ಪ್ರದೇಶದ ಜಂಬುಗಾವೆಯನ್ನು ಸೂರ್ಯಪರ್ವದ 
ನಿಮಿತ್ತವಾಗಿ ಸೊನ್ನಲಿಗೆಯ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವರ ಅಂಗಭೋಗ, 


ರಂಗಭೋಗ ಅನ್ನಸತ್ರಕ್ಕೆ ದತ್ತಿ ಬಿಟ್ಟ ಅಂಶ ಉಲ್ಲೇಖಗೊಂಡಿದೆ. 


೩. ಕೇಸಗಾಂವ ಶಿಲಾಶಾಸನಳೆ ಕ್ರಿಶ೧೧೯೭ 

ಈ ಶಾಸನವೂ ಸಹ ಸಿದ್ದರಾಮನ ವಚನದಿಂದ ಆರಂಭವಾಗುತ್ತದೆ. ಉಸ್ಕಾನಾಬಾದ್‌ 
ಜಿಲ್ಲೆಯ ಕೇಸಗಾ೦ವ್‌ನ ಮಾರುತಿ ಗುಡಿಯ ಮುಂದೆ ಈ ಶಿಲಾಶಾಸನವಿದೆ. ಸೇವುಣದೊರೆ 
ಜೈತುಗಿಯ ಕಾಲದಲ್ಲಿ ಖೆಯ ದೇವನಾಯಕ, ಸಂಗಮದೇವ ಹಾಗೂ ದಾಂಕರಸರು 
ಸೇರಿ ಅಂಕುಲಗೆ ೮೦ರ ಬಳಿಯ ಕೇಸಗಾಂವೆಯನ್ನು ಸೊನ್ನಲಿಗೆಯ ಮಲ್ಲಿಕಾರ್ಜುನ 
ದೇವರ ಅಂಗಭೋಗ ರಂಗಭೋಗ ಅನ್ನಸತ್ರ ಹಾಗೂ ಜೀರ್ಣೋದ್ಧಾರಕ್ಕೆ ದತ್ತಿ ಬಿಟ್ಟ 
ಉಲ್ಲೇಖವಿಲ್ಲಿದೆ. 


೪, ಇಟ್ಕಲ್‌ ಶಿಲಾಶಾಸನ ಕ್ರಿಶ೧೨೧೮ 

ಈ ಶಾಸನವು ಸೇವುಣದೊರೆ ಸಿಂಘಣನ ಕಾಲಕ್ಕೆ ಸಂಬಂಧಿಸಿದೆ. ಅವನ 
ಮಹಾಪ್ರಧಾನ ಸಂಗಮದೇವನಾಯಕನ ಹಾಗೂ ಅವನ ಪುತ್ರರಾದ ಜಯನೀತಿದೇವ, 
ಲಿಂಗದೇವ, ಗಣೇಶ್ವರ ದೇವ, ಶಂಭುದೇವ ಮೊದಲಾದವರು ಅಂಕುಲಗೆ ೮೦ರ 
ಬಳಿಯ ಇಟ್ಟಿಗೆಹಳ್ಳಿಯನ್ನು ಸೊನ್ನಲಿಗೆಯ ಕಪಿಲಸಿದ್ದ ಮಲ್ಲಕಾರ್ಜುನ ದೇವರಿಗೆ 
ದತ್ತಿಬಿಟ್ಟ ವಿವರಣೆಯಿದೆ. ಆರಂಭದಲ್ಲಿ ಸಿದ್ದರಾಮನ ವಚನವಿದ್ದು ಅದು ಗುರುವಚನವು 
ಎ೦ದು ಮುಕ್ತಾಯವಾಗುತ್ತದೆ. ಸಿದ್ದರಾಮನ ಕಾಲಾನಂತರ ಬಂದ ಶಾಸನವಿದು. ಆತ 
ಲಿಂಗೈಕ್ಕನಾದ ಅನಂತರವೂ ಮಹತ್ವದ ಗೌರವ ಅವನಿಗೆ ಸಂದಿದೆ ಎಂಬುದಕ್ಕೆ ಈ 
ಶಾಸನ ಸಾಕ್ಷಿಯಾಗಿದೆ. 
೫. ಅಕ್ಕಲಕೋಟೆ ಸಿದ್ಧರಾಮ" ಕ್ರಿತ.೧೨೫೫ 

ಈ ಶಾಸನ ಬಹಳಷ್ಟು ನಾಶವಾಗಿದೆ. ಆದರೂ ಶಾಸನದ ಆರಂಭದಲ್ಲಿ ಸಿದ್ದರಾಮನ 
ವಚನದ ಬಳಕೆಯಾಗಿದೆ. ಕಪಿಲಸಿದ್ಧ ಮಲ್ಲೇಶ್ವರ ದೇವರ ಉಲ್ಲೇಖವಿರುವುದರಿಂದ 
ಇದೊಂದು ದತ್ತಿ ಶಾಸನ ಎಂದು ಊಹಿಸಬಹುದಾಗಿದೆ. ಸೇವುಣ ದೊರೆ ಕನ್ನರ 
ದೇವನ ಪ್ರಸ್ತಾಪವಿಲ್ಲಿದೆ. ಶಕವರ್ಷ ೧೧೭೭ರ ಉಲ್ಲೇಖವಿಲ್ಲಿ ಸ್ಪಷ್ಟವಾಗಿದೆ. 
೬. ತಡವಳ ಶಾಸನ" ಕ್ರಿಶ. ೧೨೫೭-? 

ಈ ಶಾಸನದ ಕಾಲ ಸಂದೇಹಾಸ್ಪದವಾಗಿದೆ. ಆರಂಭದಲ್ಲಿ ಸಿದ್ದರಾಮನ ಒಂದು 


ಲೋಚನ ದೀಪ್ತಿ |೧೭೯ 


ವಚನವಿದೆ. ಸೇವುಣ ದೊರೆ ಕನ್ಹರದೇವನ ಪಾದಕೋಪಜೀವಿಗಳಾದ ಚೇಟರಸ, 
ಕೂಚರಸ ಹಾಊ ಸೋಯಿದೇವರು ಸೇರಿ ಸೊನ್ನಲಿಗೆಪುರದ ಮಲ್ಲಿಕಾರ್ಜುನ ದೇವರ 
ರಂಗಭೋಗ ಅ೦ಗಭೋಗಕ್ಕೆ ದತ್ತಿಬಿಟ್ಟ ವಿವರವಿದೆ. ಯಾವ ಯಾವ ಗ್ರಾಮಗಳನ್ನು 
ದತ್ತಿ ಬಿಡಲಾಗಿದೆ ಎಂಬ ಉಲ್ಲೇಖವಿದ್ದ ಭಾಗ ನಾಶವಾಗಿ ಹೋಗಿದೆ. 


೭. ಗುಂಜೆಯ ಗಾವ್‌ ಶಾಸನ" ಕ್ರಿಶ.ಸು ೧೩ನೇ ಶತಮಾನ 

ಈ ಶಾಸನದ ಕಾಲ ಸ್ಪಷ್ಟವಾಗಿಲ್ಲ. ಇದು ಸೇವುಣ ದೊರೆ ಸಿಂಘಣದೇವನ 
ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ. ಆರಂಭದಲ್ಲಿ ಸಿದ್ಧರಾಮನ ವಚನವಿದ್ದು ಅಂತ್ಯದಲ್ಲಿ 
“ಎಂಬುದು ಗುರುವಚನವು” ಎಂದಿದೆ. ಶಾಸನದ ಕೊನೆಯ ಭಾಗ ಸಾಕಷ್ಟು ನಾಶವಾಗಿದೆ. 
ಆದರೂ “ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವರ ಅಂಗಭೋಗ ರಂಗಭೋಗ ಆ ವಾರಿ 
ಸತ್ರಕ್ಕೆ ಹಸಾದ” ಎಂದಿದೆ. ಆದ್ದರಿಂದ ಇದೊಂದು ದಾನ ಶಾಸನವೆಂಬುದು ಸ್ಪಷ್ಟವಾಗುತ್ತದೆ. 


ಇವಲ್ಲದೆ ೧೨೩೨ರ ಗುಂಜೆಯ ಗಾಂವ್‌ ಶಾಸನ" ದಲ್ಲಿ “ಶ್ರೀಮತು ಜಂಬೂದ್ವೀಪ 
ಶಿಖಾಮಣಿ ದಕ್ಷಿಣ ವಾರಣಾಸಿ ಅಭಿನವ ಶ್ರೀಶೈಳವೆನಿಪ್ಪ ಶ್ರೀ ಸೊನ್ನಲಿಗೆಯ 
ಪುರವರಾಧೀಶ್ವರನುಮಪ್ಪ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವರ ಯೋಗ ರಮಣಿಯ 
ಕ್ಷೇತ್ರದೊಳಗಣ ಆದಿಲಿಂಗ ದಾ.. ಅನಂತರ ಸಹಸ್ರಲಿಂಗ ಅ೦ಗಭೋಗ ರಂಗಭೋಗಕ್ಕೆ 
ದತ್ತಿಬಿಟ್ಟ ವಿಷಯವಿಲ್ಲಿದೆ. ಇದರಲ್ಲಿ ಸಿದ್ಧರಾಮನ ವಚನವಿಲ್ಲ. ಸೇವುಣ ದೊರೆ 
ಸಿಂಘಣದೇವ ತನ್ನ ಪುತ್ರರೊಂದಿಗೆ ಸೇರಿ ದತ್ತಿ ಬಿಟ್ಟ ಉಲ್ಲೇಖವಿದೆ. 

ಈ ಎಲ್ಲ ಶಾಸನಗಳನ್ನು ಗಮನಿಸಿದಾಗ ಎರಡು ಅಂಶ ಸಷ್ಟವಾಗುತ್ತದೆ. ಒ೦ದು, 
ಹಳ್ಳಿಯಾಗಿದ್ದ ಸೊನ್ನಲಿಗೆ ಸಿದ್ದರಾಮನ ಸಾಧನೆಯಿಂದ ಧಾರ್ಮಿಕ ಕೇಂದವಾಗಿ ಐತಿಹಾಸಿಕ 
ಮಹತ್ವವನ್ನು ಪಡೆದುಕೊಂಡದ್ದು. ಇನ್ನೊಂದು ಅಂದಿನ ಸಮಾಜದಲ್ಲಿ ಸಿದ್ದರಾಮನಿಗೆ 
ಮಹತ್ವದ ಸ್ಥಾನಮಾನವಿತ್ತಲ್ಲದೆ, ಆತನನ್ನು ಗುರುವೆಂದು ಇಡೀ ಸಮಾಜ ಗೌರವಿಸುತ್ತಿತ್ತು. 
ಅಲ್ಲದೆ, ಆತ ಲಿಂಗೈಕ್ಕವಾದ ಅನಂತರವೂ ಈ ಕ್ಷೇತ್ರದ ಮಹತ್ವ ಕಡಿಮೆಯಾಗಲಿಲ್ಲ 
ಎಂಬುದು. ಅಂದು ಸಿದ್ಧ ರಾಮ ಲೋಕೋಪಕಾರವಾದ ಕೆಲಸ ಕಾರ್ಯಗಳಿಂದ 
ಜನಾದರಣೀಯನೂ ಆಗಿದ್ದಿರಬೇಕು. ಸೇವುಣ ವಂಶದ ದೊರೆಗಳಂತೂ ಕಪಿಲಸಿದ್ಧ 
ಮಲ್ಲಿಕಾರ್ಜುನನ ಪರಮಭಕ್ತರಾಗಿದ್ದರೆ೦ಬುದು ಈ ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. 
ಒಟ್ಟಿನಲ್ಲಿ ಸೊನ್ನಲಿಗೆಯು ಸಿದ್ದರಾಮನ ಕಾರ್ಯಕ್ಷೇತ್ರವಾಗಿತ್ತು ತದನಂತರ ಆತ ಕಲ್ಯಾಣಕ್ಕೆ 
ತೆರಳಿರಬೇಕು. ಹಳ್ಳಿಯಾಗಿದ್ದ ಸೊನ್ನಲಿಗೆಯನ್ನು (ಹನ್ನೆರಡನೆಯ ಶತಮಾನದಲ್ಲಿ) 
ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿ ಕನ್ನಡ ಸಂಸ್ಥ; ತಿಯನ್ನು ಪ್ರಸಾರ ಮಾಡಿದ 
ಶ್ರೇಯಸ್ಸು ಸಿದ್ದರಾಮನಿಗೆ ಸಲ್ಲುತ್ತದೆ. 


೧೮೦ | ಲೋಚನ ದೀಪ್ತಿ 


ಸೊನ್ನಲಿಗೆಯ ಹೆಸರು ಇಂದು ಸೊಲ್ಲಾಪುರ ಎಂದಾಗಿದೆ. ಕನ್ನಡ ಶಾಸನಗಳಲ್ಲಿ 
ಕಾವ್ಯಗಳಲ್ಲಿ ಸೊನ್ನಲಿಗೆ, ಸೊನಲಿಗೆ, ಸೊನ್ನಲಿಕೆ, ಸೊನ್ನಲಾಪುರ ಎಂದೆಲ್ಲಾ ಕರೆಯಲ್ಪಟ್ಟಿದೆ. 
ಇಂದಿನ ಮಹಾರಾಷ್ಟದ ಅರ್ಧದಷ್ಟು ಗ್ರಾಮನಾಮಗಳಿಗೆ ಕನ್ನಡದಲ್ಲಿ ನಿಷ್ಠತ್ತಿಹೇಳ 
ಬೇಕಾಗುತ್ತದೆ. ಸೊಲ್ಲಾಪುರಕ್ಕೂ ಈ ಮಾತು ಅನ್ವಯಿಸುತ್ತದೆ. ಇಂದು ಸೊಲ್ಲಾಪುರವನ್ನು 
*ಸೋಳಹಗ್ರಾಮಗಳಿಂದ ಕೂಡಿದ ನಾಡೆಂದು” ಅರ್ಥೈಸುವ ಪ್ರಯತ್ನ ನಡೆಯುತ್ತಿದೆ. 
ಇದಕ್ಕೆ ಯಾವ ಐತಿಹಾಸಿಕ ಪುರಾವೆಯೂ ಇಲ್ಲ. ಸೊನ್ನಲಾಪುರ, ಸೊನ್ನಲಿಗೆ ಎಂದು 
ಇಂದಿಗೆ ಎಂಟುನೂರು ವರ್ಷಗಳಷ್ಟು ಹಿ೦ದೆಯೇ ಪ್ರಸಿದ್ದಿ ಪಡೆದಿತ್ತು. 'ಸೊನ್ನಲಾಪುರ” 
ಶಬ್ದದಲ್ಲಿನ 'ನ್ನ' ಕಳೆದುಹೋಗಿ ಅಪಭ್ರಂಶಗೊಂಡು ಇಂದಿನ ಸೊಲ್ಲಾಪುರ 
ರೂಪುಗೊಂಡಿದೆ. ಸಿದ್ಧರಾಮನಿ೦ಂದಾಗಿಯೇ ಈ ಪ್ರದೇಶ ಧಾರ್ಮಿಕ ಸಾಂಸ್ಕೃತಿಕ 
ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿತೆಂಬುದರಲ್ಲಿ ಎರಡು ಮಾತಿಲ್ಲ. “ಕಲ್ಯಾಣದ 
ವೀರಶೈವ ಆಂದೋಲನೆಗೆ ಬಸವಣ್ಣನವರು ಕೇಂದ್ರ ಶಕ್ತಿ ಎನಿಸಿದಂತೆ ಅದೇ ಕಾಲದ 
ಸೊನ್ನಲಿಗೆಯ ಶೈವ ಆಂದೋಲನೆಗೆ ಕೇಂದ್ರ ಶಕ್ತಿ ಎನಿಸಿದವನು ಸಿದ್ಧರಾಮ 
ಶಿವಯೋಗಿ” ಎಂಬ ಡಾ.ಎಂ.ಎಂ.ಕಲಬುರ್ಗಿ ಅವರ ಅಭಿಪ್ರಾಯದಲ್ಲಿ ತಥ್ಯವಿದೆ. 


ಆಕರಗಳು 

೧. ಆರ್‌.ಸಿ. ಹಿರೇಮಠ (ಸಂಪಾದಕರು) ಶ್ರೀ ಸಿದ್ದರಾಮೇಶ್ವರ ವಚನಗಳು, ಕರ್ನಾಟಕ 
ವಿ.ವಿ. ಧಾರವಾಡ ೧೯೬೮ 

೨. ಎಂ.ಬಿ.ಕೊಟ್ರಶೆಟ್ಟಿ, ಸಿದ್ದರಾಮ ಶಿವಯೋಗಿ - ಒಂದು ಅಧ್ಯಯನ, ಕರ್ನಾಟಕ 
ವಿ.ವಿ. ಧಾರವಾಡ ೧೯೭೫, ಪು.೬೮ 

೩. ಅದೇ ಪುಟ. ೪೩ 

೪, ಆರ್‌.ಸಿ.ಹಿರೇಮಠ (ಸಂ) ಶ್ರೀ ಸಿದ್ದರಾಮೇಶ್ವರ ವಚನಗಳು, ಕರ್ನಾಟಕ ವಿ.ವಿ. 
ಧಾರವಾಡ ೧೯೬೮. 

#೫. Inscriptions from Solapur District, Dr.Srinivasa Ritti & Ananda 
Kumbhar, Dharwad, 1988, 55. 

೬. ಎಂ.ಎಸ್‌.ನಾಗರಾಜರಾವ್‌, ಕರ್ನಾಟಕ ಭಾರತಿ, ಸಂಪುಟ ೪ ಸಂಚಿಕೆ ೩ ಕರ್ನಾಟಕ 
ವಿ.ವಿ. ಧಾರವಾಡ ೧೯೭೨, ಪುಟ. ೧೦೨ 

೭ ಅದೇ ಪುಟ. ೧೦೬, 

ಅದೇ ಪುಟ ೧೦೯ 

೯. ಎಂ.ಎಸ್‌.ನಾಗರಾಜರಾವ್‌, ಕರ್ನಾಟಕ ಬಾರತಿ, ಸಂಪುಟ ೪ ಸಂಚಿಕೆ ೩ 


ಆ 


ಲೋಚನ ದೀಪ್ತಿ |೧೮೧ 


೧೦. 
೧೧. 
(೧೨. 
(೩. 
೧೪, 


Karnataka Inscriptios volli KRI, Dharwad, ೧೯೫೨, ಪುಟ. ೧೩೭. 
ಅದೇ ಪುಟ. ೧೪೧. 
Inscriptions from Solapur District Page No. 53 
Inscriptions from Solapur District Page No. 55 
ಎಂ.ಎಂ.ಕಲಬುರ್ಗಿ, ಶಾಸನಗಳಲ್ಲಿ ಶಿವಶರಣರು, ಕರ್ನಾಟಕ ವಿ.ವಿ, ಧಾರವಾಡ 
೧೯೭೦, ಪುಟ. ೭೩ 

೧0 


೧೮೨ | ಲೋಚನ ದೀಪ್ತಿ 


"ಲಾಲ್‌ಬಾಗ್‌ನ ಪ್ರಾಚೀನ ವೀರ-ಮಾಸ್ತಿ ಸ್ಮಾರಕಗಳು 
- ಡಾ. ಮುತ್ತುರಾಜು 


ನಮ್ಮ ದೇಶದ ದಕ್ಷಿಣ ಪ್ರಸ್ಥಭೂಮಿಯಲ್ಲಿನ ಬೆಂಗಳೂರು ಲಾಲ್‌ಬಾಗ್‌ 
ಪ್ರಾಕೃತಿಕವಾಗಿ ಆಯಕಟ್ಟಿನ ಪ್ರದೇಶವಾಗಿದ್ದು ಭೌಗೋಳಿಕವಾಗಿ ಅತ್ಯಂತ ಸುರಕ್ಷಿತವೂ 
ಆದ ಸ್ಥಳವಾಗಿದೆ. ಬಹುಕೋಟಿ ವರ್ಷಗಳ ಹಿಂದೆ ಸಮುದ್ರದಿಂದ ಮೇಲೆದ್ದ ಈ 
ಪ್ರದೇಶದಲ್ಲಿ ಲಾವಾರಸದ ಗಟ್ಟಿತನದಿಂದ ರೂಪುಗೊಂಡ ಬಂಡೆ ಅತ್ಯಂತ ಕಠಿಣವಾದುದು. 
ಅಲ್ಲದೇ ಬೆಲೆಬಾಳುವ ಮೌಲ್ಯವನ್ನು ಹೊಂದಿದೆ. ಇದರ ಮೇಲಿನಿಂದ ನಿಂತು ನೋಡಿದರೆ 
ಇಡೀ ಬೆಂಗಳೂರಿನ ಅಂದಿನ ಪ್ರದೇಶ ವೀಕ್ಷಿಸಬಹುದಾದುದರಿಂದ ಇದರ ಮೇಲೆ 
ಕೆಂಪೇಗೌಡರ ಕಾಲದಲ್ಲಿ ಕಾವಲು ಗೋಪುರ ನಿರ್ಮಾಣಗೊಂಡಿತು. ಇಂತಹ ಮಹತ್ವದ 
ಸ್ಥಳದಲ್ಲಿ ಪ್ರಾಗೈತಿಹಾಸಿಕ ಕಾಲದಿಂದಲೂ ಜನಜೀವನ ಪ್ರಕ್ರಿಯೆಯು ರೂಪುಗೊಂಡು 
ಬಂದಿರುವುದಕ್ಕೆ ಇಲ್ಲಿ ದೊರೆತಿರುವ ಶಿಲಾ ಆಯುಧಗಳು, ಶಿಲಾ ಸಮಾಧಿಗಳು 
ಸಾಕ್ಷ್ಯಾಧಾರಗಳಾಗಿವೆ. ಹಲವಾರು ಪ್ರಾಚೀನ ಗ್ರಾಮಗಳಿಂದ ಸುತ್ತುವರೆದಿರುವ ಈ 
ಪ್ರದೇಶ ವಲಯದಲ್ಲಿ ಗಂಗರು, ರಾಷ್ಟ್ರಕೂಟರು, ಚೋಳರು, ಹೊಯ್ಸಳರು, ವಿಜಯನಗರದ 
ಅರಸರು, ಕೆಂಪೇಗೌಡರ ಪಾಳೇಗಾರರು, ಮರಾಠರು, ಮೈಸೂರು ಅರಸರು, ಹೈದರಾಲಿ, 
ಟಿಪ್ಪುಸುಲ್ತಾನರು ಆಳ್ವಿಕೆ ನಡೆಸಿದ್ದಾರೆ. 


ಈ ವೇಳೆಯಲ್ಲಿ ಬೆಳೆದು ಬ೦ದ ಇತಿಹಾಸ, ಸಂಸ್ಕೃತಿ, ಧರ್ಮ, ಸಾಮಾಜಿಕತೆಯ 
ಕುರಿತು ಹತ್ತು ಹಲವು ಆಧಾರಗಳು ಉಳಿದು ಬಂದಿವೆ. ಇವುಗಳಲ್ಲಿ ಲಾಲ್‌ಬಾಗ್‌ನಲ್ಲಿ 
ಉಳಿದು ಬಂದಿರುವ ಎರಡು ಪ್ರಾಚೀನ ವೀರ-ಮಾಸ್ತಿ ಸ್ಮಾರಕಗಳು ಸಹ 
ಗಮನಾರ್ಹವಾದವುಗಳಾಗಿವೆ. 


ಇಲ್ಲಿನ ಕಾವಲು ಗೋಪುರದ ಬಂಡೆಯ ಬುಡದಲ್ಲಿ ಉತ್ತರ ದಿಕ್ಕಿಗೆ ಮುಖ 
ಮಾಡಿ ನಿಲ್ಲಿಸಿರುವ ಪ್ರಾಚೀನ ವೀರ-ಮಾಸ್ತಿಕಲ್ಲು ಸ್ಮಾರಕವೊ೦ದು ನೆಲದಿಂದ ಮೂರು 


* (ಲೋಚನ- ಸಂಪುಟ ೩೧. ಸಂಚಿಕೆ-೨. ೨೦೧೭) 


ಲೋಚನ ದೀಪ್ತಿ | ೧೮೩ 


ಅಡಿ ಎತ್ತರ ಮತ್ತು ಐದು ಅಡಿ ಅಗಲವನ್ನು ಹೊಂದಿದ ಗ್ರಾನೈಟ್‌ ಕಲ್ಲಿನದಾಗಿದೆ. 
ಒಂದೇ ಹಂತದ ನಿರ್ಮಾಣವನ್ನು ಹೊಂದಿದೆ. ಇದರಲ್ಲಿ ವೀರ ಮತ್ತು ಈತನ ಸತಿ 
ಇರುವ ಚಿತ್ರಣಗಳು ಮಾತ್ರ ಇದೆ. ವೀರನು ತನ್ನ ಎಡಗಾಲನ್ನು ಮುಂದೆ ಮಾಡಿ ತನ್ನ 
ಎರಡೂ ಕೈಗಳಲ್ಲಿ ತನ್ನ ಎದೆಯ ಭಾಗಕ್ಕೆ ಬರುವ ಹಾಗೆ ಉದ್ದನೆಯ ಈಟಿಯನ್ನು 
ಹಿಡಿದುಕೊ೦ಡು ಹೋರಾಟ ನಡೆಸುತ್ತಿದ್ದಾನೆ. ವೀರನ ಚಿತ್ರಣದಲ್ಲಿ ಬಲಿಷ್ಠವಾದ 
ಶರೀರವಿದ್ದು, ಉತ್ತಮವಾದ ವೇಷಭೂಷಣಗಳಿಂದ ಆಲಂಕೃತಗೊಂಡಿದ್ದಾನೆ. ಕಚ್ಚೆಯುಳ್ಳ 
ವಸ್ತಧಾರಣ ಇದ್ದು ಎದೆಯಲ್ಲಿ ಹಿರಿದಾದ ಹಾರ, ತೋಳು, ಮುಂಗೈ ಮತ್ತು 
ಕಣಕಾಲುಗಳಲ್ಲಿ ದೊಡ್ಡ ಮತ್ತು ದಪ್ಪನೆಯ ಕಡಗಗಳು, ನಡುವಿನಲ್ಲಿ ಬಿಚ್ಚುಗತ್ತಿ, ಶಿರದಲ್ಲಿ 
ಶಿರಮುಡಿ ಇದೆ. ಇವನೊಬ್ಬ ಪ್ರಮುಖ ನಾಯಕನಾಗಿದ್ದ ಎಂಬುದನ್ನು ಈ ಲಕ್ಷಣಗಳು 
ಪ್ರತಿಪಾದಿಸುತ್ತವೆ. ಈ ವೀರನ ಹಿ೦ಬದಿಯಲ್ಲಿರುವ ಈತನ ಸತಿಯ ಚಿತ್ರಣವೂ ಸಹ 
ಆಕರ್ಷಕವಾಗಿ ಮೂಡಿಬಂದಿದ್ದು ಸಮಪ್ರಮಾಣದಲ್ಲಿ ಇದೆ. ಆತ ತನ್ನ ಎರಡೂ 
ಕೈಗಳಲ್ಲಿ ನಿಂಬೆಹಣ್ಣು ಮತ್ತು ಕನ್ನಡಿಯನ್ನು, ತೋಳುಗಳನ್ನುಮಡಚಿಕೊಂಡು ಎತ್ತಿ 
ಹಿಡಿದಿದ್ದಾಳೆ. ಮಾಸ್ತಿ ಚಿತ್ರಣಗಳಲ್ಲಿ ಬಹುತೇಕ ಸತಿ ಹೋದ ಮಹಿಳೆಯರು ಈ 
ಬಗೆಯ ರೂಪದಲ್ಲಿ ನಿಂತಿರುವುದು ವಿರಳ. ಆದರೆ ಇಲ್ಲಿಯ ಸತಿಯ ಚಿತ್ರಣದ ಭಂಗಿ 
ಎಶೇಷವಾಗಿದೆ. ಈ ಸತಿಗೂ ಸಹ ಆಕರ್ಷಕವಾದ ಅಲಂಕಾರಯುಕ್ತ ನೆರಿಗೆಗಳುಳ್ಳ 
ವಸ್ತದ ಅಲಂಕಾರವಿದೆ. ಶಿರದ ಎಡಭಾಗಕ್ಕೆ ಬರುವಂತೆ ಇರುವ ಕೇಶ ತುರುಬು 
ಅತ್ಯ೦ತ ಹಿರಿದಾಗಿ ಮೂಡಿಬಂದಿದೆ. ಇವಳ ಮುಂಗೈ ಮತ್ತು ಕಣಕಾಲುಗಳಲ್ಲಿ ಹಿರಿದಾದ 
ಕಡಗಗಳಿವೆ. ಈ ವೀರ-ಮಾಸ್ತಿಕಲ್ಲು ಸ್ಮಾರಕದ ಮೇಲುಭಾಗದಲ್ಲಿ ತ್ರಿಕೋನಾಕಾರದ 
ರೇಖೆ ಮತ್ತು ಅದರ ಮೇಲೆ ಸೂರ್ಯಚಂದ್ರರ ಚಿತ್ರಗಳಿವೆ. 


ಈ ಸ್ಮಾರಕದಲ್ಲಿ ಯಾವುದೇ ಶಾಸನದ ಕುರುಹುಗಳು ಇಲ್ಲದೇ ಇರುವುದರಿಂದ 
ಈ ವೀರ ಮಾಸಿಕಲ್ಲಿನ ವೀರನು ಯಾವುದೋ ರಾಜಕೀಯ ಕಾರಣವೊಂದರಿಂದಾಗಿ 
ತನ್ನ ಶತ್ರುಗಳೊಡನೆ ಈಟಿಯಿ೦ದ ಹೋರಾಡಿ ಮರಣವನ್ನು ಹೊಂದಿದ್ದಾನೆ ಎನ್ನಬಹುದು. 
ಅ೦ದಿನ ನಂಬುಗೆಯ ಪದ್ಧತಿಯಂತೆ ಪತಿಯನ್ನು ಸಾವಿನಲ್ಲೂ ಹಿ೦ಬಾಲಿಸುವ ಸಲುವಾಗಿ 
ಈ ವೀರನ ಸತಿಯು ಅಗ್ನಿಪ್ರವೇಶ ಮಾಡಿ ಪ್ರಾಣ ತ್ಯಜಿಸಿ ಪತಿಯನ್ನು ಸಾವಿನಲ್ಲೂ 
ಹಿ೦ಬಾಲಿಸಿದ್ದಾಳೆ. ಈ ಘಟನೆಯ ಸ್ಮಾರಕವೇ ಆಗಿ ಈ ಪ್ರಾಚೀನ ವೀರ-ಮಾಸ್ತಿಕಲ್ಲು 
ನಿರ್ಮಾಣವಾಗಿದೆ. 


ವೀರ ಮತ್ತು ತ್ಯಾಗದ ಪ್ರತೀಕವಾಗಿರುವ ಈ ಸ್ಮಾರಕದ ಪ್ರಾಚೀನತೆಯನ್ನು 
ಕ್ರಿಶ.ಸುಮಾರು ಹತ್ತನೆಯ ಶತಮಾನವೆಂದು ವೀರಗಲ್ಲುಗಳ ಪ್ರಾಚೀನ ಲಕ್ಷಣಗಳಿಂದ 
ನಿರ್ಧರಿಸಬಹುದಾಗಿದೆ. 


೧೮೪ | ಲೋಚನ ದೀಪ್ತಿ 


ಇಲ್ಲಿಯೇ ಬಳಿಯಲ್ಲಿ ನಂದಿಯೊಂದರ ನಾಲ್ಕು ಅಡಿ ಉದ್ದದ 
ಶಿಲಾಮೂರ್ತಿಯೊಂದಿದ್ದು ಇದರ ಮೇಲೆ ಅಂದರೆ ಬೆನ್ನಿನ ಭಾಗದಲ್ಲಿ ಶಿವಲಿಂಗವನ್ನು 
ಇರಿಸಲು ಮಾಡಿರುವ ವಿಶಾಲವಾದ ಕುಳಿ ಇದೆ. ಈ ಬಗೆಯ ನಂದಿಮೂರ್ತಿಗಳು 
ಅತ್ಯ೦ತ ವಿರಳವಾಗಿದ್ದು ಲಾಲ್‌ಬಾಗ್‌ನ ಈ ಪ್ರದೇಶದಲ್ಲಿ ದೊರೆತಿರುವುದು ಮಹತ್ವದ್ದಾಗಿದೆ. 
ಬಳಿಯ ಬಸವನಗುಡಿಯ ಕಹಳೆ ಬಂಡೆಯ ನಂದಿ ವಿಗ್ರಹ ಮತ್ತು ಈ ನಂದಿಮೂರ್ತಿಗಳ 
ಆಧಾರಗಳಿಂದ ಈ ಭಾಗದಲ್ಲಲ್ಲ ವೃಷಭಾರಾಧನೆ ಜನಪದರಲ್ಲಿ ಅತ್ಯಂತ ಕಾಳಜಿಯಿಂದ 
ಇದ್ದಿತೆಂಬುದು ವ್ಯಕ್ತವಾಗುತ್ತದೆ. ಈ ನಂದಿಮೂರ್ತಿಯ ಕಾಲ್ಲಳ ಭಾಗ ಮತ್ತು ಮುಖದ 
ಭಾಗ ಒಡೆದು ಹೋಗಿರುವುದರಿಂದ ಇದನ್ನು ಪೂಜಿಸದೆ ಇಲ್ಲಿ ಇರಿಸಲಾಗಿದೆ. ಪ್ರಾಚೀನ 
ಕಾಲದಲ್ಲಿ ಈ ನಂದಿಗೊಂದು ಮಂಟಪವೋ ಅಥವಾ ಪೂಜಾಸ್ಥಳವೋ ಈ ಭಾಗದಲ್ಲಿ 
ಇದ್ದಿರಬೇಕು ಎ೦ದು ತಿಳಿಯುತ್ತದೆ. ಕ್ರಿಶ.ಸುಮಾರು ೧೫ನೇ ಶತಮಾನದ ವಿಜಯನಗರ 
ಸಾಮ್ರಾಜ್ಯದ ಕಾಲಕ್ಕೆ ಸೇರಿದುದಾಗಿದೆ ಈ ಮೂರ್ತಿ. 


ಇಲ್ಲಿನ ಗಾಜಿನ ಮನೆಯ ಎದುರಿಗಿರುವ ಬ್ಯಾಂಡ್‌ಸ್ಟ್ಯಾಂಡ್‌ ಬಳಿಯ ವೃತ್ತವೊಂದಕ್ಕೆ 
ಹೊಂದಿಸಿ ನಿಲ್ಲಿಸಿರುವ ಮತ್ತೊಂದು ಪ್ರಾಚೀನ ವೀರ-ಮಾಸ್ತಿಕಲ್ಲು ಸ್ಮಾರಕವೊಂದು 
ಐದು ಅಡಿ ಎತ್ತರ ಮತ್ತು ಮೂರು ಅಡಿ ಅಗಲವನ್ನು ಹೊಂದಿದೆ. ಎರಡು ಹಂತಗಳಲ್ಲಿ 
ಇದನ್ನು ಚಿತ್ರಣವಾಗಿ ಮೂಡಿಸಲಾಗಿದೆ. ಸ್ಥಳೀಯ ಗ್ರಾನೈಟ್‌ ಇದಾಗಿದ್ದು, ಇಲ್ಲಿಯ 
ಬಂಡೆಯ ಭಾಗವನ್ನು ಕಂಡರಿಸಿಕೊಂಡು ಈ ಸ್ಮಾರಕಕ್ಕೆ ಉಪಯೋಗಿಸಿಕೊಳ್ಳಲಾಗಿದೆ. 
ಈ ಸ್ಮಾರಕದಲ್ಲಿ ಓರ್ವ ವೀರ ಮತ್ತು ಓರ್ವ ಅಪ್ಸರಸ್ತೀ ಮತ್ತು ಇಬ್ಬರು ವೀರರ 
ಸತಿಯರ ಚಿತ್ರಣಗಳಿವೆ. 


ವೀರನ ಬಲಬಾಗದಲ್ಲಿ ನಿಂತಿರುವ ಈತನ ಸತಿಯರ ಚಿತ್ರಣವು 
ಅಲಂಕಾರಯುಕ್ತವಾಗಿ ಮೂಡಿಬಂದಿದ್ದು, ಇವರಿಗೆ ಆಕರ್ಷಕವಾದ ನೆರಿಗೆಗಳುಳ್ಳ ವಸ್ತ್ರಗಳ 
ಪೋಷಾಕುಗಳಿವೆ. ಶಿರದಲ್ಲಿ ಹಿರಿದಾದ ತುರುಬು ಗ೦ಟುಗಳಿವೆ. ಎದೆಯ ಮೇಲಿನ 
ಉಬ್ಬಿದ ಕುಚಗಳು, ಕೊರಳಲ್ಲಿ ಮಣಿಸರಗಳಿವೆ. ಸುಂದರವಾದ ಮುಖಲಕ್ಷಣಗಳಿರುವ 
ಇವರ ಬಲಗೈಗಳಲ್ಲಿ ಕನ್ನಡಿಗಳಿದ್ದು ಎಡದ ಕೈಗಳಲ್ಲಿ ನಿಂಬೆಹಣ್ಣುಗಳನ್ನು ಕೈ ಇಳಿಬಿಟ್ಟು 
ಹಿಡಿದುಕೊಂಡಿದ್ದಾರೆ. ಇವರ ಶಿರೋಮುಡಿಗಳ ಹಿಂದೆ ಅಲಂಕಾರಯುಕ್ತವಾದ 
ಶಿರೋಮುಡಿಗಳಿದ್ದು ಕರ್ಣಗಳಲ್ಲಿ ಹಿರಿದಾದ ಕುಂಡಲಗಳಿವೆ. ಈ ಸತಿಯರಿಬ್ಬರ 
ಎಡಭಾಗದಲ್ಲಿ ನಿಂತಿರುವ ವೀರನ ಚಿತ್ರಣವು ಹಿರಿದಾದ ಚಿತ್ರಣವಾಗಿದ್ದು ತನ್ನ ಇಳಿಬಿಟ್ಟ 
ಬಲದ ಕೈನಿಂದ ಖಡ್ಗವನ್ನು ಹಿಡಿದಿದ್ದಾನೆ. ಎಡ ಕೈನಲ್ಲಿ ಬಳಸಿಕೊ೦ಡಿರುವ ವಸ್ತ್ರವನ್ನು 
ತಬ್ಬಿ ಹಿಡಿದುಕೊಂಡಿದ್ದಾನೆ. ಇವನಿಗೂ ಸಹ ಉತ್ತಮ ವೇಷಭೂಷಣಗಳಿವೆ. ಶಿರದಲ್ಲಿ 


ಲೋಚನ ದೀಪ್ತಿ | ೧೮೫ 


ತುರುಬು ಕಿವಿಗಳಲ್ಲಿ ಕುಂಡಲಗಳಿವೆ, ಕೊರಳಲ್ಲಿ ಹಾರಗಳಿವೆ. ನಗುಮೊಗದ ಮುಖಲಕ್ಷಣ 
ಇವನಿಗೆ ಇದೆ. ವೀರಗಚ್ಚೆಯ ಉಡುಗೆ ಇವನಿಗಿದ್ದು ಅಲಂಕಾರಯುಕ್ತವಾಗಿ 
ಮೂಡಿಬಂದಿವೆ. ತನ್ನಬಲದ ಕಾಲಿನ ಮಂಡಿಯನ್ನು ಮಡಿಸಿ ಎಡಭಾಗಕ್ಕೆ ಒರಗಿ 
ನಿಂತಿರುವಂತೆ ಈತನ ಚಿತ್ರಣವಿದೆ. 


ಈ ವೀರನ ಎಡಭಾಗದಲ್ಲಿ, ಮಡಿದಿರುವ ಈತನನ್ನು ಸ್ಪರ್ಗಕ್ಕೆ ಕರೆದೊಯ್ಯಲು 
ಅಪ್ಸರ ಸ್ತ್ರೀಯು ಹಿರಿದಾದ ಛತ್ರಿಯೊಂದನ್ನು ಈತನ ಶಿರೋಮುಡಿಗೆ ಬರುವಂತೆ 
ಹಿಡಿದು ನಿಂತಿದ್ದಾಳೆ. ಇವಳ ಶಿರೋಮುಡಿ ಸತಿಯರ ಶಿರೋಮುಡಿಗಳಿಗಿಂತ ಭಿನ್ನವಾಗಿ 
ಲಂಬವಾಗಿ ಕಟ್ಟಿದೆ. ಇವಳಿಗೂ ಸಹ ಅಲಂಕಾರಯುಕ್ತ ವೇಷಭೂಷಣಗಳಿವೆ. 


ಈ ಸ್ಮಾರಕದಲ್ಲಿರುವ ವೀರನು ಯಾವುದೋ ರಾಜಕೀಯ ಕಾರಣದಿಂದ 
ಶತ್ರುಗಳೂಡನೆ ಹೋರಾಡಿ ವೀರಮರಣವನ್ನು ಅಪ್ಪಿದ್ದಾನೆ. ಈತನ ಇಬ್ಬರು ಸತಿಯರು 
ಇಂದಿನ ನಂಬುಗೆಯ ಪದ್ಧತಿಯಂತೆ ಅಗ್ನಿಪ್ರವೇಶ ಮಾಡಿ ಸಹಗಮನ ಪದ್ಧತಿ ಅನುಸರಿಸಿ 
ದೇಹತ್ಯಾಗ ಮಾಡಿ ಸಾವಿನಲ್ಲೂ ಪತಿಯನ್ನು ಹಿ೦ಬಾಲಿಸಿದ್ದಾರೆ. ವೀರನನ್ನು ಅಪ್ಪರ 
ಸ್ತೀಯು ದೇವಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾಳೆ. 

ಕ್ರಿಶ.ಸುಮಾರು ಹದಿಮೂರನೇ ಶತಮಾನಕ್ಕೆ ಸೇರುವ ಈ ವೀರ-ಮಾಸ್ತಿಕಲ್ಲು 
ಸ್ಮಾರಕ ಲಾಲ್‌ಬಾಗ್‌ನ ಈ ಭೂಮಿಯಲ್ಲಿ ವೀರತನ ಮತ್ತು ತ್ಯಾಗವನ್ನು ಪ್ರತಿಪಾದಿಸುತ್ತಿದೆ. 
ಇವುಗಳಿಗೆ ಇಲ್ಲಿ ಸೂಕ್ತ ರಕ್ಷಣೆಯ ಅಗತ್ಯವಿದ್ದು ದೃಷ್ಟಿಗೋಚರ ಸ್ಥಳದಲ್ಲಿ ವಿವರ ಸಹಿತ 
ಫಲಕದ ಅಗತ್ಯವಿದೆ. 


೧೮೬ | ಲೋಚನ ದೀಪ್ತಿ 


“ಆರ್ಯಭಟ 


- ಗೋ.ಪ್ರ ಜೋಶಿ 


`ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡು ಹಿಡಿದವರಾರು?” ಎಂಬ ಪ್ರಶ್ನೆಗೆ 
'ನ್ಯೂಟನ್‌' ಎಂದು ತಟ್ಟನೆ ಉತ್ತರ ಬರುವುದು. ಇದರಲ್ಲಿ ಮಕ್ಕಳದೇನು ದೋಷ? 
ನಾವು ಇದುವರೆಗೂ ಮಕ್ಕಳಿಂದ ಇದೇ ಉತ್ತರವನ್ನು ಹೇಳಿಸಿಕೊಳ್ಳುತ್ತ ಬಂದಿದ್ದೇವೆ. 
ಸರ್‌ ಐಸಾಕ್‌ ನ್ಯೂಟನ್‌ ಆಗಿಹೋದುದು ೧೭ನೆಯ ಶತಮಾನದಲ್ಲಿ (ಕ್ರಿಶ.೧೬೪೨- 
೧೭೦೭). ಆದರೆ ಅದಕ್ಕೂ ಮೊದಲು ೧೨ನೆಯ ಶತಮಾನದಲ್ಲಿ (ಕ್ರಿಶ.೧೧೫೦) 
“ಸಿದ್ಧಾಂತ ಶಿರೋಮಣಿ” ಎ೦ಬ ಗ್ರಂಥವನ್ನು ಬರೆದ ಭಾಸ್ಕರಾಚಾರ್ಯನು ಅದರಲ್ಲಿ 
ಗುರುತ್ವಾಕಷ ೯ಣ ಶಕ್ತಿಯ ಉಲ್ಲೇಖ ಮಾಡಿದ್ದಾನೆ. “ಆಕೃಷ್ಣ ಶಕ್ತಿಶ್ಚ ತಯೋರ್ಮಹೀ 
ಸ್ತತ ಸ್ಪಸ್ಥಂ "ಗುರುಸ್ವಾಭಿಮುಖಂ ಸ್ವಶಕ್ತಾ 51 ಆಕ್ಕ ೈಷ್ಯತೆ ಪತತೀವ ಭಾತಿ ಸಮೇ 
ಸಮಂತಾತ್‌ಕ್ವ ಪತಿತ್ವದಮ್‌ | (ಸಿ.ಶಿ.ಭಾಸ್ಕರಾಚಾರ್ಯ). ಈ ಗುರುತ್ವಾಕರ್ಷಣ ಸಿದ್ಧಾಂತದ 
ಬಗ್ಗೆ ಟೀಕಾಕಾರರು ಸಾಕಷ್ಟು ಚರ್ಚಿಸಿದ್ದಾರೆ. ಇದರ ಮೇಲಿಂದ ನ್ಯೂಟನನಿಗಿ೦ತ 
ಐನೂರು ವರ್ಷಗಳ ಹಿಂದೆಯೇ ಭಾರತೀಯ ಖಗೋಲ ಶಾಸ್ತ್ರಜ್ಞರಿಗೆ ಗುರುತ್ವಾಕರ್ಷಣ 
ಸಿದ್ಧಾಂತ ಸಾಕಷ್ಟು ಪರಿಚಿತವಿದ್ದುದಾಗಿ ತಿಳಿದುಬರುತ್ತದೆ. ವಸ್ತುಸ್ಥಿತಿ ಹೀಗಿರುವಾಗ 
ನ್ಯೂಟನ್ನನು ಗುರುತ್ವಾಕಷ ರ್ಷಣ ಶಕ್ತಿಯ ಸಿದ್ಧಾಂತವನ್ನು ಶೋಧಿಸಿದವರಲ್ಲಿ ಮೊತ್ತ 
ಮೊದಲಿಗೆ ಹೇಗೆ? 

ಭಾಸ್ಕರಾಚಾರ್ಯನ ಸಿದ್ಧಾಂತ ಶಿರೋಮಣಿಯು ಬ್ರಹ್ಮಗುಪ್ತನು ಬರೆದ 'ಬ್ರಹ್ಮಸ್ಫುಟ 
ಸಿದ್ಧಾಂತ' ದ ಮೇಲಿನ ಉತ್ಕಷ್ಟ ಟೀಕಾಗ್ರಂಥವಾಗಿವುದರಿ೦ದ ಮತ್ತು ಭಾಸ್ಕರಾಚಾರ್ಯನು 
ವಿಷಯವನು ವ್ಯವಸ್ಥಿತವಾಗಿ ಮಂಡಿಸಲು, ಸ್ಪಲದರಲ್ಲಿಯೆ ವಿಷಯವನ್ನು ತಿಳಿಸಿಕೊಡಲು 
ಪದ್ಧರಚನೆಯ ಪದ್ಧತಿಯನ್ನ [ವಲಂಬಿಸಿರುವುದರಿಂದ ಬ್ರಹ್ಮಗುಪ್ತನ ಬ್ರಹ್ಮ್ತುಟ ಸಿದ್ದಾಂತ'ವು 
ಹಿಂದೆ ಬಿದ್ದು ಜನರು ಸಿದ್ದಾಂತ ಶಿರೋಮಣಿ” ಯನ್ನು ಅಪೇಕ್ಷೆಪಟ್ಟು ಅಭಾಸ 


ರ 
ಮಾಡತೊಡಗಿದರು. ಆದರೆ 'ಬ್ರಹ್ಮಸ್ಫುಟ ಸಿದ್ಧಾಂತ'ವಾದರೂ ಸ್ವತಂತ್ರ ಗಂಥ ಹೌದೋ 


* (ಲೋಚನ- ಸಂಪುಟ-೩. ಸಂಚಿಕೆ ೨. ೧೯೯೦) 


ಲೋಚನ ದೀಪ್ತಿ | ೧೮೭ 


ಅಲ್ಲವೋ ಎಂಬ ಬಗ್ಗೆ ಸಂದೇಹವೇ ಇದೆ. ಏಕೆಂದರೆ ಬ್ರಹ್ಮಗುಪ್ತನು “ಖಂಡ ಖಾದ್ಯಕಾ” 
ಗ್ರಂಥವನ್ನು ಎರಡು ಭಾಗಗಳಲ್ಲಿ ಪೂರ್ಣಗೊಳಿಸಿದ್ದು, ಒಂಬತ್ತು ಅಧ್ಯಾ ಯಗಳನ್ನುಳ್ಳ 
(೧೯೪ ಆರ್ಯಾವೃತ್ತಗಳು) ಅದರ ಪೂರ್ವಾರ್ಧವು ಪೂರ್ಣವಾಗಿ ಅರ್ಯಭಟೀರು. 
ಸಂಕ್ಷಿಪ್ತ ರೂಪವೇ ಆಗಿದೆ. ಉತ್ತರಾರ್ಧದಲ್ಲಿ ಐದು ಅಧ್ಯಾಯಗಳಿದ್ದು (೭೧ 
ಆರ್ಯಾವೃತ್ತಗಳು) ಈ ಭಾಗದಲ್ಲಿ ಆರ್ಯಭಟನ ಸಿದ್ಧಾ ೦ತವನ್ನು ಬೊಟ್ಟು ಮಾಡಿ 
ತೋರಿಸಿ ಅದನ್ನು ಚರ್ಚಿಸಿ ಟೀಕಿಸುತ್ತ ಕೊನೆಗೆ ಆರ್ಯಭಟನ ಬರಹವು ಶ್ರುತಿ 
ಸ್ಮೃತಿಗಳಿಗೆ ವಿರುದ್ಧವಾಗಿದೆಯೆಂದು ಹೇಳಿದ್ದಾನಲ್ಲದೆ (ಶಂ.ಬಾ.ದೀಕ್ಷಿತ-ಜ್ಯೋತಿಶ್ವಾಸ್ತದ 
ಇತಿಹಾಸ, ಪುಟ.೧೯೫) ತನ್ನ ಮತವೇ ಹೇಗೆ ಸರಿಯೆಂಬುದನ್ನು ಸಿದ್ಧ ಮಾಡಲು 
ಪ್ರಯತ್ನಿಸಿದ್ದಾನೆ. 

"He (Brahmgupta) has planned his Khanda-Khadyaka in two 
parts. In the first part, he has summarised the contents and the teaching 
of Aryabhata siddhant without making any alterations of modifica- 
tion: but in second part he has stated his corections and modifica- 
tions which had to be applied to the first part In odrer to get accurate 
results." 


(Aryabhatiya - Int.K.S.Shukla, 1.211) 


ಹೀಗೆ, ಈ ಆರ್ಯಭಟನು ಯಾರು? ಎಂಬ ಬಗ್ಗೆ ನನ್ನ ಜಿಜ್ಞಾಸೆ ಹೆಚ್ಚಿತು. 
ಅದು ಇಮ್ಮಡಿಯಾಗಲು ಇನ್ನೂ ಒಂದ ಕಾರಣವಾಯಿತು. ಕ್ರಿ.ಶ.೧೯೭೪ರ ಏಪ್ರಿಲ್‌ 
೧೦ರಂದು ಭಾರತ ಸಕಾರದ ವಿಜ್ಞಾನ ಶಾಖೆಯು “ಆರ್ಯಭಟ''ವೆಂಬ ಉಪಗ್ರಹವನ್ನು 
ಅಕಾಶದಲ್ಲಿ ಹಾರಿಸಿತು. ಆ ಉಪಗ್ರಹಕ್ಕೆ ಆರ್ಯಭಟ ಎಂಬ ಹೆಸರನ್ನೇಕೆ ಕೊಟ್ಟರು? 
ಈ ಪ್ರಸಿದ್ಧ ವ್ಯಕ್ತಿ ಯಾರು? ಅದರ ಮಾಹಿತಿ ದೊರಕಿಸಲು ಸತತ ಪ್ರಯತ್ನ ನಡೆಯಿತು. 
ನನಗೆ ದೊರೆತ ವಿಷಯ ಸಂಗ್ರಹವು ಸಾಮಾನ್ಯ ಸುಶಿಕ್ಷಿತ ಜಿಜ್ಞಾಸುಗಳಿಗೂ 
ವಿದ್ಯಾರ್ಥಿಗಳಿಗೂ ಉಪಯುಕ್ತವಾದೀತೆಂಬ SER ಆರ್ಯಭಟನ ಜೀವನದ 
ಮೇಲೆ ಬೆಳಕು ಬೀರುವ ಯತ್ನ ಮಾಡುತ್ತಿದ್ದೇನೆ. ನನ್ನ ಈ ಯತ್ನ "ಉದ್ದಾಹುರಿವ 
ವಾಮನಃ" ಎಂಬಂತಿದೆ. 

ಅರ್ಯಭಟನು ಯಾರು? ಎಲ್ಲಿಯವನು? ಯಾವ ಕಾಲದವನು? ಎಂಬೀ 
ಪ್ರಶ್ನೆಗಳು ನಮ್ಮ ಮುಂದೆ ಬಂದಾಗ ನಮ್ಮೆದುರು ಇಬ್ಬರು ಆರ್ಯಭಟರು ಬರುತ್ತಾರೆ. 
ಒಬ್ಬನು “ಆರ್ಯಭಟೀಯ” ಗ್ರಂಥವನ್ನು ಬರೆದ ಆರ್ಯಭಟ. ಇನ್ನೊಬ್ಬನು 
"ಮಹಾಸಿದ್ಧಾಂತ ಪದ್ಧತಿ” ಎಂಬ ಗ್ರಂಥದ ಲೇಖಕ ಅರ್ಯಭಟ. ಹೀಗಿದ್ದರೂ 


೧೮೮ | ಲೋಚನ ದೀಪ್ತಿ 


“ಆರ್ಯಭಟೀಯ'' ಗ್ರಂಥದ ಲೇಖಕ ಮೊದಲನೆಯ ಆರ್ಯಭಟನೆಂದೂ 
“ಮಹಾಸಿದ್ಧಾಂತ ಪದ್ಧತಿ” ಗ್ರಂಥದ ಲೇಖಕ ಎರಡನೆಯ ಆರ್ಯಭಟನೆಂದೂ 
ಖಗೋಲಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ. 

ಈ ಲೇಖನದಲ್ಲಿ ಮೊದಲನೆಯ ಆರ್ಯಭಟನ ಬಗೆಗೆ ಯಥಾಶಕ್ತಿ ಬೆಳಕು 
ಬೀರುವ ಪ್ರಯತ್ನ ಮಾಡಿದ್ದೇನೆ. ಮೊದಲನೆಯ ಆರ್ಯಭಟ ಹಾಗೂ ಎರಡನೆಯ 
ಆರ್ಯಭಟ ಇವರಿಬ್ಬರ ಕಾಲದ ನಡುವೆ ೫೦೦ ವರ್ಷಗಳ ಅಂತರವಿದೆ ಎಂಬ 
ಮಾತನ್ನು ಮರೆಯಬಾರದು. 


೧ನೆಯ ಆರ್ಯಭಟ:- ಈತನ ಜನ್ಮ ಕ್ರಿ.ಶ.೪೭೬ರಲ್ಲಿ ಎಂದರೆ, ಶಕೆ ೩೮೯ರಲ್ಲಿ 
ಆಯಿತು. ಹೀಗೆಂದು ಸ್ವತಃ ಆರ್ಯಭಟನೇ ತನ್ನ ಜನನದ ಬಗ್ಗೆ ಷಷ್ಟ್ಯಬ್ಬಾನಾಂ 
ಷಷ್ಟಿರ್ಯದಾ ವ್ಯತಿತಾಸ್ತಯಶ್ಚ ಯುಗಪಾದಾಃ | ತ್ರಧಿಕಾವಿಂಶತಿರಬ್ದಾಸ್ತದೇವ ಮಮ 
ಜನ್ಮನೋ ತೀತಾಃ ೧೦ (“ಕಾಲಕ್ರಿಯಾಪಾದ ಆರ್ಯಭಟ") 


“ಮೂರು ಯುಗಪಾದಗಳು ಕಳೆದ ನಂತರ (೬೦೫೬೦೩೬೦) ಎಂದರೆ, 
ಕಲಿಯುಗದ ೩೬೦೦ ವರ್ಷಗಳ ಅನ೦ತರ ಶಕೆ ೪೨೧ನೆಯ ವರ್ಷದಲ್ಲಿ ನಾನು 
ಜನಿಸಿ ೨೩ ವರ್ಷಗಳಾಗಿದ್ದುವು” ಎಂದು ಹೇಳುತ್ತಾನೆ. ಇದರ ಮೇಲಿಂದ ಆರ್ಯಭಟನ 
ಜನ್ಮ ಶಕೆ ೩೯೮ರಲ್ಲಿ ಅರ್ಥಾತ್‌ ಕ್ರಿ.ಶ.೪೭೬ರಲ್ಲಿ ಆಯಿತೆಂಬುದು ಸ್ಪಷ್ಟ ಆತನು 
ಖಗೋಲಶಾಸ್ತ್ರದ ಗಣಿತದ ಮೂಲಕ ತನ್ನ ಜನ್ಮ ಯಾವಾಗ ಆಯಿತೆಂಬುದನ್ನೇನೊ 
ಸ್ಪಷ್ಟವಾಗಿ ಹೇಳಿದ್ದರೂ ತನ್ನ ತಾಯಿ-ತಂದೆಗಳ ಬಗೆಗೆ ಏನೂ ಹೇಳಿಲ್ಲ. 
ಟೀಕಾಕಾರರಾದರೂ ಈ ವಿಷಯದಲ್ಲಿ ಮೌನವನ್ನೇ ತಾಳಿದ್ದಾರೆ. 

ತಾನು ಎಲ್ಲಿಯವನೆಂಬ ಪ್ರಶ್ನೆಗೆ ಆರ್ಯಭಟನು ಸ್ಪಷ್ಟವಾಗಿ ಉತ್ತರ ಕೊಟ್ಟಿಲ್ಲ. 
ಆದೆ ಕುಸುಮಪುರವೆಂಬ ಹೆಸರನ್ನು ಮೇಲಿಂದ ಮೇಲೆ ಉಲ್ಲೇಖಿಸುವುದರಿಂದ 
ಆತನು ಹುಟ್ಟಿದ ಊರು ಕುಸುಮಪುರವೆ ಆಗಿದ್ದಿರಬೇಕೆಂದು ಹೇಳಲು ಯಾವ 
ಅಡ್ಡಿಯೂ ಇರಬಾರದು. “ಆರ್ಯಭಟಸ್ಸಿ ಹ ನಿಗದಿತ ಕುಸುಮಪುರೇಇಭ್ಯರ್ದಿತ ಜ್ಞಾನಂ 
“ಆರ್ಯಭಟೀಯ-ಗಣಿತ ಪಾದ, ೧) ಕುಸುಮಪುರವೆಂದರೆ ಮಗಧ ರಾಜಧಾನಿಯಾದ 
ಪಾಟಲೀಪುತ್ರ-ಇಂದಿನ ಪಾಟ್ನಾ. 


“ಸೂರ್ಯಃ ಸ್ವಯಂ ಕುಸುಮಪುರ್ಯಭವತ್‌ ಕಲೌ ತು | ಭೂಗೋಲವಿತ್‌ 
ಕುಲಪ ಆರ್ಯಭಟಾಭಿಧಾನಃ ॥ ಸೂರ್ಯನು ಸ್ವತಃ ಆರ್ಯಭಟನ ರೂಪದಲ್ಲಿ 
ಕುಸುಮಪುರಕ್ಕೆ ಬಂದನೆಂದು ಹೇಳುತ್ತಾನೆ. “ನಮ್ಮ ಪ್ರಾಚೀನ ಗ್ರಂಥಗಳು ಅಪೌರುಷೇಯವು, 
ಪರಿಪೂರ್ಣವೂ ಆಗಿರುವವೆಂಬ ತಿಳಿವಳಿಕೆ ಇದ್ದುದರಿಂದ ಆರ್ಯಭಟನ ಗ್ರಂಥವು 
ಪೌರುಷೇಯವಾಗಿದ್ದರೂ, ಆತನ ಗಂಥ ಅಪೌರುಷೇಯವೆಂದು ಭಾವಿಸಲ್ಪಟ್ಟು ಅದನ್ನು 


ಲೋಚನ ದೀಪ್ತಿ |೧೮೯ 


ಕುರಿತು ಉಂಟಾದ ಪೂಜ್ಯಭಾವನೆ ಜ್ಯೋತಿಃಶಾಸ್ತದ ಪ್ರಗತಿಗೆ ಮಾರಕವಾಯಿತು' 
(ಶಂ.ಬಾ. ದೀಕ್ಷಿತ-ಜ್ಯೋತಿಶ್ಶಾಸ್ತ್ರ ಇತಿಹಾಸ ಪುಟ.೧೯೩) ಖಗೋಲಶಾಸ್ತ್ರ ಪ್ರಿಯರು 
ಪ್ರತ್ಯಕ್ಷ ಸೂರ್ಯನೇ ಜನ್ಮವೆತ್ತುವಂತೆ ಮಾಡಿದರು. ಇಂಥ ಶ್ರದ್ಧೆಯಿ೦ದಲೇ ನಮ್ಮ 
ಪ್ರಗತಿ ಕುಂಠಿತವಾಯಿತೆಂಬುದು ಮಾತ್ರ ನಿಜ. 


ಎರಡನೆಯದಾಗಿ, ಇದೇಆರ್ಯಾವೃತ್ತದಲ್ಲಿ ಆರ್ಯಭಟನನ್ನು “ಕುಲಪ” (ಕುಲಪತಿ) 
ಎಂದು ಸಂಬೋಧಿಲಾಗಿದೆ. ಇದರಿಂದ ಆತನು ಕುಸುಮಪುರದ ಹತ್ತಿರವಿದ್ದ ನಾಲಂದಾ 
ವಿದ್ಯಾಪೀಠದ ಕುಲಪತಿ ಇದ್ದಿರಬೇಕು. ಏಕೆಂದರೆ, ಆರ್ಯಭಟನ ಕಾಲದಲ್ಲಿ ಎಂದರೆ, 
೫ನೆಯ ಮತ್ತು ೬ನೆಯ ಶತಮಾನದಲ್ಲಿ ನಾಲಂದಾ ವಿದ್ಯಾ ಪೀಠವು ಪ್ರಸಿದ್ಧವಾಗಿದ್ದು 
ಅಲ್ಲಿ ಖಗೋಲ ಮತ್ತು ಜ್ಯೋತಿಷ ಶಾಸ್ತ್ರದ ಸತತ ಅಭ್ಯಾಸ ನಡೆಯುತ್ತಿದ್ದಿತು. ನಾಲಂದಾದಲ್ಲಿ 
ವೇದಶಾಲೆಯೂ ಇದ್ದುದರಿಂದ ಖಗೋಲ ಶಾಸ್ತಜ್ಞನಾದ ಆರ್ಯಭಟನು ನಾಲಂದಾದ 
ಕುಲಪತಿ ಇದ್ದಿರಬೇಕು (Ancient Universities - by ಐ. G Apte). ಒ೦ದು 
ವೇಳೆ ಆತನು ಕುಲಪತಿ ಪದವಿಯಲ್ಲಿದ್ದುದಾದರೆ ಆತನ ವೃತ್ತಿ ಶಿಕ್ಷಕನದೇ ಆಗಿದ್ದು 
ಅನೇಕ ಶಿಷ್ಕರೂ ಅವನಿಗೆ ಇದ್ದಿರಬೇಕೆಂಬುದು ಸಹಜ. ಪಾಂಡುರಂಗಸ್ವಾಮಿ, ಲಾಟದೇವ 
ಮತ್ತು ನಿಶಂಕು- ಹೀಗೆ ಮೂವರು ಶಿಷ್ಕ೦ದಿರ ಹೆಸರುಗಳನ್ನು ಭಾಸ್ಕರನು ತನ್ನ 
ಟೀಕೆಯಲ್ಲಿ ಉಲ್ಲೇಖಸಿದ್ದಾನೆ. 


“ಏತದೇವ ಆಚಾರ್ಯಾರ್ಯಭಟಃ ಶಾಸ್ತ್ರ ವ್ಯಾಖ್ಯಾನ ಸಮಯೇ ವಾ 
ಪಾ೦ಡುರಂಗಸ್ವಾಮಿ, ಲಾಟದೇವ, ನಿಶಂಕು ಪ್ರಕೃತಿಭ್ಯಃ....” ಇದರಲ್ಲಿ ಭಾಸ್ಕರನು ಲಾಟ 
ದೇವನನ್ನು “ಆಚಾರ್ಯ ಲಾಟದೇವ” ನೆಂದು ಸಂಬೋಧಿಸಿದ್ದಾನೆ. ಮತ್ತೊಂದೆಡೆಯಲ್ಲಿ 
“ಸರ್ವಸಿದ್ದಾಂತ ಗುರು” ಎಂದು ಕರೆದಿದ್ದಾನೆ. ಈ ಲಾಟದೇವನ ಹೆಸರಿನಲ್ಲಿ ಎರಡು 
ಗ್ರಂಥಗಳು ದೊರೆತಿವೆ. ಒಂದು “ರೋಮಕ ಸಿದ್ಧಾಂತದ ಮೇಲಿನ ಟೀಕೆ; ಇನ್ನೊಂದು 
“ಪೌಲಿಶ ಸಿದ್ಧಾಂತದ ಮೇಲಿನ ಟೀಕೆ(Aryabhatiya-K. 5. Shukla, Intr. Page 
7೦೮11). 

ಆದರೆ, “ಆರ್ಯಭಟೀಯಳದ ಟೀಕಾಕಾರನೂ “ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದ 
೧೮ಜನ ಭಾಷ್ಕಕಾರರಲ್ಲ ಒಬ್ಬನೂ ಆಗಿದ್ದ ವಿದ್ಯಾಪತಿ ಒಂದನೆಯ ಭಾಸ್ಕರ ಭಟ (ಕ್ರಿ. 
ಶ. ೬೫೦)ನ ಅಭಿಪ್ರಾಯದ ಪ್ರಕಾರ, ಆರ್ಯಭಟನು ಆಶ್ಮಕ ದೇಶದ ನಿವಾಸಿಯಾಗಿದ್ದನು- 
ಎಂದಮೇಲೆ ಆತನ ಜನ್ಮವೂ ಆಶ್ಮಕ ದೇಶದಲ್ಲಿಯೇ ಆಗಿದ್ದಿರಬೇಕು. ಒಂದನೆಯ 
ಭಾಸ್ಕರನು “ಆರ್ಯಭಟೀಯ” ಗ್ರಂಥವನ್ನು “ಆಶ್ಮಕೀಯ” ವೆಂದು ಕರೆದಿದ್ದಾನೆ. 
“ಸೂರ್ಯೇಣ ಯಾತಮಿಹ ಪೃಕೃತಿಚಾಶ್ಮಕೀಯೇತಿ ೧೭” ಶೀಘ್ರಂ ದಿನಾದಿ ಭಗಣಾಂಶ್ಚ 
ವಚಾಶ್ಮಕೀಯ ೧೮ *(ಭಾಸ್ಕರ ಟೀಕಾ)”: ಇಲ್ಲ ಒಂದು ಪ್ರಶ್ನೆ ಏಳುತ್ತದೆ: ಒಂದನೆಯ 


೧೯೦ | ಲೋಚನ ದೀಪ್ತಿ 


ಭಾಸ್ಕರನು ಆರ್ಯಭಟನ ಹೆಸರನ್ನು ತೆಗೆದುಕೊಳ್ಳದೆ ಆತನನ್ನು (ಆರ್ಯಭಟನನ್ನು) 
ಆಶ್ನಕನೆಂದೂ “ಆರ್ಯಭಟೀಯ” ಆಶ್ಮಕೀಯವೆಂದೂ ಏಕೆ ಕರೆದಿದ್ದಾನೆ? ಆರ್ಯಭಟನ 
ಅನುಯಾಯಿಗಳನ್ನೂ ಆಶ್ಮಕೀಯರೆಂದು ಕರೆಯಲು ಕಾರಣವೇನು 9” 


"It seems that the astronomers of the Asmaka country of whom 
Bbaskara was one, were the followers of Aryabhatal. For patnotic 
reasons they called Aryabhata I by the name Asmaka because he 
was an Asmaka having orginated from that country and themselves 
as followers of Asmaki". "(ಆಶ್ಮಕೀಯಃ)' 

ಸ್ವತಃ ಭಾಸ್ಕರನು ಆಶ್ಮಕ ದೇಶದ ನಿವಾಸಿಯಾಗಿದ್ದನು. ಆಶ್ಮಕ ಜನಪದವು ದಕ್ಷಿಣದಲ್ಲಿ 
ಗೋದಾವರಿಯ ದಂಡೆಯ ಮೇಲಿದ್ದು ಪಾಣಿನಿಯ ವ್ಯಾಕರಣದಲ್ಲಿ ಅದರ ಹೆಸರಿನ 
ಉಲ್ಲೇಖವಿದೆ (೪-೧-೧೭೩). (ಪಾಣಿನೀ ಕಾಲೀನ ಭಾರತ ವ್ಯಾಕರಣ, ಅಗ್ರವಾಲ- 
ಪುಟ.೪೦) 


ಮತ್ತೊಬ್ಬ ಟೀಕಾಕಾರನಾದ ನೀಲಕಂಠನ ಮತದಂತೆ ಆರ್ಯಭಟನ ಜನ್ಮಭೂಮಿ 
ಆಶ್ಮಕವಾಗಿದ್ದು ಜನ್ಮಸ್ಥಾನ ಆಶ್ಮಕ ಜನಪದವಾಗಿದ್ದಿತು. ಮುಂದೆ ಅರ್ಯಭಟನು 
ಕುಸುಮಪುರಕ್ಕೆ ಹೋಗಿ ಅಲ್ಲಿ ಗಣಿತ ಮತ್ತು ಖಗೋಲಶಾಸ್ತ್ರದ ಅಧ್ಯಯನ ಮಾಡಿದನು. 


'1[ 15 not unlikely to presume that after his lesson was over at 
the school of kusumapura, Aryabhata returned to his native place 
and wrote his mathematicalworks on the strength of knowledge he 
achieved there.” 


ಕುಸುಮಪುರವು ಬಿಹಾರದಲ್ಲಿ ಇರದೆ ದಕ್ಷಿಣದಲ್ಲಿಯೇ ಇದ್ದಿರಬೇಕೆಂದು ಪ ಪ್ರಸಿದ್ಧ 
ಗಣಿತಜ್ಞರೂ ಖಗೋಲಶಾಸ್ತ್ರಜ್ಞರು ಆದ ಶ್ರೀ. ಜಸ] ಬಾ. ದೀಕ್ಷಿತರು ಅಭಿಪ್ರಾಯಪಟ್ಟಿದ್ದಾರೆ. 
ಪಾಟ್ನಾದ ಹತ್ತಿರದ ಕುಸುಮಪುರವು ಆರ್ಯಭಟನ ವಾಸಸ್ಥಾನವೆಂಬ ತಿಳುವಳಿಕೆ 
ಇದ್ದರೆ 'ಅದನ್ನು ನಾನು ಒಪುವುದಿಲ್ಲ. ಕುಸುಮಪುರವು ಖಂಡಿತವಾಗಿ ದಕ್ಷಿಣದಲ್ಲಿಯೇ 
ಇದ್ದಿರಬೇಕು. Jura ಗಂಥದ ಟೀಕಾಕಾರದಲ್ಲಿ ಅನೇಕರು ಕೇರಳದವರಿದ್ದಾರೆ. 
ಎಂದಮೇಲೆ ಆರ್ಯಭಟನು ಕೇರಳದವನೇ ಆಗಿರಬೇಕೆಂದು ಕೆಲವರ ಟೀಕಾಕಾರರ 
ಅಭಿಮತವಿದೆ. 


"itis not unlikely that after his lesson was over at the school of 
Kusumpur, Aryabhata returned to his native place at Kerala where 
he established a school and wrote his mathematical works. Bhaskara 


ಲೋಚನ ದೀಪ್ತಿ |೧೯೧ 


I was more popular in the South India than in the north; but here 15 
no mention of any place in Kerala as his seat of activity” 


ಆರ್ಯಭಟನನ್ನು ಕುರಿತು ಹೇಳಬೇಕಾದ ಇನ್ನೊಂದು ವೈಶಿಷ್ಟ “ವೆಂದರೆ, 
ಗಣಿತಜ್ಞನಾದ ಭಾಸ್ಕರಾಚಾರ್ಯನು ತನ್ನ "ಸಿದ್ಧಾಂತ ಶಿರೋಮಣಿ” ಗಂಥದ 
ಮಂಗಲಾಚರಣೆಯ ಶ್ಲೋಕದಲ್ಲಿ ತನ್ನ ಕುಲದೇವತೆಯಾದ ಗಣಪತಿ ಹಾಗೂ ಸರಸ್ತತಿಯನ್ನು 
ಸ್ತುತಿಸಿ ಗ್ರಂಥಾರಂಭ ಮಾಡಿದ್ದಾನೆ. ಆದರೆ ಆರ್ಯಭಟನು ತನ್ನ “ಆರ್ಯಭಟೀಯ 
ಗ್ರಂಥದ ಮಂಗಲಾಚರಣೆ ಹಾಗೂ ಉಪಸಂಹಾರದ ಶ್ಲೊಕಗಳಲ್ಲಿ ಬ್ರಹ್ಮನನ್ನು ಸ್ತುತಿಸಿದ್ದಾನೆ. 
ಮಂಗಲಾಚರಣೆಯ ಶ್ರೊಕವು ಹಿಗಿದೆ: 


""ಪ್ರಣಿಪತ್ಯೈಕಮನೇಕಂ ಕಂ ಸತ್ಯಾಂ ದೇವತಾಂ ಪರಬ್ರಹ್ಮ 
ಆರ್ಯಭಟಸ್ತೀಣಿ ಗದತಿ ಗಣಿತಂ ಕಾಲಪ್ರಿಯಾ ಗೋಲಮ್‌ । 
ಉಪಸಂಹಾರದ ಶ್ಲೋಕ ಇಂತಿದೆ:- 

ಸದಸದ್‌ ಜ್ಞಾನ ಸಮುದ್ರಾತ್‌ ಸಮುದ್ಧತಂ, ಬ್ರಹ್ಮಣಾ ಪ್ರಸಾದೇನ | 

ಸದ್‌ ಜ್ಞಾನೋತ್ತಮ ರತ್ನಂ ಮಯಾ ನಿಮಗ್ಗಂ ಸ್ವಮತಿನಾ ವಾಅ.ಭಗೋಲಪಾದ-೪೯) 


ಇದೊಂದು ಹೊಸ ಬಗೆಯ ಸ್ತುತಿ ಎಂದೇ ಹೇಳಬೇಕು. ಏಕೆಂದರೆ, 
ಮಂಗಲಾಚರಣದಲ್ಲಿ ಗಣಪತಿ, ಸರಸ್ವತಿ, ಲಕ್ಷ್ಮಿ ಮಹಾದೇವ, ವಿಷ್ಣು ಮುಂತಾದ 
ದೇವತೆಗಳ ಸ್ತುತಿ ಇರುವುದು ಸಹಜ. ಆದರೆ ಬ್ರಹ್ಮದೇವನ ಸ್ತುತಿಯಿ೦ದ ಅರ್ಯಭಟನು 
ಗ್ರಂಥಾರಂಭವನ್ನೇಕೆ ಮಾಡಿದ? ಇದೇ ಆತನ ವಿಶೇಷತೆ. ಇದಕ್ಕೆ ಸಮರ್ಪಕ ಉತ್ತರ 
ಕಸಾ ಶಾ್ಟಜ್ಞಾ ಉದ ಶ್ರೀ ಶಂಕರ ಬಾಳಕೃಷ್ಣದೀಕ್ಷಿತ್‌ ಇವರ “ಜ್ಯೊತಿಷಶಾಸ್ತ್ರದ 
ಇತಿಹಾಸ''ದಲ್ಲಿ ದೊರೆಯುತ್ತದೆ. ಭಾರತದಲ್ಲಿ ಖಗೊಲ ಗಹಗಣಿತದಲ್ಲಿ ಮೂರು 
ಪಕ್ಷಗಳಿವೆ. ಒಂದು ಸೌರ ಪಕ್ಷ. ಎರಡನೆಯದು ಅರ್ಯಪಕ್ಷ. ಮುರನೆಯದು ಬ್ರಹ್ಮಪಕ್ಷ. 
ಈ ರೀತಿ ಮೂರು ಪಕ್ಷಗಳಾಗಲು ಕಾರಣವೇನು? ಕಲ್ಪದಲ್ಲಾಗಲೀ, ಯುಗದಲ್ಲಾಗಲಿ 
ವರ್ಷಗಳ ಮಾನ (ಎಣಿಕೆ) ಪ್ರತಿಯೊಂದು ಪಕ್ಷದಲ್ಲಿ ಸ್ವಲ್ಪ ಬೇರೆ ಬೇರೆಯಾಗಿದೆ. 
ಒ೦ದು ಕಾಲದಲ್ಲಿ, ಅರ್ಥಾತ್‌ ಕಲ್ಪದಲ್ಲಿ ಅಥವಾ ಮಹಾಯುಗದಲ್ಲಿ ಸಂಭವಿಸುವ ಗ್ರಹ 
ಮುಂತಾದವುಗಳ ಗತಿ ಬೇರೆಯಾಗಿದೆ. ಇತರ ಅಂಶಗಳು ಎಲ್ಲ ಪಕ್ಷಗಳಲ್ಲಿ ಹಾಗೂ 
ಅವುಗಳನ್ನನುಸರಿಸುವ ಎಲ್ಲ ಗಂಥಗಳಲ್ಲಿ ಒಂದೇ ಆಗಿವೆಯೆಂದರೂ ಸಲ್ಲುತ್ತದೆ. 


ಆರ್ಯಭಟನು ಖಗೋಲ ಶಾಸ ಸ್ತದಲ್ಲಿ ಬ್ರಹ್ಮ ಪಕ್ಷದ ಅನುಯಾಯಿ ಆಗಿದ್ದನು. 
ಇದಕ್ಕೆ ಕಾರಣವೆಂದರೆ, ಮಗಧ ದೇಶ ಪಿಗೋಲ ಶಾಸ್ತದಲ್ಲಿ ಬ್ರಹ್ಮ ಪಕ್ಷದ ಪಂಡಿತರಿಂದ 
ಚಪ್ಪಲ್‌ ಹೊಗಿದ್ದಿತೆಂದೇನೂ ಅಲ್ಲ ಅಥವಾ ಅಲ್ಲಿ ಇತರ ಪಕ್ಷಗಳ. ಅಭಾವವಿದ್ದಿತೆಂದೂ 
ಅಲ್ಲ. ಸೌರಪಕ್ಷ ಹಾಗೂ ಆರ್ಯಪಕ್ಷಗಳ ಪಂಡಿತರು ಅಲ್ಲಿದ್ದರು. ಇಂದು ತಮಿಳುನಾಡು 


೧೯೨ | ಲೋಚನ ದೀಪ್ತಿ 


ಹಾಗೂ ಕೇರಳಗಳಲ್ಲಿ ಸೌರಪಕ್ಷವೂ, ಮಲಬಾರ, ಉಡುಪಿ, ಮಹಾರಾಷ್ಟ್ರಗಳಲ್ಲಿ 
ಆರ್ಯಪಕ್ಷವೂ, ಹಾಗೆಯೇ ಮಗಧ(ಬಿಹಾರ)ದಲ್ಲಿ ಬ್ರಹ್ಮಪಕ್ಷವೂ ಪ್ರಚಲಿತವಾಗಿವೆ. 
ಅದರಲ್ಲಿ ಜೈನ ಪಂಡಿತರ ಸಂಖ್ಯೆಯೇ ಹೆಚ್ಚು ಇಂದಿಗೂ ಅಲ್ಲಿ (ಕ್ರಿಶ.೫೯೩ ರಿಂದ 
ಇಂದಿನವರೆಗೆ) ಹೊಸ ವರ್ಷಾರ೦ಭವೂ ಶ್ರಾವಣ ಬಹುಳ ಪ್ರತಿಪದೆಯಿಂದ ಆಗುತ್ತದೆ. 
(From the wntings of the early Jain writers who belonged to Kusumpur 
and who are the followers of Brahma School of Thought) 


"Kusumpur School Umasvati (150.B.C) one of the greatest 
metaphysicians of India, first cites the existence of the school math- 
ematics. He resided in th city of Kusumpura (Patalipura) near Patna. 
The School was orginated long before the time of famous Jain saint 
Bhadrabahu (B.C.300) who lived at Kusumpura, the cultured 
centre of astronomy and mathematics. Mathematics and astronomy 
survived in this school for many centuries where Aryabhata took his 
lesson in he fifth century” (Mathematics in Ancient and Medieval 
ndia— Dr.A.K..Bag. p.8) 

ಗ್ರಂಥವನ್ನು ಕುರಿತು: - ಆರ್ಯಭಟನ ಎರಡು ಗ್ರಂಥಗಳು ಪ್ರಸಿದ್ಧವಾಗಿವೆ. 
ಮೊದಲನೆಯದು “ಆರ್ಯಭಟೀಯ' ಮತ್ತು ಎರಡನೆಯದು “ಆರ್ಯಸಿದ್ಧಾಂತ”', 
ಇಂದು “ಆರ್ಯಸಿದ್ಧಾಂತ ಉಪಲಬ್ಧವಿಲ್ಲ. ಆದರೂ ಆ ಗ್ರಂಥದ ಅಸ್ತಿತ್ವದ ಬಗ್ಗೆ 
೧ನೆಯ ಭಾಸ್ಕರನು ಬರೆದ ಆರ್ಯಭಟೀಯ” ದ ಟೀಕೆಯಿಂದ ತಿಳಿದುಬರುತ್ತದೆ. 

ಇನ್ನೊಂದು ಗ್ರಂಥ “ಆರ್ಯಭಟೀಯ” ಮಾತ್ರ ಪ್ರಕಾಶಿತವಾಗಿದೆ. ಈ ಗಂಥದಲ್ಲಿ 
ಗೀತಿಕಾಪಾದ, ಗಣಿತಪಾದ, ಕಾಲಕ್ರಿಯಾಪಾದ, ಗೋಲಪಾದ ಎಂದು ನಾಲ್ಕು 
ಅಧ್ಯಾಯಗಳಿದ್ದು ಗೀತಿಕಾ ಪಾದದಲ್ಲಿ ೧೩ ಶ್ಲೋಕಗಳು, ಗಣಿತಪಾದದಲ್ಲಿ ೩೩ 
ಶ್ರೋಕಗಳು, ಕಾಲಕ್ರಿಯಾಪಾದದಲ್ಲಿ ೨೫ ಶ್ಲೋಕಗಳೂ, ಗೋಲಪಾದದಲ್ಲಿ ೫೦ 
ಶ್ಲೋಕಗಳೂ ಇವೆ. ಹೀಗೆ ಒಟ್ಟು ೧೨೧ ಶ್ಲೋಕಗಳಲ್ಲಿ ಗ್ರಂಥವು ಪೂರ್ಣಗೊಂಡಿದೆ 
(ಶಂ.ಬಾ.ದೀಕ್ಷಿತ). ತಾಂತ್ರಿಕ ದೃಷ್ಟಿಯಿಂದ ಬ್ರಹ್ಮಗುಪ್ತನು ಆರ್ಯಭಟೀಯವನ್ನು ಕುರಿತು 
ಕೆಲವು ಮತಭೇದಗಳನ್ನು ವ್ಯಕ್ತಗೊಳಿಸಿದ್ದಾನೆ. ಆರ್ಯಭಟೀಯವು ಶ್ರುತಿ-ಸ್ಮೃತಿಗಳಿಗೆ 
ಎರುದ್ಧವಿದೆಯೆಂದು ಬ್ರಹ್ಮಗುಪ್ತನ ಅಭಿಪ್ರಾಯ. ತನ್ನ ಈ ಅಭಿಪ್ರಾಯವನ್ನು ಸಮರ್ಥಿಸಲು 
“ಖಂಡಖಾದ್ಯಕಾ'' ಎಂಬ ಗ್ರಂಥವನ್ನು ಎರಡು ಭಾಗಗಳಲ್ಲಿ ಬರೆದಿದ್ದಾನೆ. 


ಲೋಚನ ದೀಪ್ತಿ |೧೯೩ 


ಮುಂದೆ, ಆರ್ಯಭಟೀಯ ಗ್ರಂಥವು ೯ನೆಯ ಶತಕದಲ್ಲಿ ಅರಬಸ್ತಾನಕ್ಕೆ ಒಯ್ಯಲ್ಪಟ್ಟು 
ಅಲ್ಲಿ ಅರಬ್ಬೀಭಾಷೆಗೆ ಅನುವಾದಗೊಂಡು "ಅರಜ್‌ ವಹಾಜ್‌'' ಎಂಬ ಹೆಸರಿನಿಂದ 
ಪ್ರಸಿದ್ಧವಾಯಿತು. ಖಂಡಖಾದ್ಯಕಾ ಗ್ರಂಥವು ಕೂಡ ಅರಬಸ್ತಾನಕ್ಕೆ ಒಯ್ಯಲ್ಪಟ್ಟು ಇಂದಿಗೂ 
ಕೂಡ ಆ ದೇಶದಲ್ಲಿ “ಜಿಯ-ಉಲ್‌-ಅರಕಾಂಡ್‌'' ಎಂಬ ಹೆಸರಿನಿಂದ ಪ್ರಸಿದ್ಧವಿದೆ. 


“ಆರ್ಯಭಟೀಯ” ಗ್ರಂಥದ ಮೇಲೆ ಅನೇಕ ಪಂಡಿತರು ಟೀಕೆ ಬರೆದಿದ್ದಾರೆ. 
ಅವರಲ್ಲಿ ಹೆಚ್ಚಿನವರು ದಕ್ಷಿಣ ಭಾರತೀಯರೇ. ಅ೦ಥವರಲ್ಲಿ ಪ್ರಮುಖರೆಂದರೆ: ೧ನೆಯ 
ಭಾಸ್ಕರ, ಪ್ರಭಾಕರ, ಗೋವಿಂದಸ್ವಾಮಿ, ಸೋಮೇಶ್ವರ, ಸೂರ್ಯದೇವ, ಪರಮೇಶ್ವರ, 
ಮಲ್ಲಯ್ಯ, ಮಾಧವ, ಭೂತಿವಿಷ್ಣು, ಕೃಷ್ಣದಾಸ, ಶ್ರೀಪತಿ ಮತ್ತು ರಘುನಾಥರಾಜ [ಶ್ರೀ 
ಕೆ.ಎಸ್‌.ಶುಕ್ಷ (ಆರ್ಯಭಟೀಯ ಪು.:೦ಃ೪-೪11)]. ಇದು ಮುಂಬಯಿ ಎಶ್ವವಿದ್ಯಾಲಯದಲ್ಲಿ 
ಆರ್ಯಭಟೀಯದ ಮೇಲೆ ಒಂದು ಮರಾಠಿ ಟೀಕೆಯೂ ಉಪಲಬ್ಧವಿದ್ದು ಅದರ 
ಕರ್ತೃವು ಯಾರೆಂಬುದು ತಿಳಿಯದು. ಆ ಹಸ್ತಪ್ರತಿ ಸಂಖ್ಯೆ. NS.No.A29 ಇದೆ. 
ಮರಾಠೀ ಬಲ್ಲ ಯಾರಾದರೂ ಗಣಿತಜ್ಞರು ಹಾಗೂ ಖಗೋಲ ಶಾಸ್ತ್ರಜ್ಞರು ಅದನ್ನು 
ಸಂಪಾದಿಸುವಂತಾದರೆ ಆರ್ಯಭಟನ ಬಗ್ಗೆ ಹೊಸ ಸಂಗತಿಗಳು ಬೆಳಕಿಗೆ ಬರಬಹುದು. 


ಇನ್ನೊಬ್ಬ ಟೀಕಾಕಾರನು ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾನೆ: ಆತನ ಹೆಸರು 
ರಘುನಾಥರಾಜ. ಈತನು ಒಂದು ಪ್ರದೇಶದ ರಾಜನಾಗಿದ್ದು ಆರ್ಯಭಟೀಯ ಗ್ರಂಥದ 
ಮೇಲೆ ಟೀಕೆ ಬರೆದಿದ್ದಾನೆ. ಈ ಟೀಕಾಕಾರನ ಇನ್ನೊಂದು ವೈಶಿಷ್ಟ್ಯವೆಂದರೆ: 
ಆರ್ಯಭಟೀಯದೊಳಗಿನ ನಾಲ್ವತ್ತು ಉದಾಹರಣೆಗಳನ್ನು ಬಿಡಿಸಿ ತೋರಿಸಿದ್ದಾನೆ. 
ರಘುನಾಥ ರಾಜನು ಕರ್ನಾಟಕದ ಒಂದು ಪ್ರದೇಶದ (ರಾಯಚೂರು ಜಿಲ್ಲೆಯ 
ಒ೦ದು ಭಾಗದ) ರಾಜನಾಗಿದ್ದು ಅಹೋಬಲವು ಆತನ ರಾಜಧಾನಿಯಾಗಿದ್ದಿತು. 
ಆತನು ತನ್ನ ವಂಶಾವಳಿಯನ್ನು ಈ ರೀತಿ ಕೊಟ್ಟಿದ್ದಾನೆ.: ವ್ಯಂಕಟ-ನಾಗರಾಜ- 
ಕೊಂಡಭೂಪ-ರಘುನಾಥರಾಜ. ಅಹೋಬಲವು ಕರ್ನಾಟಕದಲ್ಲಿದೆ. ಗರುಡಾದ್ರಿ, ವೇದಾದ್ರಿ, 
ಅಚಲಛಾಯಾಮೇರು-ಈ ಮೂರು ಬೆಟ್ಟಗಳ ಪೈಕಿ ಗರುಡಾದ್ರಿ ಬೆಟ್ಟದ ಅಡಿಯಲ್ಲಿ 
ನರಸಿ೦ಹ ದೇವಾಲಯವಿದೆ. ಇದು ಆಹೋಬಲ ನರಸಿ೦ಹ ದೇವಾಲಯವೆಂದು 
ಪ್ರಸಿದ್ಧವಿದೆ. ಅಹೋಬಲವು ಒಂದು ಕಾಲಕ್ಕೆ ಹಿರಣ್ಯಕಶಿಪುವಿನ ರಾಜಧಾನಿಯಾಗಿದ್ದಿತು. 
ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದನನ್ನು ಉಳಿಸಲು ಈ ಸ್ಥಳದಲ್ಲಿ ನರಸಿ೦ಹನು 
ಪ್ರಕಟನಾಗಿ ಹಿರಣ್ಯಕಶಿಪುವನ್ನು ಕೊಂದನು. ಇದೇ ಸ್ಥಳವೇ ರಘುನಾಥರಾಜನ 
ರಾಜಧಾನಿಯಾಗಿದ್ದಿತು. ರಘುನಾಥರಾಜನು ಕ್ರಿಶ.೧೫೯. ೨ರಲ್ಲಿ ಆರ್ಯಭಟೀಯ ಗ್ರಂಥದ 
ಮೇಲೆ ಟೀಕೆ ಬರೆದನು. ಈ ಟೀಕೆಯ ಆಧಾರದಿಂದ ಆರ್ಯಭಟನ ಜೀವನದ 
ಹಲವು ಸಂಗತಿಗಳನ್ನು ಸಂಗ್ರಹಿಸಬಹುದು. ಅಲ್ಲದೆ ೧ನೆಯ ಭಾಸ್ಕರ, ಸೂರ್ಯದೇವ 


೧೯೪ | ಲೋಚನ ದೀಪ್ತಿ 


(ಈತನ ಜನ್ಮಭೂಮಿ ಶ್ರೀರಂಗ೦-ಇ.ಸ.೧೧೯೧) ನೀಲಕಂಠ ಮುಂತಾದವರ 
ಟೀಕೆಗಳು ಕೂಡ ಆರ್ಯಭಟನ ಬಗೆಗೆ ಕೆಲ ಹೊಸ ಮಾಹಿತಿಗಳನ್ನು ಒದಗಿಸುತ್ತವೆ. 

ಆರ್ಯಭಟೀಯ ಗಂಥದ ಟೀಕೆ ಬರೆದ ರಘುನಾಥರಾಜನು ಮಂಗಲಾಚರಣದಲ್ಲಿ 
ಹೀಗೆ ಸ್ತುತಿಸಿದ್ದಾನೆ: 

ವಂದೇ ಶ್ರೀ ವದನಾರವಿಂದ ತರಣಿಂ ಶ್ರೀ ಗಾರುಡಾದ್ರೀಶ್ದರಂ । 

ಪ್ರಹ್ಲಾದಾರ್ಚಿತ ಪಾದ ಪದ್ಮಯುಗಲಂ ಭಕ್ತಾಮೃತಾಬ್ದಿಂ ಸದಾ ॥ 

ಭಾಷಾಧೀಶ್ವರ ಪಾರ್ವತೀಪ್ರಿಯ ಶಚೀನಾಥಾದಿ ಸಂಸೇವಿತಂ | 

ಜ್ಞಾನಾನಂದ ನಿಧಿಂ ನಿರಸ್ತ ಕಲುಷಂ ವಾತ್ಸಲ್ಯವಾರಾಂನಿಧಿಮ್‌ ॥ 

ಯಸ್ತನ್ಹನ್‌ ಸುರವೈರಿ ಸೂನು ವಚನಂ ಸ್ತಂಭಾದಭೂತ್‌ ಸೂನೃತಂ | 

ಯಃ ಶ್ರೀ ವಕ್ಪಸರೋಜ ದರ್ಶನಮುಪಾ ಶಾಂತಾಕೃತಿಸ್ತತ್‌ಕ್ಷಣಾತ್‌ ॥ 

ಲೋಕಾನ್‌ ಸಾಮರದಾನವಾನ್‌ ಸಮತನೋತ್‌ ಭೀತಾನ್‌ ಪುರಾನ್ನಿರ್ಭಯಾನ್‌ | 

ಸ ಶ್ರೀ ಗಾರುಡ ಶೈಲ ಶೇಖರ ಮಣಿರ್ದೇವೋ ನೃಸಿಂಹೋತವತಾತ್‌ ॥ 

ಕರ್ಣಾಟವಂಶ ಕಲಶಾಂಬುಧಿ ಕೌಸ್ತುಭಾಭೋ | 

ವಿಖ್ಯಾತ ಕೀರ್ತಿರಭವದ್‌ ಭುವಿ ವೆಂಕಟಾಖ್ಯಾಃ ॥ 

ತಸ್ಯಾನಘಃ ಶುಭಗುಣೋ ಜನಿ ನಾಗರಾಜ: | 

ತಸ್ಯಾತ್ಮಜೋ ಗುಣನಿಧಿರ್ಭುವಿ ಕೋಂಡಭೂಪಃ ॥ 

ತಸ್ಮ ಶ್ರೀಪತಿ ದೇಶಿಕೇಂದ್ರ ಕರುಣಾ ಪೂರ್ಣೋಸ್ತಿ ಪುತ್ರೋ ಮಹಾನ್‌ । 

ಸಾಮಾಶ್ರೀ ರಘುನಾಥರಾಜ ಇತಿ ಯಃ ಖ್ಯಾತೋ ವಿಶುದ್ಧಾಶಯಃ ॥ 

ಲಕ್ಷಿ ಗರ್ಭ ಸುಧಾಭ್ದ ಕೌಸ್ತುಭಮಣೀಃ ಖ್ಯಾತಾಶ್ಚಯದ್‌ಭ್ರಾತರ: | 

ಸಂತಃ ಕಲ್ಪತರೋರಿವ ಪ್ರತಿದಿನಂ ಕಾಮಾನ್‌ ಲಭಂತೇ ಯತಃ ॥ 

ಕರೋಮ್ಯಾರ್ಯಭಟ ವ್ಯಾಖ್ಯಾಂ ಕರ್ಣಾಟಕುಲಸಂಭವಃ | 

ವಿಶದಾಂ ವಿದುಷಾಂ ಪ್ರೀತ್ಯೈ ರಘುನಾಥಾವನೀಶ್ಚರಃ ॥ 


ಮುಕ್ತಾಯ: - ಏವಂ ಗೋಲಪಾದೋ ಪ್ಯುದ್ದೇಶತಃ ವ್ಯಾಖ್ಯಾತಃ | ಅತ್ರ 
ಗಣಿತಪಾದೇ ತ್ರಯಸ್ತಿಂಶತ್‌ ಸೂತಾಣಿ । ಚಕಾ ಪಂಚವಿಂಶತಿಃ | 
ಗೋಲಪಾದೇ ಪಂಚಾಶತ್‌ | ಏವ೦ ಅಷ್ಟೋತ್ತರ ಶತಮ್‌ ಅಸ್ಮಿನ್‌ ಪ್ರಬಂಧೇ । 
ಪೂರ್ವಸ್ಮಿನ್‌ ಪ್ರಬಂಧೇ ತ್ರಯೋದಶ । ಏವಂ ಸೂತ್ರಾಣಾ೦ ಏಕವಿಂಶತ್ಯುತ್ತರ 
ಶತಮತೀಂದ್ರಿಯಾರ್ಥ ಪ್ರಕಾಶಕಮಾಚಾರ್ಯೇಣ ಪ್ರಣೀತಮ್‌ । ಏಕಾನಿ ಚ ದಿಜೌತ್ರೇಣ 


ಲೋಚನ ದೀಪ್ತಿ | ೧೯೫ 


ಮಯಾ ವ್ಯಾಖ್ಯಾತಾನಿ | ಏವಮೇಕೈಕಸ್ಯ ಸೂತ್ರಸ್ಯ ಗ್ರಂಥ ಸಹಸೇಣಾಪಿ ನಿರವಶೇಷಾರ್ಥ 
ಪ್ರತಿಪಾದನಮಶಕ್ಕಮ್‌ । 


ಭರತವಾಕ್ಯ : - ಶ್ರೀ ಕರ್ಣಾಟಕವಂಶಕಲಶಾಂಬುಧಿ ಕೌಸ್ತುಭೇನ ಶ್ರೀಮದ್‌ 
ಗಾರುಡ ಶಿಖರ ಶಿರೋಮಣಿ ನರಹರಿ ಚರಣಾರವಿಂದ ಭೃಂಗರಾಜೇನ ಶ್ರೀ 
ಯಃಪತಿದೇಶಿಕ ಕರುಣಾಕಟಾಕ್ಷ ಲಬ್ಧ ವಿದ್ಯಾವಿಶೇಷೇಣ ಶ್ರೀ ರಘುನಾಥರಾಜೇ ಕೃತಾ 
ಶ್ರೀಮದಾರ್ಯಭಟೀಯ ಗೋಲಪಾದ ವ್ಯಾಖ್ಯಾ ಸಂಪೂರ್ಣ। 


೧.  ರಘುನಾಥರಾಜರು ಬರೆದ ಆರ್ಯಭಟೀಯದ ಮೇಲಿನ ಟೀಕೆಯ ಹಸ್ತಲಿಖಿತ 
ಪ್ರತಿ ಲಖನೌ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿದ್ದು ಶ್ರೀ.ಕೆ.ಎಸ್‌.ಶುಕ್ಷ 
ಎಂಬುವರು ಆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಅದರ ಹಸ್ತಲಿಖಿತ 
ಪ್ರತಿ ಅಹೋಬಲದ ಪರಿಸರದಲ್ಲಿ ದೊರೆಯುವ ಶಕ್ಕತೆಯಿದೆ. ಇದಕ್ಕಾಗಿ ಪ್ರಯತ್ನ 
ಹಾಗೂ ಸಂಶೋಧನೆ ಅಗತ್ಯವಿದೆ. 

೨. ಆರ್ಯಭಟನು ಪಾಟಲೀಪುರದ ಬಳಿಯ ಕುಸುಮಪುರದವನಾಗಿದ್ದರೆ 
ಆತ ಉತ್ತರ ದೇಶದವನೆಂದಾಗುತ್ತದೆ. ಆದರೆ ಈ ಗಂಥದ ಟೀಕಾಕಾರರೂ 
ದಕ್ಷಿಣದವರು ಹೇಗೆ? 

೩. “ಆರ್ಯಭಟಸ್ತು ಇಹ ನಿಗದಿತ ಕುಸುಮಪುರೇಇಭ್ಯರ್ಚಿತಂ೦ ಜ್ಞಾನಂ” ಎಂದರೆ, 
“ಕುಸುಮಪುರದಲ್ಲಿ ಸಂಪಾದಿಸಿದ ಜ್ಞಾನ.. ಆರ್ಯಭಟನು ಕುಸುಮಪುರದಲ್ಲಿ 
ಆರ್ಯಭಟೀಯವನ್ನು ಬರೆದ ಎಂಬರ್ಥ ಹೇಗೆ ಆದೀತು? 

೪. (ಮೂಲ) ಲೇಖಕನು ಕುಸುಮಪುರದವನೂ ಟೀಕಾಕಾರನು ದಕ್ಷಿಣದವನು 
ಎ೦ಬುದರ ಪರಸ್ಪರ ಸಂಬಂಧವೇ ಹೊಂದುವುದಿಲ್ಲ. 

೫. ಆದುದರಿಂದ ಟೀಕಾಕಾರರಾದ ೧ನೆಯ ಭಾಸ್ಕರ ಮತ್ತು ನೀಲಕಂಠ ಇವರ 
ಅಭಿಪ್ರಾಯದಲ್ಲಿ ಆರ್ಯಭಟನು ಆಶ್ಮಕ ದೇಶದ ಒಂದು ಊರಿನವನಾಗಿದ್ದು 
ಕುಸುಮಪುರದಲ್ಲಿ ಸಂಪಾದಿಸಿದ ಜ್ಞಾನದ ಆಧಾರದಿಂದ ಆಶ್ಮಕ ದೇಶದಲ್ಲಿದ್ದು 
ಗ್ರಂಥ ರಚನೆ ಮಾಡಿದ. ಆದುದರಿಂದ ಆರ್ಯಭಟನು ಅಶ್ಮಕ ದೇಶದವನೇ. 
ಅರ್ಥಾತ್‌, ದಕ್ಷಿಣದವನೇ ಎನ್ನಲಡ್ಡಿಯಿಲ್ಲ. ಕ್ರಿಶ.೧೯ನೆಯ ಶತಮಾನದ 
ಪ್ರಸಿದ್ಧ ಗಣಿತಜ್ಞರೂ ಖಗೋಲ ಶಾಸ್ತ್ರಜ್ಯರೂ ಜ್ಯೋತಿಷಿಗಳು ಆಗಿದ್ದ ಕೈ.ವಾ.ಶಂ.ಬಾ. 
ದೀಕ್ಷಿತರು ಕೂಡ ಆರ್ಯಭಟನು ದಕ್ಷಿಣಭಾರತದವನೇ ಎಂದು ಅಭಿಪ್ರಾಯ 
ಪಟ್ಟಿದ್ದಾರೆ. 

೧೧ 


೧೯೬ | ಲೋಚನ ದೀಪ್ತಿ 


- ಬಿ.ಎಸ್‌. ಸಣ್ಣಯ್ಯ 

ನಮ್ಮ ಪೂರ್ವಜರ ಸಾಹಿತ್ಯವೆಲ್ಲಾ ಓಲೆ ಕಾಗದ ಮತ್ತು ಇತರ ವಸ್ತುಗಳಲ್ಲಿ 
ಲಿಖಿತವಾಗಿರುವುದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಅದರಲ್ಲಿಯೂ ಕಾಗದ 
ಬಳಕೆಯಲ್ಲಿಲ್ಲದ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಓಲೆಗಳೇ ಪ್ರಧಾನವಾಗಿ ಬಳಕೆಯಾಗಿವೆ. 
ಪ್ರತಿ ಮಾಡುವಾಗ ಪ್ರತಿಕಾರರು ಮಾನವ ಸಹಜವಾದ ತಪ್ಪುಗಳನ್ನು ಮಾಡುತ್ತಾರೆ. 
ಅಲ್ಲದೆ ಆಯಾ ಕಾಲಕ್ಕೆ ತಕ್ಕಂತಹ ಎಂದರೆ ರೂಢಿಯಲ್ಲಿದ್ದಂತಹ ಲಿಪಿಗಳನ್ನು 
ಬಳಸಿರುವುದೂ ಉಂಟು. ಬರವಣಿಗೆಯಲ್ಲಿ ಕಂಡುಬರುವ ಅಕ್ಷರ ಸ್ಟಾಲಿತ್ಯಗಳು 
ಮತ್ತು ಇತರ ತಪ್ಪುಗಳನ್ನು ವಿವರವಾಗಿ ನಿರೂಪಿಸಿರುವುದನ್ನು ಬೇರೆಡೆ ಕಾಣಬಹುದು." 

ಅಕ್ಷರ ಸಾದೃಶ್ಯದಿ೦ದ ಅ-ಲ, ಒ-ಬ, ಕ-ತ, ಚ-ಬ, -ಈ ಮೊದಲಾದ ಅಕ್ಷರಗಳನ್ನು 
ಅದಲು ಬದಲಾಗಿ ಓದಿಕೊಂಡಿರುವುದೂ ಉಂಟು. ಅಲ್ಲದೆ ಹ್ರಸ್ತ ದೀರ್ಫಗಳು, ಅತ್ವ 
ಎತ್ವಗಳು, ಅಲ್ಪಪ್ರಾಣ ಮಹಾಪ್ರಾಣಗಳು, ಶಷಸಗಳಲ್ಲ ವೃತ್ಯಯವಾಗುವುದು೦ಟು. ಇಂತಹ 
ಇನ್ನೂ ಹಲವಾರು ತಪ್ಪುಗಳು ಪ್ರತಿಕಾರರಿ೦ದ ಆಗಿರುವುದನ್ನು ಗಮನಿಸಬಹುದು. 
"ಛೇದಿಸು' ಎಂಬುದನ್ನು ಬರೆಯುವಾಗ ಲಿಪಿಕಾರರು 'ಛ' ಅಕ್ಷರವನ್ನು 'ದ' ರೂಪದಲ್ಲಿ 
ಸ್ವಲ್ಪ ಬದಲಾಗಿ ಬರೆದಿರುವುದನ್ನು ಕಾಣಬಹುದು. 

ಶಕ ೧೩೦೧ರಲ್ಲಿ ಪ್ರತಿಯಾಗಿರುವ ಆದಿಪುರಾಣದ ಒಂದು ಪ್ರತಿಯಲ್ಲಿ 

ಶ್ರೀರಮಣಿನಿಳಯ ಜಿನಾ 

ಗಾರಂಗಳು ತಂನ ಜಸದವೊಲು ವಸುದೆಗಳಂ 

ಕಾರಂಗಳಾಗೆ ಪೂರ್ಣಮ 

ನೊರಥನಾದಂ ಸರಸ್ವತಿಮಣಿಹಾರಂ 
ಎಂಬಲ್ಲಿ ದೀರ್ಪಸ್ತರಗಳಿಲ್ಲದಿರುವುದನ್ನೂ 'ನ' ಒತ್ತಿಗೆ ಬದಲಾಗಿ ಅದರ ಹಿಂದೆ 
ಅನುಸ್ವಾರ, ಮಹಾಪ್ರಾಣಕ್ಕೆ ಅಲ್ಲಪ್ರಾಣ- ಇಂತಹ ಹಲವು ನ್ಯೂನತೆಗಳನ್ನು ಗಮನಿಸಿ 


* (ಲೋಚನ- ಸಂಪುಟ-೧೦. ಸಂಚಿಕೆ ೨. ೧೯೯೭) 


ಲೋಚನ ದೀಪ್ತಿ | ೧೯೭ 


ತಿದ್ದಿಕೊಳ್ಳಬೇಕಾಗುತ್ತದೆ. ಇದಕ್ಕೆ ಆಯಾ ಭಾಷೆಯ ಪೂರ್ಣಜ್ಞಾನ ಅತ್ಯವಶ್ಯವಾಗಿ 
ಇರಬೇಕಾಗುತ್ತದೆ. ಇಲ್ಲಿ "ನ" ಒತಿಗೆ ಬದಲಾಗಿ ಅನುಸ್ವಾರ ಬಳಸಿರುವುದನ್ನು ಕಾಣುತ್ತೇವೆ. 
ಮತ್ತೆ ಕೆಲವೆಡೆ ತಂನ್ನ ಸ್‌ ಅನುಸ್ಹಾರ ಒತ್ತು ಎರಡನ್ನೂ ಉಪಯೋಗಿಸಲಾಗಿದೆ. 
po ಇದೇ WES ಉಳಿದ ಒತ್ತಕ್ಷರಗಳಿಗೂ ಅನುಸ್ವಾರ ಬಳಸಿರುವುದು 
ಕಂಡುಬರುವುದಿಲ್ಲ. 

ಶ್ರವಣಬೆಳಗೊಳದ ಶ್ರೀಜೆ ೈನಮಠದ ಧವಳತೀರ್ಥದಲ್ಲಿ ರೂಪುಗೊಂಡಿರುವ 
“ಆಗಮದರ್ಶನ' ಸಂಥದಂಡಾರದಲ್ಲಿರುವ ಕೆಲವು ಪ್ರಾಕೃತ ಗಂಥಗಳ ಹಸ್ತಪ್ರತಿಗಳಲ್ಲಿ 
ಮತ್ತೊಂದು ರೀತಿಯ ಬರವಣಿಗೆಯನ್ನು ak ಕುಂದಕುಂದರ "ಸಮಯ 
ಸಾರ' ಎಂಬ ಪ್ರಾಕೃತ ಗ್ರಂಥದ ಮೊದಲನೆಯ ಗಾಹೆಯನ್ನು ನೋಡಿ. 

ವಂದಿಂತು ಸಂವಸಿಂದೆದುವವುಚಳಮಣೊವಮಂಗದಿ೦ಪಂತೆ 

ಬೊಂಛಾಮಿ ಸಮಯಪಾಹುಠಮಿಣಮೊಸುದ ಕೆವಳಿ ಭಣಿಯಂ ॥ ೧॥ 

ಇಲ್ಲಿ ದೀರ್ಫ ಮತ್ತು ಅಲ್ಪಪ್ರಾಣ ಮಹಾಪ್ರಾ ಪ್ರಾಣಗಳ ವ್ಯತ್ಯಾಸವಿಲ್ಲದಿರುವುದು 
ಸಾಮಾನ್ಯವಾಗಿ ಎಲ್ಲ ಓಡ ಗಂಥಗಳಲ್ಲಿ ಬ ಒಹ್‌ ಆಗಿದೆ. ಆದರೆ 
ಜೇ ಅಂಶವೆಂದರೆ ಎರಡು ರೀತಿಯ ಅನುಸ್ವಾರಗಳಿರುವುದು. ಇವುಗಳಲ್ಲಿ 
ದೇವನಾಗರಿಯಲ್ಲಿರುವಂತೆ ಅನುಸ್ವಾರವನ್ನು ಎರಡು ಅಕ್ಷರಗಳ ಮಧ್ಯೆ ಮೇಲ್ಭಾಗದಲ್ಲಿ 
ಸಣ್ಣ ಬಿ೦ದುವಿನ ರೂಪದಲ್ಲಿ ಸಾಯಿ ದ ರೀತಿಯ ಬರವಣಿಗೆಯನ್ನು ಸಬ 
ಕನ್ನಡ ಶಾಸನಗಳಲ್ಲಿಯೂ ಕಾಣಬಹುದು. ಆದರೆ ಅಕ್ಷರಗಳ ಮಧ್ಯೆ ಇರುವ ಮತ್ತೊಂದು 
ಅನುಸ್ಥಾರವು ಏನನ್ನು ಸೂಚಿಸುತ್ತದೆ ಎಂಬುದನ್ನು ಗಮನಿಸಬೇಕು. ಈ ಮೇಲಣ 
ಗಾಹೆಯನ್ನು ಈಗಿನ "ಕೂಪದಲ್ಲಿ 

ವಂದಿತ್ತು ಸವ್ಪ ಸಿದ್ದೇ ಧುವಮಚಳ ಮಣೋವಮಂ ಗದಿಂ ಪತ್ತೇ 

ಬೊಚ್ಛಾಮಿ ಸಮಯಪಾಹುಠ ಮಿಣಮೋ ಸುದಕೇವಳೀ ಭಣಿಯಂ ॥ ೧॥ 
ಎಂದು ಬರೆಯಬೇಕಾಗುತ್ತದೆ. 

ಪ್ರವಚನಸಾರ ಎಂಬ ಗಂಥದ ಮತ್ತೊಂದು ಹಸ್ತಪ್ರತಿಯನ್ನು ನೋಡಬಹುದು. 
ಇದರಲ್ಲಿ ಬರುವ ಗಾಹೆಗಳಲ್ಲಿ 

ಸಿಯ ಅಂಧಿಣಂಥಿ ಉಭಯ ಆಂವತಂವಂ ಪುಣೊ ವಿತಂತಿ 

ದಯಂ ದಂವಂಖು ಸಂತ ಭಂಗಂ ಆದೆಸವಸೆರಾಸಂ ಭವದಿ ॥ ೧೪ ॥ 


ಇದನ್ನು 


೧೯೮ | ಲೋಚನ ದೀಪ್ತಿ 


ಸಿಯ ಅತ್ಛಿ ಣತ್ಸಿ ಉಭಯಂ ಅವೃತವ್ಪಂ ಪುಣೊ ವಿತತ್ತಿ 
ದಯಂ ದವ್ದಂಖು ಸತ್ತಭಂಗಂ ಆದೆಸವಸೆಣಸಂ ಭವದಿ ॥ ೧೪ ॥ 


ಎಂದು ಬರೆಯಬೇಕಾಗುತ್ತದೆ. ಆಗ್ಗೆ ಈ ಎರಡೂ ಬಿಂದುಗಳಿಗಿರುವ ವ್ಯತ್ಯಾಸವನ್ನು 
ಗಮನಿಸಬಹುದು. ಅಕ್ಷರ ಸಾಲುಗಳ ಮೇಲ್ಭಾಗದಲ್ಲಿರುವ ಸಣ್ಣ ಬಿಂದುವನ್ನು 
ಅನುಸ್ವಾರವೆ೦ತಲೂ, ಅಕ್ಷರಗಳ ಮಧ್ಯೆ ಸಾಲಿನಲ್ಲಿಯೇ ಬರುವ ದೊಡ್ಡ ರೂಪದ 
ಬಿಂದುವನ್ನು ಮುಂದಣಕ್ಷರದ ಒತ್ತಿಗೆ ಬದಲಾಗಿ ಉಪಯೋಗಿಸಿದೆಯೆಂತಲೂ 
ತಿಳಿಯಬಹುದು. ಹೀಗೆ ಉಪಯೋಗಿಸಿರುವ ಅನುಸ್ತಾರಗಳು ಕ್ರಮೇಣ ಒಂದೇ 
ಸಾಲಿನಲ್ಲಿ ಬಂದಿರುವುದನ್ನು ಇನ್ನು ಕೆಲವು ಹಸ್ತಪ್ರತಿಗಳಲ್ಲಿ ಕಾಣುತ್ತೇವೆ. 


ಸಿಂದಂ ಸುಂದರಂ ಪಣಮಿಯ ಜಿಣಿಂದವರ ಣೇಮಿಚಂದ ಮಕಳಂಕಂ 
ಗುಣದಯಣ ಭೂಸಣುದಯಂ ಜೀವಂಸ ಪರೂಪಣಂ ಬೊಂಛಂ ॥ 


ಎಂಬ ರೂಪವು ಗೊಮ್ಮಟಸಾರದ ಹಸ್ತಪ್ರತಿಗಳಲ್ಲಿ (ಎಸ್‌೨, ಎಸ್‌೧೦) 
ದೊರೆಯುತ್ತದೆ. ಇದನ್ನು ಸರಿಯಾದ, ಎಂದರೆ ಈಗಿನ ಬರವಣಿಗೆಯಲ್ಲಿ 

ಸಿದ್ದಂ ಸುದ್ದಂ ಪಣಮಿಯ ಜಿಣಿಂದವರ ಣೇಮಿಚಂದಮಕಳಂಕಂ 

ಗುಣದಯಣ ಭೂಸಣುದಯಂ ಜೀವಸ್ಪ ಪರೂಪಣಂ ಬೊಚ್ಚಂ॥ 

ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇದಕ್ಕೆ ಪೂರ್ವದ ಹಸ್ತಪ್ರತಿಗಳಲ್ಲಿ 
ಮೇಲ್ಭಾಗದಲ್ಲಿ ಸಣ್ಣ ರೂಪದಲ್ಲಿದ್ದ ಅನುಸ್ವಾರ ಅದೇ ಸಾಲಿನಲ್ಲಿ ಸೇರಿರುವುದು. ಒತ್ತಕ್ಷರದ 
ಅನುಸ್ತಾರಕ್ಕೂ ನಿಜವಾದ ಅನುಸ್ತಾರಕ್ಕೂ ದೊಡ್ಡ ಮತ್ತು ಸಣ್ಣರೂಪದ ಬಿ೦ದುಗಳನ್ನು 
ಬರೆದು. ವೃತ್ಯಾ ಸವನ್ನು ತೋರಿಸ ಲಾಗಿದೆ. 


ಹೀಗೆ ಒತ್ತಕ್ಷರಕ್ಕೆ ಬದಲಾಗಿ ಅನುಸ್ವಾರವನ್ನು ಉಪಯೋಗಿಸಿ ಬರೆದಿರುವ 
ಹಸ್ತಪ್ರತಿಗಳು ಬಹಳ ಅಪರೂಪವೆಂದೇ ಹೇಳಬಹುದು. ಇದರ ಆಧಾರದ ಮೇಲೆ 
ಹಸ್ತಪ್ರತಿಗಳ ಕಾಲವನ್ನು ನಿರ್ಣಯಿಸಬಹುದಾಗಿದೆ. ಡಾ। ಎ.ವಿ. ನರಸಿಂಹ 
ಮೂರ್ತಿಯವರು ಅನುಸ್ವಾರದ ಬಳಕೆಯ ಬಗೆಗೆ ತಮ್ಮ ಗ್ರಂಥದಲ್ಲಿ? “ಅಶೋಕನ 
ಕಾಲದ ಬ್ರಾಹ್ಮೀಲಿಪಿಯಲ್ಲಿ ಅನುಸ್ವಾರವನ್ನು ಸೂಚಿಸಲು ಅಕ್ಷರದ ಎಡಭಾಗದ ಮೇಲ್ಭಾಗದಲ್ಲಿ 
ಒಂದು ಬಿಂದುವನ್ನು ಬರೆಯುತ್ತಿದ್ದರು. ಇದೇ ಪದ್ಧತಿಯೇ ಕೆಲವು ಕಾಲ 
ಮುಂದುವರಿಯಿತು. ಕಾಲಕ್ರಮೇಣ ಈ ಬಿಂದುವು ಸ್ವಲ್ಪ ದಪ್ಪವಾಯಿತು. ಗಂಗರ 
ಶಾಸನಗಳಲ್ಲಿ ದಪ್ಪವಾದ ಬಿಂದುಗಳನ್ನು ಕಾಣಬಹುದು ರಾಷ್ಟಕೂಟರ ಕಾಲದಲ್ಲಿ 
ಬಿಂದುವು ಅತಿಸಣ್ಣ ವೃತ್ತದಂತೆ ಪರಿವರ್ತಿತವಾಗಿರುವುದನ್ನು ನಾವು ನೋಡುತ್ತೇವೆ. 
ಕಲ್ಯಾಣಿ ಚಾಳುಕ್ಕರ 'ಕಾಲದಲ್ಲಿ ಈ ವೃತ್ತವು ಇನ್ನೂ ಸ್ಪಲ್ಪ ದೊಡ್ಡದಾಗಿರುತ್ತದೆ. ಹೊಯೆಳರ 
ಕಾಲದಲ್ಲಿ ವೃತ್ತವು ದೊಡ್ಡದಾಗಿ ಎಡಪಕ್ಕದಲ್ಲಿ ಅದೇ ಸಾಲಿನಲ್ಲಿ ಬರೆಯಲ್ಲಡುವುದನ್ನು 


ಲೋಚನ ದೀಪ್ತಿ |೧೯೯ 


ನಾವು ನೋಡುತ್ತೇವೆ. ಆದರೂ ಕೂಡ ಅಕ್ಷರದ ಮೇಲ್ಭಾಗದಲ್ಲಿ ಬರೆಯುವುದೂ 
ಕೂಡ ಬಳಕೆಯಲ್ಲಿದ್ದಿತು. ವಿಜಯನಗರ ಕಾಲದಲ್ಲಿ ಸೊನ್ನೆಯನ್ನು ಪಕ್ಕದಲ್ಲಿ ಬರೆಯುವ 
ಪ್ರವೃತ್ತಿ ಸ್ಥಿರಗೊ೦ಡಿತೆ೦ದು ಹೇಳಬಹುದು. ಅದೇ ಮುಂದೆಯೂ ಬಳಕೆಗೆ ಬಂದಿತು” 
ಎಂದು ಹೇಳಿದ್ದಾರೆ. 


ಈ ಹೇಳಿಕೆಯಂತೆ ಅನುಸ್ವಾರವು ಅಶೋಕನ ಕಾಲ (ಕ್ರಿ ಪೂ. ೨ನೇ ಶ.) ದಲ್ಲಿ 
ಅಕ್ಷರಗಳ ಮೇಲ್ಭಾಗದಲ್ಲಿರುತ್ತಿದ್ದುದು ಕಲ್ಯಾಣಿ ಚಾಲುಕ್ಕರ ಕಾಲದ (ಕ್ರಿ. ಶ. ೧೧ನೇ 
ಶ.) ಹೊತ್ತಿಗೆ ಬಿ೦ದುವು ದೊಡ್ಡದಾಗಿದ್ದು, ೧೩ನೆಯ ಶ.ನ.ದಲ್ಲಿದ್ದ ಹೊಯ್ಸಳರ 
ಕಾಲಕ್ಕೆ ಅದೇ ಸಾಲಿನಲ್ಲಿ ಬರೆಯುವಂತಾಯಿತು. ಆದರೆ ಇಲ್ಲೆಲ್ಲಿಯೂ ಒತ್ತಕ್ಷರಗಳಿಗೆ 
ಬದಲಾಗಿ ಅನುಸ್ತಾರವು ಬರುವುದನ್ನು ಸೂಚಿಸಿರುವುದಿಲ್ಲ. ಎ೦ದರೆ ಶಾಸನಗಳಲ್ಲ ಈ 
ರೂಪ ಇಲ್ಲ ಎಂದು ಪರಿಗಣಿಸಬಹುದು “ತಂನ' ಎಂಬಂತಹ "ನ' ಒತ್ತಿಗೆ ಬದಲಾಗಿ 
ಅನುಸ್ತಾರ ಬರುವುದನ್ನು ಕೆಲವು ಹಸ್ತಪ್ರತಿಗಳಲ್ಲಿ ಕಾಣುತ್ತೇವೆ. ಆದರೆ ಉಳಿದಂತೆ 
ಯಾವ ಒತ್ತಕ್ರರಗಳಿಗೂ ಅನುಸ್ವಾರ ಬರುವುದಿಲ್ಲ. ಈಗ ಉದಾಹರಿಸಿರುವ ಗಾಹೆಗಳಲ್ಲಿ 
ಬರುವ ಅನುಸ್ವಾರಗಳು ಸಜಾತೀಯ ಒತ್ತಕ್ಷರಗಳಿಗೆ ಮಾತ್ರ ಮೀಸಲಾಗಿವೆ. ಇವೇ 
ಹಸ್ತಪ್ರತಿಗಳಲ್ಲಿ ಬರುವ 'ತಮ್ನಿ' ಎಂಬಂತಹ ವಿಜಾತೀಯ ಒತ್ತಕ್ಷರಗಳಿಗೆ ಒತ್ತಕ್ಷರಗಳನ್ನೇ 
ಬಳಸಿರುವುದನ್ನು ಕಾಣುತ್ತೇವೆ. 

ಈ ಆಧಾರದಿಂದ ಮತ್ತು ಲಿಪಿಸಾದೃಶ್ಯದಿಂದ ಸಮಯಸಾರ ಪ್ರವಚನಸಾರ 
ಗ್ರಂಥಗಳ ಹಸ್ತಪ್ರತಿಗಳ ಕಾಲವನ್ನು ಸು. ೧೦-೧೧ನೆಯ ಶತಮಾನವೆಂದು 
ಹೇಳಬಹುದಾಗಿದೆ. ಇದುವರೆಗೂ ಯಾವ ಹಸ್ತಪ್ರತಿಯಲ್ಲಿಯೂ ಕಾಣದಿದ್ದ ಅಪರೂಪದ 
ಪ್ರಯೋಗ ಇದೆಂಬುದು ಇಲ್ಲಿ ಮನನ ಮಾಡಬೇಕಾದ ಬಹುಮುಖ್ಯ ವಿಷಯವಾಗಿದೆ. 
ಈ ರೀತಿಯ ಬರವಣಿಗೆ ಬಹುಶಃ ಪ್ರಾಕೃತ ಭಾಷೆಗೇ ಮೀಸಲಾಗಿರುವಂತೆಯೂ 
ತೋರುತ್ತದೆ. 


ಅಡಿ ಟಿಪ್ಪಣಿಗಳು 
೧. ಹಸ್ತಪ್ರತಿ ಶಾಸ ಪರಿಚಯ ! ಬಿ.ಎಸ್‌. ಸಣಯ್ದ ಬಿ.ಎಂ.ಶ್ರೀ. ಪ್ರತಿಷಾನ, ಬೆಂಗಳೂರು 
ಮೆ ಣ ಶಿ ನ್‌ ಸ್ಟಾಲ್‌. ಇಲಿ 
೧೯೯೨. 


೨. ಕನ್ನಡ ಲಿಪಿಯ ಉಗಮ ಮತ್ತು ವಿಕಾಸ: ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು, ೧೯೬೫. 


೨೦೦ | ಲೋಚನ ದೀಪ್ತಿ 


ಭಾಗ-೨ 
ಸಾಹಿತ್ಯ ಸಂಬಂಧಿ ವಿಮರ್ಶಾ ಲೇಖನಗಳು 


ಜಾಲವು ಆಶೋಕನ ಕುಲ (ಕ್ರಿ ಪೂ. ನೇ ಶು 
pl | ಸ: ಲ್ಯಾಕೆ ಚಾಲುಕ್ಯಡ ಕಾಲದ (ಕ್ತಿ ೫. 43 
JK ಫು ಜ್ಜ ಓಂದುಷು ಬೂ ತ್ನದಾಗಿದ್ಟು, : ೧೩ನೆಯ ಶನವಲ್ಲಿ ಗದ್ದ ಹೂಡ 


R ತ ತ ರ < pp ಈ ರ್ಸ್‌ ಹ್ಗ Pg "™™ ಕ ಕ ಕೆ ಗ. ಲ p 
ೆ ಹಾರೀ ಆದೇ ಹಲ್ಲಿನಲ್ಲಿ  ಗರಯುವುತಾಯಿತು. ಆದರ ಇಲ್ಲಿತರಿ ಯೂ ಒತ್ತ 


ಬರುವಿ ಈಗ ಉದಾಹರಿಸಿಕುವ ಗಾಜು 
aN ಳಿ ಆ ಕಾ ಈ ರ್ತಿ | 
ಒತಕರಗಳಿಗೆ ಮಾತ್ರ ಮೇಸಲಾಗಿದೆ. 


ಇ ಈ ಷ್ಟಿ ಹ ಇಕೆ ಅಕ “7 ತ ಥೆ ವ 
& RC *ಹ (ds ಜುತೀಯ “EY 2ತ್ತ ರ! | 
ತಾತ 


[as ರೆ ಗ ಗೆ ಅಕ. (ಜೇ ಒ p< “a ] - 
Cen SA NES ಪವಜ 
"ಎಸ 
ಇ ಆ ik 


4 
ನಿ 


( ಮಾಡ pe  ಬಹುಮುಃ 
' ಪ್ರಾಕೃತ ಭಾಷೆಗೇ ಮೀಸಲಾಗಿರುವಂತೆಕ 


| | ಸ 
ಪರಿಚಯ ! ಜಿ.ಎ, ಸಣ್ಣಯ್ಯೆ, ಓ.ಎಂ ಶೀ. ಪ್ರತಿಷ್ಠಾನ, ಒದಿ 


೬ ಉಗಮವು ಮತ್ತು ನಿಕಾಸ: ಕನ್ನೆ ಅಧ್ಯಯನ ಸ್ಯ 


"ಅರ್ಥಶಾಸ್ತ್ರದ ಅವಲೋಕನ : ಕರ್ತೃ ಮತ್ತು ಕೃತಿ 
- ಡಾ. ಆರ್‌.ಎಸ್‌. ಶಿವಗಣೇಶಮೂರ್ತಿ 


ಪ್ರಾಚೀನ ಭಾರತದಲ್ಲಿ ಹಲವಾರು ಶಾಸ್ತ್ರಗಳು ಹುಟ್ಟಿದವು. ಕೆಲವು ಶಾಸ್ತ್ರಗಳು 
ಮಾನವರ ಪ್ರವೃತ್ತಿಯನ್ನು ಅಧ್ಯಯನಮಾಡಿ ಮಾನವರು ಪಡೆಯಲಿಚ್ಛಿಸುವಂಥವುಗಳನ್ನು 
ವಿಶ್ಲೇಷಿಸಿವೆ. ಅವುಗಳನ್ನು ಪುರುಷಾರ್ಥ ಎಂದು ಕರೆಯಲಾಯಿತು. ಧರ್ಮ, ಅರ್ಥ, 
ಕಾಮ ಮತ್ತು ಮೋಕ್ಷ-ಇವುಗಳು ಆ ಪುರುಷಾರ್ಥಗಳು. ಈ ಒಂದೊಂದನ್ನೂ 
ಎಸ್ತರಿಸಿ, ಅವುಗಳ ಸ್ವರೂಪ ಹಾಗೂ ಅವನ್ನು ಸಾಧಿಸುವ ಮಾರ್ಗ ಇತ್ಯಾದಿಗಳನ್ನು 
ವಿವರಿಸಲಾಗಿದೆ. ನಾಲ್ಕು ಶಾಸ್ತ್ರಗಳಲ್ಲಿ ಧರೃಶಾಸ್ತ್ರ-ಮೋಕ್ಷಶಾಸ್ತ್ರಗಳು ವಿಪುಲವಾಗಿ ಬೆಳೆದಿವೆ. 
ಧರ್ಮಶಾಸ್ತ್ರ ಸಮಾಜದ ಜನರ ಕರ್ತವ್ಯಗಳನ್ನೂ ಕಟ್ಟುಪಾಡುಗಳನ್ನೂ ಬಣ್ಣಿಸುತ್ತದೆ. 
ಮೋಕ್ಷಶಾಸ್ತ್ರ ಎಂದರೆ ದರ್ಶನಗಳು. ಇದರಲ್ಲಿ ಲೋಕದ ನೈಜಸ್ವರೂಪ, ಉದ್ದೇಶ, 
ಲೋಕದಲ್ಲಿ ಕಂಡುಬರುವ ದುಃಖಕ್ಕೆ ಕಾರಣ, ಆ ದುಃಖವನ್ನು ಬೇರುಸಹಿತ ಕಿತ್ತೊಗೆಯುವ 
ಉಪಾಯಗಳು, ಮೋಕ್ಷಸ್ತರೂಪ ಇತ್ಯಾದಿ ಚರ್ಚೆತವಾಗಿದೆ. ಇವೆರಡು ಶಾಸ ಸ್ತಗಳನ್ನು 
ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ. ಇವುಗಳಿಗೆ ವಿರೋಧ ಜಾ 
ಅರ್ಥಕಾಮಗಳನ್ನು ಸಾಧಿಸಬೇಕೆಂದು ಭಾವಿಸಿ, ಇವೆರಡನ್ನು ಗೌಣವಾಗಿ ಕಂಡರು. 
ಅದಕ್ಕನುಗುಣವಾಗಿ ಇವೆರಡನ್ನು ಕುರಿತ ಶಾಸ್ತ ಸ್ತಗಳಲ್ಲಿನ ಗಂಥಸಂಖ್ಯೆ ಬಹು ವಿರಳ. 

ಅರ್ಥಶಾಸ್ತ್ರವೆ೦ದರೆ ಪುರುಷಾರ್ಥಗಳಲ್ಲ ಒಂದಾದ "ಅರ್ಥ'ವನ್ನು ಕುರಿತಶಾಸ್ತ್ರ 
ಈ ಅಭಿಪ್ರಾಯವನ್ನು 'ನೀತಿವಾಕ್ಕಾಮೃತಿ'ದಲ್ಲನ "ಯತಃ ಸರ್ವಪ್ರಯೋಜನ ಸಿದ್ಧಿಃ? 
[ಯಾವುದರಿಂದ ಎಲ್ಲ ಪ್ರಯೋಜನಗಳು ದೊರಕುತ್ತವೆಯೋ ಅದೇ ಅರ್ಥ.] ಎಂಬ 
ಸೋಮದೇವನ ಮಾತು ಪುಷ್ಟೀಕರಿಸುತ್ತದೆ. ಮನುಷ್ಯರ ವೃತ್ತಿ ಎಂದರೆ "ಬದುಕಲು 
ಆವಶ್ಯಕವಾದುದು'. ಅರ್ಥ ಎ೦ದರೆ, ಮನುಷ್ಕರೊಡಗೂಡಿದ ಭೂಮಿ-'ಮನುಷ್ಯವತೀ 
ಭೂಮಿಃ' ಎಂದರೆ, ಫಲವತ್ತಾದ ಭೂಮಿ (ಅಧ್ಯಾಯ ೧೫೦) ಎಂದು ಕಾಟಿಲ್ಯ 
ಹೇಳುತ್ತಾನೆ. “ನ ಹಿ ಧಾನ್ಯಸಮೋ ಅರ್ಥಃ' ಎಂಬ ಚಾಣಕ್ಕ-ನೀತಿ ಸೂತ್ರದ (೨೭೬) 


* (ಲೋಚನ- ಸಂಪುಟ-೧. ಸಂಚಿಕೆ ೨. ೧೯೯೮) 


ಲೋಚನ ದೀಪ್ತಿ | ೨೦೩ 


ಪಂಕ್ತಿಯೂ ಇದೇ ಅಭಿಪ್ರಾಯವನ್ನು ಪ್ರತಿಬಿಂಬಿಸುತ್ತದೆ. ಅಂಥ ಅರ್ಥವನ್ನು ಪಡೆಯಲು 
ಮತ್ತು ಉಳಿಸಿಕೊಳ್ಳಲು ಉಪಾಯಗಳನ್ನು ತಿಳಿಸುವ ಶಾಸ್ತ್ರ ಅರ್ಥಶಾಸ್ತ್ರ. 

ಅರ್ಥಶಾಸ್ತ್ರವನ್ನು ರಾಜನೀತಿಶಾಸ್ತ್ರವೆ೦ದೂ ತಿಳಿಯಲಾಗಿದೆ. ನೀತಿಶಾಸ್ತ್ರವೆ೦ದರೆ 
ಸರ್ವರಿಗೂ ಅನ್ವಯವಾಗುವಂತೆ ಸರ್ವಸಾಮಾನ್ಯ ಮಾತುಗಳಲ್ಲಿ ನಿರೂಪಿತವಾದ 
ಮಾರ್ಗದರ್ಶಕ ತತ್ತ್ವಗಳು ಎಂದಾಗುತ್ತದೆ. ಅದರಲ್ಲಿ ಗಾದೆಗಳಂಥ ಮಾತುಗಳೂ 
ಸೇರುತ್ತವೆ. ಇವೆಲ್ಲ ರಾಜನೀತಿ ಅಥವಾ ಅರ್ಥಶಾಸ್ತ್ರದಲ್ಲಿಯೂ ಸೇರುತ್ತದೆ. ಆದರೆ ಇಲ್ಲಿ 
ರಾಜನಿಗೆ ಅನ್ಹಯವಾಗುವಂತೆ, ಒ೦ದು ರಾಜ್ಯದ ಆಡಳಿತಕ್ಕೆ ಅನ್ಹಯವಾಗುವಂತೆ 
ತಿಳಿಯಹೇಳಲಾಗುತ್ತದೆ. ಅರ್ಥಶಾಸ್ತ್ರವನ್ನು ಅಥರ್ವವೇದದ ಉಪವೇದವೆಂದೂ 
ಪರಿಗಣಿಸಲಾಗಿದೆ. 

ಇಂಥ ಅರ್ಥಶಾಸ್ತ್ರದಲ್ಲಿ ನಮಗೆ ಈಗ ಉಪಲಬ್ಬವಾಗಿರುವ ಪ್ರಾಚೀನತಮಕ್ಕತಿ 
ಎ೦ದರೆ, ಕೌಟಿಲ್ಯನ 'ಅರ್ಥಶಾಸ್ತ್ರ'. ಕರ್ತೃವಾದ ಕೌಟಿಲ್ಯನ ಬಗೆಗೆ ನಮಗೆ ತಿಳಿದಿರುವ 
ಅಂಶಗಳನ್ನು ಈ ಕೃತಿಯ ವಿಷಯ ವೈವಿಧ್ಯ ವೈಶಿಷ್ಟ್ಯಗಳನ್ನು ಇಲ್ಲಿ ಪ್ರಸ್ತಾವಿಸಲಾಗುತ್ತದೆ. 

ಕರ್ತೃ : 'ಅರ್ಥಶಾಸ್ತ್ರ ಕೃತಿ ರಚಿಸಿದವನು ಕೌಟಿಲ್ಯ ಎಂದು ಕೃತಿಯಿ೦ದಲೇ 
ತಿಳಿಯುತ್ತದೆ. “ಕೌಟಲೀಯೇ ಅರ್ಥಶಾಸ್ತ್ರೇ' ಎಂದು ಪುಷ್ಟಿಕೆಯಲ್ಲಿದೆ. ಮೊದಲ ಅಧ್ಯಾಯದ ' 
ಕೊನೆಯಲ್ಲಿ 'ಕೌಟಿಲ್ಯೇನ ಕೃತಂ ಶಾಸ್ತ್ರಂ' ಎಂದೂ ೩೧ನೇ ಅಧ್ಯಾಯದ ಕೊನೆಯಲ್ಲಿ 
'ಕೌಟಿಲ್ಯೇನ ನರೇಂದ್ರಾರ್ಥೇ ಶಾಸನಸ್ಯ ವಿಧಿಃ ಕೃತಃ' ಎಂದೂ ಇದೆ. ಗಂಥಾಂತ್ಕದಲ್ಲಿ 
"ಸ್ವಯಮೇವ ವಿಷ್ಣುಗುಪ್ತಃ ಚಕಾರ ಸೂತ್ರಂ ಚ ಭಾಷ್ಯಂ ಚ' ಎಂದು ಹೇಳಿದೆಯಾಗಿ 
ಕರ್ತೃವಿಗೆ ವಿಷ್ಣುಗುಪ್ತ ಎ೦ಬ ಹೆಸರೂ ಇತ್ತೆಂದು ತಿಳಿಯುತ್ತದೆ. ಇವನನ್ನು ಚಾಣಕ್ಕನೆಂದೂ 
ಕರೆಯಲಾಗಿದೆ. ವಿಷ್ಣುಗುಪ್ತ ಅವನಿಗೆ ಇಟ್ಟ ಹೆಸರು. ಕುಟಿಲ ಗೋತ್ರದವನಾದ್ದರಿಂದ 
ಕೌಟಿಲ್ಯ ಎ೦ದೆನಿಸುತ್ತಾನೆ. ಚಾಣಕ್ಕ ಎಂದರೆ ಚಣಕ ದೇಶದವನೆಂದರ್ಥ. ಕಾಮಂದಕ 
ತನ್ನ 'ನೀತಿಸಾರ'ದ ಪೀಠಿಕೆಯಲ್ಲಿ, 


“ನೀತಿಶಾಸ್ತಾಮೃತಂ ಧೀಮಾನ್‌ ಅರ್ಥಶಾಸ್ತ್ರಮಹೋದಧೇಃ | 
ಯ ಉದ್ದಧೇ ನಮಸ್ತಸ್ಮೈ ವಿಷ್ಣುಗುಪ್ತಾಯ ವೇಧಸೇ ॥” 
ಎಂದು ಗೌರವ ಸೂಚಿಸಿದ್ದಾನೆ. ಅದರ ವ್ಯಾಖ್ಯೆ “ಜಯಮಂಗಲಾ' ಹೀಗೆ ವಿವರಿಸುತ್ತದೆ: 
“ಎಷ್ಟುಗುಪ್ತ ಇತಿ ಸಾಂಸ್ಕಾರಿಕೀ ಸಂಜ್ಞಾ ಚಾಣಕ್ಯ: ಕೌಟಿಲ್ಯಃ ಇತಿ ದ್ವೇ 
ಜನ್ಮಭೂಮಿ ಗೋತ್ರ ನಿಬಂಧನೇ |” 
“ದಶಕುಮಾರ ಚರಿತ'ದಲ್ಲಿ : 


೨೦೪ | ಲೋಚನ ದೀಪ್ತಿ 


“ಅಧೀಪ್ಪ ತಾವತ್‌ ದಂಡ ನೀತಿಂ ; ಇಯಮಿದಾನೀಂ ಎಷ್ಟುಗುಪ್ತೇನ 

ಮೌರ್ಯಾರ್ಥೇ ಷಡ್‌ಭಿಃ ಶ್ಲೋಕಸಹಸ್ಪೈ: ಸಂಕ್ಷಿಪ್ತಾ |” 

ಎಂದೂ, "ಕೌಟಿಲ್ಯ ಶಾಸ್ತ್ರ' ಎಂದು ಬಾಣನಿಂದಲೂ 

“ಅರ್ಥಶಾಸ್ತ್ರಾಣಿ ಚಾಣಕ್ಕಾದೀನಿ” 

ಎಂದು ಪಂಚತಂತ್ರದಲ್ಲಿಯೂ ಈ ಕೃತಿಗೆ ಸೂಚನೆಯಿದೆ. 

ತನ್ನ ಹಿ೦ದಿನ ಆಚಾರ್ಯರಿಗಿ೦ತ ಭಿನ್ನವಾದ ನಿಲುವು ತಳೆದಾಗೆಲ್ಲ “ಇತಿ ಕೌಟಿಲ್ಯಃ' 
ಎ೦ದು ಈತ ಸ್ಪಷ್ಟಪಡಿಸುತ್ತಾನೆ. ಇದನ್ನು ಗಮನಿಸಿದ ಕೆಲವು ವಿದ್ವಾಂಸರು ಈ ಕೃತಿಯನ್ನು 
ಕೌಟಿಲ್ಯ ಬರೆಯಲಿಲ್ಲ. ಅವನ ಶಿಷ್ಕನಾರೋ ಬರೆದಿರಬೇಕು. ಏಕೆಂದರೆ, ಕರ್ತೃ ತನ್ನ 
ಹೆಸರು ಹೇಳಿಕೊಳ್ಳುವುದು ಅನುಚಿತ ಎನ್ನುತ್ತಾರೆ. ಈ ಅಭಿಪ್ರಾಯ ಸಮಂಜಸವಲ್ಲ. 
ಗೋತ್ರನಾಮದಿಂದ ತಮ್ಮ ಹೆಸರು ಸೂಚಿಸುವುದು ಪ್ರಾಚೀನ ಶಾಸ್ತ್ರಕಾರರ 
ಒಂದು ಪರಿಪಾಟಿ. ಉದಾಹರಣೆಗೆ: ಪತಂಜಲಿಯ 'ಮಹಾಬಾಷ್ಯ'ದಲ್ಲಿ 
ಗೋನರ್ದೀರ್ಯನವೀಯಃ ಎಂದೂ, "ಬೋಧಾಯನ ಕಲ್ಪಸೂತ್ರ', 'ಬ್ರಹ್ಮಸೂತ್ರ'ಗಳಲ್ಲಿ 
ಕ್ರಮವಾಗಿ 'ಬೋಧಾಯನ', ಬಾದರಾಯಣ ಎಂಬುದಾಗಿಯೂ; ಈಚೆಗೆ ಎಂದರೆ 
೧೦ನೇ ಶತಕದ ರಾಜಶೇಖರನ 'ಕಾವ್ಯ ಮೀಮಾಂಸಾ'ದಲ್ಲಿ "ಯಾಯಾವರೀಯಃ' 
ಎ೦ದೂ ಗೋತ್ರನಾಮ ನಿರ್ದೇಶವಿದೆ. 

ಕೌಟಿಲ್ಯನ ಜೀವನದ ಬಗ್ಗೆ ತಿಳಿದಿರುವುದೂ ಅತ್ಯಲ್ಪ. ಇವನ ತಂದೆ ತಾಯಿಯರ, 
ಆಚಾರ್ಯ-ಗುರುಗಳ ಅಥವಾ ಹುಟ್ಟೂರಿನ ವಿಷಯದಲ್ಲಿ ಏನೊಂದೂ ಗೊತ್ತಿಲ್ಲ. ಈತನ 
ಜೀವನದಲ್ಲಿ ಒಂದು ಅತಿಶಯ ಘಟನೆ ಈ ಗ್ರಂಥದ ರಚನೆ. ಇದರಲ್ಲಿ ಇನ್ನೊಂದು 
ಮಹೋನ್ನತ ಘಟನೆಗೆ ಸೂಚನೆ ಕಾಣಸಿಗುತ್ತದೆ. 

“ಯೇನ ಶಸ್ತಂ ಚ ಶಾಸ್ತ್ರಂ ಚ ನಂದರಾಜಗತಾ ಚ ಭೂಃ । 


ಅಮರ್ಷೇಣೋದ್ದ್ಯತಾನ್ಯಾಶು ತೇನ ಶಾಸ್ತ್ರಮಿದಂ ಕೃತಂ |” (ಕಾ. ೩೮೧) 

ನಂದರಾಜರ ವಶವಾಗಿದ್ದ ಭೂಮಿಯನ್ನು ಕೋಪಾವಿಷ್ಟನಾದ ಕೌಟಿಲ್ಯ 
ಉದರಿಸಿದನೆಂದೂ ಅದಕ್ಕಾಗಿಯೇ ಶಸವನೂ, ಶಾಸವನೂ, ಎತಿಹಿಡಿದನೆಂದೂ 

€ ರ ಮೆ ಜ್ನ ಮೆ ವ J 

ತಿಳಿಯುತ್ತದೆ. 

“ಕೌಟಿಲ್ಯೇನ ನರೇಂದ್ರಾರ್ಥೇ ಶಾಸನಸ್ಯ ವಿಧಿಃ ಕೃತಃ” (೩೧-೭೯) 

ಎಂಬ ಹೇಳಿಕೆಯಿಂದ ನಂದರಾಜರನ್ನು ನಾಶಪಡಿಸಿ ಬೇರೊಬ್ಬನನ್ನು ಆ ರಾಜ್ಯದಲ್ಲಿ 
ಸ್ಥಾಪಿಸಿ, ಆತನಿಗಾಗಿ ಈ ಶಾಸ್ತ್ರಗಂಥ ರಚಿಸದನೆಂದು ತಿಳಿದುಬರುತ್ತದೆ. ಸೋಮದೇವ 


ಲೋಚನ ದೀಪ್ತಿ | ೨೦೫ 


ತನ್ನ ನೀತಿವಾಕ್ಯಾಮೃತದಲ್ಲಿ “ಶ್ರೂಯತೇ ಕಿಲ ಚಾಣಕ್ಕಃ ತೀಕ್ಷ್ಣದೂತ ಪ್ರಯೋಗೇಣೈಕಂ 
ನಂದಂ ಜಘಾನೇತಿ”- ಎಂದೂ ಸಮರ್ಥಿಸುತ್ತಾನೆ. ನಂದರೆಂಬ ರಾಜರನ್ನು ನಾಶಪಡಿಸಿ 
ಚಂದ್ರಗುಪ್ತ ಮೌರ್ಯನನ್ನು ಚಕ್ರವರ್ತಿಯನ್ನಾಗಿ ಮಾಡಿದ ಕಥೆ ವಿಷ್ಣು-ಮತ್ಸ್ಯಪುರಾಣಗಳಲ್ಲಿ 
ಉಕ್ತವಾಗಿದೆ. "ಮುದ್ರಾರಾಕ್ಷಸ' ನಾಟಕವೂ ಇದನ್ನೇ ಬಳಸಿಕೊಂಡಿದೆ. 


ಕಾಲ: ಚ೦ದ್ರಗುಪ್ತ ಮೌರ್ಯ ಕ್ರಿಪೂ. ೩೨೧ರಲ್ಲಿ ದೊರೆಯಾದನಾದ್ದರಿಂದ 
ಕೌಟಿಲ್ಕನೂ ತನ್ನ ಕೃತಿಯನ್ನು ಸುಮಾರು ಅದೇ ಕಾಲದಲ್ಲಿ ರಚಿಸಿದನೆಂದು ಹೇಳಬಹುದು. 
ಚ೦ದ್ರಗುಪ್ತನ ಆಸ್ಥಾನದಲ್ಲಿ ಗ್ರೀಕ್‌ ರಾಯಭಾರಿಯಾಗಿದ್ದ ಮೆಗಾಸ್ತನೀಸ್‌ನ "ಇಂಡಿಕಾ'ದ 
ಉಪಲಬ್ಧ ಭಾಗಗಳಲ್ಲಿರುವ ವಿವರಗಳಿಗೂ "ಅರ್ಥಶಾಸ್ತ್ರ'ದಲ್ಲನ ವಿವರಗಳಿಗೂ : 
ಹೊಂದಾಣಿಕೆಯಿದೆ ಎಂದು ವಿನ್ಸೆಂಟ್‌ ಸ್ಮಿತ್‌ ತೋರಿಸಿಕೊಟ್ಟಿದ್ದಾರೆ. 


ಕೌಟಿಲ್ಯ ಕೃತವೆಂದು ಭಾವಿಸಿದರೂ ಕೆಲವರು ಆತನನ್ನು ಚಂದ್ರಗುಪ್ತ ಮೌರ್ಯನ 
ಸಮಕಾಲೀನನೆಂದು ಒಪ್ಪುವುದಿಲ್ಲ. ಕ್ರಿಸ್ತಶಕದ ಕಾಲಕ್ಕೆ ಸೇರಿದ ಒಬ್ಬ ಲೇಖಕನೆಂದು 
ತೋರಿಸುವ ಯತ್ನ ಮಾಡಿದ್ದಾರೆ. “ಯಾಜ್ಞವಲ್ಕ್ಯ ಸ್ಮೃತಿ'ಯ ಮತ್ತು ವಾತ್ಸ್ಯಾಯನನ 
"ಕಾಮಸೂತ್ರ'ದ ಶೈಲಿಗೂ 'ಅರ್ಥಶಾಸ್ತ್ರ'ದ ಶೈಲಿಗೂ ಸಾಮ್ಯವಿದೆ. ಅದೇ 
ಆಧಾರವಿಟ್ಟುಕೊಂಡು ಅವೆರಡಕ್ಕಿಂತ ಈಚಿನದು 'ಅರ್ಥಶಾಸ್ತ್ರ' ಎನ್ನುತ್ತಾರೆ. ಆದರೆ ಈ 
ವಾದಗಳಲ್ಲಿ ಹುರುಳಿಲ್ಲ. ಅಲ್ಲದೆ ಅನೇಕ ಅಪಾಣಿನೀಯ ಪ್ರಯೋಗಗಳೂ 
'ಅರ್ಥಶಾಸ್ತ್ರ'ದಲ್ಲಿವೆಯಾಗಿ, ಇದು ಕ್ರಿಸ್ತಪೂರ್ವಕ್ಕೆ ಸೇರಿದ್ದು ಎನ್ನಲು ಯಾವ ಅಡ್ಡಿಯೂ 
ಇಲ್ಲ. 

ಕೃತಿಗಳು: ಕೌಟಿಲ್ಯನು 'ಅರ್ಥಶಾಸ್ತ್ರ'ವನ್ನಲ್ಲದೆ ಇತರ ಯಾವ ಕೃತಿಗಳನ್ನು 
ರಚಿಸಿದನೆಂದು ನಮಗೆ ಯಾವ ಸೂಚನೆಯೂ ಇಲ್ಲ. "ವೃದ್ಧ ಚಾಣಕ್ಕ', "ಚಾಣಕ್ಕ 
ನೀತಿಸೂತ್ರ' ಈ ಗ್ರಂಥಗಳನ್ನು ಇದೇ ಕೌಟಿಲ್ಯ-ಚಾಣಕ್ಯ ರಚಿಸದನೆನ್ನಲು ಸಾಧ್ಯವಿಲ್ಲ. 

ಅರ್ಥಶಾಸ್ತ್ರ : ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಕೌಟಿಲ್ಯನ 'ಅರ್ಥಶಾಸ್ತ್ರ'ವೇ ಮೊದಲ 
ಕೃತಿಯಲ್ಲ. ಇದಕ್ಕಿಂತ ಹಿಂದೆ ಧರ್ಮಸೂತ್ರಗಳಲ್ಲಿ ರಾಜರ ಕರ್ತವ್ಯಗಳನ್ನು ವಿವರಿಸುವಲ್ಲ 
ರಾಜನೀತಿ ವಿಷಯಗಳೂ ಬರುತ್ತವೆ. ಭೀಷ್ಮ ಯುಧಿಷ್ಠಿರನಿಗೆ ರಾಜಧರ್ಮಗಳನ್ನು 
ಉಪದೇಶಿಸಿದುದನ್ನು ಮಹಾಭಾರತದ ಶಾಂತಿಪರ್ವದಲ್ಲಿ ವಿಸ್ತಾರವಾಗಿ ಪ್ರಸ್ತಾವಿಸಲಾಗಿದೆ. 
ಅರ್ಥಶಾಸ್ತದಂತಹ ಒಂದು ಶಾಸ್ತ್ರ ಬೆಳೆಯುತ್ತಿತ್ತೆಂದು ರಾಮಾಯಣದಿಂದಲೂ 
ತಿಳಿಯುತ್ತದೆ. ಅಲ್ಲದೆ ಕೌಟಿಲ್ಯನು ತನ್ನ ಹಿ೦ದಿನ ಆಚಾರ್ಯರ ಅಭಿಪ್ರಾಯಗಳನ್ನು ಅಲ್ಲಲ್ಲಿ 
ಉದಾಹರಿಸಿ ಹನ್ನೆರಡು ಆಚಾರ್ಯರನ್ನು ಹೆಸರಿಸುತ್ತಾನೆ: ಬೃಹಸ್ಪತಿ, ಶುಕ್ರ, ಮನು, 
ಅಂಭಿ-ಇವರುಗಳ ಶಿಷ್ಯರು, ಪರಾಶರ ಮತ್ತು ಅವನ ಶಿಷ್ಯರು, ಭಾರದ್ದಾಜ, ವಿಶಾಲಾಕ್ಷ, 


೨೦೬ | ಲೋಚನ ದೀಪ್ತಿ 


ಪಿಶುನ, ಕೌಣಪದ೦ತ, ವಾತವ್ಯಾಧಿ, ಬಾಹುದಂತೀ ಪುತ್ರ ಕೆಲವೆಡೆ 'ಆಚಾರ್ಯಾಃ' ಎಂದಪ್ಪೇ 
ನಿರ್ದೇಶವಿದೆ; ಅದು ಯಾರಿಗೆ ಅನ್ನಯವಾಗುತ್ತದೆ ಎಂದು ತಿಳಿಯದು. 

ಈ ಗ್ರಂಥದ ವೈಶಿಷ್ಟ್ಯವನ್ನು ಚರ್ಚಿಸುವ ಮೊದಲು ಅದರ ವಿಷಯ ವೈವಿಧ್ಯವನ್ನು 
ಅರಿಯಬೇಕು. ಇದರಲ್ಲಿ ೧೮೦ ಪ್ರಕರಣಗಳನ್ನು ೧೫೦ ಅಧ್ಯಾಯಗಳಲ್ಲಿ ವಿಭಾಗಿಸಿದೆ. 
ಮತ್ತು ಇವು ೧೫ ಅಧಿಕರಣಗಳಾಗಿ ಭಾಗವಾಗಿವೆ. ಒಟ್ಟು ೬೦೦೦ ಶ್ಲೋಕ 
ಪರಿಮಾಣವುಳ್ಳದ್ದು. ಮೊದಲ ಅಧ್ಯಾಯ ವಿಷಯಾನುಕ್ರಮಣಿಕೆ. ಮೊದಲ ಐದು 
ಅಧಿಕರಣಗಳನ್ನು (ಎ೦ದರೆ ೧-೫) 'ತ೦ತ್ರ' ಎನ್ನುತ್ತಾರೆ. ಇದು ಒಳಾಡಳಿತವನ್ನು 
ಕುರಿತಿದೆ. ಮುಂದಿನ ಎಂಟು ಅಧಿಕರಣಗಳಿಗೆ (ಎಂದರೆ ೬-೧೩) "ಆವಾಪ' ಎಂದು 
ಹೆಸರು. ಇದರಲ್ಲಿ ಹೊರನಾಡಿನ ವ್ಯವಹಾರದ ವಿವರಣೆಯಿದೆ. ಕಡೆಯ ಎರಡು 
ಅಧಿಕರಣಗಳು "ಶೇಷ" ಎನಿಸುತ್ತವೆ. ಗಂಥಪೂರ್ತಿ ಸೂತ್ರದಂಥ ಗದ್ಯದಲ್ಲಿದೆ. ಮಧ್ಯೆ 
ಮಧ್ಯೆ ಪದ್ಯಗಳಿವೆ. ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಸಂಗಹಕಾರಿಕೆಗಳಿವೆ. 

"ತಂತ್ರ' ಅಥವಾ ಒಳಾಡಳಿತ ವಿಭಾಗದಲ್ಲಿ ವಿನಯಾಧಿಕಾರ ಮೊದಲನೆಯದು. 
ಇದರಲ್ಲಿನ ವಿಷಯಗಳು: ರಾಜನಾಗಲು ಬೇಕಾದ ವಿದ್ದಾ ್ಯಭ್ಯಾಸ ಮೊದಲಾದ ಸಿದ್ಧತೆಗಳ 
ಚರ್ಚೆ, ಕಲಿಯಬೇಕಾದ ಶಾಸ್ತ್ರಗಳು, ಅನುಸರಿಸಬೇಕಾದ ಶಿಸ್ತಿನ ಜೀವನಕ್ರಮ, ಅಮಾತ್ಯ. 
ಪುರೋಹಿತ ಮುಂತಾದ ಸಹಾಯಕರ ಆಯ್ಕೆ ಇತ್ಯಾದಿ (ನಿಯೋಜನೆ, ಪರೀಕ್ಷೆ 
ನೇಮಕ), ಬೇಹುಗಾರಿಕೆ ವ್ಯವಸ್ಥ, ಮ೦ತ್ರಾಲೋಚನೆ ಚ ಅವಶ್ಯಕತೆ ಮತ್ತು ಪ್ರಕಾರ, 
ಒಳ-ಹೊರ ಶತ್ರುಗಳಿಂದ ಅರಸನ ರಕ್ಷಣೆ. 

ಎರಡನೇ ಅಧಿಕರಣ ಅಧ್ಯಕ್ಷ ಪ್ರಚಾರದಲ್ಲಿ-ರಾಜ್ಯದ ಅಪೇಕ್ಷಣಕ್ಕೆ ಒಳಪಡುವ 
ಎಲ್ಲವನ್ನು ಇಪ್ಪತ್ತೆಂಟು ಶಾಖೆಗಳಾಗಿ-ಅಧಿಕರಣಗಳಾಗಿ-ವಿಂಗಡಿಸಿ, ಒಂದೊಂದರ 
ಉಸ್ತುವಾರಿಗೂ ಒಬ್ಬೊಬ್ಬ ಅಧ್ಯಕ್ಷನ ನೇಮಕ, ಆತನ ಕರ್ತವ್ಯಗಳು. ಅಶ್ವ ಆಕರ 
(ಎಂದರೆ ಗಣಿ), ಕುಪ (ಎಂದರೆ « ಅರಣ್ಯ ಸಂಪತ್ತು), ಖನಿ 0 ಸಾಗರೋತ್ಪನ್ನ) 
- ಇವು ಆ ಅಧಿಕರಣಗಳಲ್ಲಿ ಕೆಲವು. 


ಮೂರನೆಯ ಧರ್ಮಸ್ಥೀಯವು ನ್ಶಾ ನ್ಯಾಯಾಲಯಗಳ ವಿಧಿವಿಧಾನಗಳನ್ನು ಕುರಿತಿದೆ. 
ಅದಕ್ಕೆ ಬೇಕಾದ ಟ್‌ ದಂಡಸಂಹಿತೆ ಇಲ್ಲಿವೆ. 


ನಾಲ್ಕನೆಯ ಕಂಟಿಕಶೋಧನ ನಾನಾ ನಾವೃತ್ತಿಗಳಲ್ಲಿ ತೊಡಗಿರುವವರನ್ನು ಪೀಡಿಸುವ 
ವ್ಯಕ್ತಿಗಳಿಗಾಗಿ ಶೋಧನೆ ಮತ್ತು ಅವರಿಗೆ ವ ಇದನ್ನು ತಿಳಿಸುತ್ತದೆ. 


ಐದನೆಯದು ಯೋಗವೃತ್ತ-ಸರ್ಕಾರಿ ಸೇವಾ ನಿಯಮಾವಳಿ ಎನ್ನಬಹುದು. 
ರಾಜ್ಯ ವ್ಯವಹಾರದಲ್ಲಿ ನಿಯುಕ್ತರಾದ ಸೇವಕರ ನಡವಳಿಕೆ. ಅವರ ತಪ್ಪನ್ನು ತಿಳಿಯುವ 
ಬಗೆ, ತಪ್ಪಿಗೆ ಶಿಕ್ಷೆ-ಇವು ನಿರೂಪಿತವಾಗಿವೆ. 


ಲೋಚನ ದೀಪ್ತಿ |೨೦೭ 


ನೆರೆ ರಾಜ್ಯಗಳೊಡನೆ ವ್ಯವಹಾರದ ಪರಿಯನ್ನು ತಿಳಿಸುವ ಭಾಗ "ಆವಾಪ'. 
ಇದರಲ್ಲಿ ಮೊದಲು ಮ೦ಡಲಯೋನಿ; ಇದರಲ್ಲಿ ಸ್ವಾಮಿ, ಅಮಾತ್ಯ, ಜನಪದ, ದುರ್ಗ, 
ಕೋಶ, ದಂಡ, ಮಿತ್ರರ ಪ್ರಕೃತಿಗಳು, ರಾಜ್ಯದ ಸುತ್ತ ಇರುವ ಮಿತ್ರ ಮೊದಲಾದ 
ಹನ್ನೆರಡು ಬಗೆಯ ರಾಜ್ಯಗಳು (ರಾಜಮಂಡಲ) - ಇವುಗಳ ಲಕ್ಷಣ. ಇಂಥ 
ಅರಸರೊಡನೆ ಇರುವ ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, ದ್ವೈಧೀಭಾವ- ಈ 
ಆರು ಗುಣಗಳ ಪ್ರಸ್ತಾವ ಮುಂದಿನ ಪಾಡ್ಗುಣ್ಕ ಎ೦ಬ ಅಧಿಕರಣದಲ್ಲಿದೆ. ಹಿಂದೆ 
ಹೇಳಿದ ಪ್ರಕೃತಿಗಳು ಬಲಿಯಾಗಬಹುದಾದ ವ್ಯಸನಗಳು, ಕ್ರೇಶಗಳು, ಅವುಗಳ ಪರಿಹಾರ 
ಎಂಟನೇ ವ್ಯಸನಾಧಿಕಾರದಲ್ಲಿ ಪ್ರಸ್ತುತವಾಗಿವೆ. 'ಅಭಿಯಾಸ್ಕತ್‌ ಕರ್ಮ' ಎಂಬ ಹೆಸರೇ 
ತಿಳಿಸುವಂತೆ ಈ ಅಧಿಕರಣದಲ್ಲಿ ದಾಳಿ ಮಾಡಹೊರಟವನು ಗಮನಿಸಬೇಕಾದ 
ಸ್ಪಪರಸಾಮರ್ಥ್ಯ, ಕಾಲ, ದೇಶ, ಲಾಭ, ನಷ್ಟ ಇತ್ಯಾದಿಗಳನ್ನು ತಿಳಿಸುತ್ತದೆ. ಯುದ್ದದ 
ಪರಿಯನ್ನು ಸಾಂಗ್ರಾಮಿಕ ಅಧಿಕರಣ ಬಣ್ಣಿಸುತ್ತದೆ. ಮುಂದಿನ ಸಂಘವೃತ್ತ ಎಂಬ 
ಕಿರಿದಾದ ಅಧಿಕರಣದಲ್ಲಿ ವರ್ತಕರ ಸಂಘಗಳ ಮೂಲಕ ಪರರಾಜ್ಯ ವ್ಯವಹಾರವನ್ನು 
ಸಾಧಿಸುವ ಉಪಾಯವನ್ನು ಚಿಂತಿಸುತ್ತಾನೆ. ಅಬಲೀಯಸಂ ಎ೦ಬುದು ದುರ್ಬಲನನ್ನೇ 
ಕುರಿತಿದೆ; ಬಲಿಷ್ಠನೊಂದಿಗೆ ಅವನ ವರ್ತನೆಯನ್ನು ಸಮೀಕ್ಷಿಸುತ್ತದೆ. ಮುತ್ತಿಗೆ ಹಾಕಿದ 
ಕೋಟೆಯನ್ನು ವಶಪಡಿಸಿಕೊಳ್ಳುವುದು ಹೇಗೆಂದು "ದುರ್ಗಲಂಭೋಪಾಯ' 
ಹೇಳಿಕೊಡುತ್ತದೆ. 


೧೪ನೇ ಔಪನಿಷದ ಎಂಬ ಅಧಿಕರಣದಲ್ಲಿ ಕೆಲವು ಔಷಧ ಮಂತ್ರ ಇತ್ಯಾದಿಗಳ 
ಪ್ರಯೋಗವನ್ನು ವಿವರಿಸಲಾಗಿದೆ. ೧೫ನೆಯ ತಂತ್ರಯುಕ್ತಿಯಲ್ಲಿ ಶಾಸ್ತನಿರೂಪಣ 
ವಿಧಿಯನ್ನು ವಿಶದಗೊಳಿಸಲಾಗಿದೆ. 

ಹೀಗೆ ಒಂದು ರಾಜ್ಯದ ಆಡಳಿತಕ್ಕೆ ಬೇಕಾದ ಎಲ್ಲವನ್ನೂ ಸಮಗವಾಗಿ ಚಿಕ್ಕದಾಗಿ 
ಮತ್ತು ಚೊಕ್ಕವಾಗಿ, ಅಚ್ಚುಕಟ್ಟಾಗಿ ಸಾಕಾ೦ಕ್ಷಾ ಕ್ರಮದಲ್ಲಿ ನಿರೂಪಿಸುತ್ತದೆ. ಈ ಗ್ರಂಥ 
ವೃಥಾ ವಿಸ್ತಾರವಿಲ್ಲದೆ ಸುಲಭ, ಸರಳ, ನಿಶ್ಚಿತವಾದ ಹಾಗೂ ಖಚಿತವಾದ ಅಭಿಪ್ರಾಯಗಳನ್ನು 
ತಿಳಿಸುವಂತಹುದು ಕೌಟಲ್ಯನ 'ಅರ್ಥಶಾಸ್ತ್ರ'. 

“ಸುಖ-ಗ್ರಹಣ-ವಿಜ್ಛೇಯಂ ತತ್ತ್ವಾರ್ಥಪದ-ನಿಶ್ಚಿತಂ । 

ಕೌಟಿಲ್ಯೇನ ಕೃತಂ ಶಾಸ್ತ್ರಂ ವಿಮುಕ್ತ-ಗ್ರಂಥವಿಸ್ತರಂ ॥” (ಅಧ್ಯಾಯ ೧) 

ತನ್ನ ಹಿಂದಿನ ಶಾಸ್ತ್ರಕಾರರು ಬರೆದ ಗ್ರಂಥಗಳನ್ನೆಲ್ಲ ಪರಿಶೀಲಿಸಿ ಈ ಒಂದು 
ಕೃತಿಯನ್ನು ರಚಿಸಲಾಗಿದೆ ಎಂದು ಹೇಳಿಕೊಂಡಿದ್ದಾನೆ- 


೨೦೮ | ಲೋಚನ ದೀಪ್ತಿ 


ಶಾ 


“ಯಾವಂತಿ ಅರ್ಥಶಾಸ್ತ್ರಾಣಿ ಪೂರ್ವಾಚಾರೈೈಃ ಪ್ರಸ್ಥಾಪಿತಾನಿ, 
ಪ್ರಾಯಶಃ ತಾನಿ ಸಂಹೃತ್ಯ ಏಕಮಿದಂ ಅರ್ಥಶಾಸ್ತಂ ಕೃತಂ”. 


ಅಷ್ಟೇ, ಅಲ್ಲ ಪ್ರಯೋಗವನ್ನೂ ಆಚರಣೆಯನ್ನೂ ಗಮನಕ್ಕೆ ತಂದುಕೊಮಡಿದ್ದಾನೆ. 
ಅವನೇ ಹೇಳಿಕೊಳ್ಳುವಂತೆ- 


“ಸರ್ವಶಾಸ್ತ್ರಾಣಿ ಅನುಕ್ರಮ್ಯ ಪ್ರಯೋಗ ಮುಪಲಭ್ಯ ಚಿ 
ಕೌಟಿಲ್ಯೇನ ನರೇಂದ್ರಾರ್ಥೇ ಶಾಸನಸ್ಯ ವಿಧಿಃ ಕೃತಃ I” (೧-೭೯) 


ಈ ಕೃತಿ ತತ್ತ್ವಗಳ ಬರಡು ವಿವೇಚನೆಯಾಗದೆ ಪ್ರಾಯೋಗಿಕ ಪರೀಕ್ಷೆಯಿಂದ 
ಸಿದ್ಧ ವಾದುದರ ನಿರೂಪಣೆ. 

“ಶಾಸ್ತ್ರವಿತ್‌ ಅದೃಷ್ಟಕರ್ಮಾ ಕರ್ಮಸು ವಿಷಾದಂ ಗಚ್ಛೇತ್‌” (ಪುಟ ೨೪) 

ಕೇವಲ ಶಾಸ್ತ್ರವನ್ನು ತಿಳಿದಿದ್ದರೆ ಸಾಲದು, ಶಾಸ್ತ್ರವಿಚಾರವನ್ನು ಆಚರಣೆಗೆ, ಅನುಭವಕ್ಕೆ 
ತಂದುಕೊಂಡಿರಬೇಕು, ತಂದುಕೊಳ್ಳಬೇಕು- ಇದು ಕೌಟಿಲ್ಯನ ಆದರ್ಶ. ಇದು 
ಚ೦ದ್ರಗುಪ್ತನಿಗಾಗಿ ಬರೆದದ್ದು ಸರಿ. ಆದರೆ ಒಂದು ನಿರ್ದಿಷ್ಟ ರಾಜ್ಯಕ್ಕೆ, ನಿರ್ದಿಷ್ಟ 
ರಾಜನಿಗೆ ಮಾತ್ರ ಅನ್ವಯವಾಗುವಂತೆ ರಚಿತವಾಗಿಲ್ಲ. ಅದು ಸಾರ್ವಕಾಲಿಕ, 
ಸಾರ್ವದೇಶಿಕವಾಗಿದೆ. ಪ್ರೊ| ವಿ.ಆರ್‌. ರಾಮಚಂದ್ರ ದೀಕ್ಷಿತರು ಹೇಳಿರುವುದನ್ನು ಇಲ್ಲಿ 
ನೆನಪಿಸಿಕೊಳ್ಳಬಹುದು- 

“Though Arthasastra was for the time being intended for 
Chandragupta, it was a text-book on polity for all kings and for all 
places.” (The Mouryan Polity, Madras, 1932, p. 334)” 

"'ಅರ್ಥಶಾಸ್ತ'ದ ವೈಶಿಷ್ಟ್ಯ ಅದರ ಪ್ರಾಯೋಗಿಕ ಮೌಲ್ಯದೊಂದಿಗೆ ವಿಚಾರ 
ಪ್ರಚೋದಕತೆಯಲ್ಲಿಯೂ ಕಾಣುತ್ತದೆ. ಮೇಲ್ನೋಟಕ್ಕೆ ಕೌಟಲ್ಯ ಆದರ್ಶವಾದಿಯಂತೆ 
ಕಾಣಬಹುದು. ಕೊಂಚ ಪರಿಶೀಲಿಸಿದರೆ, ಪ್ರತಿ ಪಂಕ್ಷಿಯಲ್ಲಿಯೂ ಪ್ರಯೋಗದ ಒರೆಗಲ್ಲಿಗೆ 
ತಿಕ್ಕಿರುವುದರ ಸೂಚನೆ ಕಂಡುಬರುತ್ತದೆ. 

"ತಾನಿ ಸಂಹೃತ್ಯ' ಎ೦ದು ಹೇಳಿಕೊಂಡಿದ್ದಾನೆ- ಎಂದು ಈ ಗ್ರಂಥವನ್ನು ಹಿ೦ದಿನ 
ಕೃತಿಗಳ ಸ೦ಗ್ರಹ ಎಂದು ತಿಳಿಯಬಾರದು. ಕೌಟಿಲ್ಯ ಸ್ವತಂತ್ರ ವಿಚಾರಶೀಲ. ಹಿಂದಿನ 
ಆಚಾರ್ಯರ ಅಭಿಪ್ರಾಯಗಳ ದೋಷಗಳನ್ನು ಎತ್ತಿ ತೋರಿಸುತ್ತಾನೆ. ಉದಾಹರಣೆಗೆ: 
ಅಮಾತ್ಯರನ್ನು ಹೊಸದಾಗಿ ನೇಮಿಸುವಾಗ ಅವರನ್ನು ಒಂದು ಕೆಲಸದಲ್ಲಿ ನಿಯೋಜಿಸಿ, 


ಲೋಚನ ದೀಪ್ತಿ | ೨೦೯ 


ಅವರನ್ನು ಪರೀಕ್ಷಿಸಬೇಕು ಎಂದು ಹೇಳಿ “ಆಚಾರ್ಯ'ರು ಹೇಳಿದ ಎಧಾನವನ್ನು 
ವರ್ಣಿಸುತ್ತಾನೆ. ಆದರೆ ಮನೋವಿಜ್ಞಾನದ ಆಧಾರದ ಮೇಲೆ ಈ ಪರೀಕ್ಷೆಗಳನ್ನು 
ನಡೆಸುವ ಪರಿಯಲ್ಲಿ ದೋಷವನ್ನು ಎತ್ತಿ ತೋರಿಸಿದ್ದಾನೆ ಕೌಟಿಲ್ಯ 

ರಾಜನ ಸಿದ್ಧತೆಯಲ್ಲಿ ಇಂದ್ರಿಯ ನಿಗ್ರಹ ಮೊತ್ತಮೊದಲ ಸ್ಥಾನವನ್ನು ಪಡೆದಿದೆ. 
"ಇಡೀ ಈ ಶಾಸ್ತ್ರವೇ ಇಂದ್ರಿಯ ಜಯ ("ಕೃತ್ಸ್ನಂ ಹಿ ಶಾಸ್ತ್ರಮಿದಂ ಇಂದ್ರಿಯ ಜಯಃ 
ಪು.೧೯)' ಎಂದು ಹೇಳುತ್ತಾನೆ. ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಲು 
ಇಂದ್ರಿಯ ನಿಗ್ರಹ ಅತ್ಯಾವಶ್ಯಕವಾದಂತೆ ಶಾಸ್ತ್ರಾರ್ಥವನ್ನು ಆಚರಣೆಗೆ ತರುವಲ್ಲಿಯೂ 
ಎಂದರೆ ರಾಜ್ಕಾಡಳಿತದಲ್ಲಿಯೂ ಇಂದ್ರಿಯ ನಿಗ್ರಹವಿರಬೇಕೆಂಬುದು ಕೌಟಿಲ್ಯನ 
ಅಭಿಪ್ರಾಯ. ಇದೊಂದಿದ್ದರೆ ಸಾಕೆನ್ನುವಷ್ಟು ಅದರ ಮಹತ್ವವಿದೆ. ಬೇಹುಗಾರಿಕೆಯೂ 
ಆಡಳಿತದಲ್ಲಿ ಅತಿ ಮಹತ್ವವನ್ನು ಪಡೆದಿದೆ. ಇದನ್ನು ಮನಗ೦ಡ ಕೌಟಿಲ್ಯ ವಿಸ್ತಾರವಾದ 
ಮತ್ತು ಜಟಿಲವಾದ ಗೂಢಚಾರ ವ್ಯವಸ್ಥೆಯನ್ನು ವಿಧಿಸಿದ್ದಾನೆ. 


ಮಹಾಪೂರದಂಥ ರಾಷ್ಟೀಯ ಆಪತ್ತುಗಳನ್ನು ತಡೆಗಟ್ಟುವ ವಿಧಿ ವಿಧಾನಗಳು, 
ನೆರೆಹೊರೆಗೆ ಅಡ್ಡಿಯಾಗದಂತೆ ಮನೆಗಳ ನಿರ್ಮಾಣ, ನೀರಾವರಿಗೆ ಇತ್ತಿರುವ ಆದ್ಯತೆ, 
ಕೃಷಿ ಉತ್ಪನ್ನಗಳ ಮೇಲೆ ಕರವೈವಿಧ್ಯ, ಅಭಯಾರಣ್ಯಗಳ ಏರ್ಪಾಡು, ಅರಣ್ಯ ಸಂಪತ್ತಿನ 
ಅಭಿವೃದ್ಧಿ ಮೊದಲಾದವುಗಳನ್ನು ನಿರೂಪಿಸಿರುವುದು ಕೌಟಿಲ್ಯನ ದೂರದೃಷ್ಟಿ ಹಾಗೂ 
ಪ್ರಜಾಹಿತಚಿ೦ತನೆಗೆ ಸಾಕ್ಷಿಗಳಾಗಿವೆ. 

ರಾಜ್ಯದ ಆಡಳಿತ ಪ್ರಜೆಗಳಿಗೆ ಪ್ರಿಯವಾದುದೂ ಸುಖ-ಹಿತಗಳನ್ನು ಕೊಡುವುದೂ 
ಆಗಿರಬೇಕೆ೦ದು ಕೌಟಿಲ್ಯ ಸೂಚಿಸುತ್ತಾನೆ. ಪ್ರಿಯ-ಹಿತ-ಸುಖಗಳಿಗೆ ಅಳತೆಗೋಲು 
ಪ್ರಜೆಗಳು. ತನಗೆ ಪ್ರಿಯವಾದುದು ರಾಜ್ಯಕ್ಕೆ ಪ್ರಿಯವಾದುದಾಗಿರುತ್ತದೆ ಎಂದು ರಾಜನು 
ಭಾವಿಸಬಾರದು. ಪಜೆಗಳಿಗೆ ಪ್ರಿಯವಾದುದೇ ತನಗೂ ಪ್ರಿಯವೆಂದು ತಿಳಿದು ಅದನ್ನು 
ಸಾಧಿಸಬೇಕು. ಕೌಟಿಲ್ಯನ ವ್ಯವಸ್ಥೆಯಲ್ಲಿ ರಾಜನಿಗೇ ಪರಮಾಧಿಕಾರವಿದೆಯಾದರೂ, 
ರಾಜ್ಯ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳದ್ದು ಎ೦ಬುದನ್ನು ಕೌಟಿಲ್ಯ ಮರೆತಿಲ್ಲವೆಂಬುದು 
ಮೇಲ್ಕಂಡ ದೃಷ್ಟಿಯಿಂದ ಸ್ಪಷ್ಟವಾಗುತ್ತದೆ. 


"ಪ್ರಜಾಸುಖೇ ಸುಖಂ ರಾಜ್ಞಃ ಪ್ರಜಾನಾಂ ಚ ಹಿತೇ ಹಿತಂ । 


ನಾತ್ಮಪ್ರಿಯಂ ಹಿತಂ ರಾಜ್ಯ ಪ್ರಜಾನಾಂ ತು ಪ್ರಿಯಂ ಹಿತಂ ॥' (೧೯-೪೩) 
ರಾಜನಾದವನು ಪ್ರಜೆಗಳೊಡನೆ ನೇರಸಂಪರ್ಕ ಹೊಂದಿರಬೇಕು. ಇಲ್ಲದಿದ್ದರೆ 
ಪ್ರಜೆಗಳು ರೊಚ್ಚಿಗೇಳುತ್ತಾರೆ. 


೨೧೦ | ಲೋಚನ ದೀಪ್ತಿ 


ದುರ್ದರ್ಶೊ ಹಿ ರಾಜಾ ಕಾರ್ಯಾ ಕಾರ ೈವಿಪರ್ಯಾಸಂ ಆಸನೈಃ ಕಾರ್ಯತೇ | 
ತೇನೆ ಪಕ್ಕ ತಿಕೋಪಂ ಅರಿವಶಂ ವಾಗಚ್ಛೇತ್‌ | (ಹು. ೫೮) 


ಎಂದು ಹೇಳಿ ರಾಜನ ವರ್ತನೆ ಹೇಗಿರಬೇಕೆಂದು ಕೌಟಿಲ್ಯ ತೋರಿಸಿಕೊಡುತ್ತಾನೆ. 
ಅಷ್ಟೇ ಅಲ್ಲ, ರಾಜತ್ನವು ಪಿತಾಪುತ್ರ ಪರಂಪ ರೆಯಲ್ಲಿಯೇ ವಹವೂಲ್ಲಿ ಎಂಬುದು 
ಕೌಟಿಲ್ಯನ ನಿಲುವು: ಏಕಮಾತ್ರ ರಾಜಕುಮಾರನಾದರೂ ಉತ್ತರಾಧಿಕಾರಿಯಾಗಬೇಕಾದರೆ, 
ಅವನು ವಿದ್ಯಾ ವಿನಯ ಸಂಪನ್ನನಾಗಿರಬೇಕು ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ- 


“ನ ಚೈಕಪುತ್ರಂ ಅವಿನೀತಂ ರಾಜ್ಯೇ ಸ್ಥಾಪಯೇತ್‌” (ಪು. ೫೩) 


ಇಂಥ ಆಧುನಿಕ ವಿಚಾರಗಳೂ "ಅರ್ಥಶಾಸ್ತ್ರ'ದಲ್ಲಿ ಹೊಕ್ಕಿರುವುದು ಒಂದು 
ಅಚರಿ. 


ಬ 

ಮತ್ತೊಂದು ವೈಶಿಷ್ಟ್ಯ ಗಮನಾರ್ಹ : ಧರ್ಮದ ಚೌಕಟ್ಟಿನಲ್ಲಿ ತನ್ನ ಶಾಸ ಸ್ತವನ್ನು 
ನಿರೂಪಿಸಿದರೂ ಅದರಲ್ಲಿ ಮತೀಯ ಸಂಪರ್ಕವಿಲ್ಲ. ಧರ್ಮವೆಂದರೆ; ಟನ 858 
ಅಭಿವೃದ್ಧಿಗೆ ಆಂತರಿಕ ಸಂಬಂಧ ಹೊಂದಿದ ಸಾರ್ವಜನಿಕ ನಡವಳಿಕೆ ಎಂಬ ವಿಸ್ತಾರವಾದ 
ಕಲ್ಪನೆಯನ್ನು ಹೊಂದಿದೆ. ವಿವೇಚನಾ ಬುದ್ಧಿಯನ್ನು ಬೆಳೆಸುವ ಆನ್ವೀಕ್ಷಕೀಯ (ತರ್ಕದ) 
ಅಡಿಗಲ್ಲಿನ ಮೇಲೆ ಮುಂದುವರಿದು ಅನುಪಮ ರಾಜನೀತಿಭವನವನ್ನು ನಿಲ್ಲಿಸಿದ್ದಾನೆ. 
ರಾಜರಕ್ಷಣ-ಔಪನಿಷದಿಕ ಪ್ರಕರಣಗಳಲ್ಲಿ ಕೆಲವು ಪಾರಂಪರಿಕ ನಂಬಿಕೆಗಳು ಕಂಡು 
ಬರುತ್ತವೆಯಾದರೂ, ಕೌಟಿಲ್ಯನ ಸ್ಥಿತಿಗೆ ಯಾವ ಧಕ್ಕೆಯೂ ಇಲ್ಲ. ಪ್ರಾಚೀನ ಭಾರತದಲ್ಲಿ 
ವಿಜ್ಞಾನದ ಅನೇಕ ತತ್ತ್ವಗಳು ಪಾರಂಪರಿಕ ಆಚರಣೆಯ ರೂಪದಲ್ಲಿಯೇ ಪ್ರಚಾರದಲ್ಲಿದ್ದುವು 
ಎ೦ಬುದನ್ನು ಮರೆಯಬಾರದು. 

ಗ್ರೀಸ್‌ನಲ್ಲಿ ಹೆಚ್ಚು ಕಡಿಮೆ ಇದೇ ಕಾಲದ ಆರಿಸ್ಟಾಟಲ್‌ನನ್ನು ಮೀರಿಸಿದ್ದಾನೆಂದು 
ಒಪ್ಪದಿದ್ದರೂ ಸರಿಸ ಇಬ ಹೇಳಲು ಯಾವ Hee ಇಲ್ಲ. ಕೌಟಿಲ್ಯ 
ಅರಿಸ್ಟಾಟಲ್‌ ಪರಸ್ಪರ ಪೂರಕರಾಗಿದ್ದಾರೆ. ಹೆಚ್ಚಿನ ವಿವರಣೆಗೆ ಸಾಲೆಟೊರ್‌ ಆರಿ 
ಕೃತಿ Ancient Indian Political Thought and Institutions (New York, 
1963) ನೋಡಬಹುದು. 


೧೫-೧೬ನೇ ಶತಕದ ಇಟಲಿಯ ರಾಜನೀತಿಜ್ಞ ಮೈಕೆವಿಲ್ಲಿಯನ್ನು ಡಿಪ್ಲಾಮಸಿಯ 
(ಅಂತರರಾಷ್ಟ್ರೀಯ ವ್ಯವಹಾರದ) ಜನಕ ಎಂದು ಭಾವಿಸಲಾಗಿದೆ. ವಸ್ತುತಃ ಆ ಗೌರವ 
ಕೌಟಿಲ್ಕನಿಗೆ ಸಲ್ಲಬೇಕು. ರಷ್ಯದ ಅಕಾದೆಮಿ ಆಫ್‌ ಸೈನ್ನಸ್‌ನ ಅಂತರರಾಷ್ಟ್ರೀಯ ಸಂಬಂಧ 
ವಿಭಾಗದಲ್ಲಿ ಸಮಾಜ ಶಾಸ್ತ್ರ ಪ್ರಾಧ್ಯಾ ಪಕರಾದ ಡಾ| ಗ್ರಿಗೊರಿ ಬೊಂಡಾರೆವ್‌ಸ್ಕಿ ಅವರು 
ಈಚೆಗೆ ಇದನ್ನು ಸ್ಪ ಸ್ಪಷ್ಟಪಡಿಸಿದ್ದಾರೆ. 


ಲೋಚನ ದೀಪ್ತಿ |೨೧೧ 


ಸುಭದ್ರ ಹಾಗೂ ಪ್ರಜಾಹಿತ ಆಡಳಿತವನ್ನು ತರಲು ಚಲ ಹೊಂದಿದ್ದ ಕೌಟಿಲ್ಯ 
ಅದನ್ನು ಸಾಧಿಸಿದನಲ್ಲದೆ, ಅದರ ವಿಸ್ತಾರವಾದ ಹಾಗೂ ಸಂಕೀರ್ಣವಾದ ವ್ಯವಸ್ಥೆಯ 


ಕ 


ಸ್ವರೂಪವನ್ನು ಬಣ್ಣಿಸಿದ್ದಾನೆ. ಆಡಳಿತ ಸೂತ್ರವೆಲ್ಲ ಒಬ್ಬ ರಾಜ ನಲ್ಲಿ ನೆಲೆಸಿದ್ದರೂ. ಪ್ರಜೆಗಳ 


ಣ 


ಹಪ್ರನಪಗಳ ಪದ್ಧತಿಗಳು, ಪ್ರಾದೇಶಿಕ ಸಂಸ್ಕೃತಿ ಜ್‌ ಮೊದಲಾದುವನ್ನು ಗಮನಿಸಿ, 
ಅವುಗಳಿಗೆ ಧಕ್ಕೆ ಬಾರದಂತೆ ಆಡಳಿತವನ್ನು ನಡೆಸಿಕೊಳ್ಳಬೇಕೆಂದು ತಿಳಿಸಿ ತನ್ನ 


ಹಿರಿಮೆಯನ್ನು ಮೆರೆಸಿದ್ದಾನೆ. 


ಇಂಥ ರಾಜಪದ್ಧತಿಯನ್ನು ಮೌರ್ಯ ದೊರೆಗಳು ಮಾತ್ರ ಪಾಲಿಸಿದರು ಎನ್ನಲಾಗದು. 
ಅದು ಮುಂದಿನ ಎಲ್ಲ ರಾಜ ಗಳ್‌ ಆಡಳಿತ ವ್ಯವಸ್ಥೆಗೂ ಆಧಾರವಾಗಿ 
ರಾರಾಜಿಸಿತು. 

ವ್ಯಾಖ್ಯಾನಗಳು : ಹೀಗಿದ್ದರೂ ಈ ಕೃತಿಯ ಮೇಲೆ ಯಾವ ಸಂಸ್ಕತ ವ್ಯಾಖ್ಕೆಯೂ 
ಸಮಗ್ರವಾಗಿ ಉಪಲಬ್ಧವಿಲ್ಲ. ಈಗ ದೊರೆತಿರುವ ನಾಲ್ಕು ವ್ಯಾಖ್ಯಾನಗಳೂ ಅಸಮಗ್ರ 
ಅಂತೆಯೇ 'ಅರ್ಥಶಾಸ್ತ್ರ'ದ ಹಸ್ತಪ್ರತಿಗಳೂ ವಿರಳ. ಆ ಕಾರಣದಿ೦ದಲೇ ಅ೦ಥ 
ಕೃತಿಯೊಂದು ಇದ್ದಿರಬೇಕು ಎಂದು ವಿದ್ವಾಂಸರಿಗೆ ಬಹು ಹಿಂದೆಯೇ ತಿಳಿದಿದ್ದರೂ, 
೧೯೦೮ರವರೆಗೆ ಅದು ಪ್ರಕಾಶನಗೊಳ್ಳಲಾಗಲಿಲ್ಲ. ಅದನ್ನು ಮೊದಲ ಬಾರಿಗೆ ಪರಿಷ್ಕರಿಸಿದ 
ಖ್ಯಾತಿ ಡಾ। ಆರ್‌. ಶಾಮಾಶಾಸ್ತಿಗಳದ್ದು. ಇದರಿಂದ ಪ್ರಪಂಚದಲ್ಲೆಲ್ಲ ಮೈಸೂರಿನ 
ಹೆಸರೂ ವ್ಯಾಪಿಸಿತು. 

೧. ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಿಂದ ೧೯೮೬ರಲ್ಲಿ 
ಪ್ರಕಟವಾದ 'ಕೌಟಿಲೀಯ ಅರ್ಥಶಾಸ್ತ್ರದ ಐದನೆಯ ಪ 
ಉಪಯೋಗಿಸಲಾಗಿದೆ. 

ಪಿ ಮೈಸೂರು ಆಕಾಶವಾಣಿಯ "ಅರ್ಥಶಾಸ್ತ್ರದ ಅವಲೋಕನ' ಮಾಲಿಕೆಯಲ್ಲಿ ೧೭- 
೧೦-೮೭ರಂದು ರಾತ್ರಿ ೯-೧೬ಕ್ಕೆ ಬಿತ್ತರಗೊಂಡ ಮೊದಲ ಭಾಷಣದ ಆಧಾರ 
ಹೊಂದಿದೆ. 


೧೧ 


೨೧೨ | ಲೋಚನ ದೀಪ್ತಿ 


"ಸೋಸಲೆ ಅಯ್ಯಶಾಸ್ತಿಗಳ ಕೆಲವು ಕೃತಿಗಳು" 


- ಪ್ರೊ. ಜಿ. ವೆಂಕಟಸುಬ್ಬಯ್ಯ 

ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ನಾಶವಾದ ಮೇಲೆ ಕನ್ನಡಕ್ಕೆ 
ರಾಜಾಶ್ರಯ ದೊರೆತುದು ಮೈಸೂರು ಸಂಸ್ಥಾನದ ವೊಡೆಯರ ಆಸ್ಥಾನದಲ್ಲಿ. 
ರಾಜವೊಡೆಯರ ಕಾಲದಿಂದಲೂ ಮೈಸೂರ ಅರಸರು ಸಾಹಿತ್ಯ ಸಂಗೀತಗಳಲ್ಲಿ 
ಆಸಕ್ತರಾಗಿ ಆ ಎರಡು ಕಲೆಗಳ ಜೊತೆಯಲ್ಲಿ ಇತರ ಲಲಿತ ಕಲೆಗಳು ಬೆಳೆದು ವೃದ್ಧಿ 
ಹೊಂದಲು ಸಹಾಯಹಸ್ವವನ್ನು ನೀಡಿದರು. ರಾಜವೊಡೆಯರು (೧೬೧೭-೧೬೩೭) 
ಕ೦ಠೀರವನರಸರಾಜ ವೊಡೆಯರೂ (೧೬೩೮-೧೬೫೯) ಅನೇಕ ವಿದ್ವಾಂಸರಿಗೆ 
ಆಶ್ರಯವನ್ನು ನೀಡಿ ಕಾವ್ಯ ರಚನೆಗೆ ಪ್ರೋತ್ಸಾಹವನ್ನು ಒದಗಿಸಿದರು. ಚಿಕ್ಕ ದೇವರಾಜ 
ವೊಡೆಯರ ಕಾಲವನ್ನು (೧೬೭೩-೧೭೦೪) ಕನ್ನಡದ ಸುವರ್ಣಯುಗವೆಂದು 
ಹೆಸರಿಸಬಹುದು. ಈ ಮಹಾರಾಜರು ಸ್ವತಃ ಕವಿಗಳಾಗಿದ್ದು ಚಿಕ್ಕದೇವರಾಜ ಬಿನ್ನಪ, 
ಗೀತಗೋಪಾಲ ಮುಂತಾದ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲದೆ ತಿರುಮಲಾರ್ಯ 
ಮತ್ತು ಸಿಂಗರಾರ್ಯ ಎಂಬ ಮಹಾವಿದ್ವಾಂಸರಿಗೆ ಆಶ್ರಯದಾತರಾಗಿದ್ದರು. 
ಚಿಕುಪಾಧ್ಯಾಯ, ಚಿದಾನಂದ, ಹೊನ್ನಮ್ಮ ಶೃ೦ಗಾರಮ್ಮ ಮು೦ತಾದ ಇತರ ಸಾಹಿತಿಗಳನ್ನು 
ಪೋಷಿಸಿ ಬೆಳೆಸಿದರು. ಮುಮ್ಮಡಿ ಕೃಷ್ಣರಾಜ ಒಡೆಯರು (೧೭೯೪-೧೮೬೮) 
ರಾಜರಾಗಿದ್ದರು. ೧೭೯೯ ರಿಂದ ೧೯೩೧ರ ವರೆಗೆ ಮೈಸೂರು ರಾಜ್ಯವು ಆಂಗ್ಲ 
ರೆಸಿಡೆ೦ಟರ ಆಡಳಿತಕ್ಕೆ ಒಳಪಟ್ಟಿತ್ತು. ಹೀಗಿದ್ದೂ ರಾಜರು ಸಾಹಿತ್ಯಕ್ಕೆ ಆಶ್ರಯವನ್ನು 
ಕೊಟ್ಟರು. ಮುಮ್ಮಡಿ ಕೃಷ್ಣರಾಜರ ಆಶ್ರಯದಲ್ಲಿ ಪ್ರಸಿದ್ಧರಾದ ಕೆಲವರು ವಿದ್ವಾಂಸರನ್ನೂ 
ಕವಿಗಳನ್ನೂ ಹೆಸರಿಸಬಹುದು. ಕುಣಿಗಲು ರಾಮಶಾಸ್ತಿ, ಸೋಸಲೆಗರಳಪುರಿ ಶಾಸ್ತಿ, 
ಅಳಿಯ ಲಿಂಗರಾಜ ಅರಸು (೧೮೨೩-೧೮೭೪) ಕೆಂಪುನಾರಾಯಣ (೧೮೨೩) 
ದೇವಚಂದ್ರ ದೇವಲಾಪುರದ ನಂಜುಂಡ, ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ (೧೮೪೩- 
೧೮೯೧) ಇವರೆಲ್ಲ ಕನ್ನಡಕ್ಕೆ ನೀಡಿರುವ ಕೊಡುಗೆ ಅಪಾರ. 


* ಸೋಸಲೆ ಅಯ್ಯಶಾಸ್ತಿ ದತ್ತಿ ಉಪನ್ಯಾಸ(ಲೋಚನ, ಸಂಪುಟ-೨೦, ಸಂಚಕೆ-೨, ೨೦೦೬) 


ಲೋಚನ ದೀಪ್ತಿ | ೨೧೩ 


ಸೋಸಲೆ ಗರಳಪುರಿ ಶಾಸ್ತ್ರಿಗಳು (೧೮೨೨-೧೮೭೭) ದಿವಾನ್‌ ಸರ್‌ ಎಂ.ಎನ್‌. 
ಕೃಷ್ಣರಾಯರ, ಪ್ರೊ| ಎಂ. ಓರಿಯಣ್ಣನವರ, ಮೈಸೂರು ಸೀತಾರಾಮಶಾಸ್ತಿಗಳ, 
ನರಹರಿ ಜೋಯಿಸರ ಗುರುಗಳಾಗಿದ್ದರು. 'ಅವರೆಲ್ಲ ನಾಡಿನಲ್ಲಿ ಮುಂದೆ ಮಹಾವ್ಯಕ್ತಿಗಳಾಗಿ 
ಲೇಖಕರಾಗಿ ವಿದ್ವಾಂಸರಾಗಿ ಪ ಪ್ರಸಿದ್ಧರಾದರು. 


ಚಾಮರಾಜನಗರದ ಶ್ರೀಕ೦ಠಶಾಸ್ತಿಗಳು ಅವರ ತಮ್ಮ ರಾಮಶಾಸ್ತಿಗಳು ಕೂಡ 
ಅರಮನೆಯ ವಿದ್ವಾಂಸರಾಗಿದ್ದರು. ಈ ಎಲ್ಲ ವಿದ್ವಾಂಸರೂ ಮುಮ್ಮುಡಿ ಕೃಷ್ಣರಾಜ 
ಒಡೆಯರ ಅನ೦ತರ ಚಾಮರಾಜ ಒಡೆಯರ ಆಸ್ಥಾನದಲ್ಲಿದ್ದು ಕನ್ನಡದ ಕೆಲಸವನ್ನು 
ಬಾಳಿನ ಕರ್ತವ್ಯದಂತೆ ನೆರವೇರಿಸಿದರು. 


ಈ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದವರು ಸೋಸಲೆ ಅಯ್ಯ ಶಾಸ್ತ್ರಿಗಳು (೧೮೫೪- 
೧೯೩೪). ಅಳಿಯ ಏರನಟಾನ ಅರಸು ಮತ್ತು ಕಾಳಿದಾಸ ಬಸವಪ್ಪ 
ಶಾಸ್ತ್ರಿಗಳ ಪ್ರಭಾವಕ್ಕೆ ಒಳಗಾಗಿ ತಮ್ಮ ವ್ಯಕ್ತಿತ್ವವನ್ನು ಬೆಳಸಿಕೊಂಡರು. 


ಸೋಸಲೆ ಅಯ್ಯಾ ಶಾಸ್ತಿಗಳ ಸಾಹಿತ್ಯ ರಚನೆಯನ್ನು ಪರಿಚಯ ಮಾಡಿಕೊಳ್ಳುವ 
ಮುಂಚೆ ಅವರ ಜೀವನ ಮತ್ತು “ಕಾರ್ಯಗಳನ್ನು ಸಂಗ್ರಹವಾಗಿ ಅರಿತಿರುವುದು ಒಳ್ಳೆಯದು. 
ಸೋಸಲೆ ಅಯ್ಯ ಶಾಸ್ತಿಗಳು ಆಯ್ಕೆ DNS ಕ್ಷೇತ್ರ ಸಂಸ್ಕೃತ, ಸಾಹಿತ್ಯ ಆ 
ವಿಭಾಗದಲ್ಲಿ ಪ್ರೌಢಿಮೆ ಗಳಿಸಿದ ಮೇಲೆ ಅಳಿಯ Pho ಅರಸು ಮತ್ತು ಪಂಡಿತ 
ಬಸವಪ ಸ್ರ ಶಾಸ್ತ್ರಿಗಳ ಸಾಹಚರ್ಯದಿಂದಲೂ ಸಹಾಯದಿಂದಲೂ ಕನ್ನಡ ಸಾಹಿತ್ಯ ದಲ್ಲಿ 
ಪರಿಶ್ರಮವನ್ನೂ ಸ ಸೃಷ್ಟಿಶೀಲ ಸ್ಹಭಾವವನ್ನೂ ರೂಢಿಸಿಕೊಂಡರು. ಅರಮನೆಯಲ್ಲಿ ನಾಲಿ 
ಕೃಷ್ಣರಾಜರಿಗೆ ಉಪಾಧ್ಯಾಯರೂ ಅಂತಃಪುರದ ಹಿರಿಯರಿಗೆ ಪುರಾಣ ಪ್ರವಚನಕಾರರೂ 
ಆಗಿದ್ದು, ಸಮಾಜದಲ್ಲಿ ಸ್ಥಾನವನ್ನು ಗಳಿಸಿದರು. ನಾಲ್ವಡಿ ವೊಡೆಯರಿಂದ ಕವಿ ತಿಲಕ 
ಎ೦ಬ ಪ್ರಶಸ್ತಿಗೆ ಪ ಪಾತ್ರವಾದರು. ಅವರ ಮನೆಗೆ ಕವಿತಾ ವಿಳಾಸ ಎ೦ಬ ಹೆಸರನ್ನು 
ಇಟ್ಟಿದ್ದರು. ಅವರ ಮಕ್ಕಳು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ವಹಿಸಿ ಲೇಖಕರಾಗಿ ಕೀರ್ತಿಯನ್ನು 
ಗಳಿಸಿದರು. ಕನ್ನಡ ನಾಡಿನ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಅವರು ಉತ್ಸಾಹದಿಂದ 
ದುಡಿಯುತ್ತಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಾಕಷ್ಟು ದುಡಿದರು. ಮಹಾರಾಣಿಯವರ 
ಪ್ರೌಢಶಾಲೆಯಲ್ಲಿ ವಡಾ ದ್ಯಾಭ್ಯಾಸ ಮಾಡುತ್ತಿದ್ದ ಬಾಲಿಕೆಯರ ವ್ಯಕ್ತಿತ್ವ ರೂಪಣಕ್ಕೆ 
ಸಹಾಯಕವಾಗುವಂತೆ ಪಠ್ಯಪುಸ್ತಕಗಳು ಇರಬೇಕೆಂಬ ಜರಾ ಉದ್ದೇಶವನ್ನು 
ಅನುಸರಿಸಿ ಕಾವ್ಯಗಳನ್ನು ರಚಿಸಿದರು. ಮಹಾರಾಜರ ನಾಟಕಾಭಿರುಚಿಯನ್ನು ಅನುಸರಿಸಿ 
ಅರಮನೆಯ ಖು ಟೇ ಕರ್ನಾಟಕ ನಾಟಕ ಸಭಾ ಎಂಬ ಸಂಸ್ಥ ಸ್ಥೆಯನ್ನು 
ಕಟ್ಟಿ ಅದರ ಪ್ರಮುಖರಾಗಿ ೧೮೮೨ರಿಂದ ಕೆಲವು ವರ್ಷ ಅದರ ಪುರೋಭಿವೃ ಗೆ 
ದುಡಿದರು. ಕ್ರಮವಾಗಿ ಸಂಸ್ಕೃತದಲ್ಲಯೂ ಕನ್ನಡದಲ್ಲಿಯೂ ವ್ಯಾಪಕವಾಗಿ ಗ್ರಂಥ 


೨೧೪ | ಲೋಚನ ದೀಪ್ತಿ 


ರಚನೆ ಮಾಡಿದರು. ಈ ಲೇಖನದಲ್ಲಿ ಅವರು ಸಂಸ್ಕೃತದಲ್ಲಿ ರಚಿಸಿದ ಗಂಥಗಳನ್ನುಳಿದು 
ಕನ್ನಡದಲ್ಲಿ ರಚಿಸಿದ ಕೆಲವು ಮುಖ್ಯ ಗ್ರಂಥಗಳನ್ನು ಪರಿಚಯ ಮಾಡಿಕೊಡಲು 
ಪ್ರಯತ್ನಿಸಲಾಗಿದೆ. ಇದು ಪರಿಚಯ ಮಾತ್ರವಲ್ಲದೆ ವಿಮರ್ಶೆಯಲ್ಲ. 
ಅಯ್ಯಶಾಸ್ತಿಗಳೂ ಕನ್ನಡದಲ್ಲಿ ಎರಡು ಷಟ್ಪದಿ ಕಾವ್ಯಗಳನ್ನು ರಚಿಸಿದ್ದಾರೆ. 
ಮೊದಲನೆಯದು ದಯಮಂತೀ ಚರಿತ್ರೆ, ಇದು ಭಾಮಿನಿ ಷಟದಿಯಲ್ಲಿದೆ. ಎರಡನೆಯದು 
ಕರ್ಣಾಟಕ ಶೇಷರಾಮಾಯಣ. ಇದು ವಾರ್ಧಕ ಷಟದಿಯಲ್ಲಿ ರಚಿತವಾಗಿದೆ. ಇವೆರಡೂ 
ಸ್ತ್ರೀಯರ ವ್ಯಕ್ತಿತ್ವ ರೂಪಣಕ್ಕೆ ಸಹಾಯಕವಾಗಿರಬೇಕೆಂಬ ಉದ್ದೇಶದಿಂದಲೇ ರಚಿತವಾಗಿವೆ. 
ರಾಮಾಯಣದ ಉತ್ತರಕಾಂಡದಲ್ಲಿ ಬರುವ ರಾಮಾಶ್ಚಮೇಧ ಕಥೆಗೆ ಹಿಂದಣ ಕಾವ್ಯಗಳಲ್ಲಿ 
ಮಾದರಿಗಳಿವೆ. ಶಾಸ್ತ್ರಿಗಳು ಅವುಗಳನ್ನು ಓದಿರಬೇಕು. ಕಥನ ಕಲೆಗೆಂದೇ 
ನಿರ್ಮಾಣವಾದುದು ವಾರ್ಧಕ ಷಟ್ಪದಿ. ಹಿಂದಣ ಹಿರಿಯ ಕವಿಗಳನ್ನು ಅನುಸರಿಸಿ 
ಅಲ್ಲಲ್ಲಿ ಅವರ ಸ್ವಭಾವವು ಸ್ಪಷ್ಟವಾಗಿ ಕಾಣುವಂತಿದ್ದರೂ ಶಾಸ್ತ್ರಿಗಳ ಶೇಷರಾಮಾಯಣವು 
೨೦ನೆಯ ಶತಮಾನದ ದೀರ್ಫವಾದ ಮೊದಲ ಷಟ್ರದೀ ಗಂಥ. ಮುದ್ದಣನ ಗಂಥವೂ 
ಈ ಸುಮಾರಿನಲ್ಲಿಯೇ ಮುದ್ರಣವಾಯಿತು. ಶಾಸ್ತ್ರಿಗಳು ಅದನ್ನು ನೋಡಿರಬಹುದು. 
ಆದರೆ ಅದರ ಪ್ರಭಾವವು ಇಲ್ಲಿ ಕಾಣುವುದಿಲ್ಲ; ಲಕ್ಷ್ಮೀಶನ ಪ್ರಭಾವ ಹೆಚ್ಚು ಕುಮಾರವ್ಯಾಸನ 
ಕರ್ಮಲೀಲೆಯನ್ನೆ ಅನುಸರಿಸಿ ಶಾಸ್ತ್ರಿಗಳು ದಮಯಂತೀ ಚರಿತ್ರೆಯನ್ನು ರಚಿಸಿದ್ದಾರೆ. 
ಶಾಸ್ತಿಗಳಿಗೆ ಗುರುಸ್ಥಾನದಲ್ಲಿದ್ದ ಪಂಡಿತ ಬಸವಪ್ಪ ಶಾಸ್ತಿಗಳು, ಅವರಿಗಿಂತ ಹಿಂದೆ 
೨೫ ವರ್ಷಗಳ ಅಂತರದಲ್ಲಿ "ಬಸವಪ್ಪ ಶಾಸ್ತಿಗಳ ದಮಯಂತೀ ಸ್ವಯಂವರಂ' 
ಎ೦ಬ ಚಂಪೂ ಕೃತಿಯನ್ನು ರಚಿಸಿದ್ದರು. ಅವರು ಪೂರ್ವಕವಿಗಳ ಮಾರ್ಗದಲ್ಲಿ 
ನಿರ್ಮಿಸಿದ್ದ ಆ ಕಾವ್ಯದಲ್ಲಿ ಪ್ರೌಢಿಮೆಯಿದೆ. ಪೂರ್ವಕವಿಗಳ, ಸಂಸ್ಕೃತ ಮಹಾಕವಿಗಳ 
ಪ್ರಭಾವವನ್ನು ಅಲ್ಲಿ ಕಾಣಬಹುದು. ಹೀಗಿದ್ದೂ ಅಯ್ಯಶಾಸ್ತಿಗಳು ಅದೇ ವಸ್ತುವನ್ನು 
ಷಟ್ಟದೀ ಕೃತಿಗೆ ಆರಿಸಿದ್ದು ಸ್ವಲ್ಪ ಆಶ್ಚರ್ಯವಾಗಬಹುದು. ಅಥವಾ ಚ೦ಪೂಕೃತಿಗೆ 
ಪೂರಕವಾಗಿ ಷಟ್ಪದಿಯ ಕೃತಿ ಒಂದು ಇರಲಿ ಎಂದು ರಚಿಸಿರಬಹುದು. ಈ ಕಾವ್ಯದಲ್ಲಿ 
ಆರಂಭದ ಕವಿಗಳ ಶಬ್ದ ವೈಭವವೂ ಕೆಲವು ಶಬ್ದ ನಿರ್ಮಾಣದಲ್ಲಿ ತೊಡಕುಗಳೂ 
ಕಾಣಬರುತ್ತವೆ. ಆದರೆ ಕಥನ ಸ್ವರೂಪದಲ್ಲಿ ಚಾತುರ್ಯವು ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. 
ಬಳಿಕ ರಚಿಸಿದ ಶೇಷ ರಾಮಾಯಣದ ಗಾ೦ಭೀರ್ಯವೂ ಶಬ್ದಾಲಂಕಾರಗಳ ಸೊಗಸು, 
ರಸ ನಿರೂಪಣೆಯಲ್ಲಿ ಸಂಯಮವು ಇಲ್ಲಿ ಸ್ಪಷ್ಟವಾಗಿಲ್ಲ. ಪ್ರಥಮ ಕೃತಿ ತಾನೆ. 
“ಮಹಿಶೂರ ಮಹಾರಾಜ ಚರಿತ್ರಂ' ಎಂಬುದೇ ಶಾಸ್ತಿಗಳ ಮೂರನೇ ಕೃತಿ. 
ಇದು ರಾಜರ ಚರಿತ್ರೆ ಮೈಸೂರು ಅರಸರ ವಂಶದ ವರ್ಣನೆ. ದೀರ್ಫ ಚಂಪೂ 
ಕಾವ್ಯ ಸುಮಾರು ಸಾವಿರ ವ್ಯಕ್ತಿಗಳಿವೆ. ಸುಂದರ ವಚನಖಂಡಗಳಿವೆ. ನಾಲ್ವಡಿ ಕೃಷ್ಣರಾಜರ 


ಲೋಚನ ದೀಪ್ತಿ | ೨೧೫ 


ಜೀವನದ ವಿವರಕ್ಕೆ ಹೆಚ್ಚು ಅವಕಾಶವನ್ನು ಕವಿ ಉಪಯೋಗಿಸಿಕೊಂಡಿದ್ದಾರೆ. ಆದರೆ 
ರಾಜರ ಅರಮನೆಯ ಸಂಸಾರಿಕ ಸುಖ ದುಃಖಗಳ ವೈಭವೋತ್ಸವಗಳ ಎದ್ವಾಂಸರ 
ವೈದುಷ್ಯದ ಸಂಗೀತಗಾರರ ಕಛೇರಿಗಳ ಸಾರಿತ್ಯದ ಯಾವುದೆ ವಿವರವೂ ದೊರಕದೆ 
ಓದುಗರಿಗೆ ನಿರಾಸೆಯಾಗುತ್ತದೆ. ಚರಿತ್ರೆಯನ್ನು ರಸಿಕ ಕಾವ್ಯವನ್ನಾಗಿ ಮಾಡಬೇಕಾದರೆ 
ಪಂತನ ಕಣ್ಣು ಬೇಕು. ಬಾಣನ ಬಣ್ಣನೆ ಬೇಕು. ಆದರೂ ಕನ್ನಡದ ಚಾರಿತ್ರಿಕ ಕಾವ್ಯಗಳಲ್ಲಿ 
ಈ ಕಾವ್ಯಕ್ಕೆ ಪ್ರಮುಖವಾದ ಸ್ಥಾನವೇ ಇದೆ. 


ಅಯ್ಯಶಾಸ್ತಿಗಳ ನಾಟಕಗಳಿಗೆ ವಿಶೇಷವಾದ ಸ್ಥಾನವು ದಕ್ಕುತ್ತದೆ. ಚಾಮರಾಜ 
ಒಡೆಯರು ನಾಟಕ ಪ್ರದರ್ಶನಗಳಲ್ಲಿ ತುಂಬ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಈ 
ಮಹಾರಾಜರು ಮಹಾರಾಷ್ಟದ ಸಾಂಗಲಿ ಎಂಬ ಊರಿನ ಒಂದು ನಾಟಕ ಮಂಡಲಿಯು 
ಮೈಸೂರಿಗೆ ಬಂದಿದ್ದಾಗ ಅದರ ನಾಟಕಗಳನ್ನು ನೋಡಿ ಬಹಳ ಪ್ರಭಾವಿತರಾಗಿಬಿಟ್ಟರು. 
ಇ EE ಹೋಗಿ ಅಲ್ಲಿ ನೆರವೇರುತ್ತಿದ್ದ ಪಾರಸಿ ನಾಟಕಗಳ, ಮರಾಠೀ 
ನಾಟಕಗಳ ಸೊಗಸಿನಿಂದ ಆಕರ್ಷಿತರಾಗಿಬಿಟ್ಟರು. ಹೀಗೆ ಅವರು ಬೊಂಬಾಯಿಯ 
ಪ್ರವಾಸದಲ್ಲಿದ್ದಾಗ ಅವರ ಜೊತೆಯಲ್ಲಿ ಅಯ್ಯಶಾಸ್ತಿಗಳನ್ನು ಇತರ ಲೇಖಕರನ್ನು ಈ 
ನಾಟಕ ಪ್ರದರ್ಶನಗಳಿಗೆ ಕರೆದುಕೊಂಡು ಹೋಗಿ ಅಂಥ ಕನ್ನಡ ನಾಟಕಗಳನ್ನು 
ರಚಿಸಬೇಕೆಂದೂ ನಾಟಕ ಕಂಪನಿಗಳನ್ನು ಸ್ಥಾಪಿಸಬೇಕೆಂದೂ ಸೂಚಿಸಿದರು. ಇದರ 
ಪರಿಣಾಮವಾಗಿಯೆ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಸಂಸ್ಥೆ 
ಪ್ರಾರಂಭವಾದುದು. 


ಈ ಸಂದರ್ಭದ ಪರಿಣಾಮವಾಗಿಯೇ ಈ ಹಿಂದೆ ಬಸವಪ್ಪ ಶಾಸ್ತ್ರಿಗಳು 
"ಶಾಕು೦ತಲಾ' ನಾಟಕವನ್ನು ಕನ್ನ ಡಕ್ಕೆ ಅನುವಾದ ಮಾಡಿದ್ದರು. ಅವರಿಗೆ ಅಭಿನವ 
ಕಾಳಿದಾಸ ಎಂಬ ಬಿರುದು ಬಂಧಿತ ಅಯ್ಯ ಶಾಸ್ತ್ರಿಗಳ ಈ ಎಲ್ಲ ಪ್ರಭಾವಗಳಿಗೆ 
ಒಳಗಾಗಿ ಕಾಳಿದಾಸನ "ವಕಮೋರ್ವಶೀಯ' ಎಂಬ ನಾಟಕವನ್ನು ಕನ್ನಡಕ್ಕೆ 
ಅನುವಾದಿಸಿದರು. ಅವರ ಈ ಅನುವಾದವೇ ಕನ್ನಡದಲ್ಲಿ ಪ್ರಥಮವಾಗಿ ಅನುವಾದಗೊರಡ 
ಕಾಳಿದಾಸನ '"ವಿಕಮೋರ್ವಶಿಯ. 


ಕಾಳಿದಾಸನ ನಾಟಕಗಳ ಅನುವಾದ ಎಂದೂ ಕಷ್ಟಕರವಾದ ಕಾರ್ಯವೇ! ಅಲ್ಲದೆ 
ವಿಕಮೋರ್ವಶೀಯವು ಒಂದು 'ಅಪೂರ್ವಂ ನಾಟಕಂ” ಎಂದು ಕವಿಯೇ ಸೂತ್ರಧಾರನ 
ಬಾಯಿಯಲ್ಲಿ ಹೇಳಿಸಿದ್ದಾನೆ. “ವಿಕ್ರಮೋರ್ವಶೀಯ” ಎಂಬ ಹೆಸರಿಗೆ ಬೇರೆ ಬೇರೆ 
ಅರ್ಥಗಳನ್ನು ವಿಮರ್ಶಕರು ಹೇಳಿದ್ದಾರೆ. ಒಂದು ಹೀಗಿದೆ- ದಾನವನಿಂದ 
ಅಪಹರಿಸಲ್ಪಡುತ್ತಿದ್ದಾತ ಊರ್ವಶಿಯು ಧೀರಾವ ಕ್ರಮದಿ೦ದ ಪಾರಾದ ಕಥೆಯ ನಾಟಕ- 


೨೧೬ | ಲೋಚನ ದೀಪ್ತಿ 


ಅದರ ನಾಯಕಿ ಊರ್ವಶಿ. ಇನ್ನೊಂದು ಹೀಗಿದೆ- ಪರಾಕ್ರಮದಿ೦ದ ಗೆದ್ದ ಊರ್ವಶಿಯ 
ಕಥೆಯ ನಾಟಕ. ಪಾಶ್ಚಾತ್ಕದಲ್ಲಿ ನಾಟಕದ ಹೆಸರಿಗೆ ಬೇರೆಯ ಅರ್ಥವಿದೆ. 'ಶೌರ್ಯಕ್ಕೆ 
ಸೋತು ಒಲಿದ ಊರ್ವಶಿ'. ಏನೇ ಆದರೂ ವಿಕ್ರಮ ಎಂಬ ಶಬ್ದದಿಂದ ಒಬ್ಬ ವೀರ 
ಪುರುಷನ ವ್ಯಕ್ತಿತ್ತ ಎದ್ದು ಕಾಣುತ್ತದೆ. ಆದ್ದರಿ೦ದ ಆ ನಾಟಕದ ನಾಯಕನಾದ ಪುರೂರವನೇ 
ನಿಜವಾದ ವಿಕ್ರಮ ಎಂದೂ ಅರ್ಥಮಾಡಬಹುದು. ಹೀಗೆ ಹೆಸರಿನಿಂದಲೇ ಈ ನಾಟಕದ 
ಪ್ರಸಿದ್ಧಿ ಹೊರಹೊಮ್ಮುತ್ತದೆ. 

ಎಕ್ರಮೋರ್ವಶೀಯ ಕಥೆಗೆ ಅನೇಕ ಮೂಲಗಳಿವೆ. ಅವಿಲ್ಲಿ ನಮಗೆ ಮುಖ್ಯವಲ್ಲ. 
ಆದರೆ ಕಾಳಿದಾಸನ ಸ್ವಕಪೋಲ ಕಲ್ಪಿತರಾದ ಅಪ್ಪರೆಯರು ಔಶೀನರೀ, ನಿಪ್ಪಾಣಿಕೆ, 
ತಿರಸ್ಕರಿಣೀವಿದ್ಯೆ, ಕುಮಾರವನ ಸ೦ಗಮನೋಯಮಣಿ ಮುಂತಾದವೆಲ್ಲ ಮಹಾಕವಿಯ 
ಪ್ರತಿಭೆಯ ನಿರ್ಮಾಣವೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. 


ಈ ನಾಟಕದಲ್ಲಿ ನಾಯಕ ನಾಯಿಕೆಯರು ಮೂರು ಸಲ ಅಗಲುವ ಅವಕಾಶವನ್ನು 
ಕವಿ ಮಾಡಿಕೊಂಡಿದ್ದಾನೆ. ವಿಪ್ರಲ೦ಂಭಶೃಂಗಾರವನ್ನು ಅಭಿನಯಿಸುವುದಕ್ಕೆ ನಾಯಕನ 
ಪಾತ್ರಧಾರಿಗೆ ಬಹುವಾದ ಅವಕಾಶವಿದೆ. ನಾಯಕನ ಉನ್ಮಾದದ ಅವಸ್ಥೆಯ ಅಭಿನಯದಲ್ಲಿ 
ನಾನಾ ಭಾವಗಳ ಪ್ರದರ್ಶನವಿರಬೇಕು. ಈ ಅವಸ್ಥೆಯಲ್ಲಿ ಆತನು ಮರಗಿಡಗಳ ಪಶುಪಕ್ಷಿಗಳ 
ಜೊತೆ ಮಾತನಾಡುವ ಅವಕಾಶ ಒದಗುತ್ತದೆ. ಇವನ್ನೆಲ್ಲ ಪ್ರತಿಭಾವಂತನಾದ ಕವಿ 
ಸಹಜವಾದ, ಆಕರ್ಷಕವಾದ, ಪ್ರಭಾವಶಾಲಿಯಾದ ರೀತಿಯಲ್ಲಿ ಅಭಿವ್ಯಕ್ತಪಡಿಸುವುದಕ್ಕೆ 
ನಟನಿಗೆ ಸುಂದರ ವ್ಯಕ್ತಿಗಳ ವಿವಿಧ ಛಂದಸ್ಸಿನ ರಚನೆಗಳನ್ನು ನಿರ್ಮಾಣ ಮಾಡಿದ್ದಾನೆ. 
ನಾಲ್ಕನೆಯ ಅಂಕದಲ್ಲಿ ಬರುವ ಈ ವಿವರಗಳೆಲ್ಲ ಭಾವಗೀತಾತ್ಮಕವಾಗಿವೆ. 


ಅನುವಾದಕನು ವಿಕಮೋರ್ವಶೀಯದ ಅನುವಾದದಲ್ಲಿ ಈ ಭಾವಾಭಿನಯಗಳಿಗೆ 
ಅನುಕೂಲವಾದ ಕನ್ನಡ ಪದ್ಯಗಳನ್ನು ರಚಿಸಬೇಕು. ಮೂಲ ಕವಿಯ ಆಶಯವು 
ಎಲ್ಲೂ ಕೆಡದಂತೆ ನೋಡಿಕೊಳ್ಳಬೇಕು. ಇಂಥ ಮಹಾಕಾರ್ಯಕ್ಕೆ ಕೈ ಹಾಕುವ ವ್ಯಕ್ತಿಗೆ 
ಈ ವಿವರಗಳ ಸಂಪೂರ್ಣ ಪರಿಚಯವಿರಬೇಕು. ಹೀಗಿರುವುದರಿಂದ ಅಯ್ಯಶಾಸ್ತಿಗಳು 
ಇಂಥ ಸಾಹಸಕ್ಕೆ ಕೈ ಹಾಕಬೇಕಿದ್ದರೆ ಎಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕು 
ಎ೦ಬುದನ್ನೂ ನಾವು ತಿಳಿದುಕೊಳ್ಳಬಹುದು. 


ನಾಲ್ಕನೇ ಅಂಕದಿಂದಲೇ ಕೆಲವು ಅನುವಾದಿತ ಪದ್ಯಗಳನ್ನು ಉಲ್ಲೇಖ ಮಾಡಿ 
ಅನುವಾದದ ಸ್ವಾರಸ್ಯವನ್ನು ಕಾಣಿಸಬಹುದು. 


ಲೋಚನ ದೀಪ್ತಿ |೨೧೭ 


ಇದು ಕೋಗಿಲೆಯೊಡನೆ ನಾಯಕನ ಆಲಾಪ : 
ಎಲೆ ಮದನ ದೂತಿ ಕೋಗಿಲೆ 
ಕಲ ಭಾಷಿಣಿ ಎನ್ನನಿನಿಯಳೋಡನೆನ್ನೊಡನಾ 
ಲಲನೆಯ ಮೇಣ್ಣೇರಿಸು ಕಾ 
ದಲರ್ಗೆ ನೀನಲ್ತೆ ಮಾನಭೇದಮಸ್ತಂ 
ಕಲಹಂಸದೊಡನೆ ಆಡಿದ ಮಾತು : 
ಕಲಬುತ್ತಿಯ ಬಿಸದ ಬುತ್ತಿಯ 
ನುಳಿ ಬಳಿಕಂ ಕೊಳ್ಳೆ ಬೆಸಸುಮುಂ ಕ್ರಿಯೆಯಿರವಂ 
ಬಳಿಕಂ ಪೋ ಮಾನಸಕುರೆ 
ತಿಳಿದರ್‌ ನಂಬಿದರ ಕಾರ್ಯಮಂ ಕಡೆಗಣಿಸಿರ್‌ 


ಎಲೆ ಕಲಹಂಸ ನೀನಾ 

ಲಲನೆಯನೀ ಸರದ ತೀರದೊಳ್‌ ಕಾಣದಿರಲ್‌ 
ಕಲಿಕೆಯದೆಲ್ಲದಂ ನೀಂ 

ಖಲನೇ ಬೆಸನೆಂತು ಬೆಡಗುವಡೆದೀ ನಡೆಯಂ 


ದುಂಬಿಯನ್ನು ಕುರಿತು ಆಡುವ ಮಾತು: 

ತಿಳಿಪೆನಗಿನಿಯಳುದಂತವ 

ನಳಿಯೇ ವೇಣ್ಯಂಡುದಿಲ್ಲ ನೀನಾಕೆಯೆನಾ 

ಎಳೆಯಳ ಸುಯ್ದರುಗಂಪಂ 

ಬಳಸಿರ್ದೊಡೆ ಬಯಸುತಿರ್ದೆಯೇಂ ತಾವರೆಯಂ 

ಸಂಗಮನೀಯಮಣಿಯ ಸಹಾಯದಿಂದ ಲತೆಯು ಊರ್ವಶಿಯಾದ ಬಳಿಕ 
ಅರಮನೆಗೆ ಹೊರಡುವಾಗ ಊರ್ವಶಿಯು "ಮಹಾರಾಜನೆ ಯಾವ ರೀತಿಯಿಂದ 
ಹೊರಡಲಿಚ್ಛಿಸುವೆ?' ಎಂಬ ಪ್ರಶ್ನೆಯನ್ನು ಕೇಳುತ್ತಾಳೆ. ಅದಕ್ಕೆ ಉತ್ತರವಾಗಿ ರಾಜನು 
ಹೇಳುವ ಆ ಅಂಕದ ಕೊನೆಯ ಪದ್ಯ ತುಂಬ ಸುಂದರವಾಗಿದೆ. 

ಸುರಚಾಪಂ ಚಿತ್ರದ ಮೇ 

ಲಿರೆ ಪಳರಿಗೆಯಾಗೆ ಮಿಂಚು ನಡೆಮಾಡದವೋಲ್‌ 

ಚರಿಸುವ ಪೊಸಮುಗಿಲಿಂದೆ 

ನ್ನರಮನೆಗೆ ವಿಲಾಸಿಗಮನೆ ಸಾರ್ಚುವುದೆನ್ನಂ 


೨೧೮ | ಲೋಚನ ದೀಪ್ತಿ 


ಮೋಡಕ್ಕೆ ನಡೆಮಾಡ ಎಂಬ ಶಬ್ದ ವನ್ನು ಉಪಯೋಗಿಸಿ ಮಾಡಿರುವ ಅನುವಾದ 
ತುಂಬಾ ಸುಂದರವಾಗಿದೆ. 


ವಿಕಮೋರ್ವಶೀಯದ ಅನುವಾದವನ್ನು ಇತರ ವಿದ್ವಾಂಸರು ಪರಿಶೀಲಿಸಿ 
ಮೆಚ್ಚಿದ್ದಾರೆಂಬುದು ಇದೇ ಗ್ರಂಥದ ಪೀಠಿಕೆಯಿಂದ ತಿಳಿದು ಬರುತ್ತದೆ. ಇದು 
ಅನುವಾದವಾದ ತರುಣದಲ್ಲಿಯೇ ಶ್ರೀ ಚಾಮರಾಜೇ೦ದ್ರ ಕರ್ನಾಟಕ ನಾಟಕ ಸಭೆಯ 
ವತಿಯಿಂದ ಪ್ರದರ್ಶನಗೊಂಡು ಜನರ ಮೆಚ್ಚುಗೆಯನ್ನು ಪಡೆದಿರಬೇಕು. 


ಓದುವವರ ಅನುಕೂಲಕ್ಕೂ ನಾಟಕದಲ್ಲಿ ಅಭಿನಯಿಸುವ ನಟನಟಿಯರ 
ಅನುಕೂಲಕ್ಕೂ ಹೊಂದುವಂತೆ ಬೇರೆ ಬೇರೆಯಾಗಿ ಪದ್ಯಗಳನ್ನು ಅನುವಾದ 
ಮಾಡಿರುವಂತೆ ಲೇಖಕರೇ ತಿಳಿಸಿದ್ದಾರೆ. 


ಈ ನಾಟಕದ ಅನುವಾದದಿಂದ ಅಯ್ಯ ಶಾಸ್ತ್ರಿಗಳಿಗೆ ಸಾಕಷ್ಟು ಸಮಾಧಾನ 
ವುಂಟಾಗಿರಬೇಕು. ಆದುದರಿಂದಲೇ ಮತ್ತೆ ಅಪ ಸ್ವಂತ ನಾಟಕಗಳನ್ನು ಇನ್ನೊಂದು 
ಅನುವಾದ ಮಾಡಿದ ನಾಟಕವನ್ನು ಪ್ರಕಟಿಸಲು ಪ್ರೋತ್ಸಾಹ ದೊರೆತಿರಬೇಕು. ಸ ಸ್ಪಂತವಾದ 
ನಳ ಚರಿತ್ರೆ ನಾಟಕವನ್ನು ರಚಿಸಲು ಉತ್ಸಾಹ ದೊರಕಿರಲು ಸಾಕಷ್ಟು ಕಾರಣವಿದೆ. 
ನಳನ ಕಥೆ ಕರುಣರಸದ ನಿರೂಪಣೆಗೆ ಹೇಳಿ ಮಾಡಿಸಿದ್ದು. ಸಂಸ್ಥ; ತದಲ್ಲಿ ಈ ಕಥೆಯನ್ನು 
ಅನುಸರಿಸಿ ಅನೇಕ ನಾಟಕಗಳಿವೆ. ಎ.ಆರ್‌. ಕೃಷ್ಣಶಾಸ್ತಿಗಳ ಸಂಸ್ಕೃತ ನಾಟಕದ 
ಅನುಬಂಧದಲ್ಲಿ ಕೆಲವು ನಾಟಕಗಳ ಹೆಸರುಗಳು ದಾಖಲಾಗಿವೆ. ದಮಯಂತೀ ಕಲ್ಯಾಣ, 
ನಲ ಚರಿತ್ರೆ ನಲದಮಯಂ೦ತೀಯ, ನಲಭೂಮಿ ಪಾಲ ರೂಪಕ, ನಲವಿಕ್ರಮ, ನಲವಿಲಾಸ, 
ನಲವಿಲಾಸ ನಾಟಕ, ನಲಾನ೦ದ, ಇತ್ಯಾದಿ. ಅಯ್ಯಶಾಸ್ತಿಗಳು ಈ ನಾಟಕಗಳಲ್ಲಿ 
ಯಾವುದಾದರೂ ನಾಟಕದ ಸಹಾಯವನ್ನು ಪಡೆದಿದ್ದಾರೋ ಎಂಬ ಅಂಶವನ್ನು 
ಯಾರೂ ಇನ್ನೂ ಪರಿಶೀಲಿಸಿ ವಿವರಿಸಿರುವ ಅಂಶ ನನ್ನ ಗಮನಕ್ಕೆ ಬಂದಿಲ್ಲ. ಹಾಗೆ 
ತಿಳಿಸುವಾಗ ಒಂದು ಸ್ವಾರಸ್ಕಕರವಾದ ಅನುಭವವಾಗುತ್ತದೆ. ಭೈಮೀಪರಿಣಯ ಎಂಬ 
ಹೆಸರಿನ ಮೂರು ನಾಟಕಗಳಿವೆ. ಬೇರೆ ಬೇರೆ ಲೇಖಕರವು. ಮಂಡಿಕಲ್‌ ರಾಮಶಾಸ್ತಿಗಳ 
ಬ್ಲೈಮೀಪರಿಣಯವು ತುಂಬ ವಿಸ್ತಾರವಾದ ಗ್ರಂಥವಾಗಿದ್ದು ನವರಸಗಳ ಗಣಿಯಾಗಿದೆ 
ಎ೦ಬ ಮಾತು ವಿದ್ವಾಂಸರ ಮಂಡಳಿಯಲ್ಲಿ ಪ್ರಚಾರದಲ್ಲಿತ್ತು ಅದು ಈ ನಾಟಕಗಳಲ್ಲಲ್ಲ 
ಇತ್ತೀಚಿನದು. ಅಯ್ಯಶಾಸ್ತಿಗಳು ಅದನ್ನು ಪರಿಶೀಲಿಸಿದ್ದಿರಬಹುದು. ಅದನ್ನು ಪರಸ್ಪರ 
ಹೋಲಿಕೆಯಿ೦ದ ಅಭ್ಯಾಸ ಮಾಡಬೇಕು. 'ಕರ್ಣಾಟಕ ನಳ ಚರಿತ್ರ ನಾಟಕಂ' ಎಂಬುದು 
ನಳ ಕಥೆಯ ಸಂಪೂರ್ಣ ನಿರೂಪಣೆಯನ್ನು ಒಳಗೊಂಡಿದೆ. ಒಂದು ನಾಟಕದ 
ಪ್ರದರ್ಶನಕ್ಕೆ ಎಷ್ಟು ಕಾಲವನ್ನು ತೆಗೆದುಕೊಳ್ಳಬಹುದು ಎಂಬುದು ಬಹುಮುಖ್ಯವಾದ 


ಇ 


ಪ್ರಶ್ನೆ ಎರಡು ಗಂಟೆಯಿಂದ ಮೂರು ಗಂಟೆಯ ಒಳಗಡೆ ಇದ್ದರೆ ಅದು ಸಾಮಾನ್ಯವಾಗಿ 


ಲೋಚನ ದೀಪ್ತಿ | ೨೧೯ 


ವೀಕ್ಷಕರಿಗೆ ಅನುಕೂಲವಾಗಿರುತ್ತದೆ. ಅದಕ್ಕೆ ಮೀರಿದರೆ ಯಕ್ಷಗಾನಗಳ ಹಾಗೆ 
ಮಧ್ಯರಾತ್ರಿಯಿ೦ದ ಬೆಳಗಿನ ಜಾವದವರೆಗೂ ನಾಟಕವಾಡುವುದಾದರೆ ಅದು ವೀಕ್ಷಕರಿಗೆ 
ಕಷ್ಟಕರವಾಗಿರುತ್ತದೆ. ಅಯ್ಯಶಾಸ್ತಿಗಳು ರಚಿಸಿರುವ ಈ ನಾಟಕದಲ್ಲಿಯೂ ಕರ್ಣಾಟಕ 
ರಾಮಾಯಣಂ ನಾಟಕದಲ್ಲಿಯೂ ಏಳೇಳು ಅಂಕಗಳಿವೆ. ಕಥೆಗಳು ಹಿರಿಯವು. 
ಆದುದರಿಂದ ಅನೇಕ ಪ್ರಸಂಗಗಳನ್ನು ಬಿಟ್ಟು ಮತ್ತೆ ಕೆಲವನ್ನು ನೆನಪಿಗೆ ತರುವ ಹಾಗೆ 
ಮಾಡಿ ಈ ನಾಟಕಗಳನ್ನು ರಚಿಸಿದ್ದಾರೆ. ಕನ್ನಡದಲ್ಲಿ ನಾಟಕಗಳೇ ಇರದಿದ್ದ ಕಾಲದಲ್ಲಿ 
ರಚಿತವಾದ ನಾಟಕಗಳಿವು. ಇಂದಿನ ನಾಟಕ ಪ್ರದರ್ಶನದ ಎಲ್ಲ ಯಾಂತ್ರಿಕ, ತಾಂತ್ರಿಕ 
ಸಹಾಯಗಳನ್ನೂ ಉಪಯೋಗಿಸಿ ಇವುಗಳನ್ನು ಪ್ರದರ್ಶಿಸುವುದು ಸಾಧ್ಯವೇ ಎಂಬುದನ್ನು ' 
ಚರ್ಚೆಗೆ ಒಳಗು ಮಾಡಬೇಕು. 


ಕಾಳಿದಾಸನ ನಾಟಕವೊಂದನ್ನು ಅನುವಾದ ಮಾಡಿದ್ದರಿಂದ ಬಂದ ಅನುಭವದ 
ಪರಿಣಾಮವಾಗಿ ವೀಕ್ಷಕರಿಗೆ ಬೇಸರ ತರದೆ ಇರುವಂತೆ ಈ ನಾಟಕಗಳಲ್ಲ ನಾಟಕ 
ಕುರಿತು ಪ್ರಯತ್ನಪಟ್ಟಿದ್ದಾರೆ. ಈ ಎರಡು ನಾಟಕಗಳಲ್ಲಿಯೂ ಕರುಣರಸಕ್ಕೆ ಪ್ರಾಧಾನ್ಯ. 
ನಾಟಕಗಳ ಭಾಷೆ ಉಚಿತವಾಗಿದೆ. ದೃಶ್ಯಗಳ ಯೋಜನೆಯಲ್ಲಿ ಕಥಾನಿರೂಪಣೆಯ 
ಮಾರ್ಗವಿದೆ. ಇಲ್ಲಿಯೂ ಓದುಗರಿಗೂ ನಟರಿಗೂ ಬೇರೆ ಬೇರೆ ಭಾಗಗಳು ರಚಿತವಾಗಿವೆ. 
ಅ೦ದಿನ ಸ್ಥಿತಿಯಲ್ಲಿ ಈ ಎರಡೂ ನಾಟಕಗಳು ಜನಪ್ರಿಯವಾಗಿದ್ದಿರಬೇಕು. ಎಷ್ಟು ಸಲ ' 
ಪ್ರದರ್ಶಿತವಾದವು, ಏನೇನು ವ್ಯತ್ಯಾಸಗಳು ಅಳವಡಿಸಲ್ಪಟ್ಟವು ಮುಂತಾದ ಯಾವ 
ವಿವರವೂ ಈಗ ದೊರಕುವಂತಿಲ್ಲ. ಊಹಿಸಿ ಪ್ರಯೋಜನವಿಲ್ಲ. ಮುಂದಿನ ನಾಟಕಕಾರರಿಗೆ 
ಇವು ಮಾದರಿಯಾಗಿ ಇದ್ದುವು. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಕಾಲಕ್ಕೆ ನಾಟಕಾಭಿನಯದಲ್ಲ 
ಅನೇಕ ಮಾರ್ಪಾಟುಗಳಾಗಿದ್ದವು. ಆದರೂ ಈ ನಾಟಕಗಳ ಪ್ರಭಾವವನ್ನು ಆ 
ನಾಟಕಗಳಲ್ಲಿಯೂ ಕಾಣಬಹುದಾಗಿದೆ. 

ಕರ್ಣಾಟಕ ಪ್ರತಾಪಸಿಂಹ ಚರಿತ್ರ ನಾಟಕಂ ಎ೦ಬುದು ಅಯ್ಯಶಾಸ್ತಿಗಳ ಮತ್ತೊಂದು 
ನಾಟಕ. ಇದು ವಿಕ್ರಮೋರ್ವಶೀಯದಂತೆ ಅನುವಾದಿತ ನಾಟಕ. ಇದಕ್ಕೆ ಮೂಲ 
ಯಾವುದೋ ಹಿಂದೂಸ್ತಾನಿ ಭಾಷೆಯ ಇದೇ ಹೆಸರಿನ ನಾಟಕ. ಈ ನಾಟಕದಲ್ಲಿ 
ಯಾವ ರಸವಿಶೇಷವುಳ್ಳ ರಚನೆಯೂ ಕಾಣಬರುವುದಿಲ್ಲ. ಶಾಲೆಗಳಲ್ಲಿ ವಿದ್ಯಾರ್ಥಿ 
ವಿದ್ಯಾರ್ಥಿನಿಯರು ಓದುವುದಕ್ಕೆ ಅನುಕೂಲವಾಗುವಂತೆ ರಚಿತವಾದುದು. ಹಿಂದೆ 
ಹೆಸರಿಸಿದ ಮೂರು ನಾಟಕಗಳನ್ನು ಓದಿದ ಮೇಲೆ ಈ ನಾಟಕದಲ್ಲಿ ಅಂಥ ಯಾವ 
ಸ್ವಾರಸ್ಯವೂ ಇಲ್ಲವೆ೦ಬುದು ಸ್ವಯಂವೇದ್ಯವಾಗುತ್ತದೆ. ಇಲ್ಲಿಯ ವಸ್ತು ನಾಟಕ ರಚನೆಗೆ 
ಸೂಕ್ತವಾದುದೇ ಅಲ್ಲವೆಂಬ ಭಾವನೆ ಬಂದರೆ ಆಶ್ಚರ್ಯವಿಲ್ಲ. 


೨೨೦ | ಲೋಚನ ದೀಪ್ತಿ 


ಈ ಸ್ವಂತ ರಚನೆಗಳಲ್ಲದೆ ಅಯ್ಯಶಾಸ್ತಿಗಳು ಕೆಲವು ವಿದ್ವತ್‌ ಕಾರ್ಯಗಳನ್ನೂ 


| ನೆರವೇರಿಸಿದ್ದಾರೆ. ಕರ್ಣಾಟಕ ಶಬ್ದಾನುಶಾಸನದ ಮುದ್ರಣದಲ್ಲಿ ಸಹಾ ಅಳವಡಿಸಿದ್ದಾರೆ. 


ಕರ್ನಾಟಕ ಕಾದಂಬರಿಯಲ್ಲಿ ಉತ್ತಮವಾಗಿದ್ದ ಒಂಬತ್ತು ಪದ್ಯಗಳನ್ನೆ ಮೂಲದ 
ಸಹಾಯದಿಂದ ನೂತನವಾಗಿ ನಾಗವರ್ಮನ ಶೈಲಿಗೆ ಹೊಂದಿಕೆಯಾಗುವಂತೆ 


 ರಚಿಸಿಕೊಟ್ಟಿದ್ದಾರೆ. ನಾಗರಸನ “ಕರ್ಣಾಟಕ ಭಾಗವದ್ಗೀತೆ' ಎಂಬ ಗ್ರಂಥವನ್ನು ಎಂ. 
ಶ್ರೀನಿವಾಸರಾವ್‌ ಎಂಬ ನಾಗರಸನ ವಂಶೀಯರು ಸಂಪಾದಿಸಿ ಮುದ್ರಣಕ್ಕೆ 


ಸಿದ್ಧಮಾಡಿದ್ದರು. ಹಸ್ತಪ್ರತಿಯಲ್ಲಿ ಅದನ್ನು ಅಯ್ಕಶಾಸ್ತಿಗಳು ಅಲ್ಲಲ್ಲಿ ನೋಡಿ ಪರಿಶೀಲಿಸಿ 
ಕೊಟ್ಟಿದ್ದಿರಬೇಕು. ಆದರೆ ಅದು ಮುದ್ರಣವಾದಾಗ ಅದರಲ್ಲಿ ಅನೇಕ ಅಪಮುದ್ರಣಗಳೂ 
ಅನುವಾದದಲ್ಲಿ ಅಸ೦ಗತಿಗಳೂ ಇದ್ದುವು. ಇದನ್ನು ತಿಳಿದ ಕೆಲವು ಓದುಗರು ಅದನ್ನು 
ನಾನು ಪರಿಶೀಲಿಸಬೇಕೆಂದು ಕೇಳಿಕೊ೦ಡರು. ಅದನ್ನು ಓದಿದಾಗ ಅದರಲ್ಲಿದ್ದ ತಪ್ಪುಗಳು 
ಅಸಂಖ್ಯಾತವಾಗಿದ್ದು ಕಂಡುಬಂತು. ಮೂಲದೊಡನೆ ಹೋಲಿಸಿ ಅದಕ್ಕೆ ಹೊಂದುವಂತೆ 
ನಾನು ಅದನ್ನು ತಿದ್ದಿಕೊಟ್ಟೆ. ಈ ಮುದ್ರಣದಲ್ಲಿ ಹಿ೦ದಿನ ಮುದ್ರಣದ ಸ್ಟಾಲಿತ್ಯವನ್ನು 
ತಿದ್ದಲಾಗಿದೆ. ಆದರೆ ಭಗವದ್ಗೀತೆಯನ್ನು ಅನುವಾದದಲ್ಲಿ ಓದಿದರೆ ಮೂಲದ ಸ್ವಾರಸ್ಯ 
ಸ್ವಲ್ಪವೂ ಬರುವುದಿಲ್ಲವೆಂಬುದು ನನ್ನ ಅನುಭವ. 

ಅಯ್ಯಶಾಸ್ತಿಗಳು ಮಹಾರಾಜರ ಅಭಿಪ್ರಾಯದಂತೆ, ಶಾಲೆಗಳಲ್ಲಿ ಬಾಲಕ 
ಬಾಲಿಕೆಯರು ಪ್ರಾರ್ಥನೆ ಮಾಡುವಾಗ ಯಾವ ಒಂದು ಮತದ ಪ್ರಾಧಾನ್ಯವೂ ಇರದಂತೆ, 
ಎಲ್ಲ ಮತದವರಿಗೂ ಅನ್ವಯವಾಗುವಂತೆ ಪ್ರಾರ್ಥನಾ ಪದ್ಯಗಳನ್ನು ರಚಿಸಿಕೊಟ್ಟರು. 
ಸ್ವಾಮಿದೇವನೆ ಲೋಕಪಾಲನೆ ತೇನಮೋಸ್ತು ನಮೋಸ್ತುತೇ, ಪ್ರೇಮದಿಂದಲಿ ನೋಡು 
ನಮ್ಮನು ತೇನಮೋಸ್ತು ನಮೋಸ್ತುತೇ- ಈ ಪ್ರಾರ್ಥನೆಯಲ್ಲಿ ಹತ್ತು ಪದ್ಯಗಳಿವೆ. 
ಹಿಂದಿನ ಮೈಸೂರು ಸಂಸ್ಥಾನದ ಎಲ್ಲ ಶಾಲೆಗಳಲ್ಲಿಯೂ ಶಾಲೆಯ ತರಗತಿಗಳು 
ಮೊದಲಾಗುವ ಮುಂಚೆ ಈ ಪದ್ಯಗಳನ್ನೇ ಪಠನ ಮಾಡುತ್ತಿದ್ದರು. ಸಾಮೂಹಿಕವಾದ 
ಪಠನಕ್ಕೆ ಈ ಪದ್ಯಗಳು ಅತ್ಯಂತ ಸಮರ್ಪಕವಾಗಿದ್ದವು. ಹಳ್ಳಿಯ ಶಾಲೆಯಲ್ಲಿ ಈ 
ಪದ್ಯಗಳನ್ನು ಕೇಳಿದ ಊರಿನವರಿಗೂ ಇದು ಬಾಯಿಪಾಠವಾಗಿತ್ತು. ಅದರ ಪ್ರಭಾವ 
ಅಷ್ಟು ಗಾಢವಾಗಿತ್ತು. ಈ ಪದ್ಯಗಳ ನೆನಪು ಆಗದಿದ್ದರೆ ಅಯ್ಯಶಾಸ್ತಿಗಳ ನೆನಪು 
ಅಪೂರ್ಣವಾಗುತ್ತದೆ. 


ಇವಿಷ್ಟು ಅಯ್ಯಶಾಸ್ತಿಗಳ ಕೃತಿಗಳ ಬಗ್ಗೆ ನೀಡಿದ ಪರಿಚಯದ ಭಾಗವಾಯಿತು. 
ಇವುಗಳ ಜೊತೆಗೆ ನಾನು ಅವರನ್ನು ಸ್ವತಃ ಕಂಡ ಅನುಭವವನ್ನು ದಾಖಲಿಸಲು 
ಇಷ್ಟಪಡುತ್ತೇನೆ. ನಾನು ಮೈಸೂರಿನಲ್ಲಿ ಇಂಟರ್‌ಮೀಡಿಯಟ್‌ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ 


ಲೋಚನ ದೀಪ್ತಿ | ೨೨೧ 


ಸೇರಿದಾಗ ಅಯ್ಯಶಾಸ್ತಿಗಳು ವಾಸಿಸುತ್ತಿದ್ದ ಬೀದಿಯ ಹಿಂದಿನ ಬೀದಿಯಲ್ಲಿ ವಾಸ 
ಮಾಡುತ್ತಿದ್ದೆ. ಓಡಾಡುವಾಗ “ಕವಿತಾವಿಲಾಸ' ಎ೦ಬ ಹೆಸರಿನ ಅವರ ಮನೆಯ ಮುಂದೆ 
ಓಡಾಡುವುದಿತ್ತು. ಅರಮನೆಗೆ ಅವರು ಶಾಲಿನ ಪೇಟ ಮತ್ತು ಶಾಲಿನ ಹೊದಿಕೆಯ 
ವೇಷದಲ್ಲಿ ಹೋಗುತ್ತಿದ್ದುದನ್ನು ನೋಡುತ್ತಿದ್ದೆ. 

ನೋಡುವುದಕ್ಕೆ ಆಕರ್ಷಕವಾದ ಉಡುಪನ್ನು ಧರಿಸಿದ ಗಂಭೀರ ವ್ಯಕ್ತಿಯಾಗಿ 
ಕಾಣುತ್ತಿದ್ದರು. ಕೈಲಿ ಪುಸ್ತಕಗಳ ಕಂತೆ ಇರುತ್ತಿತ್ತು ಅವರ ಮನೆಯ ಪಕ್ಕದಲ್ಲಿ ನಮ್ಮ 
ಬಾಂಧವರು ವಾಸಮಾಡುತ್ತಿದ್ದರು. ಮೈಸೂರಿನ ಕೋರ್ಟು ಕಟ್ಟಡಗಳ ಎದುರಿಗೆ 
ಸರಿಯಾಗಿದ್ದ ಅವರ ಮನೆಯ ಮುಂದೆ ಒಂದು ಉದ್ಯಾನವನ ಇತ್ತು. ಅದು ಬಾಲಕರು ' 
ಆಟವಾಡುವ ಸ್ಥಳವಾಗಿತ್ತು. ಅವರು ವಾಸಿಸುತ್ತಿದ್ದ ಸಾಲಿನ ಮನೆಗಳನ್ನು ಮಹಾರಾಜರು 
ಕಟ್ಟಿಸಿ ವಿದ್ವಾಂಸರ ವಾಸಕ್ಕೆಂದು ದಾನ ಮಾಡಿದ್ದ ಕಥೆ ಎಲ್ಲರಿಗೂ ಗೊತ್ತಿದ್ದಿತು. ಚಾಮರಾಜ 
ಅಗ್ರಹಾರ ಎಂಬುದು ಆ ಸಾಲಿನ ಮನೆಗಳಿಗೆ ಇದ್ದ ಹೆಸರು. 

ಈಗ ಆಗಿನ ಮೈಸೂರನ್ನೂ ಅಲ್ಲಿಯ ಅರಮನೆಯ ವಿವಿಧ ಉತ್ಸವಗಳನ್ನೂ, 
ಎದ್ವತ್‌ಪ್ರಭೆಗಳನ್ನೂ ಸಂಗೀತ ಕಛೇರಿಗಳನ್ನೂ ನೆನೆಯುವುದು ಒಂದು ಸುಂದರ 
ಕನಸಾಗಿ ಪರಿಣಮಿಸಿದೆ. ಕಳೆದ ಶತಮಾನದ ಮಧ್ಯದ ಆ ಬಾಳಿನ ಸೌಭಾಗ್ಯವನ್ನು | 
ಕಣ್ಣಾರೆ ಕಂಡ ಅನುಭವ ಅತ್ಯಂತ ಸುಖಮಯವಾಗಿತ್ತು. ಅದನ್ನು ನೆನೆದರೆ ನಾನು 
೮೦ ವರ್ಷದ ಹಿಂದಕ್ಕೆ ಪ್ರಯಾಣ ಮಾಡುತ್ತೇನೆ. ಎಲ್ಲ ಅನುಭವಗಳು ಮನಸಿನಲ್ಲಿ 
ಚಿತ್ರಿತವಾಗುತ್ತವೆ. ಅವುಗಳಲ್ಲಿ ಆಗಾಗ ಅಯ್ಯಶಾಸ್ತಿಗಳು ಕಾಣಬರುತ್ತಾರೆ. 

೧೧ 


೨೨೨ | ಲೋಚನ ದೀಪ್ತಿ 


*ಸಂಗೀತ-ಸಾಹಿತ್ಯ 
(ಉಭಯ ಸಮಾನ ಮೂಲ ಮತ್ತು ಅಂಶಗಳು) 


- ಹೊ 


ಲ 
ಡ್ರ, ಎಂ.ವಿ. ಸೀತಾರಾಮಯ್ಯ 


ಕರ್ನಾಟಕ ಸಂಗೀತ ಎ೦ದು ಪ್ರಸಿದ್ಧವಾಗಿರುವ ದಕ್ಷಿಣಾದಿ ಸಂಗೀತವು 
ಶಬ್ದಾ ರ್ಥಸ ಹಿತವಾದ ಸಾಹಿತ್ಯ ಕ್ಕೂ, ಶ್ರುತಿ-ಸ್ವರ ಇರಾ ವ ರಾಗಕ್ಕೂ 
ಸಮಪ್ರಾಧಾನ್ಯವನ್ನು ಕೊಟ್ಟಿದೆ. ಎ ಜೆ ಸಂಗೀತದ ಪರಿಭಾಷೆಯನ್ನು 
ಉಪಯೋಗಿಸಿ ಹೇಳುವುದಾದರೆ "ಮಾತು' ಮತ್ತು "ಧಾತು'ಗಳ ಮಧುರವೂ ಸಮರಸವೂ 
ಆದ ಸ೦ಲಗ್ನದಿಂದ ಸಿದ್ಧಿಸುವ ಕಲೆಯೇ ಕರ್ನಾಟಕ ಸಂಗೀತ ಎಂದು ಸ್ಥೂಲವಾಗಿ 
ಹೇಳಬಹುದು. ಉತ್ತರಾದಿ ಅಥವಾ ಹಿಂದೂಸ್ಥಾನಿ ಸಂಗೀತ ಸಂಪ್ರದಾಯದಲ್ಲಿ 
ರಾಗವಿನ್ಯಾಸಕ್ಕೆ ಪರಮ ಪ್ರಾಧಾನ್ಯ ಒಂದೇ ಆಗಿದ್ದ ಭಾರತೀಯ ಸಂಗೀತವು ಕವಲೊಡೆದು 
ಎರಡು ಸಂಪ್ರದಾಯಗಳು ರೂಪುಗೊಂಡವು. ಈ ದ್ವಿಮುಖವಾದ ಬೆಳವಣಿಗೆಯ 
ಐತಿಹಾಸಿಕ ವಿಶ್ಲೇಷಣೆಗೆ ನಾನು ತೊಡಗುವುದಿಲ್ಲ. ಐತಿಹಾಸಿಕ ಕಾರಣಗಳ ಫಲವಾಗಿ 
ನಮ್ಮ ಕನ್ನಡನಾಡು ಬೇರೆ ಬೇರೆ ಸಂಪ್ರದಾಯಗಳ ಚಿತ್ರಕಲೆಗೂ, ಶಿಲ್ಪಕಲೆಗೂ 
ನೆಲೆವೀಡಾಗಿರುವಂತೆ, ಸರ್ವಧರ್ಮಗಳ ಸಂಗಮಸ್ಥಾನವಾಗಿರುವಂತೆ, ಕನ್ನಡ, 
ಸಂಸ್ಕೃತ, ತೆಲುಗು, ತಮಿಳು, ಮರಾಠಿ, ತುಳು, ಕೊಂಕಣಿ ಮುಂತಾಗಿ ಹಲವು 
ಭಾರತೀಯ ಭಾಷೆಗಳ ವಾಗ್ದಿವಿಲಾಸಕ್ಕೆ ಆಶ್ರಯವಿತ್ತಿರುವಂತೆ, ಉತ್ತರಾದಿ, ದಕ್ಷಿಣಾದಿ 
ಸಂಪ್ರದಾಯಗಳೆರಡಕ್ಕೂ RS ಹೆಮ್ಮೆಪಡತಕ್ಕ ಸಂಗತಿಯೇ. 
ಅಂತೆಯೇ, ಕರ್ನಾಟಕ ಸಂಗೀತವು ಕನ್ನಡನಾಡೂ ಸೇರಿದಂತೆ ದಕ್ಷಿಣದ ಬೇರೆ ಬೇರೆ 
ಭಾಷಾ ಪ್ರದೇಶಗಳಲ್ಲಿ ಎಂದಿನಿಂದಲೂ ಪ್ರಚುರವಾಗಿರುವುದು ಎಲ್ಲರೂ ಬಲ್ಲ ಸಂಗತಿ! 
ವಸ್ತುಸ್ಥಿತಿ ಹೀಗಿದ್ದರೂ ದಕ್ಷಿಣಾದಿ ಸಂಗೀತವು ಜಗತ್ತಿನಲ್ಲಿ ಆ ಹೆಸರಿನಿಂದ ಪ್ರಸಿದ್ಧಿ 
ಪಡೆಯದೆ ಕರ್ನಾಟಕ ಸಂಗೀತ ಎ೦ದು ಪ್ರಖ್ಯಾತವಾಗಿರುವುದು ಕನ್ನಡಿಗರಾದ ನಾವೆಲ್ಲರೂ 
ಹೆಮ್ಮೆ ಪಡಬೇಕಾದ ಸಂಗತಿ. ಕರ್ನಾಟಕ ಸಂಗೀತದ Rosine” ಪ್ರಖ್ಯಾತರಾದ 


* (ಲೋಚನ-ಸಂಪುಟ-೧೦, ಸಂಚಿಕೆ-೧. ೧೯೮೩) 


ಲೋಚನ ದೀಪ್ತಿ | ೨೨೩ 


ತ್ಯಾಗರಾಜಾದಿಗಳಿಗೂ ಪೂರ್ವದಲ್ಲಿ ಕನ್ನಡಿಗರೇ ಆದ ಶಿವಶರಣರೂ, ನಿಜಗುಣ 
ಶಿವಯೋಗಿಗಳೂ "ಕರ್ನಾಟಕ ಸಂಗೀತ ಪಿತಾಮಹ' ರೆಂದು ಪ್ರಖ್ಯಾತರಾಗಿರುವ 
ಪುರಂದರದಾಸರೂ, ತಮ್ಮ ಲಕ್ಷ್ಮರಾಶಿಯ ನಿರ್ಮಾಣದಿಂದ ಕರ್ನಾಟಕ ಸಂಗೀತಸೌಧಕ್ಕೆ 
ಭವ್ಯವಾದ ಬುನಾದಿಯನ್ನು ಕಲ್ಪಿಸಿದುದೂ, ಪ್ರಾಚೀನ ಲಕ್ಷಣಗ್ರಂಥಗಳ ಕರ್ತೃಗಳಲ್ಲಿ 
ಬಹುಸಂಖ್ಯೆಯವರು ಪ್ರಾಯಿಕವಾಗಿ ಕನ್ನಡನಾಡಿನವರಾಗಿರುವುದೂ-ಕರ್ನಾಟಕ ಸಂಗೀತಕ್ಕೆ 
ಆ ಹೆಸರು ಸಂಘಟಿಸಿ ಸ್ಥಾ ಯಿಯಾಗಿ ನಿಲ್ಲಲು ಮುಖ್ಯ ಕಾರಣಗಳೆಂದು ತೋರುತ್ತದೆ. 


ಸ್ತ್ರೀಪುರುಷರ ಲಗ್ನವಾದ ಮೇಲೆ ಅವರ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ 
ಸಮಸ್ಯೆಗಳು ತಲೆದೋರುವಂತೆ ಧಾತು ಮತ್ತು ಮಾತುಗಳ ಸ೦ಲಗ್ನಕ್ಕೆ ಸಂಬಂಧಪಟ್ಟಂತೆ 
ಕೆಲವು ಸಮಸ್ಯೆಗಳು ಉದ್ಭೂತವಾಗುವುದು ಸಹಜವಾಗಿಯೇ ಇದೆ. ವಾಸ್ತವವಾಗಿ 
ಸಾಹಿತ್ಯ-ಸಂಗೀತಗಳ (ಮಾತು ಧಾತುಗಳ) ಸಂಲಗ್ಗ ಅನುಕೂಲ ದಾಂಪತ್ಯ; ಅವುಗಳ 
ಹೊಂದಾಣಿಕೆ ಸಹಜಸಿದ್ಧವಾದುದು. ಈ ಹೊಂದಾಣಿಕೆಯ ಸ್ವರೂಪವನ್ನು ಸ್ಪಲ್ಪ 
ಒಳಹೊಕ್ಕು ನೋಡುವುದು ಅಗತ್ಯ. ಹಾಗೆ ನೋಡಿದಾಗ ಸಮಸ್ಯೆಗಳ ಸ್ವರೂಪವನ್ನು 
ಅರ್ಥಮಾಡಿಕೊಳ್ಳಲು ಸಹಾಯವಾಗುತ್ತದೆ. 


ಚಿತ್ರಕಲೆ, ಶಿಲ್ಪ, ಕಾವ್ಯ, ವಾಸ್ತುಶಿಲ್ಪಗಳಂತೆ ಸಂಗೀತವೂ ಒಂದು ಕಲೆ. ಕಲೆ 
ಎಂದರೆ ಏನು?ಈ ಪ್ರಶ್ನೆಗೆ, ಶಾಸ್ತ್ರದಿ೦ದ ಭಿನ್ನವಾದುದು ಕಲೆ ಎಂಬುದು ಮೊದಲು 
ಹೊಳೆಯುವ ಉತ್ತರ; ಶಾಸ್ತ್ರ ಬುದ್ದಿಗೋಚರವಾದದ್ದು; ಕಲೆ, ಹೃದಯಗಮ್ಯವಾದದ್ದು. 
ಸಂಗೀತದಲ್ಲೂ ಶಾಸ್ತಭಾಗ ಉಂಟಷ್ನೆ ಅದು ಸಂಗೀತದ ಬಿಡಿಭಾಗಗಳನ್ನು, ಅದರ 
ಘಟಕಗಳನ್ನು, ಎ೦ದರೆ, ಶ್ರುತಿ, ಸ್ಪರ, ವರ್ಣ, ಅಲಂಕಾರ, ರಾಗ ಮುಂತಾದ ಅಂಶಗಳನ್ನು 
ವಿವರಿಸುತ್ತದೆ. ಇವುಗಳ ತಿಳಿವಳಿಕೆಯಪ್ಪೇ ಗಾನವಾಗುವುದಿಲ್ಲ, ಸಂತೋಷವನ್ನು 
ನೀಡುವುದಿಲ್ಲ. ಕಾಲಕಾಲಕ್ಕೆ ಪ್ರಯೋಗಾನುಭವದಿಂದ ರೂಪುಗೊಂಡ ಶಾಸ್ತಜ್ಞಾನದ 
ಆಧಾರದ ಮೇಲೆ ದೈವದತ್ತವಾದ ಅಥವಾ ನೈಸರ್ಗಿಕವಾದ ಪ್ರತಿಭಾಬಲದಿಂದ, 
"ರಾಗಸುಧಾರಸ'ವನ್ನು ನಿರ್ಮಿಸಿ, ಅದನ್ನು ಏಕಕಾಲದಲ್ಲಿ ತಾನೂ ಸವಿದು, ಶ್ರೋತೃಗಳನ್ನೂ 
ಆನಂದಸಾಗರದಲ್ಲಿ ಮುಳುಗಿಸಬಲ್ಲವನೆ ಸಂಗೀತ ಕಲಾವಿದ, ಗಾನಕುಶಲಿ. ರೇಖೆಗಳನ್ನು, 
ವರ್ಣಗಳನ್ನು ಕಣ್ಣಿಗೆ ಹಬ್ಬವಾಗುವಂತೆ ಸ೦ಯೋಜಿಸಬಲ್ಲವನು ಚಿತ್ರಕಲಾವಿದ. 
ಲೋಹದಿಂದಾಗಲೀ, ದಾರುವಿನಿಂದಾಗಲಿ ಮೂರ್ತಿ ನಿರ್ಮಾಣ ಮಾಡಬಲ್ಲವನು 
ಮೂರ್ತಿಶಿಲ್ಪಿ (Sculptor). ಎಲ್ಲರೂ ಬಳಸುವ ಮಾತುಗಳನ್ನು ಅವುಗಳ ವಾಚ್ಯಾರ್ಥಕ್ಕಿಂತ 
ಭಿನ್ನವಾದ ರಮಣೇಯಾರ್ಥವು ಪ್ರತಿಪಾದ್ಯವಾಗುವಂತೆ ಜೋಡಿಬಲ್ಲವನು ಕವಿ. ಕವಿ 
ಕರ್ಮ ಕಾವ್ಯ. ಹೀಗೆ, ಕಲೆ ಯಾವುದೇ ಆಗಲಿ, ಬಿಡಿಬಿಡಿಯಾದ ಅಂಶಗಳನ್ನು, 
ಸೌಂದರ್ಯರಹಿತ ವ್ಯಷ್ಟಿಯನ್ನು ಸಮುದಾಯ ಅಥವಾ ಸಮಷ್ಟಿ ಸೌಂದರ್ಯವಾಗಿ 


೨೨೪ | ಲೋಚನ ದೀಪ್ತಿ 


ಪರಿಣಮಿಸುವಂತೆ ಸಂಯೋಜಿಸುವ ಪ್ರಜ್ಞಾಪೂರ್ವಕ ಕುಶಲ ಕರ್ಮವು ಕಲೆ 
ಎನಿಸಿಕೊಳ್ಳುವುದು. ಇದನ್ನೇ ಒಬ್ಬ ಕಾವ್ಯಶಾಸ್ತ್ರಜ್ಞ 'ಕಲಾ ಸ೦ಕಲನಾಪ್ರಜ್ಞಾ ಎಂದು 
ಸೂತ್ರೀಕರಿಸುವುದು. 

ಈ ವಿವಿಧ ಕಲೆಗಳು ಭಿನ್ನಭಿನ್ನವಾಗಿ ಕಂಡರೂ, ಇವುಗಳ ನಡುವ 
ಗುರುತಿಸಬಹುದಾದ ಒಂದು ಸಾಮಾನ್ಯ ಗುಣಧರ್ಮ ಉಂಟು; ಸಂಬಂಧ ಪಾರಸ್ಪರ್ಯ 
ಉಂಟು. ಪ್ರತಿಯೊಂದು ಕಲೆಯಲ್ಲಿಯೂ ಬಂಧಬಂಧುರತೆ, ಶಿಲ್ಪ ಸೌಂದರ್ಯ 
ಅಂತರ್ಗತವಾಗಿರುತ್ತದೆ. ಇದನ್ನು ೩rchitectural beauty ಎನ್ನಬಹುದು. ಈ 
ಗುಣಧರ್ಮವನ್ನು ಗುರುತಿಸಲು ಆಯಾ ಕಲೆಯ ಸ್ವರೂಪ ಪರಿಜ್ಞಾನವೂ ಸೂಕ್ಷ್ಮಗಹಣ 
ಶಕ್ತಿಯೂ ಬೇಕು. ಉದಾಹರಣೆಗೆ: ರಾಗವಿನ್ಯಾಸವನ್ನು ಸ್ಪರಸಂಗತಿಗಳ ಸುಂದರವಾದ 
ಗೋಪುರ, ಪದ್ಯವನ್ನು ಮಾತುಗಳ ಮಂಟಪ ಎನ್ನಬಹುದು. ಸ್ವರಗಳ ಆರೋಹಣ, 
ಅವರೋಹಣಗಳಲ್ಲಿ ಅಂಶ, ಗ್ರಹ, ನ್ಯಾಸ, ಗಮಕ ಮುಂತಾದ ಪ್ರಕ್ರಿಯೆಗಳು ಹೇಗೆ 
ಜೋಡಣೆಗೊಂಡು ಕೆಲಸ ಮಾಡುತ್ತವೆ ಎನ್ನುವುದರ ಪರಿಜ್ಞಾನವಿಲ್ಲದಿದ್ದರೆ ರಾಗರಂಜನೆಯ 
ರಹಸ್ಯ ಅರಿವಿಗೆ ಬರುವುದಿಲ್ಲ. 

ಇನ್ನೊಂದು ದೃಷ್ಟಿಕೋನದಿಂದ ಕಲೆಗಳ ಸಾದೃಶ್ಯ-ವೈದೃಶ್ಯಗಳನ್ನು 
ಗುರುತಿಸಬಹುದು, ಮೂರ್ತಿಶಿಲ್ಪ, ವಾಸ್ತುಶಿಲ್ಪ, ಚಿತ್ರಕಲೆ-ಇವು ದೃಶ್ಯಮಾನ ಕಲೆಗಳು 
(visual ೩15೨) ಇವುಗಳ ನಿರೂಪಣಕ್ಕೆ ಇಷ್ಟೋ ಅಷ್ಟೋ ಸ್ಥಳಾವಕಾಶಬೇಕು. ಈ ಮೂರು 
ಕಲೆಗಳು ಪರಸರಾವಲಂಬಿಗಳಾಗಿ ಧಾರ್ಮಿಕ ಪರಿಸರದಲ್ಲಿ ಬೆಳೆದು ಬಂದಿವೆ. 
ದೇವಾಲಯ, ಚರ್ಚು, ಮಸೀದಿಗಳು ಇದಕ್ಕೆ ನಿದರ್ಶನಗಳು. ಪ್ರಾಚೀನ ಭಾರತದ 
ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಈ ಕಲೆಗಳು ಸಮಸಮವಾಗಿ ಪಾಲುಗೊಂಡು 
ದುಡಿದಿವೆ. ಪಾರಮಾರ್ಥಿಕ ದೃಷ್ಟಿಯುಳ್ಳವಾಗಿ, ಒಂದು ಉನ್ನತ ಮಟ್ಟವನ್ನು ಮುಟ್ಟಿ, 
ಭವ್ಯವಾದ ಭಾರತೀಯ ವಾಸ್ತುಶಿಲ್ಪ ಸಂಪ್ರದಾಯವನ್ನು ಸೃಷ್ಟಿಮಾಡಿವೆ. ಸಾಹಿತ್ಯ, 
ಸಂಗೀತಗಳು ಕೂಡ ಧಾರ್ಮಿಕ ಪರಿಸರದಲ್ಲಿಯೇ ಬೆಳೆದುಬ೦ದವು. 

ಆಧುನಿಕ ಯುಗದಲ್ಲಿ, ಪಾಶ್ಚಾತ್ಯ ನಾಗರಿಕತೆಯ ಪ್ರಭಾವ ಮತ್ತು ಅದನ್ನು 
ಅನುಸರಿಸುವ ಪ್ರವೃತ್ತಿ-ಈ ಕಾರಣಗಳಿಂದ ಭಾರತೀಯ ಕಲಾಪ್ರಪಂಚ ಧಾರ್ಮಿಕ 
ಪರಿಸರದಿಂದ ಹೊರಬಂದು ಪ್ರತ್ಯೇಕವಾಗಿ ಬೆಳೆಯತೊಡಗಿದೆ; ಬಲುಮಟ್ಟಿಗೆ ಲೌಕಿಕವಾಗಿ 
(Utilitanan ಅಥವಾ Secular) ಆಗಿ ಪರಿಣಮಿಸಿದೆ. ವ್ಯಾಪಾರೋದ್ಧಮ ಚಿತ್ರಕಲೆಯನ್ನು 
ದುಡಿಸಿಕೊಳ್ಳತೊಡಗಿ, ಅದು ವಾಣಿಜ್ಯಕಲೆ (Commercial Art) ಎಂಬ ಪ್ರತ್ಯೇಕ 
ಶಾಖೆಯನ್ನು ಹೊಂದಿದೆ. ಸಂಗೀತ ಪ್ರಪಂಚಕ್ಕೆ ಚಲನಚಿತ್ರ ಪ್ರವೇಶ ಮಾಡಿ "ಸಿನಿಮಾ 


ಲೋಚನ ದೀಪ್ತಿ | ೨೨೫ 


ಸ೦ಗೀತ' ಪ್ರವರ್ಧಮಾನಕ್ಕೆ ಬಂದು ಅತ್ಯಂತ ಜನಪ್ರಿಯವಾಗುತ್ತಿದೆ. ಸಾಹಿತ್ಯ ಪ್ರಪಂಚದ 
ಕಡೆಗೆ ದೃಷ್ಟಿಯನ್ನು ಹಾಯಿಸಿದರೆ, ಪತ್ರಿಕಾ ಪ್ರಪಂಚ ಒಂದು ಕಡೆ ಅದಕ್ಕೆ ಪೋಷಕವಾಗಿ 
ಅದರ ಪ್ರಸಾರವ್ಯಾಪ್ತಿಯನ್ನು ವಿಸ್ತರಿಸುತ್ತಿದ್ದರೂ, ಇನ್ನೊಂದು ಕಡೆ ಸಾಹಿತ್ಯದಲ್ಲಿ ಕೆಲವು 
ಅನಪೇಕ್ಷಣೇಯವಾದ ಲಕ್ಷಣಗಳಿಗೆ ಉತ್ತೇಜನ ನೀಡುತ್ತಿಲ್ಲವೆ? ಎಂಬ ಪ್ರಶ್ನೆಯನ್ನು 
ಪರಿಶೀಲಿಸಬೇಕಾಗಿದೆ. ಕನ್ನಡ ಸಾಹಿತ್ಯದ ಭಾವಗೀತೆ, ಸಂಗೀತವನ್ನು ಆಶ್ರಯಿಸಿ, 
ಲಘುಸಂಗೀತ ಪ್ರಕಾರವೊ೦ದರ ಬೆಳವಣಿಗೆಗೆ ಆಸದವಾಗಿದೆ. ಈ ಪ್ರಕಾರದ 
ಬೆಳವಣಿಗೆಯಲ್ಲಿ ಸಂಗೀತ ವಿದ್ವಾಂಸರ ಮತ್ತು ಸಂಗೀತಗಾರರ ಪಾತ್ರ ಗಣ್ಯವಾಗಿದೆ. 
ವಾದ್ಯಸ೦ಂಗೀತದಲ್ಲಿ ವಾದ್ಯವೃಂದವಾದ (Orchestra) ಸಿನಿಮಾ ಸಂಗೀತ 
ಲಘುಸ೦ಗೀತಗಳು ಅವನ್ನು ಬಳಸಿಕೊಳ್ಳುತ್ತಿರುವ ವಿಧಾನ (ಂrchestration) ಇವು 
ಒ೦ದು ಹೊಸ ಬೆಳವಣಿಗೆ. ಕಲಾಪ್ರಪಂಚಕ್ಕೆ ಮೊತ್ತದಲ್ಲಿ ಅನ್ವಯಿಸುವಂತೆ ಹೇಳುವುದಾದರೆ, 
ಅಲ್ಲಿ ಹೊಸಗಾಳಿ ಬೀಸುತ್ತಿದೆ; ಪ್ರಯೋಗಶೀಲತೆ ತೀವ್ರವಾಗಿದೆ; ಕಲೆಯನ್ನು 
ಜನಪ್ರಿಯಗೊಳಿಸುವ ತವಕವೂ ಕಂಡುಬರುತ್ತದೆ. ಈ ಯಾವ ಬೆಳವಣಿಗೆಯನ್ನೂ 
ಯಾರೂ ತಡೆಯಲಾರರು. ಕಲಾಪ್ರಪಂಚದ ಭಾರತೀಯತೆಗೆ, ಉನ್ನತ ಸಂಪ್ರದಾಯಕ್ಕೆ, 
ಹೊಸ ಬೆಳವಣಿಗೆಗಳಿಂದ ಧಕ್ಕೆಯುಂಟಾಗುವ ಸ೦ಭವವಿಲ್ಲವೆ ಎಂಬ ಪ್ರಶ್ನೆಯನ್ನು 
ಕಲಾಭಿಮಾನಿಗಳಲ್ಲ ಪರಿಶೀಲಿಸಬೇಕಾಗಿದೆ. ಮುಖ್ಯವಾಗಿ ಸಂಗೀತ ಪ್ರಪಂಚದಲ್ಲಿ, ಈಗ 
ಗಮನಿಸಿದ ಪರಿವರ್ತನಶೀಲ ಲಕ್ಷಣಗಳ ಹಿನ್ನೆಲೆಯಲ್ಲಿ, ವಿಶೇಷವಾಗಿ ಸಾಹಿತ್ಯ, ಸ೦ಗೀತಗಳ 
ನಿಕಟ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತೆ, ವೇದಯುಗದಿಂದ ತೊಡಗಿ ಇಂದಿನವರೆಗೆ 
ವಿಕಾಸಶೀಲವಾಗಿ ಬೆಳೆದು ಬಂದು ಒಂದು ಭವ್ಯವೂ ಸರ್ವಸಮರ್ಪಕವೂ ವಿಶ್ವಮಾನ್ಯವೂ 
ಆದ ನೆಲೆಗಟ್ಟಿನ ಮೇಲೆ ನಿಂತಿರುವ ಶಾಸ್ತ್ರೀಯ ಸಂಗೀತ ಪದ್ಧತಿಯ ಭವಿಷ್ಯವನ್ನು 
ಕುರಿತು ಅದರ ಅಭಿಮಾನಿಗಳೆಲ್ಲ ನಿರುಪಾಧಿಕವಾಗಿ ಚಿಂತಿಸಬೇಕಾಗಿದೆ. ಈ ಮಾತು 
ಉತ್ತರಾದಿ ಸಂಗೀತಕ್ಕಿಂತ ದಕ್ಷಿಣಾದಿ ಸಂಗೀತಕ್ಕೆ ಹೆಚ್ಚಾಗಿ ಅನ್ಹಯಿಸುತ್ತದೆ. ಏಕೆಂದರೆ 
ದಕ್ಷಿಣಾದಿ ಅಥವಾ ಕರ್ನಾಟಕ ಸಂಗೀತದಲ್ಲಿ, ಈ ಮೊದಲೇ ಸೂಚಿಸಿದಂತೆ, ಧಾತು 
ಮತ್ತು ಮಾತುಗಳಿಗೆ ಒಂದು ಹತ್ತಿರದ ನಂಟು ಬೆಳದುಬಂದಿದೆ. 


ಸಾಹಿತ್ಯ ಮತ್ತು ಸಂಗೀತ ಕಲೆಗಳು ಶ್ರವ್ಯ ಕಲೆಗಳು. ಒ೦ದೇ ಕಲಾವೃಕ್ಷದ ಎರಡು 
ಶಾಖೆಗಳು. ಎರಡರ ಮೂಲ ಮತ್ತು ಮೂಲದ್ರವ್ಯ (source) ಒ೦ದೇ ಆಗಿದೆ. ಇವುಗಳ 
ಸಂಬಂಧವನ್ನು ತಾತ್ವಿಕ ಮಟ್ಟದಲ್ಲಿಯೂ ಪ್ರಯೋಗದ ಮಟ್ಟದಲ್ಲಿಯೂ 
ಸಂಕ್ಷೇಪವಾಗಿಯಾದರೂ ಪರಿಶೀಲಿಸುವುದು ಇಂದಿನ ಸಂದರ್ಭದಲ್ಲಿ- ಮುಖ್ಯವಾಗಿ- 
ಸಂಗೀತ ಕೃತಿಗಳನ್ನು ಹಾಡುವಾಗ ಸಾಹಿತ್ಯವನ್ನು ಕೊಲೆ ಮಾಡಬಾರದು ಎನ್ನುವ 
ಒ೦ದು ಪಕ್ಷ, ರಾಗಭಾವ ಮುಖ್ಯವೇ ಹೊರತು ಸಾಹಿತ್ಯ ಅಷ್ಟು ಮುಖ್ಯವಲ್ಲ ಎನ್ನುವ 


೨೨೬ | ಲೋಚನ. ದೀಪ್ತಿ 


ಇನ್ನೊಂದು ಪಕ್ಷ. ಈ ಎರಡು ಪಕ್ಷಗಳ ನಡುವೆ ಏಳಬಹುದಾದ ವಾದ ವಿವಾದಗಳ 
ಸಂದರ್ಭದಲ್ಲಿ-ಪ್ರಸಕ್ತ ಎನಿಸುತ್ತದೆ. 

ಕಾವ್ಯ ಶಬ್ದಕ್ಕೆ ಪರ್ಯಾಯವಾಗಿ ಸಾಹಿತ್ಯ ಶಬ್ದವನ್ನು ಉಪಯೋಗಿಸುವಂತೆ 'ಗಾನ' 
ಅಥವಾ 'ಗೇಯ' ಶಬ್ದ ಕ ಪರ್ಯಾಯವಾಗಿ ಸಂಗೀತ ಶಬ್ದವನ್ನು ಬಳಸುವುದು ರೂಢಿ. 
ಶಾಸ್ತ್ರ ದೃಷ್ಟಿಯಿ೦ದ ಇದು ಸರಿಯಲ್ಲ; ಆದರೆ ರೂಢಿ ಬಲವತ್ತರವಾದುದು. ವಾಸ್ತವವಾಗಿ 
ನೃತ್ಯ ಗೀತ ವಾದ್ಯಗಳ ಸಮುಚ್ಚಯವೇ ಸಂಗೀತ. ಇದು ಶಾಸ್ತ್ರಕಾರರ ಅಭಿಮತ. 
ಗೀತವು ಗೇಯಾಂಶ ಮತ್ತು ಸಾಹಿತ್ಕಾಂಶಗಳಿಂದ ಕೂಡಿ ಆಗಿರುವ ರಚನೆ ಕಾವ್ಯ 
ಮತ್ತು ಗಾಯನ ಕಲೆಗಳು ನಾಟ್ಯವನ್ನು ಆಶ್ರಯಿಸಿ ಜೊತೆಗೂಡಿ ಬೆಳೆದು ಬಂದುವು. 
ನಮ್ಮ ದೇಶದಲ್ಲಿ. ನಾಟ್ಕಾಭಿನಯದಲ್ಲಿ ಶಾರೀರಕ ಅಭಿನಯದೊಂದಿಗೆ ವಾಚಿಕಾಭಿನಯವೂ 
ಸೇರಿಕೊಂಡಿದೆ. ಆದ್ದರಿಂದಲೇ ಇರಬೇಕು, ಗಾಯನಕ್ಕೆ ಎಂದರೆ ಶುದ್ಧ ರಾಗಾಲಪ್ತಿಗೆ 
ಸಂಬಂಧಪಡದ, ಆದರೆ ಪದ್ಯಕಾವ್ಯ ರಚನೆಗೆ ಅಗತ್ಯವಾದ ಛಂದಸ್ಸು ಮತ್ತು 
ಕಾವ್ಯಾಲಂಕಾರಗಳನ್ನು ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಸಮಾವೇಶಗೊಳಿಸಿ ಅವುಗಳ 
ಲಕ್ಷಣವನ್ನು ವಿವರಿಸಿದ್ದಾನೆ. ನಾಟ್ಯದ ನೃತ್ಯಭಾಗಕ್ಕೆ ತಾಳಲಯವು ಛಂದೋಲಯ 
ಸಮನ್ವಿತ ಪದ್ಯಭಾಗಕ್ಕೆ ಹೊ೦ದಿಕೊ೦ಡು ಈ ಲಯಾಂಶವು ಕಾಲಕ್ರಮದಲ್ಲಿ ನಾಟ್ಯದ 
ಗೇಯಭಾಗಕ್ಕೂ ಕಾವ್ಯಭಾಗಕ್ಕೂ ಸೇತುವಾಗಿ ಪರಿಣಮಿಸಿ, ಕರ್ಣಾಟಕ ಸಂಗೀತ 
ಕೃತಿರಚನೆಯ ಪರಂಪರೆಗೆ ಬುನಾದಿಯಾಯಿತೆ೦ದು ತೋರುತ್ತದೆ. ಈ ವಿಕಾಸ ಕ್ರಮವನ್ನು 
ಸಂಶೋಧನೆ ಮಾಡಿ ಸವಿವರವಾಗಿ, ಸಾಕ್ಷಾ ಧಾರಗಳ ಸಮೇತ ಪ್ರಸ್ಥಾಪನೆ ಮಾಡುವ 
ಕಾರ್ಯ ನಡೆಯಬೇಕಾಗಿದೆ. 

ಈತನಕ ಪ್ರಸ್ತಾವಿಸಿದ ಸಂಗೀತ-ಸಾಹಿತ್ಯಗಳ ಬಾಂಧವ್ಯ ಸ್ವರೂಪ ನಿರ್ಣಯವು 
ಬಾಹ್ಯ ಪರಿಸರಕ್ಕೆ ಸಂಬಂಧಪಟ್ಟದ್ದು, ಈ ಕಲಾದ್ವಯದ ಸೋದರಿಕೆಯ ನಂಟು 
ಮೂಲಭೂತವಾಗಿ ಒಂದೇ ಆಕರದಿಂದ ಮೂಡಿಬಂದದ್ದು ಎ೦ಬುದನ್ನು 
ಮನಗಾಣಬೇಕಾಗಿದೆ. ಈ ವಿಚಾರವಾಗಿ ನಾಲ್ಕು ಮಾತನ್ನು ಹೇಳುವುದಿದೆ. 


ಸಾಹಿತ್ಯದ ಮೂಲದ್ರವ್ಯ ನಾದಾತ್ಮಕವಾದ ಶಬ್ದ ಮತ್ತು ಅರ್ಥ. “ಶಬ್ಬಾರ್ಥೌ 
ಸಹಿತೌ ಕಾವ್ಯಂ' ಎ೦ಬ ಸೂತ್ರ ಪ್ರಸಿದ್ಧವಾದುದು. ಸಂಗೀತದ ಪರಿಭಾಷೆಯಲ್ಲಿ ಸಾಹಿತ್ಯ 
ಎಂದರೆ “ಮಾತು”. ಸಂಗೀತದ ಮೂಲದ್ರವ್ಯವೂ ನಾದವೇ. ಸಂಗೀತ ಶಾಸ್ತ್ರಕಾರರು 
ಮತ್ತು ಶಬ್ದಶಾಸ್ತಕಾರರು ಎಂದರೆ ವೈಯಾಕರಣರು ನಾದವು ನಾಭಿಜನ್ಯ ಎಂಬ 
ಯೋಗಶಾಸ್ತ್ರದ ಸಿದ್ಧಾಂತವನ್ನು ಅನುಮೋದಿಸಿ, ತಂತಮ್ಮ ಶಾಸ್ತ್ರಗಳಲ್ಲಿ ನಾದೋತ್ಪತ್ತಿ 


ಪ್ರಕರಣವನ್ನು ಅಳವಡಿಸಿಕೊಂಡಿದ್ದಾರೆ. ಅಪ್ರಕಟಿತವಾಗಿರುವ ನಾದವು ಅನಾಹತ ನಾದ. 
ಇದು 'ಪರಾ' ಎ೦ದು ಶಾಸ್ತ್ರದಲ್ಲ ಉಪಲಕ್ಷಿತವಾಗಿದೆ. ಅನಲಾನಿಲ (ಅಗ್ನಿ ಮತ್ತು 


ಲೋಚನ ದೀಪ್ತಿ |೨೨೭ 


ವಾಯು) ಸಂಯೋಗದಿಂದ ಅಹತವಾಗಿ ಊರ್ದ್ವಮುಖವಾಗಿ ಆರೋಹಿಸಿ ಉರಸ್ಸು 
ಅಥವಾ ಹೃತ್‌ ದೇಶಕ್ಕೆ ಬಂದಾಗ “ಪಶ್ಯಂತಿ'' ಎನ್ನಿ ಸಿಕೊಂಡು ನಾದಾಹತ 
ಪ್ರಯತ್ನ ಇತ್‌ ವ್ಯಕ್ತಿಯ ಅನುಭವಕ್ಕೆ ಹ್‌ ಬರತಕ್ಕದಾಗಿದೆ; ಅದು ಇತರರಿಗೆ 
ಅಶ್ರುತ. ನಾದವು ಕೆಂಶಸ್ಕವಾದಾಗ "ಶ್ರುತಿ' ಎ೦ಬ ಅಭಿದಾನವನ್ನು ಪ ಪಡೆಯುತ್ತದೆ. 
ಇತರರಿಗೂ ಶ್ರವಣ ಸಾಧ್ಯವಾದುದುರಿಂದ “ಶ್ರುತಿ' ಎ೦ಬ ಅನ್ವರ್ಥಕ ನಾಮವನ್ನು 
ಹೊಂದಿದೆ. ಕ೦ಠಸ್ಥ ನಾದಕ್ಕೆ “ಮಧ್ಯಮಾ' ಎಂದು ಶಾಸ್ತ್ರದ ಪರಿಭಾಷೆ. ಈ ಶ್ರುತಿಗಳು 
ವಾಸ್ತವವಾಗಿ ಸ ನಟ್ಟ. 28 ಮಾಡಲಾಗದಷ್ಟು ಅಸಂಖ್ಯಾಕ. ಶಾಸ್ತ್ರದ ಸೌಕರ್ಯಕ್ಕಾಗಿ 
ಶ್ರುತಿಗಳು ಇಪ್ಪತ್ತೆರಡು ಎಂದು ಭರತನ ಕಾಲದಿಂದಲೂವ್ಯವಹರಿಸಲ್ಪಟ್ಟದೆ ಸಂಗೀತದಲ್ಲಿ 
ಪ್ರಸಿದ್ಧವಾದ 'ಸಪ್ತಸ್ತರಗಳು ಈ ಇಪ್ಪತ್ತೆರಡು ನಾದ ಘಟಕಗಳಿಂದ ಸಂಘಟಿತವಾಗಿವೆ. 
ಈ ಸಪ್ತಸ್ತರಗಳಿಗೆ ಸ ರಿಗಮಪ ದನಿ ಎಂಬವು ಕೇವಲ ಸಂಕೇತಾಕ್ಷರಗಳು ಹಾಗೂ 
ಉಚ್ಚಾರ "ಸೌಕರ್ಕೆ ವ್ಯಾಕರಣದ ಅಕ್ಷರಗಳ ಸಹಾಯವನ್ನು ಪಡೆದುದಾಗಿದೆ. ಕ೦ಠಸ್ಥ 
ತ ಶ್ರವ್ಯದ "ದನಿಯಾಗಿ ಮಾರ್ಪಟ್ಟು ಸ್ಪರ ಎನ್ನಿ ಕೊಂಡಾಗ "ಆಡುವ ಭಾಷೆಯ' 
ಎಂದರೆ SRE ಭಾಷೆಗಳ ವರ್ಣಮಾಲೆಯ ಆ, ಇ. ಉ ಕಾರ ಇತ್ಯಾದಿ 
ಹದಿನಾಲ್ಕು ಸ್ವರಗಳಾಗಿಯೂ ಹಾಡುವ ಭಾಷೆಯ ಎಂದರೆ ಸಂಗೀತದ ಷಡ್ಡಾದಿ 

ಪ್ರಸರಗಳಾಗಿಯೂ ಶ್ರವ್ಯಗಳಾಗಿ ಪ್ರಕಟಗೊಳ್ಳುತ್ತದೆ. ಆಡುವ ಭಾಷೆಯ ಅ-ಆ, ಇ- 
ಪ ಇತ್ಯಾದಿ ಸ್ಮರಯುಗ್ಯಗಳು ವ್ಯಾಕರಣದಲ್ಲಿ ಸಮಾನಾಕ್ಷರಗಳು ಅಥವಾ ಸವರ್ಣಗಳು 
ಎಂದು ನಿರ್ದಿಷ್ಟವಾಗಿರುವುದರಿಂದ ವ ವಾಸ್ತವವಾಗಿ ಅವೂ ಸ ಪ್ರಸ್ತರಗಳೇ. ಈ ಸಪ್ತಯುಗ್ಮ 
ಸ್ವರಗಳನ್ನು, ಸವರ್ಣಗಳನ್ನು, ಷಡ್ದಾದಿ ಸ ಪ್ರಸ್ತರಗಳ ಆರೋಹಣ ಕ್ರಮದಲ್ಲಿ ಉಚ್ಚರಿಸಿದಾಗ 
ಅವುಗಳಿಗೆ ಸಮಸಮನಾಗಿ ಏರುತ್ತಾ ಹೋಗುವುದನ್ನು ಗಮನಿಸಬಹುದು. ಅ, ಆ- 
ಷಡ್ಡ, ಇ. ಈ-ರಿಷಭ, ಉ, ಊ-ಗಾಂಧಾರ, ಯ, ಯೂ-ಮಧ್ಯಮ, ಎಏ-ಪಂಚಮ, 
ಒ, ಓ-ಧೈವತ, ಐ, ಔ_ ನಿಷಾಧ; ಹೀಗೆ ಮಾತು-ಧಾತುಗಳ ಸ್ವರಸ ಪ್ರಕಗಳನ್ನು 
ಸ್ಥೂಲವಾಗಿ ಸಮೀಕರಿಸಬಹುದು. ಎರಡಕ್ಕೂ ಒಂದೇ ಧ್ವನಿಮೌಲ್ಯ (phonetic 
value) ಎ೦ದ ಮೇಲೆ ಸಾಹಿತ್ಯ ಸಂಗೀತ ದ ನಾಡಿಮಿಡಿತ, ಹೃದಯ ಒಂದೇ 
ಎಂದು ಸಷ್ಟವಾಗುವುದಿಲ್ಲವೇ? ಈ ಅಂಶವನ್ನು ಪ್ರಾಚೀನ ಸಾಜ ಶಾಸ್ತ್ರಕಾರರು 
ಯಾರಾದರೂ ಗಮನಿಸಿರುವುದು ನನ್ನ ತಿಳಿವಳಿಕೆಗೆ ಬಂದಿಲ್ಲ. ಈ ಅಂಶ ಪರಿಶೀಲನಾರ್ಹ: 
ಪ್ರಯೋಗ ಮುಖೇನ ಸಂಶೋಧನಾರ್ಹ. ಇರಲಿ. ಮುಖಸ್ಥವಾಗುವ ಹಂತದಲ್ಲಿ 
ನಾಭಿಜನ್ಯ ನಾದವು "ವೈಖರೀ" ಎಂದು ನಿರ್ದೇಶಗೊಂಡಿದೆ. "ಆಡುವ ಭಾಷೆಯಲ್ಲಿ 
ಕಕಾರಾದಿ ಕ್ಹಾಂತವಾದ ವ೦ಜನಗಳೂ ಸೇರಿ ೫೨ ವರ್ಣಗಳು. ಶುದ್ಧಗೇಯಕ್ಕೆ ಎಂದರೆ 
ಾಗಾರಾನನೆಗೆ ಆಡುವ 'ಭೌಷಿಯ ವ್ಯಂಜನಗಳು ಅಗತ್ಯ ವಿಲ್ಲದಿದ್ದರೂ ತ-ರ-ನ, ತ- 


೨೨೮ | ಲೋಚನ ದೀಪ್ತಿ 


ದ-ನ-ಮ್‌ ಇಂತಹ ವರ್ಣಗಳನ್ನು ಜೋಡಿಸಿಕೊಂಡು ರಾಗಾಲಾಪನೆ ಮಾಡುವುದು 
ರೂಢಿ. ಆಡುಭಾಷೆಯ ವ್ಯಂಜನವರ್ಣಗಳ ಸಹಾಯವಿಲ್ಲದೆ ರಾಗಾಲಾಪನೆ 
ಮಾಡಲಾಗುವುದಿಲ್ಲ ಎಂದಲ್ಲ. ಹಿಂದೂಸ್ಥಾನಿ ಗಾಯನ ಪದ್ಧತಿಯಲ್ಲಿ 'ಅ' ಕಾರ 
ಪ್ರಯೋಗ ಪ್ರಮುಖವಾಗಿರುವುದನ್ನು ಗಮನಿಸಬಹುದು. ಅಂತೂ ಭಾಷೆಯ ಅ-ಇ- 
ಉ ಕಾರಗಳ ಸಹಾಯವಿಲ್ಲದೆ ರಾಗಾಲಾಪನೆ ಕೂಡ ಸಾಧ್ಯವಿಲ್ಲ! ವ್ಯಂಜನ 
ಸಂಯೋಗದಿಂದ ರಂಜನಗುಣ ಹೆಚ್ಚುತ್ತದೆ; ಶ್ರಮವೂ ಕಡಿಮೆ. ಸಂಗೀತ ಸಾಹಿತ್ಯಗಳ 
ಎಂದರೆ ಭಾಷೆಯ ಸಂಬಂಧ ಇಲ್ಲಿಯೇ ಮೊದಲಾಗುತ್ತದೆ ಎಂದು ಹೇಳಬಹುದು. 
ಈ ನಾದೋತ್ಪತ್ತಿಯ ವಿಕಾಸಕ್ರಮವನ್ನೂ ನಾದೋಪಾಸನೆಯಲ್ಲಿ ಅದು ಹೇಗೆ ಪರ್ಯವಸಾನ 
ಹೊಂದುತ್ತದೆ ಎಂಬುದನ್ನೂ ಶ್ರೀ ತ್ಯಾಗರಾಜರು "ಶೋಭಿಲ್ಲು ಸಪ್ತಸ್ತರ'” ಎಂಬ 
ಅನ್ಯಾದೃಶವಾದ ಕೃತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. 

ಸಂಗೀತ ಸಾಹಿತ್ಯಗಳ ನಿಕಟಬಾ೦ಧವ್ಯವನ್ನು ಬಹುವಿಧಗಳಲ್ಲಿ ವಿವರಿಸಬಹುದು. 
ಈ ಬಾಂಧವ್ಯವನ್ನು ಪ್ರಾಚೀನರು ಸರಸ್ವತೀ ದೇವಿಯ ಮೂರ್ತಿ ಕಲ್ಲನೆಯಲ್ಲಿಯೂ 
ಅವಳ ವರ್ಣನೆಗಳಲ್ಲಿಯೂ ಸುಂದರವಾದ ಕಲ್ಪನೆಯ ಮೂಲಕ ಸಂಕೇತಿಸಿದ್ದಾರೆ. 
ಸರಸ್ಪತಿಯ ಧವಳವರ್ಣವನ್ನು ವೈದಿಕ ಮತಾನುಯಾಯಿಗಳು “ಯಾ ಕುಂದೇಂದು 
ತುಷಾರ ಹಾರ ಧವಳಾ, ಯಾ ಶುಭ್ರ ವಸ್ತಾನ್ವಿತಾ”, “ಯಾ ಶ್ರೇತ ಪದ್ಮಾಸನಾ” ಎಂಬ 
ಧ್ಯಾನಶ್ಲೋಕದ ಮಾತುಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸರಸ್ಪತಿ ಸೃಷ್ಟಿಕರ್ತನಾದ ಚತುರ್ಮುಖ 
ಬ್ರಹ್ಮನ ಮಗಳು ಮತ್ತು ಅವನ ಅವನ ಪತ್ನಿ ಎ೦ಬ ನಮ್ಮ ಪೂರ್ವಿಕರ ಕಲ್ಪನೆಯಲ್ಲಿ 
ಸೃಷ್ಟಿ ಸರ್ವಸ್ವವೂ ನಾದಬ್ರಹ್ಮನ ಪರಿಣಾಮ ರೂಪ ಎಂಬ ವೈಜ್ಞಾನಿಕ ಸತ್ಯ ಅಡಗಿದೆ. 
ಆಧುನಿಕ ಭೌತವಿಜ್ಞಾನಿಗಳು ಪ್ರತಿಪಾದಿಸುವ ವಿಶ್ವಸೃಷ್ಟಿ ಮೂಲದ 'ಸ್ಫೋಟಸಿದ್ಧಾಂತ'ದಲ್ಲಿ 
(The Bang Theory) ಆ ವೈಜ್ಞಾನಿಕ ಸತ್ಯವನ್ನು ಗುರುತಿಸಬಹುದು. 

ಹೇಗೂ, "ಸಂಗೀತ ಸಾಹಿತ್ಯಗಳ ಅಭಿಮಾನಿ ದೇವತೆ' 'ವಾಣಿ', "ಬ್ರಹ್ಮನ ರಾಣಿ”, 
'ನಾದಸ್ತರೂಪಿಣಿ', 'ವೀಣಾಪಸ್ತಕಪಾಣಿ' ಎಂಬ ವರ್ಣನೆಯಲ್ಲಿ ಸಾಹಿತ್ಯ ಸಂಗೀತಗಳ 
ಅವಿನಾಭಾವ ಮೂರ್ತಿಮತ್ತಾಗಿದೆ. ಸರಸ್ವತಿ ಬ್ರಹ್ಮನ ಮುಖದಿಂದ ಹುಟ್ಟಿದವಳು, 
ಧವಳವರ್ಣೆ ಎನ್ನುವ ದಾರ್ಶನಿಕ ದೃಷ್ಟಿ ಆಚಾರ್ಯ ದಂಡಿಯ ಶ್ಲೋಕದಲ್ಲಿ ಸ್ಫುಟವಾಗಿದೆ: 

ಚತುರ್ಮುಖಮುಖಾಂಭೋಜವನಹಂಸವರ್ಧೂರ್ಮವ । 

ಮಾನಸೇ ರಮತಾ ನಿತ್ಯಂ ಸರ್ವಶುಕ್ಲಾ ಸರಸ್ವತೀ ॥ 


ಸರಸ್ತತಿದೇವಿ ಕೇವಲ ವಾಣಿ, ಹೆಣ್ಣಲ್ಲ ಎಂಬ ಜೈನಕಲನೆಯೂ ಯಥಾರ್ಥವಾದುದು. 
ಕನ್ನಡದ ಆದಿಕವಿಯಾದ ಪಂಪನು, "ಪರಮ ಜಿನೇಂದ್ರವಾಣಿಯೆ ಸರಸ್ವತಿ, ಬೇರದು 
ಪೆಣ್ಣ ರೂಪಮಂ ಧರಿಯಿಸಿ ನಿಂದುದಲ್ತು” ಎಂದಿರುವುದು ದಂಡಿಯ ಶ್ಲೋಕದ 


ಲೋಚನ ದೀಪ್ತಿ | ೨೨೯ 


ಆಶಯವನ್ನೇ ಬೇರೆಯ ಮಾತುಗಳಲ್ಲಿ ಹೇಳಿದುದಾಗಿದೆ. ಜೈನ, ವೈದಿಕ ಸಂಪ್ರದಾಯಗಳ 
ವೈಯಾಕರಣರು ಕೂಡ ಶಬ್ದ ದ್ರವ್ಯ ಎಂದರೆ ನಾದವು ಶ್ವೇತವರ್ಣೀಯ ಎಂದು 
ಹೇಳಿರುವುದು ಗಮನಾರ್ಹ. ವಿಭಜನೆ ಮಾಡಿದಾಗ ಸೂರ್ಯರಶ್ಮಿ ಹೇಗೆ ಸಪ್ತವರ್ಣಗಳಾಗಿ 
ಒಡೆಯುವುದೋ ಹಾಗೆಯೇ ಸಂಗೀತ ಸಾಹಿತ್ಯಗಳ ಮೂಲದ್ರವ್ಯವಾದ ಶ್ವೇತವರ್ಣದ 
ನಾದವು ಸಪ್ಪಸರಗಳಾಗಿ ವಿಘಟನೆಗೊಳ್ಳುತ್ತದೆ. 


ಎವ 
ಈವರೆಗಿನ ವಿಚಾರ ವಿಮರ್ಶೆಯೆಲ್ಲವೂ ಸ೦ಗೀತ-ಸಾಹಿತ್ಯಗಳು ಜನ್ಮತಃ, ಸ್ವರೂಪತಃ, 
ಏಕಾತ್ಮಕವಾದುದು ಎನ್ನುವುದನ್ನು ಒತ್ತಿ ಹೇಳುವುದಕ್ಕಾಗಿ. ಸರಸ್ವತೀ ದೇವಿ ಭವ್ಯ 
ಮನೋಹರ ರೂಪಗಳನ್ನು ಧರಿಸಿ ಸಂಗೀತ, ಸಾಹಿತ್ಯ ಕಲಾವಿದರ ನಾಲಗೆಯ 
ಮೇಲೂ, ಸಂಗೀತ, ಸಾಹಿತ್ಯ ಕಲಾರಸಿಕರ ಹೃದ್ರಂಗದಲ್ಲೂ ನರ್ತಿಸಿ ನಲಿಯುತ್ತಾಳೆ; 
ರಸಿಕ ಲೋಕವನ್ನು ನಲಿಸುತ್ತಾಳೆ. 


ರಸಪ್ರತೀತಿಯನ್ನುಂಟುಮಾಡುವ ಸಾಮರ್ಥ್ಯವು ಸಾಹಿತ್ಯ-ಸಂಗೀತ ಕಲೆಗಳರಡಕ್ಕೂ 
ಸಮಾನವಾಗಿದೆ. ಎರಡರ ಗುರಿಯೂ ರಸಾನಂದವನ್ನು ಉಂಟುಮಾಡುವುದಾಗಿದೆ. 
ಸಾಹಿತ್ಯದಲ್ಲಿ ನವರಸಗಳ ಜೊತೆಗೆ ಭಕ್ತಿರಸಕ್ಕೂ ಸ್ಥಾನವನ್ನು ಕೊಟ್ಟಿದ್ದಾರೆ, ಕೆಲವು 
ಲಾಕ್ಷಣಿಕರು. ಕರ್ನಾಟಕ ಸ೦ಗೀತ ಪರಂಪರೆಯಲ್ಲಿ ಭಕ್ತಿರಸಕ್ಕೆ ಪ್ರಾಧಾನ್ಯ; ಕರ್ನಾಟಕದ 
ವಾಗ್ಗೇಯಕಾರರೆಲ್ಲರೂ ಭಕ್ತಶಿರೋಮಣಿಗಳು; ಪರಮ ಭಾಗವತರು. ಹೀಗೆ ಭಕ್ತಿರಸಕ್ಕೆ 
ಪ್ರಾಧಾನ್ಯವಿದ್ದರೂ ಸಂಗೀತದ ರಾಗಗಳು ವಿವಿಧ ರಸಗಳನ್ನು ಪ್ರತೀತಿಗೆ ತರುವ 
ಶಕ್ಕತೆಯನ್ನು ಹೊಂದಿವೆ. ಪ್ರಾಚೀನ ಸಂಗೀತ ಶಾಸ್ತ್ರಗಂಥಗಳಲ್ಲಿ ಬೇರೆ ಬೇರೆ ರಾಗಗಳು 
ಯಾವ ಯಾವ ರಸಗಳಿಗೆ ವಿನಿಯೋಗವಾಗುತ್ತವೆ ಎನ್ನುವುದನ್ನು ವಿವರಿಸಿದೆ.” 

ಸಂಗೀತ ಸಾಹಿತ್ಯಗಳ ಅನ್ಯೋನ್ಯತೆಹೀಗಿರುವಾಗ, ಪದ್ಯಕಾವ್ಯವು ಸಂಗೀತವನ್ನು 
ಬೇಡ ಎನ್ನುವುದಾಗಲಿ, ಶುದ್ಧಗೇಯವು ಭಾಷೆಯ ಎಂದರೆ ಸಾಹಿತ್ಯದ ಹಂಗನ್ನು 
ತೊರೆದುಕೊಳ್ಳುವುದಾಗಲಿ ಅವ್ಯವಹಾರ್ಯ, ಕನ್ನಡದ ನವ್ಯಕವಿಗಳು ಎನಿಸಿಕೊಂಡವರು 
ಕಾವ್ಯಕ್ಕೂ, ಸಂಗೀತಕ್ಕೂ ಇರುವ ಸಂಬಂಧವನ್ನು ಬೇರ್ಪಡಿಸಲು ಪ್ರಯತ್ನಪಟ್ಟರು. 
ಸಂಗೀತ ರಾಗಗಳನ್ನು ಅವರು ದೂರಮಾಡಬಹುದು. ಆದರೆ "ಶಬ್ದ ಸಂಗೀತ” (Word 
music)ವನ್ನು ಯಾರೂ ದೂರ ಮಾಡಲಾರರು. ಕೆಲವರ ಮಾತುಗಾರಿಕೆ ಸಂಗೀತದಪ್ಪೇ 
ಆಪ್ಯಾಯಮಾನ. ನಲ್ಲೆಯ ಇನಿವಾತು ನಲ್ಲನ ಕಿವಿಗೆ ಸಂಗೀತ. ಮಕ್ಕಳ ಮುದ್ದುಮಾತಿನಲ್ಲ 
ಸಂಗೀತವಿಲ್ಲವೆ? "ಮಕ್ಕಳ ತೊದಲು ನುಡಿಗಳನ್ನು ಕೇಳದವರು ಕೊಳಲು ಇಂಪು 
ಎನ್ನುವರು' ಎ೦ದು ತಮಿಳಿನ ಕುರಳ್‌ ಗಂಥಧಲ್ಲ ಹೇಳಿದೆ. ರಾಗಜ್ಜಾನ, ಶಾಸ್ತ್ರ ಸಂಸ್ಕಾರಗಳು 
ಇಲ್ಲದ ಜಾನಪದರು ಹಾಡಿದ, ಹಾಡುವ, ಹಾಡುಗಳಲ್ಲಿ ಶಾಸ್ತ್ರೀಯ ಸಂಗೀತದ ಹಲವಾರು 


೨೩೦ | ಲೋಚನ ದೀಪ್ತಿ 


ರಾಗಗಳನ್ನು ಗುರುತಿಸಬಹುದು. ಕನ್ನಡ ಸಾಹಿತ್ಯದ ತ್ರಿಪದಿ ಷಟ್ಪದಿ ಕಾವ್ಯಗಳು, ದೇಸೀ 
ಛಂದಸ್ಸಿನ ಕಾವ್ಯಗಳು ವರ್ಣಕ ಅಥವಾ ಹಾಡುಗಬ್ಬಗಳೆಂದೇ ಪ್ರಖ್ಯಾತವಾಗಿವೆ. ಇಲ್ಲ 
“ಹಾಡುವುದು' ಎಂದರೆ ಇಬ್ಬಗೆ; ಒ೦ದು ತಾಳ, ರಾಗ ಸಮನ್ವಿತವಾದ ಹಾಡಿಕೆ; 
ಕರ್ನಾಟಕ ಸಂಗೀತ ಸಂಪ್ರದಾಯಕ್ಕೆ ಕಾರಣಭೂತವಾದದ್ದು. ನಿಜಗುಣ ಶಿವಯೋಗಿಗಳು 
ಮತ್ತು ಪುರಂದರದಾಸರ ಕಾಲದಲ್ಲಿ ಈ ಸಂಪ್ರದಾಯ ಒಂದು ಸ್ಪಷ್ಟ ರೂಪವನ್ನು 
ಪಡೆಯಿತು. ಇವರಿಗೂ ಹಿಂದೆ ಶ್ರೀಪಾದರಾಜರು ಪದಗಳನ್ನು ರಚಿಸಿದ್ದಾರೆ. ಇನ್ನೊಂದು 
ಬಗೆಯ ಹಾಡಿಕೆ ಗಮಕ ಎಂದು ಪ್ರಸಿದ್ಧ. ಈ ಗಮಕ ಕಲೆ ಕನ್ನಡನಾಡಿನಲ್ಲಿ ಒಂದು 
ಎಶಿಷ್ಟ ಕಲೆಯಾಗಿ ಬೆಳೆಯಿತು. ಕರ್ನಾಟಕದ ರಾಜಾಸ್ಥಾನಗಳಲ್ಲಿ ಕವಿ, ಗಮಕಿ, ವಾದಿ, 
ವಾಗ್ಗಿಗಳಿಗೆ ಒ೦ದು ಮನ್ನಣೆಯ ಸ್ಥಾನವಿತ್ತು. ಶಾಸ್ತ್ರೀಯವಾದ ಸಂಗೀತವು ಕನ್ನಡನಾಡಿನಲ್ಲಿ 
ಬಹಳ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿತ್ತು ಎನ್ನುವುದಕ್ಕೆ ಕಾವ್ಯಗಳಲ್ಲ ನೂರಾರು 
ಉಲ್ಲೇಖಗಳಿವೆ. ಸುಮಾರು ೧೦ನೆಯ ಶತಮಾನದ ಶಾಸನವೊಂದರಲ್ಲಿ 'ಬತ್ತೀಸ' 
ಎಂದರೆ ೩೨ ರಾಗಗಳ ಪ್ರಸ್ತಾವವಿದೆ ಎಂದು ತಿಳಿದುಬರುತ್ತದೆ. ಶ್ರೀ ಬಸವೇಶ್ವರರು 
ತಮ್ಮ ವಚನವೊಂದರಲ್ಲಿ ತಾವು ಬತ್ತೀಸ ರಾಗಗಳನ್ನು ಅರಿಯರೆಂದೂ ತಮಗೆ ತಾಳಮಾನ 
ಗೊತ್ತಿಲ್ಲವೆಂದೂ ತಾವು ಒಲಿದಂತೆ ಹಾಡುವುದಾಗಿಯೂ ಹೇಳಿಕೊಂಡಿದ್ದಾರೆ. ಎಂದ 
ಮೇಲೆ ರಾಗ ತಾಳಸಹಿತವಾಗಿ ಹಾಡುವುದಕ್ಕೆ ಅರ್ಹವಾದ ಕೃತಿಗಳು ಆಗ ಪ್ರಚಾರದಲ್ಲಿ 
ಇದ್ದಿರಬೇಕು ಎ೦ದಾಯಿತು. ನಿಜಗುಣ ಶಿವಯೋಗಿಗಳು ತಮ್ಮ 'ವಿವೇಕ ಚಿ೦ತಾಮಣಿ' 
ಯಲ್ಲಿ ಬತ್ತೀಸ ರಾಗಗಳ ವಿಚಾರವಾಗಿ ಹೇಳಿದ್ದಾರೆ. ಪುರಂದರದಾಸರ ಕಾಲದಲ್ಲಿ 
ರಾಗ ಪ್ರಪಂಚ ವಿಸ್ತಾರವಾದಂತೆ ಕಾಣುತ್ತದೆ. ಅವರು ಸಂಗೀತ ಶಾಸ್ತ್ರವನ್ನು 
ಬಲ್ಲವರಾಗಿದ್ದರು. ಆದರೂ ಅವರ ಕೃತಿಗಳನ್ನು ರಾಗಲಕ್ಷಣಕ್ಕೆ ತ್ಯಾಗರಾಜಾದಿಗಳ 
ಕೃತಿಗಳನ್ನು ಲಕ್ಷ್ಯಗಳಾಗಿ ಸ್ವೀಕರಿಸುವಂತೆ ಲಕ್ಷ್ಯಗಳಾಗಿ ಸ್ಪೀಕರಿಸಲು ಸಾಧ್ಯವಿಲ್ಲ ಎನ್ನುವ 
ಅಭಿಪ್ರಾಯವಿದೆ. ಬಸವಣ್ಣನವರಂತೆ ಅವರು ಭಕ್ತಿಗೆ, ಸಮಾಜ ಸಂಸ್ಕರಣಕ್ಕೆ ಪ್ರಾಧಾನ್ಯ 
ಕೊಟ್ಟು ಸಮಯಸೂರ್ತಿಯಿಂದ ಕೃತಿ ರಚನೆ ಮಾಡಿದರು. ನಿಂತಲ್ಲಿ, ಕುಳಿತಲ್ಲಿ, ಕಂಡಕಂಡಲ್ಲಿ 
ಆಗಿಂದಾಗ್ಗೆ ಎದುರಿಸುತ್ತಿದ್ದ, ಎದುರಿಸಬೇಕಾಗಿ ಬಂದ ಬದುಕಿನ ನಾನಾ ವಿಧದ 
ಸನ್ನಿವೇಶಗಳಲ್ಲಿ ಭಾವೋದ್ವಿಗ್ನರಾಗಿ ಹಾಡಿದರು. ದಾಸರು ನಾದೋಪಾಸಕರಾಗಿರಲಿಲ್ಲ; 
ಭಕ್ತಿ ಸಾಧಕರು, ದಾಸರ ರಚನೆಗಳಲ್ಲಿ ಸಾಹಿತ್ಯ ಅಥವಾ "ಮಾತು' ಅರ್ಥಾತ್‌ 
ಭಾವಪೂರ್ಣವಾದ "ಮಾತು, ಮೇಲುಗೈ. ಧಾತುವಿಗೆ ಅಥವಾ ರಾಗಭಾವಕ್ಕೆ ಅವರು 
ಪ್ರಾಧಾನ್ಯ ಕೊಟ್ಟಂತೆ ಕಾಣುವುದಿಲ್ಲ. ಇಷ್ಟರ ಮೇಲೆ ದಾಸರು ಯಾವ ರೀತಿ ಹಾಡಿಕೊಂಡು 
ಕೃತಿ ರಚನೆ ಮಾಡಿದರು ಎನ್ನುವುದಕ್ಕೆ ಲಿಖಿತ ಪ್ರಮಾಣವಾಗಲೀ ಅನ್ಯ ಪ್ರಮಾಣವಾಗಲೀ 
ಇಲ್ಲ. ತ್ಯಾಗರಾಜರು ಕೂಡ ತಮ್ಮ ಕೃತಿಗಳ ಧಾತುಸ್ಪರೂಪವನ್ನು ಸ್ವರಪ್ರಸ್ತಾರರೂಪದಲ್ಲಿ 


ಲೋಚನ ದೀಪ್ತಿ | ೨೩೧ 


ಬರೆದಿಡಲಿಲ್ಲ. ತ್ಯಾಗರಾಜರ ಹಾಡಿಕೆಯಬಾನಿ (ಬಾನಿೀವಾಣಿ) ಅವರ ಸಂಗೀತ ಶಿಷ್ಕರಿಂದ 
ಪರಂಪರಾಗತವಾಗಿ ಸಾಗಿ ಬಂದು ಲಿಖಿತ ರೂಪವನ್ನು ಪಡೆಯಿತು. ತ್ಯಾಗರಾಜರು 
ಪುರಂದರದಾಸರ ಆಭಿಮಾನಿಗಳು, ಭಕ್ತರು. ತ್ಯಾಗರಾಜರ ಅನೇಕ ಕೃತಿಗಳಿಗೆ ದಾಸರ 
ಕೃತಿಗಳು ಮೂಲ ಮಾಡರಿಗಣಾರಿಕುವಂತ ಕಂಡುಬರುತ್ತದೆ. ಈ ದಿಸೆಯಲ್ಲಿ ಅಧ್ಯಯನ, 
6 ಗಹ ನಡೆದರೆ ಪುರಂದರದಾಸರ ಅನೇಕ "ಕೃತಿಗಳಿಗೆ ಶಾಸ್ತ್ರಮರ್ಯಾದೆಗೆ 
ಅನುಗುಣವಾದ ಧಾತುವಿನ ಮಾತೃಕೆಯನ್ನು Fa ಕಾಣುತ್ತದೆ. ಕನ್ನಡ 
ಸಾಹಿತ್ಯ ಚರಿತ್ರೆಯಲ್ಲಿ ಸರಿಗೆ ಒಂದು ಗಣ್ಯಸ್ಥಾನವಿದೆ. ತ್ಯಾಗರಾಜದಿಗೆ 
ಆಂಧ್ರಸ ಸಾಹಿತ್ಯ ಚರಿತ್ರೆಯಲ್ಲಿ ಯಾವ ಸ್ಥಾನವಿದೆಯೋ ನಾವು ಅಂಯೆವು. ಸುರ . _ 
ಕೃತಿಗಳಿಗೆ ಇರುವ ಸಾಹಿತ್ಯಕ ಮೌಲ್ಲ ತ್ಯಾಗರಾಜರ ಕೃ ಕೃತಿಗಳಲ್ಲಿ ಅಷ್ಟಾಗಿ ಕಂಡುಬರುವುದಿಲ್ಲ ' 
ಎ೦ಬ ಅಭಿಪ್ರಾಯವಿದೆ. ತ್ಯಾಗರಾಜರ ಕೈ ಕೃತಿಗಳಲ್ಲಿರುವ ಧಾತುಕಮೌಲ್ಯದಾಸರ ಕೃ ಕೃತಿಗಳಲ್ಲಿ 
ಖಂಡಿತ ಇಲ್ಲ. ಹೀಗೆಂದ ಮಾತ್ರಕ್ಕೆ ಧಾತುಕಮೌಲ್ಯವನ್ನು ನೀಡಿ ದಾಸರಕ್ಕ ತಿಗಳನ್ನು 
ಹಲಕೆಲವನ್ನಾದರೂ isk ಇಲ್ಲ ಎಂದು ಅರ್ಥವಲ್ಲ. ಎಲ್ಲ ಕೃತಿಗಳನ್ನೂ 
ಹಾಗೆಹಾಡಬೇಕಾಗಿಯೂ ಇಲ್ಲ. ಈಚೆಗೆ ಚಲನಚಿತ್ರಗಳಲ್ಲಿ ಹಾಡುವವರೂ ಇತರರೂ 
ಆಕಾಶವಾಣಿ ಕೇಂದಗಳಲ್ಲಿ ಹಾಡುವ ಕಲಾವಿದರೂ ದಾಸರ ಪದಗಳನ್ನು ಬಗೆಬಗೆಯ ' 
ಧಾಟಿಗಳಲ್ಲಿ ಹಾಡು ತ್ತಿದ್ದಾರೆ. ಈಗಲು ಉಂಛವೃತ್ತಿ ಮಾಡುವ ಪ್ರಾಚೀನ ಸಂಪ್ರದಾಯಡ | 
ದಾಸರು ವೃದ್ಧಾಪ್ಯ "ದೆಸೆಯಲ್ಲಿದ್ದರೂ ದಾಸರ ಪದಗಳನ್ನು ಹಾಡುವವರು ಇದ್ದಾರೆ. ' 
ಅವರನ್ನು ಅರಸಿ, ಸಿಕ ಹಾಡಿಸಿ ಧ್ವನಿಮುದ್ರಿಸಿ (ಟೇಪ್‌ ರಿಕಾರ್ಡರ್‌ಗಳಲ್ಲಿ) ದಾಸರ ' 
ಹಲಕೆಲವು ಕೃತಿಗಳ ಮೂಲಧಾತು ಸ್ವರೂಪವನ್ನು ಅಂಥವರು ಕಣ್ಮರೆಯಾಗುವುದಕ್ಕೆ 
ಮುಂಚೆ Ne ಪ್ರಯತ್ನ ಮಾಡಬೇಕು. ಈ ಕಾರ್ಯವನ್ನು ಸಂಗೀತ 
ನಾಟಕ ಅಕಾಡೆಮಿಯಂಥ ಸಂಸ್ಥೆಗಳು ಮಾಡಬೇಕು. 


ಕಚೇರಿಯ ಸಂಗೀತದ ಹಾಡಿಕೆಯಲ್ಲಿ ಧಾತುವಿಗೂ ಮಾತುವಿಗೂ ಸಮ 
ಪ್ರಾಧಾನ್ಯವಿರಬೇಕೆಂದು ಒತ್ತಿ ಹೇಳುತ್ತಿರುವುದಕ್ಕಾಗಿ ಈವರೆಗೆ ಸಾಹಿತ್ಯ-ಸಂಗಿತಗಳ 
ಬಾಂಧವ್ಯವನ್ನು ಕುರಿತು ಸ್ವಲ್ಪ ವಿಸ್ತಾರವಾಗಿಯೇ Wrecks ಸಂಗೀತ: 
ಜ್ಞಾನವಿಲ್ಲದವರು ಗಿಳಿಪಾಠ ಮಾಡಿ ರಾಗಗಳ ಛಾಯೆಯನ್ನು ಹಿಡಿದು ಕಾವ್ಯವಾಚನ 
ಮಾಡುವ ಸಂದರ್ಭದಲ್ಲಿ ಸಂಗೀತಕ್ಕೆ ಅಪಚಾರ ಮಾಡುವುದು ಹೇಗೆ ಸಲ್ಪದೋ 
ಹಾಗೆಯೇ ಸಾಹಿತ್ಯಕ್ಕೂ ಪ್ರಾಶಸ್ತವನ್ನು ಕೊಟ್ಟು ಕೃತಿರಚನೆ ಮಾಡಿರುವ ತ್ಯಾಗರಾಜಾದಿಗಳ 
ಕೃತಿಗಳನ್ನು ಗಾನ ಸಸಹತತ ಸಾಹಿತ್ಯಕ್ಕೆ ಳಂ ಮಾಡುವುದೂ ಸಲ್ಲದು. ಈಚಿನ 
ಸತ ಕಚೇರಿಗಳಲ್ಲಿ ಸ್ವರ ಸಂಗತಿಗಳ "ಗಣಿತದ ಲೆಕ್ಕಾಚಾರಗಳ ಅದ್ಭುತ / ಪ್ರದರ್ಶನದ 
ಕಡೆಗೆ ಒಂದು ಪ್ರವೃತ್ತಿ ಪ್ರಬಲವಾಗುತ್ತಿರುವಂತಿದೆ. ಇದು ಮಗು ರಾಜಾಲಾಪನ 


೨೩೨ | ಲೋಚನ ದೀಪ್ತಿ 


ಭಾವಪೂರ್ಣವಾದ ಹಾಡಿಕೆಗೂ ಪ್ರಾಧಾನ್ಯ ಸಲ್ಲಬೇಕು. ಗಾಯನ ಪ್ರತಿಭೆಯ ವಿಲಾಸದ 


ಸೂಕ್ಷ್ಮಾಂಶಗಳನ್ನು ರಾಗಾಲಾಪನೆಯಲಿ ಪದರ್ಶನ ಮಾಡಿ, ಸಂಗೀತ ಕೃತಿಯನ್ನು 


ಹಾಡುವಾಗ ಸಾಹಿತ್ಯಭಾವ ರಾಗಭಾವಗಳ ಪರಸ್ಪರ ಪ್ರಭಾವದಿ೦ದ ಕೃತಿಯ ರಸೋಲ್ಲಾಸ 
ಇಮ್ಮಡಿಯಾಗುವಂತೆ ಹಾಡುವ ಕಲೆ ಪ್ರಚಾರಕ್ಕೆ ಬರಬೇಕು. ಹೀಗೆ ಹಾಡುವವರು 
ಇಲ್ಲವೆಂದಲ್ಲ; ವಿರಳ. ತಾತ್ತ್ವಿಕವಾಗಿ ನೋಡಿದರೆ, ಸಂಗೀತಕ್ಕೆ ಭಾಷೆ ಎ೦ದರೆ ಮಾತು 
ಅಷ್ಟು ಮುಖ್ಯವಲ್ಲ, ದಿಟ. ಆದರೆ, ನಮ್ಮ ಸಂಗೀತ ಕೃತಿಕಾರರು ವಿಶೇಷವಾಗಿ 
ಅರ್ಥಪೂರ್ಣವಾದ ರಸಪ್ರತೀತಿಗೆ ಇಂಬು ಕೊಡುವ ಭಾವಪೂರ್ಣವಾದ ಮಾತುಗಳನ್ನು 
ಬಳಸಿರುವುದರಿಂದ ಹಾಡಿನ ಭಾಷೆಯ ಅರ್ಥಭಾವಗಳು ಶ್ರೋತೃಗಳಿಗೆ ಅನೂನವಾಗಿ 
ತಲುಪುವಂತಿರಬೇಕು. ನಮ್ಮ ಕನ್ನಡ ನಾಡಿನ ಕಛೇರಿಗಳಲ್ಲಿ ಅನ್ಯಭಾಷೆಗಳ ಕೃತಿಗಳಿಗೆ 
ಸಿ೦ಹಪಾಲು. ಪಂಚಭಕ್ಷ್ಯ ಪರಮಾನ್ನಗಳಸ೦ತರ್ಪಣೆಯ ಕೊನೆಯಲ್ಲಿ ನೀರು ಮಜ್ಜಿಗೆ 
ಬಡಿಸಿದ ಹಾಗೆ ಒಂದು ದಾಸರ ಪದವನ್ನು ಹಾಡಿ ಕಚೇರಿಯನ್ನು ಮುಕ್ತಾಯ ಮಾಡುವುದು 
ವಾಡಿಕೆ. ತಮಿಳು, ತೆಲುಗು ದೇಶಗಳಲ್ಲಿ ಹಾಗೆ ಮಾಡಿಕೊಳ್ಳಲಿ, ಅಲ್ಲಿ ಅದು 
ಉಚಿತವಾದೀತು. ಕರ್ನಾಟಕದಲ್ಲಿ, ಅದರಲ್ಲಿಯೂ ಈಗಿನ ಸನ್ನಿವೇಶದಲ್ಲಿ, ಎಲ್ಲ 
ಕ್ಷೇತ್ರಗಳಲ್ಲಿಯೂ ಕನ್ನಡಕ್ಕೆ ಅಗ್ರಸ್ಥಾನ ಸಲ್ಲಬೇಕು ಎನ್ನುವ ಸಹಜವಾದ ಅಪೇಕ್ಷೆ ಚಳವಳಿಯ 
ರೂಪವನ್ನು ತಾಳುತ್ತಿರುವ ಸನ್ನಿವೇಶದಲ್ಲಿ, ಕನ್ನಡ ಕೃತಿಗಳಿಗೆ ಸಿಂಹಪಾಲನ್ನು ಅಲ್ಲದಿದ್ದರೂ 
ಸಮಪಾಲನ್ನಾದರೂ ಕೊಡದಿದ್ದರೆ ಶಾಸ್ತ್ರೀಯ ಸಂಗೀತಕ್ಕೆ ಇಲ್ಲಿ ಅಳಿಗಾಲ ಬಂದೀತೋ 
ಏನೋ ಎನ್ನುವ ಶಂಕೆ ಮೂಡುತ್ತದೆ. ಜನಸಾಮಾನ್ಯಕ್ಕೂ ಶಾಸ್ತ್ರೀಯ ಸಂಗೀತದಲ್ಲಿ 
ಆಸಕ್ತಿ ಹುಟ್ಟುವಂತೆ ಮಾಡಬೇಕಿದ್ದರೆ ಇಲ್ಲಿನ ಮತ್ತು ಹೊರಗಿನ ಸಂಗೀತಕ್ಕೆ ಉಚಿತ 
ಸ್ಥಾನವನ್ನು ಕಲ್ಪಿಸಬೇಕು. ನಾಡಿನಲ್ಲಿ ಶಾಸ್ತ್ರೀಯ ಸಂಗೀತದ ವಾತಾವರಣ ಬಲವಾದರೆ 
ಒಬ್ಬ ಆಧುನಿಕ ಕನ್ನಡ ತ್ಯಾಗರಾಜ ಜನ್ಮ ತಾಳಿಯಾನು. ಈ ಶುಭೋದಯವನ್ನು ನಾವು 
ಬರಮಾಡಿಕೊಳ್ಳಬೇಕು-ಪ್ರಯತ್ನಶೀಲರಾಗಿ. 


ಅಡಿಟಿಪ್ಪಣಿ 

೧.  ವಿಭಾವ ಅನುಭಾವ ಸಂಚಾರಿ ಭಾವಗಳ ಸಂಯೋಗದಿಂದ ರಸನಿಷತ್ತಿ ಎಂಬುದು 
ಎಲ್ಲ ಕಾವ್ಯ ಮೀಮಾಂಸಕರಿಂದ ಒಪ್ಪಿತವಾದ ಭರತಮತ'. ನಾಟ್ಯಕ್ಕೂ, ಕಾವ್ಯಕ್ಕೂ 
ಸಮಾನವಾಗಿ ಅನ್ವಯಿಸುವ ಈ ಸಿದ್ಧಾಂತ “ಮಾತು” ಇಲ್ಲದ, ಕೇವಲ “ಧಾತು” 
ಪ್ರಧಾನವಾದ, ವಿಭಾವಾದಿಗಳ ಸ್ಪರ್ಶಲೇಶವೂ ಇಲ್ಲದ ಶುದ್ಧಗೇಯದಲ್ಲಿ (ಎಂದರೆ 
ರಾಗಾಲಾಪನೆಯಲ್ಲಿ) ಹೇಗೆ ಸಮನ್ವಿತವಾಗುತ್ತದೆ, ರಸಪ್ರತೀತಿ ಹೇಗೆ ಆಗುತ್ತದೆ 
ಎನ್ನುವುದು ಬೇರೆಯ ಪ್ರಶ್ನೆ; ಪರಿಶೀಲನಾರ್ಹ. 


ಇ ಎಲೆ 


ಡಿಟಿ 


ಲೋಚನ ದೀಪ್ತಿ | ೨೩೩ 


*ಶ್ರೀವಿಜಯನ “ದ್ದನಿ' - ಕಂದ 
- ಯ. ಕೃಷ್ಣಶರ್ಮಾ 


ಕವಿರಾಜಮಾರ್ಗದ ಮೂರನೆಯ ಪರಿಚ್ಛೇದದಲ್ಲಿ ಶ್ರೀವಿಜಯನು ಅಂದು 
ಪಸಿ ದ್ಧ ವಿದ್ದ (ಭಾಮಹ, ದಂಡಿ ಅವರನ್ನನುಸರಿಸಿ) ೩೪ ಅರ್ಥಾಲಂಕಾರಗಳನ್ನು 
ನಿರೂಪಿಸಿದ್ದಾನೆಂಬುದು ಸರಿಯಷ್ಟೆ. ಅಲಂಕಾರ ನಿರೂಪಣೆಗೆ ತೊಡಗುವ ಮುನ್ನ 
ಪ್ರತಿಜ್ಞಾ ವಾಕ್ಯದಲ್ಲೂ ೩೪ ಅರ್ಥಾಲಂಕಾರಗಳನ್ನು ಮಾತ್ರ ಹೆಸರಿಸಿರುವುದರಿಂದ 
ಕವಿರಾಜಮಾರ್ಗದಲ್ಲಿ ಹೆಚ್ಚಿನ ಅರ್ಥಾಲಂಕಾರಗಳ ಶಂಕೆಗೆ ಅವಕಾಶವಿಲ್ಲ. 
ಯದ್ಯಪಿದಂಡಿಯ ಭಾವಿಕವನ್ನು “ಗುಣವೆಂದು' ಕರೆದೂ ಅರ್ಥಾಲಂಕಾರಗಳ ಪ್ರತಿಜ್ಞಾ 
ವಾಕ್ಯದ ಕೊನೆಯಲ್ಲಿ 'ಭಾವಿಕ'ವನ್ನೂ' ಹೆಸರಿಸಿದ್ದಾನೆ. ಅದು ಅರ್ಥಾಲ೦ಕಾರ ಮಾಲಿಕೆಯಲ್ಲಿ 
ಸೇರುವುದಿಲ್ಲವೆಂಬ ಕಾರಣದಿಂದಲೇ ಪ್ರತಿಜ್ಞಾವಾಕ್ಕದಲ್ಲಿ "ಭಾವಿಕ`ವನ್ನು ಹೆಸರಿಸದಿರುವುದು 
ಮಾರ್ಗಕಾರನ ಔಚಿತ್ಯಪ್ರಜ್ಞೆಗೊ೦ದು ನಿದರ್ಶನ. ಹೀಗೆ ಪ್ರತಿಜ್ಞಾ ವಾಕ್ಯದಲ್ಲಿ ಶ್ರೀವಿಜಯನು 
ಭಾವಿಕವನ್ನು ಉಲ್ಲೇಖಿಸದೆ ಕೈಬಿಟ್ಟುದು ಉದ್ದೇಶಪೂರ್ವಕವೇ ಹೊರತು ಆಕಸ್ಮಿಕವಲ್ಲ. 


ಭಾಮಹ, ದಂಡಿ ಹಾಗೂ ಮಾರ್ಗಕಾರನ ಪ್ರಕಾರ (ಮುಂದೆ ಉದಯಾದಿತ್ತ, 
ಇಮ್ಮಡಿ ನಾಗವರ್ಮರ ಪ್ರಕಾರ ಕೂಡಾ) ಭಾವಿಕವು ಗುಣವೇ ಹೊರತು 
ಅರ್ಥಾಲಂಕಾರವಲ್ಲ. ಇವರೆಲ್ಲರೂ ಅರ್ಥಾಲಂಕಾರ ನಿರೂಪಣೆಯ ಕೊನೆಯಲ್ಲಿ 
ಪ್ರಾಸಂಗಿಕವಾಗಿ ಭಾವಿಕದ ಲಕ್ಷಣವನ್ನು ಸಂಗಹಿಸಿದ್ದಾರೆ. ಲಕ್ಷ್ಯವನ್ನು ಉದಾಹರಿಸಿಲ್ಲ. 
ಮಾರ್ಗಕಾರನು ಭಾವಿಕದ ವಿಷಯದಲ್ಲಿ ಉದಾಸೀನನೆಂದು ಹೇಳಬೇಕು. ಭಾಮಹ 
ದಂಡಿ ಅವರು ಹೇಳಿದ್ದಾರೆಂಬ ಗೌರವದಿಂದ ಪ್ರಾಸಂಗಿಕವಾಗಿ ಭಾವಿಕವೆಂಬುದು 
"ಕೇವಲಮಲಂಕೃತಿ' ಎ೦ದು ಒಂದು ಮಾತು ಹೇಳಿದ ಅಷ್ಟೇ. ಭಾವಿಕವು ಪ್ರಬಂಧದ 
ಉದ್ದಕ್ಕೂ ಹಾಸು ಹೊಕ್ಕಾಗಿರಬೇಕಾದ ಗುಣ. "ಕಾವ್ಯ ಶೋಭಾಕರ ಧರ್ಮ' ವೆಂಬರ್ಥದಲ್ಲಿ 
ಅದು ಅಲಂಕಾರ. ಭಾಮಹ, ದಂಡಿ ಅವರಿಗಿಂತ ಹಿಂದೊಮ್ಮೆ ಅದೊಂದು ಪ್ರಮುಖ 
ಕಾವ್ಯತತ್ತ್ವವೆಂದು ಸ್ವೀಕೃತವಾಗಿತ್ತೇನೋ! ಮಾರ್ಗಕಾರನು ಭಾವಿಕವನ್ನು 


* (ಲೋಚನ-ಸಂಪುಟ-೩. ಸಂಚಿಕೆ-೧, ೧೯೮೪) 


೨೩೪ | ಲೋಚನ ದೀಪ್ತಿ 


ಅರ್ಥಾಲಂಕಾರವೆಂದು ಪರಿಗಣಿಸಿಲ್ಲ. ಅರ್ಥಾಲಂಕಾರಗಳ ನಿರೂಪಣೆಯ ಸಂದರ್ಭದಲ್ಲಿ 
ಅದು ವಿಷಯಾಂತರ. ಅಂತೆಯೇ ಭಾವಿಕ ನಿರೂಪಣೆಯಲ್ಲಿ ಮಾರ್ಗಕಾರನು 
ಕ೦ದವನ್ನುಳಿದು ಗೀತಿಕೆಗೆ ಇಳಿದುದನ್ನು ನೆನೆಯಬಹುದು. "ಆಕ್ಷೇಪ'ದ 
ನಿಗಮನವೊಂದನ್ನುಳಿದು (11-೧೦೭) ಅರ್ಥಾಲಂಕಾರ ನಿರೂಪಣೆಯ ಉದ್ದಕ್ಕೂ 
ಕಂದವನ್ನೇ ಬಳಸಿದ ಗ್ರಂಥಕಾರನು ಭಾವಿಕ ನಿರೂಪಣೆಯಲ್ಲಿ ವೃತ್ತವನ್ನು 
ಬದಲಾಯಿಸುತ್ತಿರುವುದು ವಿಷಯಾ೦ತರವೆ೦ಬ ಉದ್ದೇಶದಿಂದಲೇ ಇರಬೇಕು. ಯದ್ಯಪಿ, 
ವೃತ್ತ ಪರಿವರ್ತನೆಯಾದಲ್ಲೆಲ್ಲಾ ವಿಷಯಾಂತರವೆಂದಾಗಲಿ, ವಿಷಯಾಂತರ ಇದ್ದಲ್ಲೆಲ್ಲಾ 
ವೃತ್ತ ಪರಿವರ್ತನೆಯಾಗಬೇಕೆಂದಾಗಲಿ ಶಾಸನವೇನೂ ಇಲ್ಲ. ಮಹಾಕಾವ್ಯಗಳ ಸರ್ಗಗಳ 
ಕೊನೆಯಲ್ಲಿ ವೃತ್ತಗಳನ್ನು ಬದಲಾಯಿಸಬೇಕೆಂಬ ನಿಯಮವಿದೆಯಾದರೂ 
ಕವಿರಾಜಮಾರ್ಗದಂತಹ ಲಕ್ಷಣ ಗ್ರಂಥಗಳಿಗೆ ಈ ನಿಯಮ ಅನ್ನಯಿಸುವುದಿಲ್ಲ. ಪ್ರಕೃತ, 
ಅದೊಂದು ಪ್ರಮಾಣವೆಂದರ್ಥವಲ್ಲ; ಗಮಕವೆಂದು ಮಾತ್ರ ಪರಿಗಣಿಸಬಹುದು. 
ಭಾವಿಕವನ್ನು ಸೀಮಿತ ವ್ಯಾಪ್ತಿಯ ಅರ್ಥಾಲಂಕಾರವೆಂದು ಬಗೆದಾಗ ಮಾರ್ಗಕಾರನು 
ಅದಕ್ಕೊಂದು ಲಕ್ಷವನ್ನು ಉದಾಹರಿಸಬೇಕಿತ್ತು. ಅದು ಕಾವ್ಯದ ಅಂತರ ಧರ್ಮವೆಂದವನು 
ಬಗೆದುದರಿಂದಲೇ-ದಂಡಿ ಭಾಮಹರಂತೆಯೇ ಲಕ್ಷ್ಯವನ್ನುದಾಹರಿಸಿಲ್ಲ. 
ಔಚಿತ್ಯಪರ್ಯವಸಾಯಿಯೆನಿಸುವ ಭಾವಿಕವು ಪ್ರಾಚೀನರ ಪ್ರಕಾರ ಅರ್ಥಾಲಂಕಾರಕ್ಕಿಂತ 
ವಿಶಾಲವ್ಯಾಪ್ತಿಯುಳ್ಳದ್ದು. 

'ಧ್ವನಿ'ಯ ವಿಚಾರ ಕೂಡ ಕವಿರಾಜಮಾರ್ಗದಲ್ಲಿ ಪ್ರಾಸಂಗಿಕವಾಗಿಯೇ ಬಂದಿದೆ. 
"ದ್ವನಿ'ಯ ಪ್ರಾಥಮಿಕ ಸ್ವರೂಪವನ್ನು ಕೇಳಿ ತಿಳಿದಿದ್ದ ಮಾರ್ಗಕಾರನು ಅದು 
ಅಲಂಕಾರಗಳಿಗಿಂತ ಭಿನ್ನವಾದ ಕಾವ್ಯತತ್ತ್ವವಲ್ಲೆಂದು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ದಾನೆ. 
“ಕಾವ್ಯದ ಆತ್ಮ'ವೆ೦ಬ ಮಾತು 'ದಧ್ಹನಿ'ಯ ಮೂಲಭೂತ ಲಕ್ಷಣವಲ್ಲ. ಅದು 'ಸಹೃಯದ- 
ಎದ್ದದುನ್ಮುಖೀಕರಣ'ಕ್ಕಾಗಿ ಹೇಳಿದ ಪುರೋಚನೆ ಅಷ್ಟೇ. ಆ ಮಾತು ಮಾರ್ಗಕಾರನಿಗೆ 
ಅಪ್ರಕೃತ. ಅವನಿಲ್ಲಿ 'ಧ್ಹನಿ'ಯ ಸ್ವರೂಪದ ವಿಷಯದಲ್ಲೇ ಶಂಕಿಸುತ್ತಿದ್ದಾನೆ. "ಕಾವ್ಯದ 
ಆತ್ಮ'ವೆ೦ಬ ಮಾತು ಮತ್ತಿನದಾಯಿತು. ಅರ್ಥಾಲಂಕಾರಗಳಿಗಿಂತ ಭಿನ್ನವಾದ 
ಕಾವ್ಯತತ್ತ್ವವೆ೦ಬ ಮಾತೆ "ಧ್ವನಿ'ಗೆ ಸಿದ್ಧಿಸುವುದಿಲ್ಲವೆ೦ದು ಮಾರ್ಗಕಾರನ ವಾದ. ಕೆಲವರು 
ಹೇಳುತ್ತಿರುವ 'ಧ್ವನಿ'ಯು ನಾವು ಈ ಹಿ೦ದೆ ನಿರೂಪಿಸಿದ ಅತಿಶಯೋಕ್ತಿಯೇ ಮೊದಲಾದ 
ಕೆಲವು ಅಲಂಕಾರಗಳಲ್ಲೇ ಅಡಕವಾಗಿದೆ. ಅಭಿಧಾ, ಲಕ್ಷಣಾ, ಗಾಣೀ ಎಂಬಿವಿಷ್ಟು 
ಅರ್ಥಬೋಧಕವಾದ ಶಕ್ತಿಗಳನ್ನು ಶಬ್ದಗತವೆ೦ದು ಮಾತ್ರ ಶಾಸ್ತ್ರಕಾರರು ಒಪ್ಪಿದ್ದಾರೆಯೇ 
ಹೊರತು ಅರ್ಥಗತವೂ ಹೌದೆಂದು ಇದುವರೆಗೂ ಯಾರೂ ಒಪ್ಪಿದ್ದು ಕಂಡುಬಂದಿಲ್ಲ. 
"ಧ್ಹನಿವಾದಿ'ಗಳು ಹೇಳುವಂತೆ ವ್ಯಂಜನೆಯೆಂಬ ಶಕ್ತಿಯು ಅರ್ಥಗತವು ಹೌದೆಂದು 


ಲೋಚನ ದೀಪ್ತಿ | ೨೩೫ 


ಒಪ್ಪಿದರೆ ಲೋಕಶಾಸ್ತ್ರ ಎರುದ್ಧವೆನಿಸುವುದರಿ೦ದ "ಧ್ವನಿವಾದಿ'ಗಳ ಮಾತು ದೂಷ್ಯ 
ಧ್ವವಿವಾದಿಗಳು ಹೇಳುವ ಧ್ವನಿಯು ನಾವು ಹಿಂದೆ ಹೇಳಿದ ಅಲಂಕಾರಗಳಲ್ಲೇ ಅ೦ತರ್ಗತವೇ 
ಹೊರತು ಬೇರೆಯಲ್ಲವೆಂಬುದಕ್ಕೆ ಇಕೋ ಇದೊಂದು ಉದಾಹರಣ. 
“ಕಮಲದೊಳನಿಮಿಷಯುಗಂ' ಎಂಬಲ್ಲಿ ಅತಿಶಯೋಕ್ತಿಯೇ ಅಲಂಕಾರವೆಂಬುದನ್ನು 

ನೆನಪು ಮಾಡಿಕೊಂಡರಾಯಿತು ಎಂಬುದಿಲ್ಲಿ ಮಾರ್ಗಕಾರನ ವಿವಕ್ಷೆ. ಹೀಗೆ, ಧನ 
ನಿರಾಕರಣೆಯೇ ಮಾರ್ಗಕಾರನಿಗಿಲ್ಲ ಎವಕ್ಷಿತವೇ ಹೊರತು ಧ್ವನ್ಯಲಂಕಾರವಲ್ಲ. 

ಧ್ರನ್ಯಲಂಕಾರವು ನಮ್ಮ ಪ್ರಮಾದದಿಂದ ರೂಪುತಾಳಿದ್ದೆ ಹೊರತು ಮಾರ್ಗಕಾರನು 
ಹೇಳಿದ್ದಲ್ಲ. "ಅಲಂಕಾರಿಕ ಜಗತ್ತಿನಲ್ಲಿ ಇತ್ತಿಚೆಗೆ ಕೇಳಿಬರುತ್ತಿರುವ ಧ್ವನಿಯು 
ಅಲಂಕಾರಗಳಿಗಿಂತ ಭಿನ್ನವಲ್ಲವೆ೦ಬುದನ್ನು ಹೀಗೆ ಕ೦ಡುಕೊಳ್ಳಿ' ಎ೦ದು ಹೇಳಿ, 
ಲಕ್ಷ್ಮವೊ೦ದನ್ನು ಉದಾಹರಿಸಿದ್ದರಿ೦ದ ನಾವು ಇಲ್ಲಿ ಎಡವಲು ಕಾರಣವಾಯಿತು. 
ಅರ್ಥಾಲಂಕಾರ ಪ್ರಕರಣದಲ್ಲಿ ಈ ಮಾತು ಬಂದುದು ನಮ್ಮ ಭ್ರಮೆಗೆ ಇನ್ನೊಂದು 
ಕಾರಣ. ಕವಿರಾಜ ಮಾರ್ಗದ ಎರಡನೆಯ ಆವೃತ್ತಿಯಲ್ಲಿನ ಅರ್ಥಾಲಂಕಾರ 
ಕ್ರಮಸಂಖ್ಯೆಗಳು ನಾವಿಲ್ಲಿ ದಾರಿತಪ್ಪಲು ಮತ್ತೊಂದು ಕಾರಣ. ಮಾರ್ಗಕಾರನು | 
ನಿರೂಪಿಸಿದ್ದು ತನ್ನ ಪ್ರತಿಜ್ಞೆಗನುಸಾರವಾಗಿ ೩೪ ಅರ್ಥಾಲಂಕಾರಗಳನ್ನು ಮಾತ್ರ. 

ಭಾವಿಕವು ಸ್‌ ಅರ್ಥಾಲಂಕಾರವೆಂದುಕೊಂಡು ಅದನ್ನು ೩೫ನೆಯದೆಂದು 
ಲೆಕ್ಕ ಕೂಡ ಹಾಕಿದ್ದುಆಕಸ್ಮಿಕವೇ ಹೊರತು ಪ್ರಾಮಾಣಿಕವಲ್ಲ. ಅನೌಚಿತ್ಯಭೂಯಿಷ್ಯವಾದ. 
ಜ್ರ ಧ್ವನ್ಯಲಂಕಾರವು ಮಾರ್ಗಕಾರನು ಹೇಳಿದ್ದೆಂದರೆ ಅದು ಆರೋಪವೇ. 
ಹೊರತು ವಸ್ತುಸ್ಥಿತಿಯಲ್ಲ. 'ದ್ವನಿ'ಯ ಪ್ರಾಥಮಿಕ ಲಕ್ಷಣವನ್ನು, ಮಾರ್ಗಕಾರನ 
'ಧನಿಯೆಂಬುದಕಂಕಾರಂ' ಎ೦ಬ ಪದ್ಯವನೂ  ಒಟ್ಟೊಟ್ಟಿಗಿಟ್ಟುಕೊಂಡು ಪರಿಶೀಲಿಸಿದಾಗ 
ಮಾರ್ಗಕಾರನ ಆಶಯವು ವ್ಯಕ್ತ ಶಷಾಸದಿಂದಳ ಧ್ವನ್ಯಾಲೋಕಕ್ಕೆ ಮುಂಚೆ ಅಲಂಕಾರಿಕ. 
ಜಗತ್ತಿನಲ್ಲಿ 'ಧ್ಹನಿ'ಯ ವ್ಯವಹಾರವು ಮೌಖಿಕ ಪರಂಪರೆಯ ರೂಪದಲ್ಲಿ ಆರಂಭವಾಗಿ 
ದೀರ್ಫ್ಥಕಾಲ ಸಂದುಹೋಗಿತ್ತೆಂಬುದಕ್ಕೆ ಮಾರ್ಗಕಾರನ ಈ ದ್ವನಿ ನಿರಾಕರಣೆಯು 
ಪ್ರಮಾಣವೆನ್ನಲಡ್ಡಿಯಿಲ್ಲ. 'ಧ್ವನಿಯೆಂಬುದಳಂಕಾರಂ' ಎ೦ಬ ಪದ್ಯವು ಮಾರ್ಗಕಾರನದಿರಲಿ: 
ಅಥವ ಪಕ್ಷಿಪ್ರವಿರಲಿ. ಅದರ ಅರ್ಥ ಮಾತ್ರ ಧ್ವನಿನಿರಾಕರಣೆಯೇ ಹೊರತು 
ಧ್ರನ್ಯಲಂಕಾರವಲ್ಲ. ಭಾಮಹನ ಸ್ಫೋಟನಿರಾಕರಣೆಯನ್ನು ಗಮನಿಸಿದಾಗ ಅದೊಂದು 
ಧ್ವನಿನಿರಾಕರಣೆಯ ಪೀಠಿಕೆಯೇನೊ ಎನಿಸುತ್ತದೆ. ಯದ್ಯಪಿ ಸ್ಫೋಟನಿರಾಕರಣೆಯು 
ಭಾಮಹನಿಗಿಂತ ಹಿಂದಿನಿಂದಲೂ ಇದ್ದು ದಾದರೂ ಕಕ್ಕ ಶಾಸ್ತ್ರ ಗ್ರಂಥದಲ್ಲಿನ ಈ. 
ನಿರಾಕರಣೆಯು ಪರ್ಯಾಯವಾಗಿ ಧ್ವನಿಯನ್ನು ಕುರಿತದ್ದು ಇರಬಹುದು. 
ಭಾಮಹನ ಕಾಲದಲ್ಲಿನ್ನೂ ಧ್ವನಿಯ ದನಿ ಕೇಳಿಬರಲಾರಂಭವಾಗಿರಲಿಲ್ಲವೆಂಬುದಕ್ಕೆ 
ಪ್ರಮಾಣವೇನಾದರೂ ಇದೆಯೇ? 


೨೩೬ | ಲೋಚನ ದೀಪ್ತಿ 


ಭಾಮಹ ದಂಡಿಗಳು ದ್ವನಿಯನ್ನು ಹೆಸರಿಸದಿದ್ದ ಮಾತ್ರಕ್ಕೆ ಅದನ್ನವರು ಕೇಳಿಯೇ 
ಇರಲಿಲ್ಲನ್ನಲಾಗದು. 'ಬೇರೆಯವರು ಏನು ಬೇಕಾದರೂ ಹೇಳಿಕೊಳ್ಳಲಿ. ನಮ್ಮ ಅಲಂಕಾರ 
ಪ್ರಸ್ಥಾನಕ್ಕೆ ಇಷ್ಟು ಸಾಕು' ಎಂಬ ಅಹ೦ಭಾವದಿ೦ದ ಅವರು ಧ್ವನಿಯನ್ನು ಹೆಸರಿಸದಿರುವ 
ಸಂಭವವಿದೆ. "ಮಾತಿನ ಮೋಡಿಯ ಪರಿ'ಗಳೆಲ್ಲವೂ ನಮ್ಮ ಅಲಂಕಾರಗಳ ಪೈಕಿ 
ಯಾವುದೋ ಒಂದಾಗಿರುವುದರಿಂದ ಅದಕ್ಕೆ "ಧ್ವನಿ'ಎಂಬ ಇನ್ನೊಂದು ಹೆಸರೊಂದೇಕೆ? 
ಲಕ್ಷಣ, ಇಲ್ಲವೇ ಗೌಣೀ ಎಂಬ "ಶಬ್ದವೃತ್ತಿ'ಯಿಂದಲೇ ಕಾವ್ಯದ ವ್ಯವಹಾರಗಳಲ್ಲವೂ 
ನಿರ್ವಾಹವಾಗುತ್ತಿರುವಾಗ ಶಾಸ್ತ್ರಕಾರರು ಜಾತ್‌ ಇರುವ ಹೊಸದಾದ 
"ವ್ಯ೦ಜನಾವೃತ್ತಿ'ಯಿ೦ದ ಸಾಧಿಸುವುದೇನಿದೆ? ಎಂಬುದು ಅಲಂಕಾರ ಪ್ರಸ್ಥಾನದವರ 
ವಾದ. ಮಾರ್ಗಕಾರನ ಈ ದ್ವನಿ ನಿರಾಕರಣೆಯಲ್ಲಿ ಧ್ವನಿಲಕ್ಷಣಕಾರಿಕೆಯಲ್ಲಿನ "ಶಬ್ದ 
'ಅರ್ಥ' ಪದಗಳನ್ನು ಗುರಿಯಾಗಿಟ್ಟುಕೊ೦ಡೇ "ಶಬ್ದದಿ೦ದಂ ಧ್ವನಿಯಿಸುಗುಂ ಅರ್ಥದೆ 
ದೂಷ್ಮಂ' ಎಂಬ ಮಾತು ಬಂದಿದೆ. "ಕಮಲದೊಳನಿಮಿಷಯುಗಂ' ಎಂಬ ಲಕ್ಷ್ಯವು 
ಧ್ವನಿ ನಿರಾಕರಣೆಗೆ ಅಲಂಕಾರಾಂತರ್ಭಾವಕ್ಕೆ ಉದಾಹೃತವಾದುದೇ ಹೊರತು 
ಧ್ವನ್ಯಲ೦ಕಾರಕ್ಕೆ ಉದಾಹರಣೆಯಲ್ಲ. 'ಧ್ವನಿ'ಯ ಪ್ರಾಥಮಿಕ ಲಕ್ಷಣವು (ಯರ್ತ್ರಾಥಃ 
ಶಬ್ಬೋವಾ..) "ಕಮಲ ದೊಳನಿಮಿಷಯುಗಂ' ಎ೦ಬ ಲಕ್ಷ್ಯದಲ್ಲಿ ಮೇಲುನೋಟ 
ಸಮನ್ವಯವಾಗುವುದರಿಂದ, ವಾಚ್ಯಾತಿರಿಕ್ತವಾದ Sarr ತೋರುವ ಸ್ಥಳದಲ್ಲಿ 
ಧ್ವನಿವಾದಿಗಳು 'ಧ್ಹನಿ'ಯನ್ನು ಒಪ್ಪುತ್ತಾರಾದೀತೆ೦ಬುದು ಮಾರ್ಗಕಾರನ ಆಶಯವಿತ್ತೆಂದು 
ಅವನ ಈ ದ್ವನಿಕಂದದಿ೦ದ ನಾವು ಊಹಿಸಬಹುದು. "“ಕಮಲ' ಮತ್ತು "ಅನಿಮಿಷ' 
ಪದಗಳಲ್ಲಿ ತಮ್ಮ “ತಾವರೆ'. 'ಮೀನು' ಎಂಬ ತ 
ಅಪ್ರಧಾನವಾಗಿರಿಸಿಕೊ೦ಡು "ಮುಖ' ಹಾಗೂ 'ಕಣ್ಣುಗಳು' ಎಂಬ ಅರ್ಥಗಳನ್ನು 
ಪ್ರಧಾನವಾಗಿ ಬೋಧಿಸುತ್ತವೆ. ಇಲ್ಲಿನ 'ಕಮಲ' ಹಾಗೂ 'ಅನಿಮಿಷ' ಶಬ್ದ 
ಸಾಧ್ಯ ವಸಾನಲಕ್ಷಣೆಯಿ೦ದಲೇ 'ಮುಖ' ಹಾಗೂ "ಕಣ್ಣುಗಳು" ಎ೦ಬವನ್ನು 
ಹೊಳೆಯಿಸುತ್ತವೆಯೇ ಹೊರತು ಅವುಗಳ ವಾಚ್ಯಾರ್ಥಗಳು 'ತಾವರೆ' 'ಮೀನು' ಗಳಲ್ಲಿ 
'ವ್ಯಂಜನ' ಯೆಂಬ ವ್ಯಾಪಾರವೊಂದನ್ನು ಒಪ್ಪಿ, ಆ ವ್ಯಾಪಾರದಿಂದ "ಮುಖ' `ಕಣ್ಣುಗಳು' 
ಎಂಬೀ ಅರ್ಥಗಳು ಹೊಳೆಯುತ್ತವೆನ್ನುವುದು ಸರಿಯಲ್ಲ. `ಈ ಲಕ್ಷ್ಯದಲ್ಲಿ 
ಅತಿಶಯೋಕ್ತ್ಯ,ಲಂಕಾರವನ್ನು ನೆನಪು ಮಾಡಿಕೊಳ್ಳಬಹುದು' ಎಂಬುದಿಲ್ಲಿ ಮಾರ್ಗಕಾರನ 
ವಿವಕ್ಷೆ. Fi ಕಾವ್ಯವಿಶೇಷಃ ಸ ಧ್ವನಿರೀತಿ' ಎ೦ಬ ಧ್ವನಿಲಕ್ಷಣ ಘಟಕವಾದ ಧ್ವನಿಪದವನ್ನು 
ನೆನೆದೇ ಮಾರ್ಗಕಾರನು 'ಧ್ವನಿಯೆಂಬುದಳಂಕಾರ೦' ಎಂದಿದ್ದಾನೆ. ಅಂತಹ 

ಕಾವ್ಯವಿಶೇಷಗಳು ಅಲಂಕಾರಗಳಿಗಿಂತ ಭಿನ್ನವೆಂಬುದು ಮಾರ್ಗಕಾರನ ನಿಲುವು. 


ಆ 


ಲೋಚನ ದೀಪ್ತಿ | ೨೩೭ 


ಧ್ವನಿವಾದಿಗಳು ಶಬ್ದಸಹಕೃತವಾದ ಅರ್ಥದಲ್ಲಿ ವ್ಯಂಜನೆಯನ್ನೊಪ್ಪುತ್ತಾರೆಯೇ 
ಹೊರತು ಕೇವಲ ಅರ್ಥದಲ್ಲಲ್ಲ ಯಿ “ಅರ್ಥದೆ ದೂಷ್ಯಂ' ಎಂಬ ಮಾತಿನಿಂದ 
ಮಾರ್ಗಕಾರನು ವ್ಯಂಜನೆಯನ್ನು ದೂಷಿಸುತ್ತಿದ್ದಾನೆನ್ನುವುದು ಹೇಗೆ? ಎಂಬ ಶಂಕೆ 
ಸಹಜ. “ಯತ್ರಾರ್ಥಃ ಶಬ್ಬೋ ವಾ.” ಎಂದು ಧ್ವನಿಲಕ್ಷಣದಲ್ಲಿ ಶಬ್ದ ಹಾಗೂ ಅರ್ಥಗಳು 
ಏಕವಚನದಲ್ಲಿ ಹಾಗೂ ಬಿಡಿಬಿಡಿಯಾಗಿ ಉಪಾತ್ತವಾದುದರಿಂದ ಕೇವಲ ಅರ್ಥವು 
ವ್ಯಂಜಕವೆಂದು ದ್ವನಿವಾದಿಗಳು ಹೇಳುತ್ತಾರೇನೊ! ಎಂಬ ಅನಿಸಿಕೆಗೆ ಅವಕಾಶವಿದೆ. 
ಹೆಚ್ಚಿನ ವಿಷಯಗಳು ವ್ಯಾಖ್ಯಾಗಮ್ಮವಾದುದರಿಂದ ಮಾರ್ಗಕಾರನೂ ಸಹ ಹಾಗೆಯೇ ' 
ಭಾವಿಸಿದಂತಿದೆ. 'ಉಪಸರ್ಜನೀಕೃತಸ್ಥಾರ್ಥೌ ವ್ಯಂಕ್ತಃ ಎಂಬಲ್ಲಿನ ದ್ವಿವಚನ : 
ಪ್ರಯೋಜನವನ್ನು ವಿವರಿಸುವ ಮಾತುಗಳನ್ನಂತೂ ಮಾರ್ಗಕಾರನು ಕೇಳಿಲ್ಲ. 
ಧ್ವನಿಲಕ್ಷಣಕಾರಿಕೆಯನ್ನು ಮಾತ್ರ ನೋಡಿದ್ದ ಮಾರ್ಗಕಾರನು ಪ್ರಥಮೋಪಾ ಪಾತ್ರವಾದ ' 
"ಶಬ್ದ' “ಅರ್ಥ' ಪದಗಳ ಏಕವಚನವನ್ನನುಸರಿಸಿ "ಅರ್ಥದೆ ಧ್ವನಿಯಿಸುಗುಮೆನೆ ದೂಷ್ಠಂ' ' | 
ಎಂದಿದ್ದಾನೆ. ಇಲ್ಲಿ ಇನ್ನೊಂದು ಶಂಕೆ: ಮಾರ್ಗಕಾರನು ಧ್ವನಿಯನ್ನು ನಿರಾಕರಿಸುತ್ತಿದ್ದರೆ 
ಲಕ ಕ್ಷ್ಯವೊ೦ದನ್ನು ಉದಾಹರಿಸಿದ್ದೇಕೆ? ಎಂದು, ಪ್ರಾಯಃ ಅ೦ತರ್ಭಾವವಾದಿಗಳೆಲ್ಲರೂ ' 
ಲಕ್ಷ್ಯಗಳನ್ನು ER ea ಧ್ವನಿಯನ್ನು ನಿರಾಕರಿಸಿದ್ದು ಕಂಡುಬರುತ್ತದೆ. ' 
Toh ಅನಂತರದ ಕಾಶ್ಮೀರದ ತಾರ್ಕಿಕನಾದ ಜಯಂ೦ತಭಟ್ಟನು ಸಹ. 
'ಭ್ರಮ ಧಾರ್ಮಿಕ ವಿಶ್ರಬ್ಬ೦', 'ಮಾಸ್ಕಪಾಂಥಗೃ ಹಂ ವಿಶ' ಎಂಬೀ ಎರಡು 
ಉದಾಹರಣೆಗಳನ್ನು ಎತ್ತಿ ಧ್ವನಿಯನ್ನು ನಿರಾಕರಿಸಿದ್ದು ಕಂಡುಬರುತ್ತದೆ. ಕಾವ್ಯಾದರ್ಶದ 
ವ್ಯಾಖ್ಯಾನಕಾರರಲ್ಲೊಬ್ಬನಾ ದ ರತ್ನಶ್ರಿ ಜ್ಞಾನನು ದಂಡಿಯ ಸಮಾಸೋಕ್ತಿಯನ್ನು 
ವ್ಯಾಬ್ಯಾನಿಸುತ್ತಾ "ಇದನ್ನೇ ಇತರರು ಧ್ವನಿಯಿಂದು ಕರೆಯುತ್ತಾರೆ. ಹೇಗೆಂದರೆ "ಯತ್ರಾರ್ಥಃ ' 
ಶಬ್ದೋ ವಾ..' ಎನ್ನುತ್ತಾನೆ. ಪ್ರತೀಹಾರೇ೦ದು ರಾಜನ೦ತೂ ಅದೆಷ್ಟೋ ಲಕ್ಷಗಳನ್ನು 
ಉದಹರಿಸುತ್ತಾನೆಂಬುದನ್ನು ಇಲ್ಲಿ ನೆನೆಯಬಹುದು. 

ಧ್ವನ್ಯಾಲೋಕಕ್ಕಿ೦ತ ಹಿಂದೆಯೇ ಆಲಂಕಾರಿಕ ಜಗತ್ತಿನಲ್ಲಿ ಧ್ವನಿಯ ವ್ಯವಹಾರವು. 
ಮೌಖಿಕ ಪರಂಪರೆಯ ರೂಪದಲ್ಲಿತ್ತೆಂದಾಗ ಧ್ವನಿ ವಿರೋಧವು ಮೌಖಿಕ ರೂಪ ದಲ್ಲಿ 
ಆಗಲೇ ಅಸ್ತಿತ್ವಕ್ಕೆ ಬಂದುದು ಸಂಭವ. ಭಾಕ್ಷವಾದವಂತು ಅವಿಚ್ಛಿನ್ನ ಪರಂಪರೆಯ 
ರೂಪದಲ್ಲಿ ಇತ್ತೆಂಬುದು ಕೆಲವರ ಅಭಿಪ್ರಾಯ. ಉದ್ಭಟ ora 
ಭಾಕ್ತಿವಾದಿಗಳೆ೦ದು ಅಭಿನವಗುಪ ಪ್ತರೇ ಹೇಳುತ್ತಾರೆ. ಟತರಡಿವರನನನರ ಸಹ "ಧನಿ" 
ಶಬ್ದವನ್ನು ಉಲ್ಲೇಖಿಸದಿದ್ದರೂ "ಗುಣವೃತ್ತಿ'ಯಿಂದ ಕಾವ್ಯವ್ಯವಹಾರವನ್ನು 
ನಿರ್ವಹಿಸುತ್ತಿದ್ದವರೂ ಕೂಡ ದ್ವನಿಮಾರ್ಗವನ್ನು ಮುಟ್ಟಿದಂತೆಯೇ ಆಗಿದೆ ಎನ್ನುತ್ತಾನೆ. 
ಭಾಮಹ ದಂಡಿ ಅವರೂ ಕೂಡ ಧ್ವನಿಯ ಸಮಾನ್ಯ ಪರಿಚಯವುಳ್ಳವರೇ ಆಗಿದ್ದರೆಂದೂ 


೨೩೮ | ಲೋಚನ ದೀಪ್ತಿ 


ಕೆಲವರು ಅಭಿಪ್ರಾಯಪಡುತ್ತಾರೆ. ಪ್ರತೀತಿ, ಗಮ್ಮಮಾನ ಅರ್ಥ, ಸುವ್ಯಂಜಿತ, ವ್ಯಕ್ತ 
ಇವೇ ಮೊದಲಾದ ಶಬ್ದ ಪ್ರಯೋಗಗಳನ್ನು ಅವರ ಕೆಲವು ಅಲಂಕಾರ ಲಕ್ಷಣಗಳಲ್ಲಿ 
ಕಾಣಬಹುದು. ಧ್ವನಿಯ ಪೂರ್ವಪಕ್ಷಗಳ ಪೈಕಿ ಅಲಂಕಾರಾಂತರ್ಭಾವವಾದ ಹಾಗೂ 
ಭಾಕ್ತವಾದಗಳು ಸೈದ್ಧಾಂತಿಕವಾಗಿ ಒ೦ದೇ ಆಗುತ್ತವೆ. ಭಾಮಹನು ವ್ಯಂಜನಾವೃತ್ತಿಯನ್ನು 
ವಿರೋಧಿಸುತ್ತಾನೆಂಬುದನ್ನು ಅವನ ಸ್ಫೋಟನಿರಾಕರಣೆಯಿ೦ದಲೇ ಉಹಿಸಬಹುದು. 
ಒಟ್ಟಿನಲ್ಲಿ ಭಾಮಹ ದಂಡಿಗಳು ಧ್ವನಿಯನ್ನು ಹೆಸರಿಸದಿದ್ದ ಮಾತ್ರಕ್ಕೆ ಆಗಿನ್ನೂ ಧ್ವನಿಯ 
ವ್ಯವಹಾರಕ್ಕೆ ಆರ೦ಭವಾಗಿರಲಿಲ್ಲವೆನ್ನಲು ಪ್ರಮಾಣ ಸಾಲದು. ಕನ್ನಡದ ಇಮ್ಮಡಿ 
ನಾಗವರ್ಮನು ದ್ವನಿಯನ್ನು ಹೆಸರಿಸದಿದ್ದ ಮಾತ್ರಕ್ಕೆ ಆಗಿನ್ನೂ ಧ್ವನಿಯ ವ್ಯವಹಾರವೇ 
ಆರ೦ಭವಾಗಿರಲಿಲ್ಲವೆನ್ನಲು ಪ್ರಮಾಣ ಸಾಲದು. ಕನ್ನಡದ ಇಮ್ಮಡಿ ನಾಗವರ್ಮನು 
ಧ್ವನಿಯನ್ನು ಹೆಸರಿಸಿಲ್ಲವೆಂದು ಅವನ ಕಾಲದಲ್ಲಿ ಕರ್ನಾಟಕದವರೆಗೆ ಧ್ವನಿಯ ದನಿ 
ಕೇಳಿಬ೦ದಿರಲಿಲ್ಲವೆನ್ನಬಹುದೇ? 

ಆನಂದವರ್ಧನನ 'ಪರಂಪರಯಾ ಯಃ ಸಮಾಮ್ನಾತಪೂರ್ವಃ' ಎಂಬ ಮಾತನ್ನು 
ವ್ಯಾಖ್ಯಾನಿಸುತ್ತಾ ಲೋಚನಕಾರರು 'ಅವಿಚ್ಛೆನ್ನೇನ ಪ್ರವಾಹೇಣ ತೈರೇತದುಕ್ತಂ ವಿನಾಪಿ 
ಎಶಿಷ್ಟಪುಸ್ತಕೇಷು ವಿನಿವೇಶಾತ್‌' ಎನ್ನುತ್ತಾರೆ. ಪರಂಪರೆ, ಅವಿಚ್ಛಿನ್ನ ಪ್ರವಾಹವೆಂಬೀ 
ಮಾತುಗಳಿಗೆ "ತಲೆಮಾರುಗಳಿಂದ' ಎಂಬಂತಹ ಅರ್ಥವೂ ತೋರುತ್ತದೆ. ಧ್ರನ್ಯಾಲೋಕಕ್ಕೆ 
ಹಿ೦ದೆ ಎಲ್ಲೋ "ಹತ್ತಾರು ವರ್ಷಗಳಿಂದ' ಎಂಬಂತಹ ಅರ್ಥ ಇಲ್ಲಿ ಸಮಂಜಸವೆನಿಸದು. 
ಧ್ವನ್ಯಾಲೋಕಕ್ಕಿಂತ ಹಿ೦ದೆ ಧ್ವನಿಯ ವ್ಯವಹಾರವು ಕಾಶ್ಮೀರದ ಪಂಡಿತರಲ್ಲಿ ಮಾತ್ರ ಕೇಳಿ 
ಬರುತ್ತಿತ್ತೇ ಹೊರತು ಭಾರತದ ಇನ್ನಾವ ಭಾಗದಲ್ಲೂ ಕೇಳಿಬರುತ್ತಿರಲಿಲ್ಲ 
ವೆಂಬುದಕ್ಕೇನಾದರೂ ಪ್ರಮಾಣವಿದೆಯೇ? ದ್ವನ್ಯಾಲೋಕಕ್ಕಿಂತ ಹಿಂದೆ 'ದಧ್ಹನಿ'ಯು 
ಗ್ರಂಥಗಳಲ್ಲೆಲ್ಲೂ ಉಲ್ಲೇಖಿತವಾಗಿರಲಿಲ್ಲೆಂಬ ಆಭಿನವಗುಪ್ತರ ಮಾತಿನಿಂದ ಕಾಶ್ಮೀರೇತರ 
ಭಾಗಗಳಲ್ಲಿ ಧ್ವನಿಯ ಸುಳಿವೇ ಇರಲಿಲ್ಲವೆಂದು ಅರ್ಥವಾಗುವುದಿಲ್ಲ. ಮಾರ್ಗಕಾರನ 
ಧ್ವನಿ ನಿರಾಕರಣೆಯು ಒಂದು ವೇಳೆ ಸಂಸ್ಕೃತದಲ್ಲಿ ಬಂದದ್ದಾದರೆ ಆಗ ಅದು 
ಅಭಿನವಗುಪ್ಪರ ಕಿವಿಗೂ ಬೀಳುವ ಸಂಭವವಿತ್ತು ಅಥವಾ ಕಿವಿಗೆ ಬಿದ್ದಿದ್ದರೂ ಇದು 
ಧ್ವನಿ ನಿರಾಕರಣೆಯಾದುದರಿಂದ ಉಲ್ಲೇಖಿಸುತ್ತಿದ್ದರೋ ಇಲ್ಲವೋ ಹೇಳಲಾಗದು. 
ಯಾಕೆಂದರೆ, ಲೋಚನದ ಸಮಯಕ್ಕಾಗಲೇ ಧ್ದನಿ ನಿರಾಕರಣೆಗಳು ಗಂಥಸ್ಥವಾಗಿದ್ದರೂ, 
ಪ್ರಾಸಂಗಿಕವಾಗಿಯೂ ಕೂಡ ಲೋಚನದಲ್ಲಿ ಅವುಗಳನ್ನು ಉಲ್ಲೇಖಿಸುವ ಗೋಜಿಗೆ 
ಹೋಗಿಲ್ಲ. ಒಟ್ಟಿನಲ್ಲಿ ಅನುಲ್ಲೇಖವು ಅಜ್ಜಾನಕ್ಕೆ ಗಮಕವಲ್ಲವೆಂಬುದಿಲ್ಲಿ ಪ್ರಕೃತ. 


ಧ್ವನಿಯ ಬಗೆಗೆ ತನಗೆ ದೊರೆತ ವಿಷಯಗಳನ್ನು ಸಂಗಹಿಸಿಯೇ-ಅಂದರೆ 
ಶಕ್ಕವಾದ ಪೂರ್ವಸಿದ್ಧತೆಯಿ೦ದಲೇ-ದ್ದನಿ ನಿರಾಕರಣೆಗೆ ಕೈಹಾಕಿದ್ದಾನೆಯೇ ಹೊರತು 


ಲೋಚನ ದೀಪ್ತಿ | ೨೩೯ 


ಆಕಸ್ಮಿಕವಾಗಿಯಲ್ಲ. ಯಾವುದೇ ಹಿನ್ನೆಲೆ, ಮುನ್ನೆಲೆ ಹಾಗೂ ಔಚಿತ್ಯವು ಇಲ್ಲದ 
ಧ್ವನ್ಯಲಂಕಾರದ ಅನ್ವೇಷಣೆಯು ಪ್ರಾಮಾದಿಕವೇ ಸರಿ. ಮಾರ್ಗಕಾರನ ದ್ವನಿ 
ನಿರಾಕರಣೆಯಲ್ಲಿ ಬ 'ಅರ್ಥದೆ ದೂಷ್ಯಂ' ಎಂಬುದಕ್ಕೆ ಹಾಸ್ಯ 
ವ್ಯಾಖ್ಯಾನವು ಬಾರತೀಯ ಕಾವ್ಯಮೀಮಾಂಸೆಯ ಇತಿಹಾಸದಲ್ಲೇ ಹೊಸದು 
“ಕಮಲದೊಳನಿಮಿಷಯುಗಂ' ಆನ ಕಾವ್ಯದ ವಾಚ್ಕಾ )ಿರ್ಥವು ಮೊ 
ಅದು ದೂಷ್ಯವೆಂದಾಗಲಿ, ಇಪ್ಪತ್ತನೆ ಶತಮಾನಕ್ಕೆ ಹಿಂದಿನ ಅಲಂಕಾರಿಕ ಕಾವ್ಯಗಳಲ್ಲಿನ 
“ಕಮಲ' “ಅನಿಮಿಷ' ಮುಂತಾದ ಶಬ್ದಗಳ ಉದ್ದಿಷ್ಟವಾದ “ಮುಖ' 'ಕಣ್ಣುಗಳು' Wr 
ಅರ್ಥಗಳಿಗೆ ವಾಚಕಗಳಲ್ಲವೆಂಬುದಿಷ್ಟು ಆಲಂಕಾರಿಕ ಸಮಯ. ವಾಚಕವಲ್ಲವೆಂದ 

ಾತ್ರಕ್ಕೆ ಕಾವ್ಯವೇ ದೂಷ ಷ್ಯವೆಂದರ್ಥವಲ್ಲ. ಇಂತಹ ಸ್ಥಳಗಳಲ್ಲಿ ಲಕ್ಷಣಾವೃ ತ್ತಿಯಿಂದ 
ಕೆ ಎಲ್ಲ ಪ್ರಸ್ಥಾನದವರಿಗೂ ಸಮ್ಮತವಾದ "ವಿಚಾರ. 
"ಕಮಲದೊಳನಿಮಿಷಯುಗ೦' ಎಂಬಂತಹ ಸ್ಥಳಗಳಲ್ಲಿ “ಮುಖದಲ್ಲಿ ನೇತ್ರಗಳು' 
ಎಂಬಂತಹ ಅರ್ಥಪ್ರತೀತಿಗಾಗಿ ಮಾರ್ಗಕಾರನು ಹಾಗಿರಲಿ, ಆನಂದವರ್ಧನನೂ 
ಕೂಡ "ದ್ದನಿಯೆಂಬ ವ್ಯಾಪಾರಾಂತರ'ವನ್ನು ಅಂಗೀಕರಿಸುವುದಿಲ್ಲ. ವಾಚ್ಯವಾದ 
ಅಲಂಕಾರದಿಂದ ವಸ್ತು, ಅಲಂಕಾರ, ಇಲ್ಲವೆ ರಸಾದಿಗಳು ಪ್ರತೀತವಾಗುವ ಸ್ಥಳದ 
ಮಾತು ಬೇರೆ. 

"ಕಮಲದೊಳನಿಮಿಷಯುಗಂ' ಎಂಬಲ್ಲಿ “ನೇಯ' ಅಥವಾ "ವ ೈರ್ಥದೋಷ'ಗಳ 
ಶಂಕೆಗೆ ಅವಕಾಶವಿಲ್ಲ. ಪ್ರಯುಕವಾಗಿರುವ ಪದಗಳಿಂದ ನಿರಾಕಾಂಕ್ಷವಾದ ಶಾಬ್ದ ಬೋಧ 
ನಿರ್ವಾಹವಾಗದೇ ಇದ್ದಾಗ 'ಉಚಿತ' ಪದವೊಂದನ್ನು ಅಧ್ಯಾಹಾರ ' ಮಾಡಿಕೊಳ್ಳಬೇಕಾಗಿ 
ಬಂದರೆ ಅಂತಹ ಸ್ಥಳದಲ್ಲಿ " ನೇಯ'ದ ದೋಷವನ್ನು ಹೇಳುತ್ತಾರೆ. yo 
ನಿಮಿಷಯುಗಂ' ಎಂಬಲ್ಲಿ ಯಾವ ಅಧ್ಯಾಹಾರವೂ ಇಲ್ಲದೇ ಸಹೃದಯರಿಗೆ 
ನಿರಾಕಾಂಕ್ಷಶಾಬ್ದ ಬೋಧವುಂಟಾಗುತ್ತಿದೆಯಾದ್ದರಿಂದ ಇದು “ನೇಯ'ಕ್ಕೆ ಲಕ್ಷ್ಯವಲ್ಲ. 
'ವ್ಯರ್ಥದೋಷ' ಸ್ಥಳದಲ್ಲಿ ಒಂದಕ್ಕೊಂದು ಸಂಬಂಧಿಸಿದಂತೆ ಎರಡು ವಾಕ್ಯಗಳಿದ್ದು, 
ಅವುಗಳ ಅರ್ಥದಲ್ಲಿ ಪೂರ್ವಾಪರ ವಿರೊಧ ಕಂಡುಬರುವಂತಿದ್ದರೆ ಅದು "ವ್ಯರ್ಥ" 
ವೆನಿಸುತ್ತದೆ. ಇಲ್ಲಿರುವದು ಒಂದೇ ವಾಕ್ಯವಾದುದರಿಂದ 'ವ್ಯರ್ಥ"ಕ್ಕೂ ಇದು ಲಕ್ಷ ವಲ್ಲ. 
ವಿರೋಧ ವ್ಯಂಜಕಪದವಿಲ್ಲದ್ದರಿಂದ “ವಿರೋಧಾಭಾಸ'ದ ಶಂಕೆಯೂ ಹೊಂದುವುದಿಲ್ಲ. 
'ಚೋದ್ಯಂ' ಎ೦ಬುದುಮುಖ್ಯವಾಗಿ ಆಶ್ಚರ್ಯಸೂಚಕವೇ ಹೊರತು ವಿರೋಧ 
ಸೂಚಕವಲ್ಲ. 'ಶಬ್ದಶಕ್ತಿಮೂಲದ್ದನಿ' ಶಂಕೆಗಿಲ್ಲಿ ಅವಕಾಶವಿಲ್ಲ. ಶ್ಲೇಷಾರ್ಥಕಶಬ್ದ 
ಪ್ರಯೋಗವಿದ್ದಲ್ಲಿ ಮಾತ್ರ "ಶಬ್ದಶಕ್ತಿ ಮೂಲ ದ್ದನಿ'ಗೆ ಅವಕಾಶವೆಂದು ಹೇಳುತ್ತಾರೆ. 
ಕಮಲ ಶಬ್ದಕ್ಕೆ "'ಮುಖ'ವೆಂಬರ್ಥವು ಶ್ಲೇಷಯಿಂದ ಲಭ್ಯವಾದುದಲ್ಲ. 'ಅನಿಮಿಷ' ಶಬ್ದದ 


೨೪೦ | ಲೋಚನ ದೀಪ್ತಿ 


ಎರಡು ಅರ್ಥಗಳ ಪೈಕಿ 'ದೇವತೆ' ಎಂಬರ್ಥವು ಪ್ರಕೃತಕ್ಕೆ ಅನ್ವಯಿಸುವುದೇ 
ಇಲ್ಲ. 'ಅನಿಮಿಷ' ಎಂಬದು ಒಂದು ನಾನಾರ್ಥಕ ಶಬ್ದ, "ಸುರಮತ್ತ್ಯೌ ಅನಿಮಿಷ್‌ೌ' 
ಎಂದು ಕೋಶ. ಶಬ್ದಗಳ ಸನ್ನಿವೇಶ ವಿಶೇಷದಿಂದುಂಟಾಗುವ ನಾನಾರ್ಥಕ ಪ್ರತೀತಿಯ 
ಸ್ಥಳದಲ್ಲಿ 'ಶ್ಲೇಷ'ವೆನ್ನುತ್ತಾರೆ. 'ಕಮಲದೊಳನಿಮಿಷಯುಗಂ' ಎಂಬಲ್ಲಿಈ ಬಗೆಯ 
ವಿಶೇಷವೇನಿಲ್ಲದ್ದರಿಂದ ಇಲ್ಲಿ 'ಶ್ಲೇಷಶಂಕೆ' ಯುಕ್ತವಲ್ಲ. ಕಾರಣ, ಧ್ವನ್ಯಲಂಕಾರದ 
ಬೆ೦ಬಲವಾಗಿ ತಲೆದೋರಿದ ವಿಕಲ್ಪಗಳು ಮಾರ್ಗಕಾರನ ಈ ಪದ್ಯಕ್ಕೆ 
ಅನ್ವಯಿಸುವುದಿಲ್ಲವೆ೦ಬುದು ಖಚಿತ.” 


ಭಾರತೀಯ ಕಾವ್ಯಮೀಮಾಂಸೆಯ ಇತಿಹಾಸದಲ್ಲಿ ಕವಿರಾಜಮಾರ್ಗಕಾರನ ಹೆಸರು 
ಧ್ವನಿವಿರೋಧಿಗಳ ಸಾಲಿನಲ್ಲಿ ಮೊದಲು ಬರಬೇಕು. ಕನ್ನಡೇತರ ಭಾಷಾ ವಿದ್ವಾಂಸರು 
ಮಾರ್ಗಕಾರನ ಈ ಧ್ವನಿನಿರಾಕರಣೆಯನ್ನು ಇನ್ನೂ ಅಷ್ಟಾಗಿ ಗಮನಿಸಿಲ್ಲ. ಶ್ರೀವಿಜಯನ 
ಧ್ವನಿನಿರಾಕರಣೆಗೆ ಹಿನ್ನೆಲೆಗಳು ಎರಡು: ಭಾಮಹನ ಸ್ಫೋಟ ನಿರಾಕರಣೆ ಒಂದು, 
ವಾಕ್ಕಪದೀಯದ “ನ ಸೋಸಸ್ತಿ ಪ್ರತ್ಯಯೋಲೋಕೇ..' ಎಂಬ ವಾಕ್ಯ. ಇನ್ನೊಂದು. 
ಮೀಮಾಂಸಕರ ಹಾಗೂ ತಾರ್ಕಿಕರ ಶಾಬ್ಬಬೋಧಪ್ರಕ್ರಿಯೆಗಳೂ ಸಹ ಅವನಿಗಿಲ್ಲ 
ಪ್ರೇರಣೆಯನ್ನೊದಗಿಸಿರಬಹುದು. 


ಧ್ವನಿಯು ಅಲಂಕಾರಗಳಲ್ಲೇ ಅಂತರ್ಗತವೆಂಬ ಮಾರ್ಗಕಾರನ ಅಭಿಪ್ರಾಯವು 
ರತ್ನಶ್ರೀಜ್ಞಾನನಲ್ಲೂ ಕಂಡಬರುತ್ತದೆ. ರತ್ನಶ್ರೀಜ್ಜಾನನು ರಾಷ್ಟ್ರಕೂಟ 'ತು೦ಗ'ನ 
ಆಶ್ರಯದಲ್ಲಿದ್ದನಂತೆ. 

'ಧ್ರನಿಯೆಂಬುದು ಅಲಂಕಾರ. ಅಲಂಕಾರವು ಶಬ್ದದಿಂದ ಪ್ರತೀತವಾಗುವುತ್ತದೆಯೇ 
ಹೊರತು ಅರ್ಥದಿಂದಲೂ ಅಲ್ಲ. ಅರ್ಥದಿ೦ದಲೂ ಅರ್ಥಾಂತರ ಪ್ರತೀತವಾಗುತ್ತದೆಂಬ 
ಮತ ದೂಷ್ಯ. ಧ್ವನಿಯೆಂಬುದು ಅಲಂಕಾರಕ್ಕಿಂತ ಬೇರೆಯಲ್ಲ ಎಂಬುದಕ್ಕೆ ಇದೊಂದು 
ಉದಾಹರಣೆ:- "ಕಮಲದೊಳನಿಮಿಷಯುಗಮೊಪ್ಪಿ ತಫರ್ಪುದಿಂತಿದು ಚೋದ್ಯಂ' 
ಎ೦ಬೀ ಮಾರ್ಗಕಾರನ ಉದಾಹರಣೆಯು ಅತಿಶಯೋಕ್ತಿಯೇ ಹೊರತು ಧ್ವನ್ಯಲಂಕಾರವಲ್ಲ. 


* "ಇಲ್ಲಿ ಕೊಟ್ಟಿರುವ ಉದಾಹರಣೆಯಲ್ಲಿ - ಕಮಲದೊಳನಿಮಿಷಯುಗಂ 
ಮೇಲುನೋಟಕ್ಕೆ 'ಮೀನು' ಶಬ್ದದ ವಾಚ್ಯಾರ್ಥ್ಯ ದೋಷಯುಕ್ತವೆಂಬಂತೆಯೇ ಇದೆ- 
ಮುಖದಲ್ಲಿ ಮೀನುಗಳರಡು ಸೊಗಸಾಗಿ ಕಾಣುವದು ಅಸ೦ಭವವಾದ್ದರಿಂದ' 

-ಕ. ರಾ. ಮಾರ್ಗ ಹೊಸಗನ್ನಡ ಗದ್ಯಾನುವಾದ, ೧೫೮. 


“ಸಂಪಾತಾದಾಯಾತಂ' ಎಂಬಂತಿರುವ ಈ ವಿವರಣೆಯು ಉದ್ದೇಶಪೂರ್ವಕವಲ್ಲ. 
ಆಕಸ್ಮಿಕವೆ೦ದು ಭಾವಿಸುತ್ತೇನೆ. "ಮುಖದಲ್ಲಿ ಮೀನು' ಎಂದು ಮಾರ್ಗಕಾರ ಹೇಳುತ್ತಿಲ್ಲವಲ್ಲ 


ಲೋಚನ ದೀಪ್ತಿ | ೨೪೧ 


'ಕಮಲ' ಶಬ್ದಕ್ಕೆ "ಮುಖ'ವೆಂಬರ್ಥ ಪ್ರತೀತವಾಗುವಾಗ "ಅನಿಮಿಷ' ಪದಕ್ಕೂ 'ಕಣ್ಣು' 
ಎಂಬರ್ಥ ಪ್ರತೀತವಾಗುವುದರಿಂದ ಮೇಲುನೋಟದ ದೋಷಕ್ಕೆಡೆಯೆಲ್ಲಿದೆ? 

- ಲೇಖಕ 

ಟಿಪ್ಪಣಿ 

ಧ್ವನಿಲಕ್ಷಣಕಾರಿಕೆ - 

ಯತ್ರಾರ್ಥಃ ಶಬ್ದೋ ವಾ ತಮರ್ಥಮುಪಸರ್ಜನೀಕೃತಸ್ವಾರ್ಥೌ | 

ವ್ಯಂಕ್ತಃ ಕಾವ್ಯವಿಶೇಷಃ ಸ ಧ್ವನಿರಿತಿ ಸೂರಿಭಿಃ ಕಥಿತ: ॥ -ಧ್ದನ್ಯಾಲೋಕ; ೧೧೩ 

ಕವಿರಾಜಮಾರ್ಗದ ದ್ವನಿನಿರಾಕರಣೆ : - 

ಧ್ವನಿಯೆಂಬುದಳಂಕಾರಂ 

ಧ್ವನಿಯಿಸುಗುಂ ಶಬ್ದದಿಂದಮಮರ್ಥದೆ ದೂಷ್ಯಂ ॥ 

ನೆನೆವುದಿದನಿಂತು ಕಮಲದೊ- 

ಳನಿಮಿಷಯುಗಮೊಪ್ಪಿ ತೋರ್ಪುದಿಂತಿದು ಚೋದ್ಯಂ ॥ 

-ಕವಿರಾಜಮಾರ್ಗ ೩-೨೦೮ : 


ಧ್ವನಿಲಕ್ಷಣ ಘಟಕವಾಗಿರುವ ಶಬ್ದ, ಅರ್ಥ ಹಾಗೂ ಧ್ಹನಿಯೆಂಬೀ ಮೂರು 
ಪದಗಳನ್ನೇ ಕುರಿತಂತಿದೆ ಮಾರ್ಗಕಾರನ ಧ್ವನಿಕಂದ. ಲಕ್ಷಣದಲ್ಲರುವ 'ವ್ಯಂಕ್ಷಃ' ಎಂಬುದಕ್ಕೆ ' 
ಬದಲಾಗಿ ಮಾರ್ಗಕಾರನು `'ದಧ್ವನಿಯಿಸುಗುಂ' ಪದವನ್ನು ಬಳಸಿರುವುದನ್ನೂ 
ಗಮನಿಸಬೇಕು. "ನೆನೆ' ಧಾತುವಂತೂ ಜ್ಞಾತಾರ್ಥಜ್ಞಾಪಕವೆಂದು ಬೇರೆ ಹೇಳಬೇಕಾದ್ದಿಲ್ಲ. 

ವಾಕ್ಕಪದೀಯದ ವಾಕ್ಯ 

ನಸೋಶಸ್ತಿ ಪ್ರತ್ಯ್ವಯೋ ಲೋಕೇ ಯಃ ಶಬ್ದಾನುಗಮಾದೃತೇ । 

ಅನುವಿದ್ರಮಿದ ಜ್ಞಾನಂ ಸರ್ವಂ ಶಬ್ದೇನ ಭಾಸತೇ ॥ 

-ವಾಕ್ಯಪದೀಯ, ೧-೧೨೪ 

ಭಾಮಹನ ಸ್ಫೋಟ ನಿರಾಕರಣೆ:- 

ಶಪಥೈರಪಿ ಚಾದೇಯಂ ವಚೋ ನ ಸ್ಫೋಟವಾದಿನಾಂ | 

ನಭಃಕುಸುಮಮಸ್ತೀತಿ ಶ್ರದ್ಧಧ್ಯಾತ್‌ ಕಃ ಸಚೇತನಃ ॥ - ಕಾವ್ಯಾಲಂಕಾರ, ೬-೧೨ 

ಇಯಂತಃ ಈದೃಶಾಃ ವರ್ಣಾಃ ಈದೃಗರ್ಥಾಭಿದಾಯಿನಃ | 

ವ್ಯವಹಾರಾಯ ಲೋಕಸ್ಯ ಪ್ರಾಗಿತ್ಠಂ ಸಮಯ ಕೃತಃ ॥ 


-ಕಾವ್ಯಾಲಂಕಾರ, ೬-೧೩ 


೨೪೨ | ಲೋಚನ ದೀಪ್ತಿ 


ಜಯಂತ ಭಟ್ಟನ ಧ್ವನಿನಿರಾಕರಣೆ (ಕ್ರಿ.ಶ.ಸ.೯೦೦) :- 

ಏತೇನ ಶಬ್ದ ಸಾಮರ್ಥ್ಯಮಹಿಮ್ನಾ ಸೋಪಿ ವಾರಿತಃ | 

ಯಮನ್ಯಃ ಪಂಡಿತಂಮನ್ಯಃ ಪ್ರಪೇದೇ ಕಂಚನ ಧ್ವನಿಂ ॥ 

ವಿಧೇರ್ನಿಷೇಧಾವಗತಿ: ವಿಧಿಬುದ್ಧಿರ್ನಿಷೇಧತಃ | 

ಯಥಾ 

ಭಮ ಧಮ್ಮಿಅ ವೀಸತ್ಕೋ, ಮಾ ಸ್ಮ ಪಾಂಥ ಗೃಹಂ ವಿಶ । 

ಮಾನಾಂತರಪರಿಚ್ಛೇ ವಸ್ತುರೂಪೋಪದೇಶಿನಾಂ ॥ 

ಶಬ್ದಾನಾಮೇವ ಸಾಮರ್ಥ್ಯಂ ತತ್ರ ತತ್ರ ತಥಾವಿಧಂ | 

ಅಥವಾ ನೇದೃಶೀ ಚರ್ಚಾ ಕವಿಭಿ: ಸಹ ಶೋಭತೇ । 

ವಿದ್ದಾಂಸೋಇಪಿ ಎಮುಹೃಂತಿ ವಾಕ್ಯಾರ್ಥಕಗಹನೇಧ್ಧನಿ ॥ 

- ನ್ಯಾಯಮಂಜರೀ, ಪ್ರಥಮಾನ್ದಿಕ. 

ರತ್ನಶ್ರೀಜ್ಞಾನ:- (ಕ್ರಿ ಶ. ಸು.೯೩೦) 

ಸಮಾಸೋಕ್ರಿ.... ತಸ್ಮಾದಿಯಂ ಗುಣೀಭೂತಾ ಅರ್ಥಾಂತರಂಸ್ಫುಟಯತಿ. ನತು ಸ್ವಾರ್ಥ 
ತಂತ್ರಾ | ಇಯಮೇವ ಚಾನ್ಶೈಃ ಧ್ವನಿರಿತಿ ವ್ಯವಹ್ರೀಯತೇ । ಯದಾಹುಃ - 

ಯತ್ರಾರ್ಥಃ ಶಬ್ದೋ ವಾ ತಮರ್ಥಮುಪಸರ್ಜನೀಕೃತಸ್ವಾರ್ಥೌ | 

ವ್ಯಂಕ್ಷಃ ಕಾವ್ಯವಿಶೇಷಃ ಸ ಧ್ವನಿರಿತಿ ಸುರಿಭಿಃಕಥಿತಃ ॥ ಇತಿ [ಧ್ವನಿಕಾರಿಕಾಯಾಂ, ೧-೧೩] 
-- ಕಾವ್ಯಲಕ್ಷ ಣಂ, ಪುಟ.೧೩೧ 

ಧ್ರನ್ಯಾಲೋಕಕ್ಕಿಂತ ಹಿಂದೆ ಕಾಶ್ಮೀರದ ವಿದ್ವಾಂಸರಲ್ಲಿ ಮಾತ್ರ ಧ್ವನಿಯ 
ವ್ಯವಹಾರವಿತ್ತೆಂದು ಖಚಿತವಾಗಿ ತಿಳಿಸುವ ಪ್ರಬಲ ಪ್ರಮಾಣವು ಸಿಕ್ಕಿದಾಗ 
ಕವಿರಾಜಮಾರ್ಗದ ಧ್ವನಿಕಂದವು ಪ್ರಕ್ಷಿಪ್ತವೆಂದು ಸಿದ್ದವಾಗಿ ಆಗ ಇದು ತನ್ನ 
ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಆಗಲೂ ಕೂಡ ಪದ್ಯದ ಅರ್ಥದಲ್ಲಿ ಯಾವ 
ಬದಲಾವಣೆಯೂ ಆಗುವುದಿಲ್ಲ. ತ್ರಿಕಾಲದಲ್ಲೂ ಈ ಪದ್ಯದ ಅರ್ಥ ಧ್ವನಿನಿರಾಕರಣೆಯೇ 
ಸರಿಯೆಂಬುದು ಈ ಲೇಖಕನ ನಿಲುವು. 

ಅಭಿನವಗುಪ್ತರು ಲೋಚನದಲ್ಲಿ ಧ್ವನ್ಯಾಲೋಕದ ನಂತರ ಕೇಳಿಬಂದ ಧ್ವನಿಯ 
ವಿರೋಧ. ವಿರೋಧಿಗಳ ಬಗೆಗೆ ಹೇಗೆ ಉದಾಸೀನರೋ, ಹಾಗೆಯೇ ಭಾಮಹ 
ದಂಡಿಗಳು ಧ್ವನಿಯ ಬಗೆಗೆ ಉದಾಸೀನರಿರಬಹುದು. ಲಕ್ಷಣಾ, ಗೌಣೀ ವೃತ್ತಿಗಳಿಂದಲೇ 
ಕಾವ್ಯಾರ್ಥಪ್ರತೀತಿ ಸಿದ್ಧಿಸುವುದೆ೦ಬುದು ಅವರ ಅಭಿಮತವಿರಬಹುದು. ಭಟ್ಟೋದ್ಭಟ, 
ವಾಮನ ಮೊದಲಾದವರು ಭಾಕ್ತವಾದಿಗಳ೦ದು ಅಭಿನವಗುಪ್ಪರು ಹೇಳುತ್ತಾರೆ. 


ಲೋಚನ ದೀಪ್ತಿ | ೨೪೩ 


ಧ್ವನ್ಯಾಲೋಕಕ್ಕೆ ಮುಂಚೆ ಧ್ವನಿಯು ಸಮಾಮ್ನಾತವಾಗಿತ್ತಾದರೂ ಧ್ವನಿಯನ್ನು 
ಕುರಿತು ಗ್ರಂಥರಚನೆಯಾಗಿರಲಿಲ್ಲ ಎಂದು ಅಭಿನವಗುಪ್ತರ ವಚನವಿದೆಯೇ 
ಹೊರತು ಧ್ವನಿನಿರಾಕರಣೆಯು ಗ್ರಂಥಸ್ಥವಾಗಿರಲಿಲ್ಲ ಎಂದು ಅವರ ವಚನವಿಲ್ಲ. 
ಧ್ವನಿಯನ್ನು ಕುರಿತು ಗಂಥರಚನೆಯಾಗಿಲ್ಲವೆಂದ ಮೇಲೆ ಅದರ ನಿರಾಕರಣೆಯೂ 
ಗ್ರಂಥಸ್ಥ ವಿರೋಧವೂ ವ್ಯವಹಾರದಲ್ಲಿತ್ತು ಹಾಗೂ ಅದು ಗ್ರಂಥಸ್ಥವೂ ಆಯಿತೆಂಬುದಕ್ಕೆ 
ಮಾರ್ಗಕಾರನ ಧ್ವನಿಕ೦ಂದವೇ ಪ್ರಮಾಣ. 

ಧ್ವನಿಕಂದದ ಸಂಸ್ಕೃತಚ್ಛಾಯೆ ದ 

ಧ್ರನಿರಿತಿತ್ತಲಂಕಾರ: 

ಧ್ವನ್ಯತೇ ಶಬ್ದೇನ, ಅರ್ಥೇನಾಪೀತಿ ತು ದೂಷ್ಯಂ 

ಸ್ಮರತೇದಮಿತ್ನಂ 

ಕಮಲೇಇನಿಮಿಷಯುಗಂ ಕಾಶತೇತರಾಮಿತೀದಂ ಚೋದ್ಯಂ ॥೨೮॥। 


೧೮: 


೨೪೪ | ಲೋಚನ ದೀಪ್ತಿ 


*ಭಾರತೀಯ ರಂಗಭೂಮಿ 
(ನಾಟ್ಯಶಾಸ್ತ್ರ ವಿಚಾರ) 

- ಕುಕ್ಕಿಲ ಕೃಷ್ಣಭಟ್ಟ 

ವೃದ್ಧಿ ಕ್ಷಯಗಳು ಕಲೆಗಳಿಗೆ ತಪ್ಪಿದ್ದೇ ಅಲ್ಲ... ನಮ್ಮ ಭರತಭೂಮಿಯಲ್ಲಿ ಸಂಸ್ಕೃತ 
ಪ್ರಾಕೃತಗಳು ಕೂಡಿನಡೆಯುತ್ತಿದ್ದ. ಅದೊಂದು ಸುವರ್ಣಯುಗದಲ್ಲಿ ಅನಾದಿ 
ಪರಂಪರೆಯಿಂದ ಉಪವೇದವೆಂಬ ಖ್ಯಾತಿಯನ್ನು ಪಡೆದ. ಚತುರ್ವಿಧಾಭಿನಯಾತ್ಮಕವಾದ 
ನಾಟ್ಯಕಲೆಯು. ಸಾಹಿತ್ಯದ ಶಿಖರವನ್ನೇರಿ. ಪೂರ್ಣವೈಭವದಿಂದ ಮೆರೆದಿತ್ತು. 
“ಸಂದರ್ಭೇಷು ದಶರೂಪಕಂ ಶ್ರೇಯ:” “ಕಾವ್ಯೇಷು ನಾಟಕಂ ರಮ್ಯಂ”, “ನಾಟಕಾ೦ತಂ 
ಕವಿತ್ವಂ" ಎಂದಿದ್ದ, ಆ ಕಾಲವು ಹಿಂದೆ ಎಂದೋ ಆ ಭಾಷೆಗಳ ಉಸಿರಾಟವು 
ನಿಂತಂದಿಗೇ ಸಂದು ಹೋಗಿದೆ. ಅಂದಿನ ನಾಟಕಗಳ ವಸ್ತುವಿನ್ಯಾಸವೇನು? 
ನೃತ್ಯಗೀತಸಹಿತವಾದ ಪ್ರಯೋಗವಿಧಾನ ಹೇಗೆ? “ನಾಟ್ಯಾಭಿನಯ." ಎಂತಹುದು? 
ದೇವದಾನವಾದಿ ಭೂಮಿಕೆಗಳ ರೂಪರಚನೆ ಯಾವ ವಿಧ? ಎಂಬೆಲ್ಲದರ ಪರಿಚಯವು 
ಸ್ಕೂಲವಾಗಿಯಾದರೂ, ಆಗಬೇಕಾದರೆ ಇಂದು ನಾವು ಭರತಮುನಿಯ ನಾಟ್ಯ: 
ಶಾಸ್ತ್ರವನ್ನೇ ನೋಡಬೇಕಲ್ಲದೆ ನಮ್ಮಲ್ಲಿರುವ ಸಂಸ್ಕೃತನಾಟಕಗಳಿಂದ ಅಂದಿನ ರಂಗ 
ಭೂಮಿಯ ನಿಜಸ್ಟರೂಪವು ಕಲ್ಪನೆಗೆ ಬರುವಂತಿಲ್ಲ. ನಾಟ್ಯಶಾಸ್ತ್ರದ ಕಾಲದಲ್ಲಿ ಇದ್ದಿರಬೇಕಾದ 
ಅವೆಷ್ಟೋ ನಾಟಕಕೃತಿಗಳು ಬಹುಶಃ ಕಾಲಗರ್ಭದಲ್ಲಿ ಅಡಗಿ ಹೋಗಿವೆ. ಆ ಭಾಷೆಗಳು 
ಉಸಿರಾಡುತ್ತಿದ್ದಾಗಿನ ರಚನೆಗಳಲ್ಲಿ ಪ್ರಾಯಶ: ಭಾಸಕಾಲಿದಾಸಾದಿ ಕೆಲವೇ ಮಂದಿ 
ಪ್ರಸಿದ್ಧ ಕವಿಗಳ ಬೆರಳೆಣಿಕೆಯಷ್ಟೇ ಕೃತಿಗಳು ಇಂದೀಗ ಉಳಿದಿರುವುವು ಎ೦ದೆನ್ನಬೇಕು. 
ಸುಮಾರು ಕ್ರಿ.ಶ. ೧೨ರ ವರೆಗೆ ಒಂದೊಂದು ಸಂಸ್ಥೃತ ನಾಟಕಗಳು ನಮ್ಮಲ್ಲಿ ರಚನೆಗೆ 
ಬಂದವು ಇವೆಯಾದರೂ ಮತ್ತೆ ಮತ್ತಿನ ರಚನೆಗಳು ಸಾಮಾನ್ಯವಾಗಿ ಓದುವ ನಾಟಕಗಳೇ 
ಹೊರತು ಆಡುವ ನಾಟಕಗಳು ಎನ್ನುವಂತಿಲ್ಲವೆಂದು ನಮ್ಮ ವಿದ್ವಾಂಸರ ಅಭಿಪ್ರಾಯವಿದೆ. 
(ಎ.ಆರ್‌. ಕೃಷ್ಣಶಾಸ್ತಿಗಳ ಸಂಸ್ಕೃತನಾಟಕದ ಮುನ್ನುಡಿಯನ್ನು ನೋಡಬಹುದು) 


* (ಲೋಚನ-ಸಂಪುಟ-೪, ಸಂಚಿಕೆ-೧. ೧೯೯೧) 


ಲೋಚನ ದೀಪ್ತಿ | ೨೪೫ 


ನೃತ್ತಗೀತವಾದ್ಯಾತ್ಮಕವಾದ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮೂಲಭೂತ ಪ್ರಮಾಣಗಂಥವಾಗಿ 
ರುವ ನಾಟ್ಯಶಾಸ್ತ್ರವೆಂಬುದು ಬಹಳ ಪುರಾತನ ರಚನೆ: ಕಾಳಿದಾಸನ ಕಾಲಕ್ಕೇ ಪೌರಾಣಿಕ 
ಐತಿಹ್ಯವೆನ್ನುವಷ್ಟು ಹಳೆಯದಾಗಿತ್ತೆಂದು ತೋರುವುದು.” ನಾಟಕಾದಿ ದೃಶ್ಯಕಾವ್ಯಗಳ 
ರಚನೆ ಹೇಗಿರಬೇಕು ಮತ್ತು ರಂಗದಲ್ಲಿ ಅವುಗಳನ್ನು ಪ್ರಯೋಗಕ್ಕೆ ಹೇಗೆ ತರಬೇಕು' 
ಎ೦ಬ ಲಕ್ಷಣಗಳು ಅದರಲ್ಲಿ ವಿಸ್ತಾರವಾಗಿ ನಿರೂಪಿಸಲ್ಪಟ್ಟಿವೆ. ಭರತಮುನಿಯು ಹೇಳುವ 
ಪ್ರಕಾರ ಸಂಗೀತ ನೃತ್ಯಗಳಿಲ್ಲದ ನಾಟಕಪ್ರಯೋಗವೆಂಬುದಿಲ್ಲ. 


"ಪ್ರಯೋಗ' ಎಂಬುದಕ್ಕೆ ಆತನು ಗೀತ ವಾದ್ಯಾಂಗ ಸಂಯೋಗಃ ಪ್ರಯೋಗ 
ಇತಿ ಸಂಜ್ಜಿತಃ' ಎಂಬ ಲಕ್ಷಣವನ್ನೇ ಹೇಳಿರುತ್ತಾನೆ. ಅಷ್ಟೇ ಏಕೆ? ಸಂಗೀತಶಾಸ್ತ್ರವನ್ನು. 
ನಾಟ್ಯಶಾಸ್ತ್ರದ ಅ೦ಗವಾಗಿ ನಿರೂಪಿಸಿರುವುದಾದರೂ ಅದೇ ಉದ್ದೇಶದಿ೦ದ ಎಂಬುದು 
ಸ್ಪಷ್ಟವೇ ಸರಿ. ಆದರೆ, ಭಾಸಕಾಳಿದಾಸಾದಿಗಳ ಸಂಸ್ಥೃತ ನಾಟಕ ಗ್ರಂಥಗಳನ್ನು ನೋಡಿದರೆ 
ಅವುಗಳ ಅಭಿನಯಕ್ಕೆ ನೃತ್ಯ ಸಂಗೀತಗಳ ಯೋಜನೆ ಇದ್ದಿರುವಂತೇನೂ ಕಾಣುತ್ತಿಲ್ಲ. 
ತಾಲಬದ್ಧವಾದ ಒಂದೇ ಒಂದು ಗೀತ ಅವುಗಳಲ್ಲಿರುವುದಿಲ್ಲ: ನರ್ತನಕ್ಕಾದರೂ ಒಂದೇ 
ಒ೦ದು ಅವಕಾಶ ಕಲ್ಪಿಸಿರುವುದಿಲ್ಲ. ಎಲ್ಲಿ ಹಾಡು, ಎಲ್ಲಿ ಕುಣಿತ, ಎಂಬ ಸೂಚನೆ ಸಹ 
ಕೊಟ್ಟಿರುವುದಿಲ್ಲ. ಕಾಳಿದಾಸನ "ವಿಕ್ರಮೋರ್ವಶೀಯ' ದ ಚತುಥಾರ೯ಕವೊ೦ದರಲ್ಲ 
ಪುರೂರವನ ಪಾತ್ರಕ್ಕೆ ಕೆಲವೊಂದು ಗೀತಗಳು ಹಾಗೂ ಒಂದೆರಡು ಕುಣಿಯುವ 
ಸಂದರ್ಭಗಳು ಕಾಣುವುದಿದ್ದರೂ ಅದು ಪುರೂರವನ ಉನ್ಮಾದಾವಸ್ಥಯ 
ದೃಶ್ಯವಾಗಿರುವುದರಿ೦ದ ಆ ಹುಚ್ಚೆದ್ದ ಹಾಡಾಗಲಿ, ಕುಣಿತವಾಗಲಿ ಕ್ರಮಬದ್ದವಾದ 
ಗೀತನೃತ್ಯ ಎನ್ನುವ ಹಾಗಿಲ್ಲ. ಇತರ ಕೆಲವು ನಾಟಕಗಳಲ್ಲಿ ಅಪರೂಪವಾಗಿಯಾದರೂ 
ಹಾಡುವ ಸಂದರ್ಭವಿದ್ದುದರಲ್ಲಿ 'ನೇಪಥ್ಯೇ ಗೀಯತೇ' ಎ೦ಬ ಸೂಚನೆ ಕೊಟ್ಟಿರುತ್ತದೆ. 
ಇದರಿಂದಾಗಿ ರಂಗಸ್ಥಳದಲ್ಲಿ ಗಾನಸಂಪ್ರದಾಯವಿದ್ದಿಲ್ಲ ಎಂಬ ಸಂದೇಹಕ್ಕೆ ಹಚ್ಚು 
ಬಲ ಕಾಣುವುದು. 


ಹೀಗಿರುವುದರಿಂದ ನಮ್ಮ ವಿದ್ವಾಂಸರಲ್ಲಿ ಈ ಕುರಿತು ಕೆಲವೊಂದು ತರ್ಕ 
ವಿತರ್ಕಗಳು ಉಂಟಾಗಿವೆ. ಹೇಗೆಂದರೆ:- ನಾಟ್ಯಶಾಸ್ತ್ರದಲ್ಲಿ ಕಾಣುವ ಪುರಾತನ 
ಸಂಪ್ರದಾಯವು ಭಾಸಕಾಳಿದಾಸಾದಿಗಳ ಕಾಲಕ್ಕೇ ಬಹುಶಃ ಸವೆದು ಹೋಗಿದ್ದು ಕ್ರಮೇಣ 
ನೃತ್ಯ ಸಂಗೀತಗಳು ನಾಟಕದಿಂದ ವಿಶೇಷವಾಗಿ ಹೊರಟು ಹೋಗಿರಬೇಕು : ಅಥವಾ 
ಆ ಕಾಲಕ್ಕೆ ನೃತ್ಯಾಭಿನಯಗಳಿದ್ದ ಗೀತನಾಟಕಗಳು ಬೇರೆಯೇ ಇದ್ದಿರಬೇಕು : 
ಭಾಸಕಾಳಿದಾಸಾದಿ ಮಹಾಕವಿಗಳ ಈ ಕಾವ್ಯನಾಟಕಗಳಲ್ಲಿ ಓದಿ ಕೇಳಿಯೂ ಆನಂದ 
ಪಡಬಹುದಾದ ಶ್ರವ್ಯ ಕಾವ್ಯ ಗುಣಗಳು ವಿಶೇಷವಿರುವುದರಿಂದ ಅವುಗಳಷ್ಟೇ ಬದುಕಿ 


೨೪೬ | ಲೋಚನ ದೀಪ್ತಿ 


ನಿಂದು ಆ ಗೀತನಾಟಕಗಳೆಂಬವು ಸ್ವಭಾವತಃ ಕಾಲದ ತುಳಿತದಲ್ಲಿ ಅಳಿದು ಹೋಗಿರಬೇಕು, 
ಅಥವಾ-ನೃತ್ಯ ಸಂಗೀತಗಳ ಗೊಂದಲವು ಅಭಿನಯದ ರಸೋತ್ಕರ್ಷಕ್ಕೆ ಪ್ರತ್ಯವಾಯವೆಂದು 
ಭಾವಿಸಿ ಭಾಸಕಾಳಿದಾಸಾದಿ ಮಹಾಕವಿಗಳೇ ಈ ಸುಧಾರಣೆಯನ್ನು ತಂದುದಿರಬೇಕು: 
ಸಾಮಾಜಿಕರಲ್ಲಿ ಬುದ್ಧಿ ಸ೦ಸ್ಕಾರವು ಹೆಚ್ಚಿದಂತೆಲ್ಲ ಕೃತ್ರಿಮಕ್ಕೆ ಬೆಲೆ ಕಡಮೆಯಾಗುತ್ತ 
ಬಂದಿರುವುದೂ ಸಹಜ. 


ಇಷ್ಟೇ ಅಲ್ಲದೆ, 'ಸಂಸ್ಕೃತನಾಟಕಗಳನ್ನು ಹೇಗೆ ರಂಗಕ್ಕೆ ತರುತ್ತಿದ್ದರೆಂಬುದನ್ನು 
ನಾಟ್ಯಶಾಸ್ತದಿಂದ ನಾವು ತಿಳಿಯಲಾರೆವು' ಎಂದು ಒಂದೇ ಮಾತಿನಲ್ಲಿ ತೀರ್ಮಾನಿಸುವ 
ಸುಲಭದ ಪಂಡಿತರೂ ನಮ್ಮಲ್ಲಿದ್ದಾರೆ. ಇಂಥವರಾದರೆ ನಾಟ್ಯ ಶಾಸ್ತ್ರವನ್ನು ತೆರೆದು 
ನೋಡುವ ಪ್ರಯತ್ನವನ್ನೇ ಮಾಡಿದವರಲ್ಲ. 


ನಾಟ್ಯಶಾಸ್ತ್ರವನ್ನೂ, ಸಂಸ್ಕೃತನಾಟಕಗಳನ್ನೂ ಪರಿಶೀಲಿಸುವಲ್ಲಿ ಇಂತಹ ತರ್ಕ 
ಎತರ್ಕಕ್ಕೆ ಪುಷ್ಟಿ ದೊರೆಯುವ ಇನ್ನೂ ಒಂದಂಶವು ಪ್ರಥಮದರ್ಶನಕ್ಕೆ ಕಂಡು ಬರುವುದು. 
ಎ೦ದರೆ-ನಾಟಕಾರಂಭಕ್ಕೆ ಮೊದಲು ನಡೆಯತಕ್ಕ ನಾಂದೀ ವಿಧಿಯಲ್ಲಿ ನೃತ್ಯಗೀತಾತ್ಮಕವಾದ 
ಪೂರ್ವರಂಗ ಪ್ರಯೋಗವು ಬಹಳ ವಿಸ್ತಾರವಾಗಿ ನಡೆಯತಕ್ಕದ್ದಿದೆ ಎಂದು ನಾಟ್ಯಶಾಸ್ತ್ರದ 
ಆ ಲಕ್ಷಣಗಳಿಂದ ತಿಳಿಯುವುದು. ಅಲ್ಲಿ ತಾಳ ವೈಚಿತ್ರವುಳ್ಳ ಅನೇಕ ಗೀತಗಳಿವೆ. 
ವೀಥ್ಯಂಗಾದಿ ಲಾಸ್ಕಪ್ರಯೋಗದಲ್ಲಿ ಗ್ರಾಮ್ಯ ಹಾಸ್ಯ ಹಾಗೂ ಅಶ್ಲೀಲ ಶೃಂಗಾರದ 
ವಿಕಟಸಂಭಾಷಣೆಯ ಪ್ರಸಂಗಗಳಿರುತ್ತವೆ. ಇವುಗಳ ಪ್ರಸ್ತಾವವೂ ನಮ್ಮನಾಟಕಗಳಲ್ಲಿ 
ಕಾಣುವುದಿಲ್ಲ. ಈ ಪೂರ್ವರಂಗ ವಿಧಾನದಲ್ಲಿಯೂ ಸಂಗೀತ ನೃತ್ಯಗಳೇ 
ಪ್ರಧಾನವಾಗಿರುವುದರಿಂದ ಆ ಭಾಗವನ್ನು ನಮ್ಮ ನಾಟಕಕರ್ತರು ತೆಗೆದುಹಾಕಿ ಆ 
ಸ್ಥಾನದಲ್ಲಿ ಅಚಾರ ಮಾತ್ರಕ್ಕಾಗಿ ಒಂದೊ ಎರಡೋ ಮಂಗಳ ಶ್ಲೋಕಗಳನ್ನಷ್ಟೇ 
“ನಾಂದೀ' ಎಂದು ರಚಿಸಿದ್ದಿರಬೇಕು ಎಂದೂ ಎಣಿಸಬಹುದು. ಹೀಗೆನ್ನುವವರೂ 
ಇಲ್ಲವೆಂದಿಲ್ಲ. ಇದಕ್ಕೆ ಸಾಧಕವೆಂಬಂತೆ, ಮತ್ತೆ ಹುಟ್ಟಿದ ದಶರೂಪಕಾದಿ ನಾಟಕಲಕ್ಷಣ 
ಗ್ರಂಥಗಳಲ್ಲಿಯೂ ನೃತ್ಯಗೀತಗಳ ಹಾಗೂ ಹಾಸ್ಕರಸಭರಿತವಾದ ಪೂರ್ವರಂಗದ 
ವಿಚಾರವಿರುವದಿಲ್ಲ. 


ಅದರೆ ನಾಟ್ಯಶಾಸ್ತ್ರದಲ್ಲಿ ಪ್ರಧಾನತಃ ವಿವಕ್ಷಿತವಾಗಿರುವ ಗೀತಲಕ್ಷಣಗಳನ್ನು ಚೆನ್ನಾಗಿ 
ಪರಿಶೀಲಿಸಿದಲ್ಲಿ ಇದು ಹೀಗಾಗಿರುವುದಕ್ಕೆ ಸಂಭವವಿಲ್ಲವೆ೦ದೇ ತೋರುವುದು. ನಮ್ಮಲ್ಲಿ 
ಈಗ ಸುಮಾರು ಒಂದು ಸಾವಿರ ವರ್ಷಗಳಿಂದೀಚೆ ಸಂಸ್ಕೃತ ನಾಟಕ ಪ್ರಯೋಗವಾಗಲಿ, 
ರಚನೆಯಾಗಲಿ, ಇಲ್ಲದಿರುವುದರಿ೦ದ ನಾಟ್ಯಶಾಸ್ತ್ರದ ಅಭ್ಯಾಸವೇ ಬಿಟ್ಟು ಹೋಗಿದೆ. 
ಸಂಗೀತವೂ ಭರತಮಾರ್ಗವನ್ನು ಬಿಟ್ಟು ಬೇರೆ ದಾರಿ ಹಿಡಿದಿದ್ದು, ಲಕ್ಷ್ಯಾನುರೋಧವಾದ 


ಲೋಚನ ದೀಪ್ತಿ | ೨೪೭ 


ಸಂಗೀತಶಾಸ್ತ್ರ ಗ್ರಂಥಗಳು ಕಾಲಕಾಲಕ್ಕೆ ಬೇರೆ ಬೇರೆ ಹುಟ್ಟಿಕೊಂಡಿರುವುದರಿಂದ ಆ 
ಬಗೆಯಲ್ಲಿಯ ನಾಟ್ಯಶಾಸ್ತ ಸ್ತವನ್ನು ನೋಡುವ ಆವಶ್ಯಕತೆ ಎಷ್ಟೋ ವರ್ಷಗಳಿಂದ 
ಬಂದಿರುವುದಿಲ್ಲ. ioe ಸರ್ವಸಾಮಾನ್ಯವಾಗಿ ವಿದ್ವಾಂಸರಲ್ಲಿ ಅದರ ಒಳಹೊಕ್ಕು 
ನೋಡುವ ಪ್ರವೃತ್ತಿಯು ಕಡಮೆಯಾಗುತ್ತಾ ಬಂದಿರುವುದರಲ್ಲಿ ಆಶ್ಚರ್ಯವಿಲ್ಲ. ದೊರಕಿದ್ದ 
ನಾಟ್ಯಶಾಸ ಸದ ಪ್ರತಿಗಳಲ್ಲಾದರೂ ಅದೆಷ್ಟೋ ತಪ್ಪುಗಳೂ, ಪಾಠದೋಷಗಳೂ, 
ಗಂಥಪಾತಗಳೂ, ಪಕ ಪಕ್ಷೇಪಗಳೂ ಹಜ್ಜಿ ಹಜ್ಜೆಗೆ ಕಂಡುಬರುವುದರಿಂದ ಮೂಲ ಗಂಥವನ್ನು 
ತಿಳಿದುಕೊಳ್ಳುವುದು ು ಪ್ರಯಾಸವೇ ಆಗಿತು. ಮೂಲದ ಎಷ್ಟೋ ಪಾರಿಭಾಷಿಕ ಸಂಜ್ಞೆಗಳ 
ನಿಜಾರ್ಥವನ್ನು ಹುಡುಕುವುದೂ ಅಷ್ಟೇ ಕಷ್ಟವಾಗಿತ್ತು ವಾಖ್ಯಾನಗಳೂ ಉಪಬಬ್ಧವಿರಲಿಲ್ಲ. | 
ಇಂದೀಗ ಹಾಗಿಲ್ಲ. ಅಭಿನವಗುಪ್ತಾಚಾರ್ಯನ ವಾಖ್ಯಾನವು ಎ DSS 
ಹೊರಬಂದಿರುವುದರಿಂದ ಸ್ವಲ್ಲ ) ಮಟ್ಟಿಗೆ ಬೆಳಕು ಬಿದ್ದಂತಾಗಿದೆ. ಅದರ ಸಹಾಯದಿಂದ 
ನಾವಿಂದು ನಾಟ್ಯಶಾಸ್ತ ಸ್ತವನ್ನು ಆಮೂಲಾಗ್ರ ಪರಿಶೀಲಿಸಿದಲ್ಲಿ ನಾಟ್ಯಪ್ರಯೋಗದಲ್ಲ ಈ 
ನೃತ್ತಗೀತಗಳ ಇ ಹಾಗೂ ಔಚಿತ್ಯವೇನಿದ್ದಿತು ಎಂಬುದನ್ನು ಕಿಇಯಬಹುದಾಗಿದ. | 
ಆ ಕುರಿತು ಯಥಾಮತಿ ಪರಿಶೀಲಿಸಿದ್ದರಲ್ಲ ನನ್ನ ಅಲಮತಿಗೆ ಗೋಚರವಾದಷ್ಟು' 
ವಿಚಾರವನ್ನು ಸಂಕ್ಷೇಪತಃ ಇದೇ ಮೊದಲಾಗಿ ವಾಚಕರ "ಮುಂದಿಡುತ್ತೇನೆ. 


ಕಾಳಿದಾಸನೇ ಹೇಳಿರುವಂತೆ೩ ನಾಟ ಶಾಸ್ತ್ರವು ಪ್ರಯೋಗ ಪ್ರಧಾನವಾದ ಶಾಸ್ತ್ರವೇ | 
Ye ACN ಪಯೋಗಾರ್ಹವಾದ ನಾಟಕಾದಿ ರೂಪಕಗಳನ್ನು ಕವಿಗಳು ತಗೆ ' 

ಚಿಸಬೇಕು; ಅವುಗಳ : ಸ೦ಧಿ ಸಂಧ್ಯಂಗಾದಿ ವಸ್ತು ಎನ್ಯಾಸ ಸ, ಅಂಕವಿಭಾಗ, ಭಾಷೆ, 
4 ವಾಕ್ಕ ರಚನೆ, ಅಲಂಕಾರಾದಿ ಕಾವ್ಯ ಗುಣಗಳು ಹೇಗಿರಬೇಕು ಎಂಬ 
ಲಕ್ಷಣಗಳನ್ನೂ ಭರತನು ವಾಚಿಕಾಭಿನಯದ ಪಾಡ್ಯ ವಿಷಯವಾಗಿ ಹೇಳಿರುತ್ತಾನೆ.? (ಅ. 
೧೫-೨೨) ಅಲ್ಲಿ ಶ್ಲೋಕ ವೃತ್ತಾದಿ ಪಾಠವಸ್ತುಗಳನ ಪ್ರೇ ಕಾವ್ಯರಚನೆಗೆ ನಿರ್ದೇ 
ಹೊರತು ಹಾಡತಕ್ಕ ಗೀತಗಳನ್ನೂ ಕವಿಗಳು ರಚಿಸಬೇಕೆಂದು ಹೇಳಿರುವುದಿಲ್ಲ. 
ಪ್ರಕರಣಾರಂಭದ ಉದ್ದೇಶಾನುಕ್ರಮಣಿಯಲ್ಲಿಯೂ ಗೇಯರಚನೆಗಳ ಸೂಚನೆ ಇರುವುದಿಲ್ಲ. 
ಕಾವ ಬಂಧಗಳಲ್ಲ ಕವಿಗಳು ರಚಿಸಬೇಕಾಗಿರುವುದು ಇವಿಪ್ಪೇ ಎಂದರೆ ಪಾಠ ವಿಷಯ 
ಮಾತ್ರ ಎಂದು ಹೇಳಿ ಆ ಪ್ರಕರಣವನ್ನು ಅಲ್ಲಿಗೆ ಮುಗಿಸಿಬಿಟ್ಟಿದ್ದಾನೆ. 


ಗೀತ ರಚನೆಯನ್ನು ಕುರಿತು, ಮುಂದೆ ಅಭಿನಯ ವಿಚಾರಗಳನ್ನೆಲ್ಲ ಮುಗಿಸಿದ 
ಮೇಲೆ, ಕೊನೆಯದಾದ ಸಂಗೀತ ವಿಭಾಗದಲ್ಲಿ (ಆತೋದ್ಯವಿಧಿ) ಹೇಳುತ್ತಾನೆ. 
ನಾಟ್ಯಪ್ರ ಪ್ರಯೋಗದಲ್ಲಿ ಗೇಯಾಂಶಕ್ಕೆ ವಿಶೇಷ ಪ ಪ್ರಾಧಾನ್ಯವನ್ನು ಕೊಟ್ಟಿದ್ದರೂ, ಅರ್ಥವತ್ತಾದ 
ಗೀತಗಳನ್ನೇ ಹಾಡುವುದಾಗಿದ್ದರೂ ಭರತನು ಅವುಗಳನ್ನು ಅಭಿನಯವೆಂದು 


೨೪೮ | ಲೋಚನ ದೀಪ್ತಿ 


ಪರಿಗಣಿಸಲಿಲ್ಲ. ನೃತ್ತವನ್ನಾದರೆ ಆ೦ಂಗಿಕಾಭಿನಯದ ವಿಷಯವಾಗಿ ಪರಿಗಣಿಸಿರುತ್ತಾನೆ. 
ಆ ಲೆಕ್ಕದಲ್ಲಿ ಗೀತವನ್ನೂ ವಾಚಿಕಾಭಿನಯದ ಅಂಗವೆಂದೆಣಿಸಲು ನ್ಯಾಯವಿತ್ತು ಹಾಗಿದ್ದರೂ 
ಅದನ್ನೇಕೆ ಹೊರತುಪಡಿಸಿದ್ದಾನೆ ಎಂದು ಯೋಚಿಸಿದರೆ ವ್ಯಕ್ತವಾಗುವುದೇನೆಂದರೆ: 
ನಾಟ್ಯ ಪ್ರಯೋಗದಲ್ಲಿ ಅಭಿನಯವೆಂಬುದು ನಟರ ಕೆಲಸ; ಅಭಿನಯವಸ್ತುವನ್ನು 
ವಾಚಿಕವಾಗಿ ನಿರೂಪಿಸುವುದು ಎಂದರೆ, ಕಾವ್ಯರಚನೆ ಎಂಬುದು ಕವಿಯ ಕೆಲಸ ; 
ಭರತನ ಪ್ರಯೋಗದಲ್ಲಿ ಹಾಡುವುದು ನಟರ ಪಾಲಿನ ಕೆಲಸವಲ್ಲ. ಅದಕ್ಕಾಗಿ ಗಾಯಕ 
ಗಾಯಕಿಯರು ಬೇರೆ ಇದ್ದಾರೆ. ಅಂತೆಯೇ ಹಾಡುಗಳನ್ನು ರಚಿಸುವುದಾದರೂ ಕವಿಯ 
ಕರ್ತವ್ಯಗಳಲ್ಲಿ ಸೇರಿದ್ದಲ್ಲ. ನೃತ್ತಾನುಕೂಲವಾದ ಆ ಗೀತೆಗಳನ್ನು ರಚಿಸುವುದಕ್ಕೆ ಗಾನ 
ನೃತ್ಯಗಳ ಶಾಸ್ತ್ರೀಯ ಪರಿಜ್ಞಾನವೇ ಬೇಕಾಗಿರುವುದಲ್ಲದೆ ವಿಶೇಷ ಕವಿಪ್ರತಿಭೆಯ ಆವಶ್ಯಕತೆ 
ಇರುವುದಿಲ್ಲ! ಅವು ನಾಟಕದ ಕಥಾವಸ್ತುವನ್ನು ಆಶ್ರಯಿಸಿರುವ ನಿಬಂಧಗಳೂ ಅಲ್ಲ. 
ಅವೆಂದರೆ ಮೃದಂಗಾದಿ ವಾದ್ಯಗಳ ಛಂದೋಗತಿಗೆ ಹಾಗೂ ನರ್ತನಕ್ಕೆ 
ಅನುಕೂಲವಾಗುವಂತೆ ತಾಲಪ್ರಧಾನವಾಗಿ ರಚಿಸಲ್ಪಡುವ, ಪ್ರಕರಣಾರ್ಥವಿಲ್ಲದ 
ಖಂಡಗೀತಗಳಾಗಿವೆ. ತುಂಡುಪದ ಅಥವಾ ಚುಟುಕಿನ ಪದ್ಯಗಳು ಆಗಿರುತ್ತವೆ. ಇದು 
ಭರತನು ಕೊಟ್ಟಿರುವ ಆ ಗೀತಗಳ ಲಕ್ಷ (ಲಕ್ಷಣಗಳಿಂದ ವ್ಯಕ್ತವಾಗುವುದು. ಆ ಲಕ್ಷಣಗಳ 
ಮುಖ್ಯಾಂಶಗಳು ಹೀಗಿರುತ್ತವೆ :- ನೃತ್ತಾನುಕೂಲವಾದ ಈ ಗೀತಗಳಿಗೆ 
'ಧ್ರುವಾಪದ'ಗಳೆಂದು ಹೆಸರು. ಇವುಗಳೆಲ್ಲಾ ಪ್ರಾಕೃತ ಭಾಷೆಯ ರಚನೆಗಳು. ಶೂರಸೇನೀ 
ಪ್ರಾಕೃತದಲ್ಲಿರಬೇಕೆಂದು ಸಾಮಾನ್ಯ ನಿಯಮವನ್ನು ಹೇಳುತ್ತಾನೆ." ಇವುಗಳಲ್ಲಿ ಅನೇಕ 
ವಿಧದ ಖಂಡತಾಲಗಳುಳ್ಳ ನಾನಾರೂಪದ ಬ೦ಧಗಳಿವೆ. ಎಲ್ಲವೂ ಆನೆ, ಎತ್ತು ಹಂಸ, 
ಕೋಗಿಲೆ ಇತ್ಯಾದಿ ಮೃಗ ಪಕ್ಷಿಗಳನ್ನೋ, ವಾಯು, ಅಗ್ನಿ. ಸೂರ್ಯ, ಚಂದ್ರ, ವ್ಯಕ್ತ, 
ಪರ್ವತ; ಸಾಗರ ಮುಂತಾದ ಪ್ರಾಕೃತಿಕ ವಸ್ತುಗಳನ್ನೋ ಉದ್ದೇಶಿಸಿ, "ಅಭಿನಯ 
ಸಂದರ್ಭಗಳಿಗೆ ಹೋಲುವಂತೆ ಅನ್ಕೋಕ್ಕರ್ಥದಲ್ಲಿ ರಚಿಸಲ್ಪಡಬೇಕಾದಂಥವು.೭ 
ನಾಟಕದಲ್ಲಿ ನಾಯಕ ನಾಯಿಕೆಯರ ಶೃಂಗಾರಾಭಿನಯದ ದೃಶ್ಯವಿರುವುದೆಂದಾದರೆ 
ಆಗ "ಹಾಡಲಿಕ್ಕಿರುವ ಧ್ರುವಗೀತದಲ್ಲಿ “ಗ೦ಡಾನೆಯೂ ಹೆಣ್ಣಾನೆಯೂ "ಅನ್ಯೋನ್ಯ 
ಪ್ರೇಮದಿಂದ' ಜೊತೆಯಾಗಿ ಕಾಡಿನಲ್ಲಿ ವಿಹರಿಸುತ್ತವೆ' ಎಂಬ ಅರ್ಥವಿರುವುದು. ಅಥವಾ 
ಹ೦ಸಮಿಥುನವು ಸರೋವರದಲ್ಲಿ ಕ್ರೀಡಾಸಕ್ತವಾಗಿದೆ ಎಂಬ "ಅನ್ಯೋಕ್ತಿ ಇರುತ್ತದೆ. 
ಇನ್ನೊಂದು ಸಂದರ್ಭದಲ್ಲಿ ಕೋಪೋದ್ರಿಕ್ತನಾದ ರಾಜನ ಪ್ರವೇಶವಿರುವುದಾದರೆ ಆಗ 
ಹಾಡತಕ್ಕ ಗೀತವು ಮದ್ದಾನೆಯೊಂದು ಗಿಡಮರಗಳನ್ನು ಪುಡಿಗೈಯುತ್ತಾ “ಭಯಂಕರವಾದ 
ಕಾನನವನ್ನು ಪ್ರವೇಶಿಸುತ್ತದೆ, ಎ೦ಬ ಅನ್ಯೋಕ್ತಿಯಲ್ಲಿರಬಹುದು. ಉದಾಹರಣೆಗಾಗಿ: 
ಭರತನೇ ಕೊಟ್ಟಿರುವ ಒಂದೆರಡು ಗೀತೆಗಳನ್ನು ಕೆಳಗೆ ಕೊಡುತ್ತೇನೆ: 


ಲೋಚನ ದೀಪ್ತಿ | ೨೪೯ 


೧. .(ಮಾಹೆವ । 'ಮಾಸ । ಪೋಹಿತಸ ೧ ಮಗ್ಗ | ಕೇಉವವ । ಣಮ್ಮಿ ಘುಳ್ಳ 
ಕುಸು। ಮೇಣಿಚ್ಚಪ | ಮತ್ತ । ಜುತ್ತ ಬಹು | ಪಖ್ಚಿ । ಸಂಘಪರಿ । ಘಟ್ಟ | 

* ಅರ್ಥ:- ಮಧುಮಾಸದಲ್ಲಿ ಅರಳಿದ ಕುಸುಮಗಳುಳ್ಳ ಉಪವನವು -ಪಕ್ಷಿರುತಗಳಿಂದ 
ಸದಾ ಮುಖರಿತವಾಗಿರಲು ಹಾಗೂ ಫಲಭರಿತವಾದ ಚೂತ ಮತ್ತು ಖಂಡ 
ಸಹಕಾರ ವೃಕ್ಷವಾಟಿಗಳಲ್ಲಿ ಬೀಸುವ ಗಾಳಿಯು ಮರ್ಮರಿಸುತ್ತಿರಲು, 
ಕೋಗಿಲೆಯೊಂದು ಜೋಲುಮುಖ ಮಾಡಿಕೊಂಡು ತುಂಬಿಗಳು ಹೋದಲ್ಲಿ 
ಅವರ ಹಿಂದೆ ಅಲೆದಾಡುತ್ತಿದೆ. 

೨. ವಣ ಖಂಡ ೧೧. ಕಂಜಹದಿ | ಕೋಪಿ ೧ ಕೋವಾಯ ೧ ಸಾಹ೧ಿದೋಭಯ 
೧ ಬೀದ । ಓಭಅದಿ ೧ ಪಾದ ೧ ಪಂದೀಣ ೧ ದೀಣ | ಓ ತರು ೧ ಕೋಟ 
೧ರಂವಸದಿ ೧.ಸಂಪ ೧ ದಂಳೋಳ । ಣೇತ್ತ ೧ಓಸಮ ೧ ಭಿದ್ದದೋಣಿಸಿಅ 
೧ .ರೋಆ ೧ ಅಂಪದಿವಿ ಸೊಹಿದೋ (ನಾ. ಶಾ. ಅ. ೩೨-೨೮೨) 
ಅರ್ಥ:- ಕಾಗೆಯು ಬೆನ್ನಟ್ಟಿದ ಗೂಗೆಯೊಂದು ವನವನ್ನು ಬಿಟ್ಟೋಡಿ: ಬಡವಾಗಿ 
ಒಂದುಮರದ ಪೊಟರೆಯನ್ನು ಸೇರಿತ್ತು. ಅದೀಗ ಅಲ್ಲಿಂದಲೂ ಓಡಿಸಲ್ಪಟ್ಟು ' 
ಭಯಕಾತರದಿಂದ ಕಣ್ಣು ತಿರುಗಿಸುತ್ತಾ ಈ ಕಡೆಗೇ ಬರುತ್ತಿದೆ. 

೩ “ಮೊಹಸ 'ಮೂಹಂ | ಪೀಣಬ | ಳಾಕ೦ । ಬಿಜ್ಜುಪ । ಳೀಕ೦ । ಪೇಕ್ಟಿಅ | ¥ 
ಏಪೋ .-ಉಟ್ಟದ । ರೋಸೋ | ಭೀಮಣಿ | ಣಾದೋ | ಧಾವದಿ । ಹತ್ಥೀ | 
ರುಕ್ಸವ | ಣಮ್ಮಿ | (ನಾ.ಶಾ. ೨೦೨) 
ಅರ್ಥ:- ಮಿಂಚು ರುಳಪಿಸುತ್ತಿರುವ ಸಿಡಿಮುಗಿಲುಗಳುಳ್ಳ ಮೇಘ ಸಂಘವನ್ನು 
ನೋಡಿ ಈ ಆನೆಯೊಂದು ರೋಷಾವೇಶದಿಂದ ಗರ್ಜಿಸುತ್ತಾ, ಗೊಂಡಾರಣ್ಯದಲ್ಲಿ ' 
ಧಾವಿಸುತ್ತಿದೆ. 

೪. ಕಾಳಿದಾಸನ ವಿಕಮೋರ್ವಶೀಯದಲ್ಲಿ ವಿರಹತಪ್ತನಾದ ಪುರೂರವನ ಪ್ರವೇಶಕ್ಕಿರುವ 
ಆಕ್ಷಿಪ್ರಿಕೆ ಎ೦ಬ ಧ್ರುವಾಗೀತ: 
ಗಹಣಂ ಗಯಿಂದಣಾಹೋಪಿಃಅವಿರಹುಮ್ಮಾಅಪ ಅಅ ವಿಹಾರೋ । 
ವಿಸಈ ತರುಕುಸುಮಕಿಸಲ ಅಭೂಸಿ ಅಣಿ ಅದೇಹ ಪಬ್ಬಾರೋ | 
ಅರ್ಥ:- ತಲೆ ಹೆಗಲುಗಳಲ್ಲಿ ಮರಗಳ ಹೂದಳಿರುಗಳನ್ನು ಹೇರಿಕೊಂಡು 
ವಿರಹ ವಿಕಾರವನ್ನು ಪ್ರಕಟಿಸುತ್ತಾ ಕಾನನವನ್ನು ಪ್ರವೇಶಿಸುತ್ತದೆ. 
(ವಿಕಮೋರ್ವಶೀಯದಲ್ಲಿರುವ ಇತರಗೀತಗಳನ್ನು ನಾಟ್ಯಶಾಸ್ತ್ರದ ಧ್ರುವ ವಿಧಾನದಲ್ಲಿ 

ಭರತನು ಕೊಟ್ಟಿರುವ ಮಾದರಿಗಳೊಡನೆ ಹೋಲಿಸಿ ನೋಡಿರಿ.) 


೨೫೦ | ಲೋಚನ ದೀಪ್ತಿ 


ಭರತನು ಹೀಗೆ ನಾನಾ, "ರಸಭಾವ ಸಂದರ್ಭಗಳಿಗಿರುವ' ಗೀತಗಳನ್ನು ಆಯಾ 
ಕಥಾ ಭಾಗದ ಅಭಿನೇಯ ಸಂದರ್ಭಗಳಿಗೆ ಉಚಿತವಾದ ಔಪಮೃಗುಣಗಳಲ್ಲಿ ರಚಿಸಬೇಕು 
ಎನ್ನುತ್ತಾನೆ. ನಾಟಕದಲ್ಲಿ ಬರುವ ನಾನಾ ಭೂಮಿಕೆಗಳ ಜಾತಿ, ಸ್ವಭಾವ, ಗುಣಧರ್ಮ, 
ವಯಸ್ಸು, ರೂಪಾದಿಗಳ ತಾರತಮ್ಯಕ್ಕನುಸಾರವಾಗಿ ಒಂದೊಂದಕ್ಕೂ ಯಾವ ಯಾವ 
ಪ್ರಾಣಿಗಳು ಅಥವಾ ವಸ್ತುಗಳು ಉಪಮಾನವಾಗಿ ಸಲ್ಲುತ್ತವೆ ಎ೦ಬುದನ್ನು ಹೇಳುತ್ತಾನೆ.5 


ಇಂತಹ ನೂರಾರು ಗೀತಗಳನ್ನು ಭರತನು ತಾನೇ ಉದಾಹರಿಸಿರುವುದಲ್ಲದೆ 
ನಾಟ್ಯಾಚಾರ್ಯನೇ ಮೊದಲಾದ ನಾಟಕ ಪ್ರಯೋಕ್ಷಗಳು ಸಂದರ್ಭೋಚಿತವಾಗಿ 
ಬೇಕಷ್ಟು ಗೀತಗಳನ್ನು ರಚಿಸಿಕೊಳ್ಳಬೇಕೆಂದೂ ಹೇಳಿದ್ದಾನೆ." ಪ್ರತಿಯೊಂದು ಗೀತಕ್ಕೂ 
ಅದು ಪ್ರಯೋಗಿಸಲಡುವ ಸಂದರ್ಭದ ರಸಭಾವಗಳಿನುಗುಣವಾಗಿ ವಿಶಿಷ್ಟ ರೀತಿಯ 
ಬಂಧ, ವರ್ಣವಿನ್ಯಾಸ, ತಾಳ, ಲಯ ಸ್ವರಾಲಂಕಾರ ಹಾಗೂ ರಾಗ ಜಾತಿಗಳು 
ಒಂದಕ್ಕೊಂದು ನಿಯತವಾದ ಸಂಬಂಧವನ್ನು ಹೊಂದಿಕೊಂಡಿರಬೇಕು ಎನ್ನುತ್ತಾನೆ. 
ವೀರೋತ್ಸಾಹ ಸಂದರ್ಭದಲ್ಲಿ ಉತ್ತಮ ಪುರುಷಪಾತ್ರವೊಂದು ರಂಗವನ್ನು ಪ್ರವೇಶಿಸುವಾಗ 
ಹಾಡತಕ್ಕ ಪ್ರಾದೇಶಿಕೀ ಧ್ರುವಾಗೀತ (ಆಕ್ಷಿಪ್ತಿಕಾ, ಶೀರ್ಷಕಾ). 

ಒಂದರ ತಾಳಲಯಾದಿಗಳಾವುವೂ ಅದೇ ಪಾತ್ರದ ಶೋಕ ಶೃಂಗಾರಾದಿ ಇತರ 
ಭಾವ ಸಂದರ್ಭಗಳ ಪ್ರಾದೇಶಿಕ ಗೀತದಲ್ಲರತಕ್ಕದ್ದಲ್ಲ. ಹಾಗೂ ಅದೇ ಸಂದರ್ಭದಲ್ಲಿ 
ಯಾದರೂ ಮಧ್ಯಮ ನೀಚ ಪಾತ್ರಗಳು ಪ್ರವೇಶಿಸುವುದಾದಲ್ಲಿ ಅದಕ್ಕೊಪ್ಪುವ ರಚನೆಯು 
ಬೇರೆ ವಿಧದಲ್ಲೇ ಇರುತ್ತದೆ. ಪ್ರತಿಯೊಂದು ಗೀತವನ್ನು ಹಾಡುವಾಗಲೂ ಮೃದಂಗಾದಿ 
ವಾದ್ಯಗಳನ್ನು ಬಾರಿಸುವ ಹಾಗೂ ಪಾತ್ರಗಳು ಕುಣಿಯುವ ಕ್ರಮಗಳು ಬೇರೆ ಬೇರೆಯೇ 
ಇರುತ್ತವೆ. ಎಲ್ಲ ಗೀತಗಳಿಗೂ ರಾಗ ತಾಳಲಯಾದಿ ಸಂಬಂಧಗಳು ಪ್ರತ್ಯೇಕ 
ನಿಶ್ಚಿತವಾಗಿರುವುದರಿ೦ದ ಇದಕ್ಕೆ 'ಧ್ರುವಾಪದ'ಗಳ೦ದು ಅನ್ವರ್ಥವಾಗಿ ಹೆಸರಾಗಿದೆ 
ಎನ್ನುತ್ತಾನೆ. 

ಹೀಗೆ ನಾಟಕ ಪ್ರಯೋಗದಲ್ಲಿ ಈ ಗೀತನೃತ್ತಗಳನ್ನು ಪ್ರಯೋಗಿಸುವ ಸ್ಥಾನಗಳು 
ಎಂದರೆ ಅವಕಾಶಗಳು ಐದು:- ೧. ಪಾತ್ರಗಳ ಪ್ರವೇಶಕಾಲ, ೨. ಹೊರಟು ಹೊಗುವ 
ಕಾಲ, ೩. ರಸಭಾವಗಳು ಬದಲಾಗುವ ಸಂದರ್ಭ, ಎಂದರೆ ರಸಪ್ರವಾಹಕ್ಕೆ ಹಠಾತ್ತನೆ 
ಆಕ್ಷೇಪ ಉಂಟಾಗುವ ಸಂದರ್ಭ್‌ ಆಥವಾ “ಭಾವಸಂಧಿ' ಎನ್ನಬಹುದು. ೪. ಹಾಗೆ 
ಬದಲಾದ ಭಾವಗಳು ಸಮಾಧಾನಕ್ಕೆ ಬರುವಾಗ," ೫. ಅಭಿನಯ ಮಧ್ಯದಲ್ಲಿ 
ಕಾಲಯಾಪನೆಮಾಡುವ ಹಾಗೂ ದೋಷಪ್ರಚ್ಛಾದನೆ ಮಾಡತಕ್ಕ ಸಂದರ್ಭಗಳಲ್ಲಿ 
ಈ ಸ್ಥಾನಗಳಲ್ಲಿ ಹಾಡುವ ಗೀತಗಳಿಗೆ ಕ್ರಮವಾಗಿ ೧. ಪ್ರಾವೇಶಿಕೀ ೨ ನೈಷ್ಟ್ರ್ಯಾಮಿಕೀ 


ಲೋಚನ ದೀಪ್ತಿ | ೨೫೧ 


೩. ಅಕ್ಷೇಪಿಕೀ ೪. ಪಾಸಾದಿಕೀ, ೫. ಅ೦ತರಾಧ್ರುವಗಳೆಂಬ ಸಂಜ್ಞೆಗಳಿವೆ.೧೪ 
ಇವುಗಳೊಳಗೂ ಬಂಧ ಗೌರವಕ್ಕೆ ತಕ್ಕಂತೆ ಶೀರ್ಷಕಾ, ಆಕ್ಷಿಪ್ತಿಕಾ, ಖಂಜಕ, ನರ್ಕುಟ, 
ದ್ವಿಪದೀ, ಖಂಡಕ, ತ್ರಿಪದೀ, ಚೌಪದೀ, ಷಟ್ಟದೀ, ಭ್ರಮರಕಾ ಇತ್ಯಾದಿ. 


ಅಂಕಿತಗಳು ಬೇರೆ ಇವೆ. ಇದಲ್ಲದೆ ಈ ಐದು ವಿಧದ ಧ್ರುವಗಳಲ್ಲಿಯೂ 
ಪ್ರಯೋಗಿಸತಕ್ಕ ರಸಭಾವಗಳನ್ನು ಹೊಂದಿಕೊಂಡು ಶೀರ್ಷಕಾ, ಉದ್ದತಾ, ಅನುಬಂಧಾ, 
ವಿಲಂಬಿತಾ, ಆಡ್ಡಿತಾ. ಅಪಕೃಷ್ಟಾ, ಎಂಬ ಆರು ಜಾತಿಭೇದಗಳಿವೆ.?೫ ಶೀರ್ಷಕಾ 
ಎಂದರೆ ಇತರ ಎಲ್ಲವಕ್ಕಿಂತ ದೊಡ್ಡದಾದ ಹಾಗೂ ಪ್ರಥಮ ಪ್ರವೇಶದಲ್ಲಿ ಹಾಡತಕ್ಕ 
ಪ್ರಧಾನಕೃತಿ, ಶಿರಸ್ಥಾನದಲ್ಲಿರುವ ಗೀತ ಎಂಬರ್ಥವಾಗಿದೆ. ಉದ್ದತಾ ಎಂಬುದು ರೌದ್ರಾದ್ಭುತ 
ಸನ್ನಿವೇಶಗಳ ಉದ್ದತ ನೃತ್ಯಕ್ಕೆ ಉಚಿತವಾದುದು ಎಂಬ ಅರ್ಥದಲ್ಲಿ ಬಂದ ಹೆಸರು. 
ಅಡ್ಡಿತಾ ಎ೦ದರೆ ಶೃಂಗಾರರಸೋಚಿತವಾದ ಉತ್ಕೃಷ್ಟಗುಣವುಳ್ಳದ್ದು ಎಂದು ಅರ್ಥ. 
ಅಪಕೃಷ್ಣ ಎಂದರೆ ದುಃಖ, ದುರ್ಗತಿ, ಕಷ್ಟ ಕಾರ್ಪಣ್ಯಾದಿ ಸಂದರ್ಭಕ್ಕೆ ಉಚಿತವಾದುದು 
ಎ೦ಬ ಅರ್ಥ. ವಿಲಂಬಿತಾ ಎಂಬುದೂ ದುಃಖಾತಿರೇಕ, ವಿಪ್ರಲಂಭ, ವಿಲಾಪಾದಿ 
ಸಂದರ್ಭಗಳಲ್ಲಿ ವಿಲಂಬಿತ ಲಯದಲ್ಲಿ ಹಾಡಬೇಕಾದ್ದು ಎಂಬ ಅರ್ಥ. ಅನುಬಂಧ ' 
ಎಂದರೆ ವಿಶೇಷ ಸಂದರ್ಭಗಳಲ್ಲಿ ಅಕಸ್ಮಾತ್‌ ಸಂಭವಿಸಬಹುದಾದ ಪರಿಸ್ಥಿತಿಗೆ ತಕ್ಕಂತೆ 
ರಾಗ ತಾಳ ಲಯಾದಿಗಳಲ್ಲ ತತ್ಕಾಲೋಚಿತವಾದ ವ್ಯತ್ಯಾಸವನ್ನು ಮಾಡಿ 
ಪ್ರಸಂಗಾವಧಾನದಿಂದ ಪ್ರಯೋಗಿಸುವ ಪ್ರತ್ಯುತ್ತನ್ನಕೃತಿ ಎ೦ಬ ಅರ್ಥವಿರುವುದು. 
(off hand composition). ಎಲ್ಲ ಧ್ರುವಗಳು ಔಪಮ್ಯ ಗುಣವನ್ನಾಶ್ರಯಿಸಿದ ಅನ್ಯೋಕ್ತಿ 
ರಚನೆಗಳಾಗಿರುವುದರಿಂದ ಇವನ್ನು ಯಾವ ನಾಟಕದಲ್ಲಿ ಬೇಕಿದ್ದರೂ 
ಪ್ರಯೋಗಿಸಬಹುದಾಗಿದೆ. ಹಾಗೆ ಸರ್ವನಾಟಕ ಸಾಮಾನ್ಯವೆಂಬುದರಿ೦ದಲೂ "ಧ್ರುವಗಳು" 
ಎಂಬ ಹೆಸರು ಇದಕ್ಕೆ ಸಾರ್ಥಕವಾಗಿದೆ. (ಧುವಾ-ಸ್ತೀಲಿಂಗಗೀತಿ) ಈ ಗೀತಿಗಳನ್ನು 
ಹಾಡುವಾಗ ದುಃಖಾತಿರೇಕ, ತೀವ್ರ ಸಂತಾಪ, ವ್ಯಾಧಿ, ಮೂರ್ಛೆ, ಮೋಹ, 
ದೀರ್ಫಾಲೋಚನೆ, ನಿರ್ವೇದ, ದೈನ್ಯ ಇತ್ಯಾದಿ ಕೆಲವೊಂದು ನಿಷೇಧ್ಯ ಸಂದರ್ಭಗಳನ್ನು? 
ಬಿಟ್ಟು ಉಳಿದ ಸಂದರ್ಭಗಳಲ್ಲೆಲ್ಲ ಪಾತ್ರಗಳು ಕುಣಿಯಬೇಕು. ಈ ಕುಣಿತದಲ್ಲಿ 
ಸಾಮಾನ್ಯವಾಗಿ ಅ೦ಗವಿಕ್ಷೇಪಗಳು ಹೆಚ್ಚು ಗಡುಸಾಗಿರುವುದಿಲ್ಲ. ರೋಷಾವೇಶ ರೌದ್ರಾದ್ಭುತ 
ಸನ್ನಿವೇಶಗಳಲ್ಲಿ ಉದ್ದತ ನೃತ್ತವಿದ್ದರೆ ಆಗ ಗೀತಿಗಳನ್ನು ಹಾಡುವುದಿಲ್ಲ. ಅಂಥಲ್ಲಿ 
ವಾದ್ಯಘೋಷಗಳಿಂದ ಮಾತ್ರ ನಿರ್ವಹಿಸಬೇಕು ಎಂದಿದ್ದಾನೆ.” ಸಂದರ್ಭವಶಾತ್‌ 
ಪಾತ್ರಗಳು ಅತಿ ಸಂಭ್ರಮದಿಂದ ಪವೇಶಿಸುವಲ್ಲಿ ಹಾಗೂ ಹೊರಟುಹೋಗುವಲ್ಲಿ ಸಹ 
ಧ್ರುವಗಳನ್ನು ಹಾಡುವುದಿಲ್ಲ." ಅಂಥಲ್ಲಿ ಕೇವಲ ವಾದ್ಯಗಳ ತಾಳಲಯಕ್ಕನುಸಾರವಾದ 
ನೃತ್ತಗತಿಯಲ್ಲಿ ಅವುಗಳು ಪ್ರವೇಶಿಸುತ್ತವೆ. ಯುದ್ಧ ಮಾಡುತ್ತಿರುವಾಗಲೂ ವಾದ್ಯಗಳೇ 


೨೫೨ | ಲೋಚನ ದೀಪ್ತಿ 


ಹೊರತು ಗೀತಗಳಿಲ್ಲ. ಇತರ ಸಂದರ್ಭಗಳಲ್ಲಿಯಾದರೂ ಸಾಮಾನ್ಯವಾಗಿ ಗೀತದುದ್ದಕ್ಕೂ 
ನರ್ತವಿರುವುದು ಕಡಿಮೆ; ಸ್ನಲ್ಪಾಂಶ ನಾಟ್ಯಾಭಿನಯ ಸ್ಪಲಾಂಶ ನೃತ್ತ ಹೀಗೆ ಸಾಗುತ್ತದೆ. 
ಹಾಗೆಂದು ಗೀತಕಾಲದಲ್ಲಿ ಪಾತ್ರಗಳು ಸುಮ್ಮನೇ ನಿಂತಿರುವಂತೆಯೂ ಇಲ್ಲ; ತಾಳಕ್ಕೆ 
ತಕ್ಕ ಹೆಜ್ಜೆ ಇಟ್ಟುಕೊಂಡು ಭಾವಕ್ಕೆ ತಕ್ಕ ಅಂಗಚೇಷ್ನೆಗಳಿಂದ ರಂಗಕ್ಕೆ ಸುತ್ತಾಡುತ್ತಾ 
ಅಡ್ಡಾಡುತ್ತಾ ಇರುತ್ತವೆ. ಇದಕ್ಕೆ “ಗತಿಪ್ರಚಾರ' "ಪರಿವರ್ತನ' “ಪರಿಕ್ರಮಣ' ಎ೦ಬ 
ಸ೦ಜ್ಜೆಗಳಿವೆ. ಗೀತ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಪ್ರವೇಶ ಕಾಲದಲ್ಲಿ ಗೀತ ವಾದ್ಯ 
ನೃತ್ಯಗಳು ಏಕಕಾಲದಲ್ಲಿ ಒಟ್ಟಿಗೇ ಶುರುವಾಗುವುದಿಲ್ಲ. ಗಾಯಕನು ಗೀತವನ್ನಾರಂಭಿಸಿ 
ಒಂದಿಷ್ಟು ಮುಂದುವರಿಯುವಾಗ ವಾದ್ಯಗಳು ತೊಡಗುತ್ತವೆ.೨೪ ವಾದ್ಯಗಳು ತಾಳದ 
ಒಂದೆರಡು ಆವರ್ತನಗಳಷ್ಟು ಮುಂದುವರಿಯುವಾಗ ಪಾತ್ರಗಳು ಆ ತಾಳಗತಿಯಿಂದ 
ಪ್ರವೇಶಿಸಿ ಮುಂದೆ ವಾಚ್ಯವಾಗಿ ಹೇಳಲಿಕ್ಕಿರುವ ವಾಕ್ಕಾರ್ಥಗಳನ್ನು ಸೂಚಿಸುವ, ಸೂಚೀ 
ಅಂಕುರ" ಮೊದಲಾದ ಅಭಿನಯಗಳೊಂದಿಗೆ ರಂಗ ಪರಿವರ್ತನವನ್ನು ಮಾಡುತ್ತವೆ. 
ಕೊನೆಗೆ ಎಂದರೆ ಗೀತಾವಸಾನದಲ್ಲಿ 'ಗೀತ ಮೋಕ್ಷ'ದ ವಾದ್ಯವಿಧಿಗೆ ಅನುಸಾರವಾಗಿ 
“ಮುಗಿತಾಯದ ಗತ್ತಿ'ನಲ್ಲಿ ಕುಣಿದು ನಿಲ್ಲುತ್ತವೆ. ಆಮೇಲೆ ನಾಟಕದ ಸಾಭಿನಯವಾದ 
ಮಾತುಕತೆಗಳು ಪಾಠ್ಯಕ್ರಮದಂತೆ ನಡೆಯುತ್ತವೆ. ಗೀತಿಗಳೂ ಉದ್ದುದ್ದವಾಗಿರುವುದಿಲ್ಲ. 
ಹಾಡುವ ಕ್ರಮದಲ್ಲಿಯೂ ಅರ್ಥಕ್ಕೆ ಕಷ್ಟವಾಗುವಂತೆ ಅಕ್ಷರಗಳನ್ನು ಎಳೆದೆಳೆದು ಉದ್ದ 
ಮಾಡಬಾರದು; ಹಾಡಿದ್ದನ್ನೇ ಬೇಕಿದ್ದರೆ ಮತ್ತೆ ಹಾಡಬಹುದು.3೨ ರಾಗಾಲಾಪದಿಂದ 
ಉದ್ದ ಮಾಡಬಾರದು. ಕಾಲಯಾಪನಕ್ಕಿರುವ ಅ೦ತರಧುವಗಳಲ್ಲಿ ಮಾತ್ರ ಬೇಕಿದ್ದರೆ 
ಸಂದರ್ಭಕ್ಕೆ ತಕ್ಕಂತೆ ರಾಗಾಲಾಪನಪೂರ್ವಕ ಗೀತಗಳನ್ನು ವಿಸ್ತರಿಸಬಹುದೇ ಹೊರತು 
ಇತರ ಸಂದರ್ಭಗಳಲ್ಲೆಲ್ಲಾ ಯಥಾಕ್ಷರವಾಗಿಯೇ ಹಾಡಬೇಕು.** ಈ ಗೀತೆಗಳೆಲ್ಲವೂ 
ದ್ರುತ, ಅರ್ಧದುತ, ಬಿಂದು ಇತ್ಯಾದಿ ಖಂಡಕಲಾ ಪ್ರಮಾಣದ ಭಂಗ ತಾಲಗಳಲ್ಲಿ 
ನಿಬದ್ದವಾಗುವಂಥವು. ತಾಳದ ಘಾತ ಪಾತಗಳಿಗೆ ಸರಿಬೀಳುವಂತೆಯೇ ಗೀತಾಕ್ಷರಗಳ 
ಗುರು ಲಘು ವಿನ್ಯಾಸವಿರಬೇಕು.೨% ತಾಳದ ಲಯಕ್ಕೆ ಸರಿಯಾದ ಯತಿ (ವಿರಾಮ) 
ತಾಳದ ಯತಿಗೆ ( ಸ್ರೋತೋಗತಾದಿ) ಸರಿಯಾದ ಹಾಡಿನ ಗತಿ, ತಾಳದ ಗುರುವಿಗೆ, 
ಗೀತದ ಗುರು ಅಕ್ಷರ, ಲಘುವಿಗೆ ಲಘುವಕ್ಷರ ಹೀಗೆಲಾ ಕಟ್ಟುನಿಟ್ಟಾಗಿರುವ, ಗೀತಗಳನ್ನು 
ತಾಳಕ್ಕೆ ವಿಷಮವಾಗಿ ಹಾಡುವಂತಿಲ್ಲ. ನರ್ತನದ ಹಜ್ಜೆಗಳೂ ಅಂಗ ವಿಕ್ಷೇಪಗಳೂ 
ರೇಖೆಗಳೂ, ಶಾಖಾದ್ಯಭಿನಯಗಳೂ ತಾಳಕ್ಕೆ ಸರಿಯಾಗಿಯೇ ನಡೆಯುತ್ತವೆ.೨೫ ಎಲ್ಲವೂ 
ಒಟ್ಟಾಗಿ ಅಲಾತ ಚಕ್ರದಂತೆ ಕೊಳ್ಳಿ ಬೀಸಿದ ಹಾಗೆ ಏಕೀಭವಿಸಿ ರಸಭಾವಗಳಿಗೆ ದೀಪ್ತಿಯನ್ನು 
ಕೊಡುತ್ತವೆ. 


ಲೋಚನ ದೀಪ್ತಿ | ೨೫೩ 


ಇನ್ನು ನಾಟಕಾರಂಭಕ್ಕೆ ಮೊದಲಿನ ಪೂರ್ವರಂಗಪ್ರಯೋಗದಲ್ಲಿಯೂ 
ಹಾಡು ತಕ್ಕ ಕೆಲವು ಧ್ರುವಾಗೀತಿಗಳಿವೆ. ಸಂಸ್ಕ ತಪ್ರಾಯವಾದ ಆ ಗೀತಿಗಳು 
ಅನ್ಕೊ ಬ ರಚನೆಗಳಲ್ಲ. ಅವುಗಳ sre: ವೈಶಿಷ್ಟ್ಯಗಳು: 
ನಾಟಕದ್ರುವದಲ್ಲಿರುವುದಕ್ಕಿಂತ ಭಿನ್ನವಾದುವು. ಎಲ್ಲವೂ ಡೇವಸುತಾಶಿಯವಾಥ 
ಅರ್ಥವುಳ್ಳವು, ಅವುಗಳ ಗಾನವು ನಾಟಕ ಧುವಾಗಾನದಂತೆ ಶ್ರೋತೃ ರಂಜನೆಯ, 
ಮುಖ್ಯೊ "ದ್ದೆ ಶಶವಾಗಿರುವ ರಸಭಾವೋಚಿತವಾದ ಲೌಕಿಕ ಗಾನವಲ್ಲ. ಅದು 
ಅದ ಷ್ಟಫಲೋದ್ದೇಶವುಳ್ಳ ದೇವಪ್ರೀತೃರ್ಥವಾದ ಗಾ೦ಧರ್ವಗಾನ. ೨೬ ಅವುಗಳ ತಾಳಗಳು 
(ಆಸಾದಿತ ವರ್ಧಮಾನಾದಿ) ಸುದೀರ್ಫ್ಥಪ್ರಸ್ತಾರಗಳುಳ್ಳ ಮಾರ್ಗ ತಾಳಗಳೇ ಹೊರತು 
ನಾಟಕ ಧುವಕ್ಕೆ ಹೇಳಿದ ಧೃತಾದಿ ಖಂಡತಾಲ ಪ್ರಜೀದಗಳಲ್ಲ ಅಲ್ಲಿ ನಡೆಯತಕ್ಕ ಲಾಸ್ಯ 
ತಾಂಡವ ನರ್ತನಗಳೂ ಕೇವಲ ದೇವತಾ ಪ್ರೀತ್ಯರ್ಥವಾಗಿಯೇ ಇರುವಂತ 0 
ಲಾಸ್ಯವಿಧಿಯಲ್ಲಿ ನಡೆಯುವ ಹಾಸ್ಕ ವಿನೋದಗಳೂ ದೇವರ ಹೆಸರಲ್ಲೇ ನಡೆಯತಕ್ಕವು. 
ನಾಟ್ಯ ಶಾಸ್ತ್ರದಲ್ಲ ವಿಸ್ತಾರವಾಗಿ ೧೨ ಕ್ಯ ಪೂರ್ವರಂಗದ ಚಿತ್ರವನ್ನು ಸಾಧಾರಣವಾಗಿ ' 
ಜು ” ಶೀಿಯಬಹುದು: 


ಚತುರಸಾಕಾರದ ರಂಗಭೂಮಿಯ ಹಿಂಬದಿಯ ಅಗಲಕ್ಕೂ ಪರದೆ ಇಳಿ 
ಬಿಟ್ಟಿರುತ್ತದೆ. ಪರದೆಯ ಎಡಬಲಗಳ ತುದಿಭಾಗಗಳಲ್ಲಿ ಕ್ರಮವಾಗಿ ನಟರು ಹೋಗುವ 
ಮತ್ತು ಹೊರಡುವ ದ್ಹಾರಗಳಿರುವುವು. ಇವಕ್ಕೆ ನೇಪಥ್ಯದ್ವಾರಗಳೆ೦ದು ಹೆಸರು. 
ದ್ವಾರದೇಶಗಳ ಮಧ್ಯಕ್ಕೆ ಪರದೆಯ ಹಿ೦ಭಾಗದಲ್ಲಿ ಸಾಕಷ್ಟು ವಿಶಾಲವಾದ ಸ್ಥಳವಿರುತ್ತದೆ.. 
ಇಲ್ಲಿ ಗಾಯಕ ವಾದಕರು ಕೂತಿರುತ್ತಾರೆ. ಆ ವಿಭಾಗಕ್ಕೆ “ರಂಗ ಶೀರ್ಷಿಕೆ' ಎಂದು 
ಹೆಸರು. ಇದಕ್ಕೆ ತಾಗಿ ಹಿಂದೆ ನೇಪಥ್ಯ ಗೃಹ(ಆreen Rಂಂm)ವಿರುವುದರಿಂದ ಪರದೆಯ 
ಹಿಂದಿರುವ ಭಾಗವನ್ನೆಲ್ಲಾ, ಗಾಯಕ ವಾದಕರು ಕೂತಿರುವ ಭಾಗವನ್ನೂ ಸಮೇತ 
"ನೇಪಥ್ಯ'ವೆಂದೇ ನಾಟಕಗಳಲ್ಲಿ ವ್ಯವಹರಿಸಲಾಗಿದೆ. ಪಾತ್ರಗಳ ಪ್ರ ಪ್ರವೇಶ, ನಿಷ್ಕಾಮಗಳಲ್ಲಿ 
ದ್ವಾರಭಾಗಗಳಷ್ಟು ಮಾತ್ರ ತೆರೆಯನ್ನು ಸರಿಸಲಾಗುವುದು. ಗಾಯಕವಾದಕರಿಓ 
ಮಧ್ಯಭಾಗವು ನಾಟಕ ಪ್ರಯೋಗಕಾಲದಲ್ಲಿ ತೆರೆಯೊಳಗೇ ಇರುತ್ತದೆ. (ಆಧುನಿಕ 
ನಾಟಕಗಳಲ್ಲಿ ಇರುವಂತೆ ದೃಶ್ಯ ಬದಲಾಯಿಸುವ ಬೇರೆ ಬೇರೆ ಸನ್ನಿವೇಶದ ಚಿತ್ರ 
ಪರದೆಗಳು ಆಗ ಇದ್ದಂತಿಲ್ಲ) 


ಪೂರ್ವರಂಗದ ಆರಂಭಕ್ಕೆ ಗಾಯಕ ವಾದಕರೇ ನಿರ್ವಹಿಸುವ (ನಿರ್ಗೀತ 
“ಸಂಗೀತ'ಗಳೆಂಬ ವಾದ್ಯ ವಿಧಿಗಳು ಪರದೆಯ ಒಳಭಾಗದಲ್ಲಿ ನಡೆಯುವಂತಹವು, ಆ 
"ಅಂತರ್ಯವನಿಕಾ' ಪ್ರಯೋಗದಲ್ಲಿ, ಮೊದಲಾಗಿ ಗಾಯಕ ವಾದಕರು ವಾದ್ಯಗಳನ್ನು 


೨೫೪ | ಲೋಚನ ದೀಪ್ತಿ 


ತಂದಿಟ್ಟು ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳುತ್ತಾರೆ.೨೭ ಮೃದಂಗ, ಪಣವ, 
ದರ್ದರವೆಂಬ ಚರ್ಮವಾದ್ಯಗಳ ವಾದಕರು ರಂಗಕ್ಕೆ ಮುಖಮಾಡಿ (ಮೂಡು ದಿಕ್ಕು) 
ಸಾಲಾಗಿ ಕುಳಿತುಕೊಳ್ಳುತ್ತಾರೆ. ಗಾಯಕನು ಉತ್ತರಕ್ಕೆ ಮುಖಮಾಡಿ ಕುಳಿತುಕೊಳ್ಳುತ್ತಾನೆ. 
ಅವನ ಎಡಪಕ್ಕದಲ್ಲಿ ವೈಣಿಕನೂ ಬಲಪಕ್ಕದಲ್ಲಿ ವೇಣುವಾದಕನೂ ಇರುತ್ತಾರೆ, ಗಾಯಕನಿಗೆ 
ಎದುರಾಗಿ ಗಾಯಕಿ ಕುಳಿತುಕೊಳ್ಳುತ್ತಾಳೆ. ವಾದ್ಯಗಳನ್ನೆಲ್ಲ ಶ್ರುತಿಮಾಡಿ, ಆರಂಭದ 
ಸ್ತುತಿ ಗೀತಗಳನ್ನು ಬಾರಿಸುತ್ತಾರೆ. ಒಮ್ಮೆ ಕೇವಲ ವಾದ್ಯಗಳಿಂದಲೂ ಇನ್ನೊಮ್ಮೆ” 
ಹಾಡಿನೊಂದಿಗೆಯೂ ಸ್ತುತಿಗೀತವು ನಡೆಯುತ್ತದೆ. ಇದಾಯಿತೆಂದರೆ ಒಮ್ಮೆ ಇಡೀ 
ಪರದೆಯನ್ನು ಎತುತ್ತಾರೆ.೨* ಒಂದು ಗಾಂಧರ್ವ ಸ್ತುತಿ ಗೀತವನ್ನು ಗಾಯಕನು 
ಹಾಡುವಾಗ ನಾಟ್ಯಾಚಾರ್ಯನು ರಂಗಮಧ್ಯಕ್ಕೆ ಬಂದು ಸಭೆಗೆ ಮುಖಮಾಡಿ 
ನಮಸ್ಕರಿಸುತ್ತಾನೆ. ಆ ಮೇಲೆ ಉತ್ಥಾಪನೀ ಎಂಬ ಧ್ರುವಗೀತವನ್ನು ಹಾಡುವಾಗ 
ಸೂತ್ರಧಾರನೂ, ಅವನ ಇಂಥ ಅ೦ಜಲಿಯಲ್ಲಿ ಹೂಗಳನ್ನು ತುಂಬಿಕೊಂಡು ಮೂವರು 
ನರ್ತಕಿಯರೂ, ಅವರ ಹಿಂದೆ ಅಲಂಕರಿಸಿದ ಇಂದ್ರದ್ದಜವನ್ನು ಹಿಡಿದುಕೊಂಡು 
ಇಬ್ಬರು ಪಾರಿಪಾರ್ಶ್ವಕರೂ ಒಟ್ಟಿಗೆ ಪ್ರವೇಶಿಸಿ ನೃತ್ಯವಿಧಿಪ್ರಕಾರ ಲೆಕ್ಕಾಚಾರದ 
ಹೆಜ್ಜೆಗಳನ್ನಿಡುತ್ತಾ ದಿಗ್ವಂದನೆ ಮಾಡುತ್ತಾ ರಂಗಭೂಮಿಯಲ್ಲಿ ಪ್ರದಕ್ಷಿಣೆ ಸುತ್ತುತ್ತಾರೆ.” 
ಹೀಗೆ ಮೂರು ಪ್ರದಕ್ಷಿಣೆಗಳನ್ನು ಮಾಡಿ ಸೂತ್ರಧಾರನು ಮಂತ್ರಪುರಸ್ನರವಾಗಿ 
ಪಾರಿಪಾರ್ಶ್ವಕರ ಕೈಯಿಂದ ಧ್ವಜವನ್ನು ಸ್ಮೀಕರಿಸುತ್ತಾನೆ.* ಪುನಃ ದಿಗ್ವಂದನೆ ಮಾಡಿ 
ನಾಂದೀ ಶ್ಲೋಕಗಳನ್ನು ಪಡಿಸುತ್ತಾನೆ. ಆಗ ಮಧ್ಯ ಮಧ್ಯದಲ್ಲಿ ಪಾರಿಪಾರ್ಶ್ವಕರು 
ಹಾಗೇ ಆಗಲಿ, ನಾಟಕಕ್ಕೆ ಜಯವಾಗಲಿ, ದೇವತೆಗಳಿಗೆ ಸಂತೋಷವಾಗಲಿ. ಲೋಕಕ್ಕೆ 
ಶುಭವಾಗಲಿ, ರಾಜನಿಗೆ ಜಯವಾಗಲಿ. ರಾಜ್ಯ ಸಂಪತ್ತು ವೃದ್ಧಿಯಾಗಲಿ, ನಾಟಕ 
ಆಡಿಸುವವರಿಗೂ ಆಡುವವರಿಗೂ - ನಾಟಕವನ್ನು ರಚಿಸಿದ ಕವಿಗೂ, ನಾಟ್ಯ 
ಪ್ರಂಯೋಗಕ್ಕೂ ಶುಭವಾಗಲಿ ಎಂದು ನಾಂದೀ ಪದ್ಯಗಳ ಅರ್ಥವನ್ನು 
ಘೋಷಿಸುತ್ತಿರುತ್ತಾರೆ.* 

ಇದಾದ ಮೇಲೆ ಸೂತ್ರಧಾರನು ಧ್ವಜವನ್ನು ತನ್ನ ನಾಭಿಯಲ್ಲಿ ನೆಟ್ಟು ಸಮತೋಲವಾಗಿ 
ನಿಲ್ಲಿಸಿಹಳೆ (with 0೩1೩700) ಹಿಂದಕ್ಕೂ ಮುಂದಕ್ಕೂ ನಾಟ್ಕಮಾಡುತ್ತಾನೆ. ಆ ಮೇಲೆ 
ಅದನ್ನು ಪುನಃ ಪಾರಿಪಾರ್ಶ್ವಕರ ಕೈಯಲ್ಲಿ ಕೊಟ್ಟು ತಾನು ತಾ೦ಡವ ನರ್ತನಕ್ಕೆ ತೊಡಗುತ್ತಾನೆ. 
ಆಗ ಸ್ತ್ರೀಯರ ನರ್ತನವೂ ಪಾರಂಭವಾಗುತ್ತವೆ.೫ ಗಾಯಕನು "ಆಸಾರಿತ ವರ್ಧಮಾನಾದಿ, 
ತಾಳವಿಸ್ತರದಲ್ಲಿ ಧ್ರುವಾಗೀತಿ'ಗಳನ್ನು ಹಾಡುತ್ತಾನೆ. ಅದಕ್ಕನುಗುಣವಾದ 
ವಾದ್ಯಭಧೋಷದೊಡನೆ ತಾಂಡವ ನೃತ್ತದ ಅದ್ಭುತ ಪ್ರಯೋಗವು ಕೆಲ ಹೊತ್ತು ನಡೆಯುತ್ತದೆ. 


ಲೋಚನ ದೀಪ್ತಿ | ೨೫೫ 


ಸೂತ್ರಧಾರನು ಮಧ್ಯೆ ಮಧ್ಯೆ ನಾಂದೀ ಶ್ಲೋಕವನ್ನು ಹೇಳುತ್ತಾನೆ. ನರ್ತಕಿಯರು 
ಪುಷ್ಪಾಂಜಲಿಯನ್ನು ಚೆಲ್ಲುತ್ತಿರುತ್ತಾರೆ.*" ಒಬ್ಬೊಬ್ಬರಾಗಿಯೂ ಒಟ್ಟಾಗಿಯೂ ನಾನಾ 
ಭಂಗಿಗಳಲ್ಲಿ ನರ್ತಿಸಿ ಕೊನೆಗೆ ಪಿಂಡೀಬಂಧಗಳೆಂಬ ವಶಿಷ್ಟ ಸ್ಥಿರಭಂಗಿಗಳಲ್ಲಿ ನಾಟ್ಯವನ್ನು 
ಪೂರೈಸುತ್ತಾರೆ. ಹೀಗೆ ಈ ತಾಂಡವದ ಅದ್ಭುತ ದರ್ಶನವಾದ ಮೇಲೆ ಸುಕುಮಾರ 
ಪ್ರಯೋಗವಾದ ಲಾಸ್ಕವಿಧಿಯು ಪ್ರಾರಂಭವಾಗುತ್ತದೆ. 


ಇದರಲ್ಲಿ ನರ್ತಕಿಯರೊಂದಿಗೆ ನಟರೂ ಭಾಗವಹಿಸುತ್ತಾರೆ. ದಂಪತಿಗಳ 
ಮದನಾವಸ್ಥೆಯನ್ನು ವರ್ಣಿಸುವ ಶೃಂಗಾರಗೀತಗಳೂ ಲಲಿತ ಭಾವದ ನರ್ತನಗಳೂ 
ಸಾಮಾನ್ಯವಾಗಿ ಕೀಳ್ಕಟ್ಟದಲ್ಲಿಯೇ ನಡೆಯುತ್ತವೆ. ಕಾಮೋತ್ಕಂಠ, ಪ್ರಣಯಕಲಹ, 
ಅಶ್ಲೀಲಹಾಸ್ಯ, ಬೀದಿಯ ವಿನೋದ ಇಂಥ ಪಾಮರ ರಂಜಕವಾದ ವೀಥ್ಯಂಗಗಳು 
ಮಧ್ಯ ಮಧ್ಯ ದೇವರ ಸ್ತುತಿಯೊಂದಿಗೆ ಪ್ರಯೋಗಿಸಲ್ಪಡುತ್ತವೆ.*೭ ಇದಾದ ಮೇಲೆ 
ನಟನಟಿಯರು ರಂಗದಿಂದ ಹೊರಟುಹೋಗುತ್ತಾರೆ. ಇಲ್ಲಿಗೆ ದೇವಸ್ತುತ್ಕಾಶ್ರಯವಾದ 
ಪೂರ್ವರಂಗ ವಿಧಾನವು ಕೊನೆಗೊಳ್ಳುತ್ತದೆ. ಇದರ ಉಪಸಂಹಾರವಾಗಿ ಒಂದು 
ರೌದ್ರರಸದ ಶ್ಲೋಕವನ್ನು ಹಾಡಲಾಗುವುದು.* ಆ ಮೇಲೆ ಪಾರಿಪಾರ್ಶ್ವಕರು ಪ್ರವೇಶಿಸಿ ' 
ತಾವು ಬ೦ದಿರುವ ಉದ್ದೇಶ, ಪ್ರಯೋಗಿಸುವ ನಾಟಕದ ವಿಚಾರ, ಸಭಿಕರ ಉತ್ಸಾಹ 
ಇತ್ಯಾದಿ ಸಂದರ್ಭಗಳನ್ನು ತಮ್ಮೊಳಗಿನ ಸಂಭಾಷಣೆಯಲ್ಲಿ ಪ್ರಸ್ತಾವಿಸುತ್ತಾರೆ. ಆಗ ' 
ಎದೂಷಕನು ಹಾಸ್ಯವೇಷದ 'ವಿಕೃತಗತಿ'ಯಲ್ಲಿ ಪ್ರವೇಶಿಸಿ ಅಸಂಬದ್ಧ ಪ್ರಲಾಪಗಳಿಂದ 
ಸೂತ್ರಧಾರಾದಿಗಳನ್ನು ನಗಿಸುತ್ತಾನೆ.** ಹಾಸ್ಕಪ್ರಧಾನವಾದ ಈ ಪ್ರಯೋಗಕ್ಕೆ ಪ್ರರೋಚನೆ 
ಎಂದು ಹೆಸರು. ಇದರ ಕೊನೆಯಲ್ಲಿ ಎಲ್ಲರೂ ರಂಗ ದಿಂದ ಹೊರಟು ಹೋಗುತ್ತಾರೆ. 
ಪರದೆಯು ಬೀಳುತ್ತದೆ. 

ತದನಂತರ 'ಸ್ಥಾಪಕ' ಅಥವಾ ಪ್ರಸ್ತಾವಕನೆಂಬ ಬ್ರಾಹ್ಮಣನ ಪಾತ್ರದ ಪ್ರವೇಶ. 
ಆತನು ಕವಿಕಾವ್ಯ ಪ್ರಶಂಸಾಪೂರ್ವಕ*9 ನಾಟಕದ ಕಥಾವಸ್ತುವನ್ನು ಸರಾಗವಾಗಿ 
ವರ್ಣಿಸಿ ಆರ೦ಭದ ಪಾತ್ರ ಪ್ರವೇಶವನ್ನು ಪ್ರಸ್ತಾವಿಸಿ ಹೊರಟು ಹೋದಲ್ಲಿಗೆ ಪೂರ್ವರಂಗದ 
ಕಾರ್ಯಕಲಾಪವು ತೀರ ಕೊನೆಗೊಳ್ಳುವುದು. ಈ ಎರಡು ವಿಧದ ಪೂರ್ವರಂಗದಲ್ಲಿ 
ಪ್ರಯೋಗಿಸತಕ್ಕ ಗೀತಗಳನ್ನೂ ನಾಟ್ಯಾಚಾರ್ಯನು ಅವನ ಸ್ವಬುದ್ಧಿಯಿಂದ 
ಯಥೋಚಿತವಾದ ತಾಳಲಯಗಳಲ್ಲಿ ರಚಿಸಿಕೊಳ್ಳಬೇಕಾದುದರಿ೦ದ ಅವುಗಳ ಲಕ್ಷಣಗಳು 
ಹೀಗೇ ಇರಬೇಕು ಎಂದು ತಾನು ವಿಧಿಸುವುದಿಲ್ಲವೆಂದೇ ಭರತನು ಹೇಳುತ್ತಾನೆ. 


ಏತತ್‌ ಪ್ರಮಾಣಂ ನಿರ್ದಿಷ್ಟಮುಭಯೋಃ ಪೂರ್ವರಂಗಯೋಃ | 
ಆಚಾರ್ಯಬುಬ್ದಾಕರ್ತವ್ಯ ಸ್ತಿಶ್ರತಾಲ ಪ್ರಮಾಣತಃ 


೨೫೬ | ಲೋಚನ ದೀಪ್ತಿ 


ಕಾಳಿದಾಸಾದಿಗಳ ಕಾಲಾನಂತರದಲ್ಲಿಯೂ ಈ ಪೂರ್ವರಂಗ ಪ್ರಯೋಗವೂ 
ಯಥಾವಿಧಿ ನಡೆಯುತ್ತಿತ್ತೆಂಬುದು ನಮ್ಮ ಸಂಸ್ಕೃತ ನಾಟಕಗಳ ಆರಂಭದಲ್ಲಿ ಬರುವ- 
'ಅಲಮಲಮತಿ ಪ್ರಸಂಗೇಣ' "ಅಲಮನೇನ ಪರಿಷತ್ಕುತೂಹಲ ವಿಮರ್ದಕಾರಿಣಾ 
ಅತಿವಿಸ್ತರೇಣ' ಎಂಬ ಸೂತ್ರಧಾರನ ಮಾತುಗಳಿಂದ ವ್ಯಕ್ತವಾಗುವುದಷ್ಟೆ? ಹೀಗೆ 
ಪೂರ್ವರಂಗ ಸಹಿತವಾದ ನಾಟಕಾಭಿನಯದಲ್ಲಿ ನೃತ್ಯಗೀತಗಳು ರಸೋತ್ಕರ್ಷಕ್ಕೆ 
ಸಹಾಯವಾಗುವುವೆಂದಷ್ಟೇ ಅಲ್ಲ, ಅವುಗಳಿಲ್ಲದೆ ನಾಟ್ಯದಲ್ಲಿ ರಸೋತ್ಪತ್ತಿ 
ಯಾಗುವುದಿಲ್ಲವೆಂದೇ ಭರತನು ಹೇಳುತ್ತಾನೆ. ರಸವೆಂದರೆ ಒಂದು ಪ್ರತ್ಯೇಕ ವಸ್ತುವಲ್ಲ. 
ನಾಟ್ಯವೇ ರಸ ಎನ್ನುತ್ತಾನೆ." ಎಂದರೆ ನಾಟ್ಯವೆ೦ಬುದು ಅನುಭವೈಕಗಮ್ಯವಾದ 
ರಸದ ವ್ಯಕ್ತಿಸ್ಸರೂಪ ಎ೦ಬ ತಾತ್ಪರ್ಯ. ಕೇವಲ ಅಭಿನಯವೊಂದೇ ನಾಟ್ಯವಲ್ಲ ; 
ನರ್ತನವಿಲ್ಲದಿದ್ದರೆ ನಾಟ್ಕ ಎಂಬ ಹೆಸರೇ ಹುಟ್ಟುವ ಕಾರಣವಿಲ್ಲ ; ಹಾಗೆಂದು 
ನರ್ತನವೊಂದೇ ನಾಟ್ಯವಲ್ಲ; ಗೀತವಿಲ್ಲದೆ ನರ್ತನವಿಲ್ಲ : ಆದರೂ ಗೀತನರ್ತನಗಳಷ್ಟಕ್ಕೇ 
ನಾಟ್ಯವೆ೦ಬ ಸಂಜ್ಞೆ ಸಲ್ಲದು. ಗೀತ, ವಾದ್ಯ, ನರ್ತನ, ಅಭಿನಯ, ಮಾತು, ವೇಷ 
ಇವೆಲ್ಲವೂ ಸೇರಿರುವ ದೃಶ್ಯವೂ ಶ್ರವ್ಯವೂ ಆದ ನಾಟಕಾದಿ ರೂಪಕ ಪ್ರಯೋಗಕ್ಕೇ 
ನಾಟ್ಯವೆಂಬ ಹೆಸರಿರುವುದು. ಆದುದರಿ೦ದಲೇ ಭರತನು ರಸಗಳನ್ನು ನಾಟ್ಯರಸಗಳ೦ದೇ 
ಹೇಳುತ್ತಾನೆ ಹೊರತು ಕಾವ್ಯ ರಸಗಳೆಂದು ಎಲ್ಲಿಯೂ ಹೇಳುವುದಿಲ್ಲ. ರೂಢಿಯಲ್ಲಿ 
ಅಭಿನೇಯವಸ್ತುಗಳಲ್ಲದ ಗದ್ಯಪದ್ಯಾದಿ ರಚನೆಗಳಿಗೆಲ್ಲ ಶ್ರವ್ಯಕಾವ್ಯಗಳೆಂಬ 
ಹೆಸರಿರುವುದಾದರೂ ನಾಟ್ಯಶಾಸ್ತ್ರದ ಪರಿಭಾಷೆಯಲ್ಲಿ ಶ್ರವ್ಯ ಎಂದರೆ 'ಗೇಯ' ಎಂದೇ 
ಅರ್ಥವಿರುವುದಾಗಿದೆ. ಗದ್ಯ, ಶ್ಲೋಕ, ವೃತ್ತಾದಿ ರಚನೆಗಳನ್ನು ಭರತನು "ಪಾಠ' ಎಂದೇ 
ಕರೆದಿರುವುದು ಹೊರತು ಶ್ರವ್ಯವೆಂದಲ್ಲ. ಹಾಗೂ ಪಾಠ, ಗೇಯ, ಅಭಿನಯ, ಇವುಗಳು 
ಸಮುಚಿತವಾಗಿ ಸೇರಿದ ಪಾಕವನ್ನೇ ರಸ ಎಂದಿರುವುದಾಗಿದೆ. 


ಈ ಗೇಯ ವಸ್ತುಗಳು, ಎಂದರೆ ಧ್ರುವಾಗೀತಗಳು ಅನ್ಯೋಕ್ತಿಯಲ್ಲಿರುವುದರಿ೦ದ 
ರಸೊತ್ಯರ್ಷಕ್ಕೆ ವಿಶೇಷ ಅನುಕೂಲವಾಗುವುದೆಂದೂ ಹೇಳುತ್ತಾನೆ. ಎಂದರೆ ನಾಟಕದ 
ಪಾಠ್ಯ ರಚನೆಯಲ್ಲಿ ಆಭಿನಯಯೋಗ್ಯವಲ್ಲದ ಎಷ್ಟೋ ವಿಷಯಗಳನ್ನು ವಾಚಿಕವಾಗಿ 
ವರ್ಣಿಸುವುದಕ್ಕಾಗುವುದಿಲ್ಲ. ಆಲಿಂಗನ, ಚು೦ಬನಾದಿ ಅಶ್ಲೀಲ ರತಿ ಚೇಷ್ಟೆಗಳು, ಕೊಲೆ, 
ಅಂಗಚ್ಛೇದ, ಚಿತ್ರಹಿಂಸೆ ಮು೦ತಾದ ಬೀಭತ್ಸ ದೃಶ್ಯಗಳು ಅಭಿನಯಕ್ಕೆ ನಿಷಿದ್ದವಾದುವು. 
ಅಂಥವನ್ನು ಗೀತಗಳಲ್ಲಿಯಾದರೆ ಅನ್ಯೋಕ್ತಿಯ ಮೂಲಕ ವರ್ಣಿಸಬಹುದಾಗಿದೆ. 
ಅದರಿಂದ ಶ್ರೋತ್ಸಗಳಲ್ಲಿ ರಸಾನುಕೂಲವಾದ ಮಾನಸಿಕ ಪರಿಣಾಮವುಂಟಾಗುತ್ತದೆ. 
ಇದೂ ಅಲ್ಲದೆ ಆಯಾ ದೃಶ್ಯಗಳ ದೇಶ ಕಾಲಾದಿ ಸನ್ನಿವೇಶಗಳ ಚಿತ್ರವನ್ನು ಶ್ರೋತೃಗಳ 
ಮನಸಿನಲ್ಲಿ ಪ್ರತಿಬಿಂಬಿಸುವಂತೆ ಗೀತಗಳಲ್ಲಿ ವರ್ಣಿಸಬಹುದಾಗಿದೆ ಎನ್ನುತ್ತಾನೆ: 


NA 


ಲೋಚನ ದೀಪ್ತಿ | ೨೫೭ 


"ಯಾನಿ ವಾಕ್ಕೈಸ್ತು ನ ಬ್ರೂಯಾತ್ತಾನಿ ಗೀತೈರುದಾಹರೇತ್‌ | 

ನ ತೈರೇವ ತು ಕಾವ್ಯಾರ್ಥೈಃರನೈರೌಪಮ್ಯ ಸಂಶ್ರಯೈ: ॥' 

ಆದುದರಿಂದ ಗೀತನೃತ್ತಗಳು ರಸಾನುಭವಕ್ಕೆ ಅತಂಕವೆಂದು ಅವನ್ನು ಭಾಸ 
ಕಾಳಿದಾಸಾದಿ ವರಿಷ್ಠ ಕವಿಗಳು ತೊಡೆದು ಹಾಕಿರಬೇಕೆಂದಣಿಸುವುದು ಸಾಧುವಾಗಲಾರದು. 
ನಮ್ಮಲ್ಲಿ ಸಂಸ್ಕೃತ ನಾಟಕಗಳು ಎಂದಿನವರೆಗೆ ರಚನೆಯಾಗುತ್ತಿದ್ದುವೋ ಅ೦ದಿನವರೆಗೆ 
ನೃತ್ಯಗೀತಸಹಿತವಾಗಿಯೇ ಅವು ಪ್ರಯೋಗಿಸಲಡುತ್ತಿದ್ದವೆಂದು ತಿಳಿಯಬೇಕು. ಈ 
ಗೀತೆಗಳನ್ನು ಕವಿಗಳು ರಚಿಸುವುದಲ್ಲವಾದ್ದರಿಂದ ನಮ್ಮ ಸಂಸ್ಕೃತ ನಾಟಕಗಳಲ್ಲಿ 
ಅವು ಸೇರಿಕೊಂಡಿಲ್ಲದಿರುವುದು ಸಹಜವೇ ಆಗಿದೆ. ಕಾಳಿದಾಸನ ವಿಕಮೋರ್ವಶೀಯದಲ್ಲಿ 
ಕಾಣುವ - ಗೀತಗಳು ಆತನ ರಚನೆಯಲ್ಲವೆಂದು ಕೆಲಮಂದಿ ವಿದ್ವಾಂಸರು ಅಭಿಪ್ರಾಯ 
ಪಟ್ಟಿದ್ದಿದೆ. ಅದು ನ್ಯಾಯವೇ ಸರಿ, ಅಂದು ಪ್ರಯೋಗದಲ್ಲಿದ್ದ ಕೆಲವೊಂದು ಗೀತಗಳು 
ಕೆಲವು ಹಸ್ತಪ್ರತಿಗಳಲ್ಲಿ ಸೇರಿಕೊಂಡಿದ್ದುದರಿಂದ ಮುದ್ರಣದಲ್ಲಿ ಅವೂ ಸೇರಿಕೊಂಡು 
ಕವಿರಚನೆಗಳು ಎ೦ಬ ಭ್ರಾಂತಿಗೆ ಅವಕಾಶವಾಗಿದೆಯೇ ಹೊರತು ವಸ್ತುತಃ ಅವು. 
ಅನ್ಯಕರ್ತೃಕಗಳೇ ಸರಿ. ಶ್ರೀಹರ್ಷ, ರಾಜಶೇಖರ, ಮುರಾರಿಮಿಶ್ರ, ಮುಂತಾದವರ 
ಕೆಲವು ನಾಟಕಗಳಲ್ಲಿಯೂ ಹೀಗೆ ಕೆಲವು ಗೀತಗಳು ಸೇರಿಕೊಂಡಿರುವುದನ್ನು 
ಕಾಣಬಹುದು. ಆ ನಾಟಕಗಳೆಲ್ಲವೂ, ಆ ಕಾಲಗಳಲ್ಲಿ ಸಸಂಗೀತವಾಗಿ 
ಪ್ರಯೋಗದಲ್ಲಿದ್ದುವೆಂಬುದಕ್ಕೆ ಅವೇ ಸಾಕ್ಷಿಗಳಾಗಿವೆ. 


ಇದಕ್ಕೆ ಇನ್ನೂ ಒಂದು ಪ್ರಬಲವಾದ ಆಧಾರ ದೊರೆಯುವುದೇನೆಂದರೆ 
ಶಾರ್ಜದೇವನವರೆಗಿನ ನಮ್ಮ ಪ್ರಸಿದ್ಧ ಸ೦ಗೀತಶಾಸ್ತ್ರಗ್ರಂಥಕರ್ತರು ರಾಗಲಕ್ಷಣಗಳನ್ನು 
ಕೊಡುವಾಗ ಇಂಧಿಂಥ ರಾಗಗಳು ನಾಟಕದ ಇಂಥ ಸಂಧಿಗಳಲ್ಲಿ ಪ್ರಯೋಗಿಸಲ್ಪಡುತ್ತವೆ 
ಎ೦ದು ವಿನಿಯೋಗಲಕ್ಷಣಗಳನ್ನು ಹೇಳುತ್ತಾ ಬ೦ದಿರುತ್ತಾರೆ. ನೃತ್ಯಗೀತ ಸಹಿತನವಾದ 
ನಾಟಕ ಪ್ರಯೋಗಗಳು ಕಳೆದ ಕ್ರಿಶ. ಹದಿಮೂರನೆ ಶತಮಾನದವರೆಗೆ ನಮ್ಮಲ್ಲಿ 
ಪ್ರಯೋಗದಲ್ಲಿದ್ದುವು ಎಂಬುದಕ್ಕೆ ಇದು ಪ್ರಬಲವಾದ ಆಧಾರವಾಗಿ ಕಾಣುವುದು. 
ಉದಾಹರಣೆಗಾಗಿ: ಸ೦ಗೀತರತ್ನಾಕರದಲ್ಲಿ "ಅಧುನಾ ಪ್ರಸಿದ್ಧ'ವೆ೦ದೇ ಶಾರ್ಜ್ಣದೇವನು 
ಕೊಟ್ಟಿರುವ ಕೆಲವು ರಾಗಲಕ್ಷಣಗಳು ಹೀಗಿವೆ: 


ಮಧ್ಯಮಗ್ರಾಮ-ಲಕ್ಷಾಧುನಾ ಪ್ರಸಿದ್ಧಾನಾ೦ ಸಹೇತುನಾಂ ಬ್ರುವೇಧುನಾ 
ಪ್ರಸನ್ನಾದ್ಯವರೋಹಿಭ್ಯಾಂ 

ಮುಖಸಂಧೌ ನಿಯುಜ್ಯತೇ ಮಧ್ಯಮಗ್ರಾಮ ರಾಗೋಯಂ ಹಾಸ್ಕಶೃಂಗಾರಕಾರಕಃ 

ಗೀಷ್ಮೇಹ್ನೇ ಪ್ರಥಮೇ ಯಾಮೇ ಧ್ರುವ ಪೀತ್ಯೈ 


೨೫೮ | ಲೋಚನ ದೀಪ್ತಿ 


ಬೋಲ್ಡರಾಗ-ವಿಪ್ರಲಂಭೇ ಕಂಚುಕಿನಃ ಪ್ರವೇಶೇ ಕೇತುದೈವತಃ 

ಗೌಡಪಂಚಮರಾಗ-ಭಯಾನಕೇ ಚ ಭೀಭತ್ತೆ ವಿಪ್ರಲಂಭೇ ರಸೋ ಭವೇತ್‌ 
ಉದ್ದಕೇ ನಟನೇ 

ಗೇಯೋ.. .. .. .. 

ಶುದ್ಧ ಪಂಚಮರಾಗ-ಶೃಂಗಾರ ಹಾಸ್ಕ್ಯಯೋಃ ಸಂಧಾವವ ಮರ್ಷೇ ಪ್ರಯುಜ್ಯತೇ। 

ಶುದ್ಧ ಪಾಡವರಾಗ-ಪೂರ್ವರಂಗೇ ಪ್ರಯೋಕ್ತವ್ಯೋ ಹಾಸ್ಯಶೃಂಗಾರದೀಪಕಃ | 

ಭಿನ್ನ ಪಂಚಮರಾಗ-ಭಯಾನಕೇ ಸಬೀಭತ್ತೇ ಸೂತ್ರಧಾರ ಪ್ರವೇಶನೇ | 

ವರಾಟೀರಾಗ-ವೀರರೌದ್ರಾದ್ದುತ ರಸೋ ನಾರೀ ಹಾಸ್ಯೇ ನಿಯುಜ್ಯತೇ । 

ಗೌಡೀರಾಗ-ಷಡ್ಡ ಮಂದ್ರ ಪ್ರಯೋಕ್ತವ್ಯಾ ಪ್ರಿಯ ಸಂಭಾಷಣೇ ಬುಧ್ಯೆಃ | 

ಭರತನ ಈ ನಾಟ್ಯ ಪ್ರಯೋಗವೂ ನಾಟ್ಯಶಾಸ್ತವೂ ಕ್ರಿಸ್ತಶಕಾರಂಭದಲ್ಲಿಯೇ 
ದಕ್ಷಿಣಕ್ಕೆ ಕನ್ಯಾಕುಮಾರಿಯವರೆಗೂ ಪ್ರಚಾರದಲ್ಲಿತ್ತೆ೦ಂಬುದನ್ನು ತಮಿಳರ "ಶಿಲಪುದಿಕಾರಂ' 
ಕಾವ್ಯದಲ್ಲಿ ವರ್ಣಿಸಿರುವ ನಾಟ್ಯ ಸಂಗೀತಲಕ್ಷಣಗಳಿಂದ ಹಾಗೂ 'ತೊಲ್‌ಕಾಪ್ದಿಯಂ' 
ಲಕ್ಷಣಗಂಥದಲ್ಲಿ ಕಾಣುವ ರಸಭಾವವಿವೇಕದಿಂದ ತಿಳಿಯಬಹುದಾಗಿದೆ. ಚಿದಂಬರದ 
ನಟರಾಜದೇವಾಲಯದಲ್ಲಿ ಹಾಗೂ ತಂಜಾವೂರಿನ ಬೃಹದೀಶ್ವರ ದೇವಾಲಯದಲ್ಲಿರುವ 
ನಾಟ್ಯಶಾಸ್ತೋಕ್ತ ಕರಣಾ೦ಗಹಾರಾದಿ ನೃತ್ಯಭಂಗಿಗಳ ಯಥಾವತ್ತಾದ ಶಿಲ್ಪಕೃತಿಗಳು 
ಇದಕ್ಕೆ ಮೂರ್ತಿಮಂತ ಆಧಾರಗಳಾಗಿವೆಯಷ್ನೆ? ಹೀಗೆ ದಕ್ಷಿಣದಲ್ಲಿ ಸ್ಥಿರ ಪ್ರತಿಷ್ಠೆಯನ್ನು 
ಪಡೆದಿದ್ದ ಸಂಸ್ಕೃತನಾಟಕ ಪ್ರಯೋಗವು ಸಂಸ್ಕೃತ ವಿದ್ಯಾಭ್ಯಾಸವು ಆ ಕಾಲಕ್ಕೇ 
ಸಾರ್ವಜನಿಕವಾಗಿ ವ್ಯಾಪಿಸಿದ್ದ ಕೇರಳದ ಪ್ರತಿದೇವಾಲಯಗಳಲ್ಲಿಯೂ, ಇತ್ತೀಚಿನವರೆಗೆ 
"ಜೋಕ್ಕಾರ್‌ ಕೂತ್ತು-ಕೂಡಿಯಾಟ್ಪಂ' ಎ೦ಬ ಹೆಸರಿನಿಂದ ನಿಯಮಿತವಾಗಿ ನಡೆಯುತ್ತಿತ್ತು. 
ಇದಕ್ಕಾಗಿಯೇ ನಿರ್ಮಿಸಲ್ಪಟ್ಟ ರಂಗಮಂಟಪ(ಕೊತ್ತಂಬಿಲಂ)ಗಳನ್ನು ಅಲ್ಲಿಯ 
ದೇವಾಲಯಗಳಲ್ಲಿ ಇಂದಿಗೂ ನೋಡಬಹುದು. ಕೇರಳದಲ್ಲಿ, ವಿಶೇಷವಾಗಿ ಅಲ್ಲಿಯ 
ನಂಬೂದಿರಿ ಬ್ರಾಹ್ಮಣ ವಿದ್ವಾಂಸರ ಸ೦ಗ್ರಹದಲ್ಲಿರುವಷ್ಟು, ಹಾಗೂ ಇದುವರೆಗೆ 
ದೊರೆತಿರುವಷ್ಟು ಭಾಸಾದಿ ಪುರಾತನ ಕವಿಗಳ ನಾಟಕಗಳೂ ನಾಟ್ಯಶಾಸ್ತ್ರದ ಪ್ರತಿಗಳೂ 
ಇತರತ್ರ ದೊರೆತಿಲ್ಲವೆಂದು ಪ್ರಾಚ್ಯ ಗಂಥಸಂಶೋಧಕರೇ ಹೇಳುತ್ತಾರೆ. ಈಗ ಬರೋಡದ 
ಗಾಯಕವಾಡ ಪ್ರಕಾಶನದಲ್ಲಿ ಹೊರಬಿದ್ದಿರುವ ಅಭಿನವಗುಪ್ತಾಚಾರ್ಯನ ನಾಟ್ಯಶಾಸ್ತ್ರ 


ವ್ಯಾಖ್ಯಾನವಾದರೂ(ಅಭಿನವ ಭಾರತೀ) ದೊರೆತಿರುವುದು ಕೇರಳದಲ್ಲೇ ಆಗಿದೆ. 

ಆ ಸಂಸ್ಕೃತ ನಾಟಕ ಪ್ರಯೋಗದ (ಕೂಡಿಯಾಟ್ಟಂ) ಅ೦ಶೋದ್ದಾರದಿಂದಲೇ 
ಕೇರಳದ ಕಥಕಳಿಯು ರೂಪಿತವಾಗಿರುವುದೆಂಬುದೂ ಪ್ರತ್ಯಕ್ಷಪ್ರಮಾಣದಂತೆ ಯಾರಿಗೂ 
ತಿಳಿಯಬಹುದಾದ ವಿಚಾರವೇ ಸರಿ. ಅಂತೆಯೇ ನಮ್ಮ ದಕ್ಷಿಣಕನ್ನಡದಲ್ಲಿ 'ತೆಂಕಮಟ್ಟು' 


ಲೋಚನ ದೀಪ್ತಿ | ೨೫೯ 


ಎ೦ದು ಪ್ರಸಿದ್ಧವಾದ ಯಕ್ಷಗಾನ ಪ್ರಸ್ಥಾನಕ್ಕೆ ಶಾಸ್ತ್ರೀಯ ಸಂಸ್ಕಾರವು ದೊರೆತಿರುವುದಾದರೂ 
ಕೇರಳದ ಈ ಕೂತ್ತುಕ್ಕಳಿಯಿಂದಲೇ ಎಂಬ ವಿಚಾರವು ನಮ್ಮಲ್ಲಿ, ಪರಂಪರೆಯಿಂದ 
ಪ್ರಸಿದ್ಧವಾಗಿದೆ. ಈ ಹೇಳಿಕೆಯು ಸರ್ವಥಾ ಯಥಾರ್ಥವಾಗಿದೆ ಎಂಬುದನ್ನು ಈ 
ಮೊದಲೇ ನಾವು ಸಪ್ರಮಾಣವಾಗಿ ಸ್ಥಿರಪಡಿಸಿರುತ್ತೇವೆ. ಕೇರಳ ಮೂಲವಾದ ಹಾಗೂ 
ಅಲ್ಲಂದ ಸಂಸ್ಕಾರವನ್ನು ಪಡೆದ ಸಂಪ್ರದಾಯ ಎಂಬುದರಿಂದಲೇ ಕಾಸರಗೋಡು 
ತಾಲೂಕಿನ ಕುಂಬಳೆಯಲ್ಲಿ ಉದಯಕ್ಕೆ ಬಂದ ನಮ್ಮ ಯಕ್ಷಗಾನ ಸಂಪ್ರದಾಯಕ್ಕೆ 
'ತೆಂಕ ಮಟ್ಟು' ಎಂದು ಹೆಸರಾಗಿರುವುದು. ಕೇರಳಕ್ಕೆ 'ತೆ೦ಕ' ಎನ್ನುವ ರೂಢಿಯು 
ದಕ್ಷಿಣಕನ್ನಡದಲ್ಲಿ ಚಿರಪ್ರಸಿದ್ಧವಾದ ವ್ಯವಹಾರ. "ತೆಂಕ ಮಟ್ಟಿ' ನ ಯಕ್ಷಗಾನ ಪ್ರಯೋಗವು 
ನಾಟ್ಯಶಾಸ್ತೋಕ್ತ ಲಕ್ಷಣಗಳಿಗೆ ಅದೆಷ್ಟು ಸಮರ್ಪಕವಾಗಿದೆ ಎಂಬುದನ್ನು ಈ ಮೊದಲಿನ 
ನನ್ನ ಲೇಖನಗಳಲ್ಲಿ ಸೋದಾಹರಣವಾಗಿ ನಿರೂಪಿಸಿರುತ್ತೇನೆ. (೧೫ನೇ ವಾರ್ಷಿಕೋತ್ಸವ 
ಪ್ರಕಾಶಿಕೆ-ಯಕ್ಷಗಾನ ಕಲಾ ಕ್ಷೇತ್ರ-ಉಡಿಪಿ) 


ಹಿ೦ದೆ ಹೇಳಿದ “ಪ್ರಯೋಗ ಪ್ರಧಾನಂ ನಾಟ್ಯಶಾಸ್ತಂ', ಎ೦ಬ ಕಾಳಿದಾಸೋಕ್ತಿಯಿಂದ, 
ನಾಟ್ಯ ಪ್ರಯೋಗಕ್ಕೆ ನಾಟ್ಯಶಾಸ್ತ್ರವೇ ಮೊದಲು ಎಂಬಂತೆ ಅಭಿಪ್ರಾಯಪಡಬಾರದು. 
ಪ್ರಯೋಗವನ್ನು ಅನುಲಕ್ಷಿಸಿ ರಚಿಸಿದ ಅಥವಾ ಪ್ರಯೋಗವೇ ಪ್ರಮಾಣವಾಗಿಯುಳ್ಳ 
ಶಾಸ್ತ್ರ ಎಂದು ಅದರ ಅರ್ಥವಾಗಿದೆ. ನಾಟ್ಯಶಾಸ್ತ್ರದ ಲಕ್ಷಣವನ್ನು ಪರಿಶೀಲಿಸಿದರೆ 
ಪ್ರಯೋಗವು ಅಷ್ಟೂಂದು ವಿಶಾಲವಾದ ಹಾಗೂ ವೈವಿಧ್ಯಪೂರ್ಣವಾದ 
ಅತ್ಯುನ್ನತ ಮಟ್ಟಕ್ಕೆ ಏರಬೇಕಾಗಿದ್ದರೆ ಹಿಂದೆ ಎಷ್ಟೊಂದು ಕಾಲ ಸಂದಿರಬೇಕು 
ಎಂಬುದು ಕಲ್ಲನಾತೀತವೆಂದೇ ಹೇಳಬೇಕಾಗುವುದು. ಇದರ ಮೂಲದ ಕುರಿತು 
ಪರ್ಯಾಲೋಚಿಸುವುದಾದರೆ-ನಾಟ್ಯ ಸಂಗೀತ ಇವೆರಡೂ ಕಲೆಗಳು ನಮ್ಮಲ್ಲಿ ಅನಾದಿ 
ಪರಂಪರೆಯಿಂದ ಜೊತೆಯಲ್ಲಿಯೇ ಹುಟ್ಟಿ ಬೆಳೆದು ಉಪವೇದಗಳೆಂಬ ಖ್ಯಾತಿಯನ್ನು 


ಪಡೆದಿವೆ ಎಂದು ಹೇಳಬಹುದು.*” 


ವೇದೋಕ್ತ ಇತಿಹಾಸಗಳನ್ನು ನೃತ್ತ ಗೀತ ಸಹಿತವಾಗಿ ರಂಭೂಮಿಯಲ್ಲಿ 
ರಸೋತ್ಪತ್ತಿಯಾಗುವಂತೆ ಅಭಿನಯಿಸುವ ಪ್ರಯೋಗಕ್ಕೆ ಮೂಲತಃ ನಾಟ್ಯವೇದವೆಂದು 
ಹೆಸರಾದುದು (ಕ್ರಮೇಣ ಅಭಿನಯವಿಲ್ಲದ ಕೇವಲ ನರ್ತನಕ್ಕೂ ನಾಟ್ಯವೆ೦ಬ ಹೆಸರು- 
ರೂಢಿಯಲ್ಲಿ ಬಂದಿದೆ). ನಾಟ್ಯಶಾಸ್ತ್ರದ ಆರಂಭಕ್ಕೆ ಭರತ" ವರ್ಣಿಸಿರುವ “ನಾಟ್ಯೋತ್ಪತಿ' 
ಕಥೆಯಿಂದ ಸ್ಥೂಲಮಾನದಲ್ಲಿ ರಂಗಭೂಮಿಯ ಮೂಲ ಸ್ವರೂಪವು ಹೇಗಿತ್ತು, ಕ್ರಮಶಃ 
ಅದು ಹೇಗೆ ವಿಕಾಸಗೊಂಡಿತು ಎಂಬುದನ್ನು ಸಾರೋದ್ಧಾರ ಹೀಗೆ ಸಂಗ್ರಹಿಸಬಹುದು- 


೨೬೦ | ಲೋಚನ ದೀಪ್ತಿ 


ಮೂಲತಃ ನಾಟ್ಯ ಪ್ರಯೋಗವೆಂಬುದು ವೈದಿಕಧರ್ಮದ ಪ್ರಸಾರಕ್ಕಾಗಿ ಪುರಾತನ 
'ಪುಣ್ಯ ಭೂಮಿಯಾದ ಆರ್ಯಾವರ್ತಕ್ಕೆ ಒಳಪಟ್ಟ ಮಧ್ಯದೇಶದಲ್ಲಿ ಹುಟ್ಟಿದೆ 
ಎನ್ನಬಹುದು. ಇಂದ್ರಾದಿ ದೇವತೆಗಳಿಗೂ ವೃತ್ರಾದಿ ದಾನವರಿಗೂ ಆಗಾಗ ಸಂಗ್ರಾಮಗಳೂ 
ನಡೆಯುತ್ತಿದ್ದು ದೇವತೆಗಳು ದಾನವರನ್ನು ಜಯಿಸಿದ ಕಥೆಗಳು ವೇದಗಳಲ್ಲಿ 
ಪ್ರಸಿದ್ಧವಾಗಿವೆ. ವೇದಾಧಿಕಾರವಿಲ್ಲದ ಲೌಕಿಕರಲ್ಲಿ ದೇವತೆಗಳ ಸತ್ವ ಸಾಮರ್ಥ್ಯಗಳ 
ಅರಿವುಂಟಾಗುವಂತೆ ಮಾಡಿ ಆ ಮೂಲಕ ಧಾರ್ಮಿಕ ಶ್ರದ್ಧೆಯನ್ನು ಹುಟ್ಟಿಸುವುದಕ್ಕಾಗಿ 
ಆ ವೇದೋಕ್ತ ಇತಿಹಾಸಗಳನ್ನು ಅದ್ಭುತವಾಗಿ ನಟಿಸಿ ತೋರಿಸುವ ಸಂಪ್ರದಾಯವನ್ನು 
ಮಂತ್ರದ್ರಷ್ಟುರರಾದ ಮಹರ್ಷಿಗಳೇ ನಿರೂಪಿಸಿದರೆನ್ನಬೇಕು.9% ಆರಂಭದಲ್ಲಿ ಇದು 
ಛೇದ್ಯ ಭೇದ್ಯಾಹವಾತ್ಮಕವಾದ ಕೇವಲ ಆವಿದ್ಧ ಪ್ರಯೋಗವಾಗಿತ್ತು** ಎಂದರೆ ಕೇವಲ 
ಯುದ್ಧ ರೂಪಕವಾಗಿತ್ತು. ಆ ಪ್ರಯೋಗದಲ್ಲಿ ನಾಟ್ಯಾರಂಭಕ್ಕೆ ಇಂದ್ರ, ಅಗ್ನಿ ವರುಣಾದಿ 
ವೈದಿಕ ದೇವತೆಗಳನ್ನೇ ಸ್ತುತಿಸಲಾಗುತ್ತಿತ್ತು9" ವೇದವಿರೋಧಿಗಳಾಗಿದ್ದ ದಸ್ಕು ವರ್ಗದ 
ಜನಾ೦ಗವು ಇದನ್ನು ವಿರೋಧಿಸುತ್ತಿದ್ದುದಲ್ಲದೆ, ಪ್ರಯೋಗವು ಯಶಸ್ವಿಯಾಗದಂತೆ 
ನಾನಾ ವಿಘ್ನಗಳನ್ನು ತ೦ದೊಡ್ಡುತ್ತಿದ್ದರು.9 ಕ್ರಮೇಣ ಈ ಪ್ರಯೋಗವನ್ನು ಹೆಚ್ಚು 
ಜನಪ್ರಿಯಗೊಳಿಸುವುದಕ್ಕಾಗಿ ಇದರಲ್ಲಿ ಶೃಂಗಾರ ಸಂದರ್ಭಗಳನ್ನು ಯೋಜಿಸಲಾಯಿತು.*5 
ಅದು ಸ್ಪಲ್ಪ ಮಟ್ಟಿಗೆ ಯಶಸ್ವಿಯಾಗಿ ಕ್ರಮೇಣ ಜನಾದರವನ್ನು ಪಡೆದ ಈ ಪ್ರಯೋಗವು 
ಹಿಮಾಲಯ ಪ್ರಾಂತಗಳವರೆಗೆ ವ್ಯಾಪಿಸಿ ಪ್ರಚಾರಕ್ಕೆ ಬಂತು. ಅಲ್ಲಿ ಶೈವ ಧರ್ಮವೂ 
ಪ್ರಬಲವಾಗಿದ್ದುದರಿಂದ ಆ ಜನಾಂಗಕ್ಕೂ ಆದರಣೀಯವಾಗುವಂತೆ ನಾಟ್ಕಾರಂಭದ 
ನಾಂದೀ ವಿಧಿಯಲ್ಲಿ ಶಿವ ಪಾರ್ವತಿಯರ ತಾಂಡವ ಹಾಗೂ ಲಾಸ್ಯ ನೃತ್ಯಗಳನ್ನೂ 
ಅಳವಡಿಸಲಾಯಿತಲ್ಲದೆ, ಶೈವೇತಿಹಾಸ ಪ್ರಸಿದ್ಧವಾದ ತ್ರಿಪುರ ಸ೦ಹಾರಾದಿ ರೌದ್ರಾದ್ಭುತ 
ರೂಪಕಗಳನ್ನೂ ಪ್ರಧಾನತಃ ಪ್ರಯೋಗಕ್ಕೆ ತರಲಾಯಿತು.** ಕಾಲಕ್ರಮೇಣ ಪ್ರಾಯಶಃ 
ಪೌರಾಣಿಕ ಯುಗದಲ್ಲಿ, ಅಸುರವರ್ಗದವರ ಅವಹೇಳನ, ಪರಾಜಯ ಇತ್ಯಾದಿ 
ದೂಷಣಗಳಿಂದ ಸತ್ಪರಿಣಾಮವಿಲ್ಲವೆಂದು ಅನುಭವಕ್ಕೆ ಬಂದು ಅವರನ್ನೂ 
ದೇವತೆಗಳೊಡನೆ ಸಮಾನಸ್ಮಂಧರನ್ನಾಗಿಟ್ಟು, ಅವರ ಶಕ್ತಿ ಸಾಮರ್ಥ್ಯಗಳಿಗೆ ಮನ್ನಣೆಕೊಟ್ಟು 
ಯಥೋಚಿತವಾಗಿ ನಾಟ್ಯದಲ್ಲಿ ಗೌರವಿಸುವುದರ ಮೂಲಕ ಪ್ರಯೋಗವನ್ನು 
ಸರ್ವಾದರಣೀಯವನ್ನಾಗಿ ಮಾಡುವ ಪ್ರಯತ್ನವು ನಡೆಯಿತು. 

ರಂಗಪೂಜೆ ನಾಂದೀ ವಿಧಿಗಳಲ್ಲಿ ರಾಕ್ಷಸರಿಗೂ ಬಲಿ, ವಂದನೆ, ಪೂಜೆ, ಅವರ 
ಪ್ರೀತ್ಯರ್ಥವಾದ ಗೀತವಾದ್ಯಾದಿಗಳು ಇವನ್ನೆಲ್ಲಾ ಯೋಜಿಸಲಾಯಿತು. ಮತ್ತು 
ದೇವದಾನವರ ಅನ್ಯೋನ್ಯಭಾವದ ದ್ಯೋತಕವಾಗಿ ಸಮುದ್ರಮಥನಾದಿ ಸಂದರ್ಭಗಳನ್ನು 
ಅಲ್ಲಿ ಪ್ರಯೋಗಕ್ಕೆ ತರಲಾಯಿತು." ಮುಂದೆ ಕಾಲಕ್ರಮದಲ್ಲಿ ಹಾಗೂ ಭಾಗವತಧರ್ಮವು 


ಲೋಚನ ದೀಪ್ತಿ | ೨೬೧ 


ಊರ್ಜಿತಕ್ಕೆ ಬರಲು ಎಪ್ಪೆಲ್ಲ ದೇವರ್ಕಳು ಹುಟ್ಟಿಬಂದರೋ ಅವರೆಲ್ಲರಿಗೂ - 
ನಾಟ್ಯಾ ರಂಭದಲ್ಲಿ ಪೂಜೆ ಪುರಸ್ಕಾರಗಳನ್ನು ಸಲಿಸುವ ಹಾಗೂ ಪುರಾಣೇತಿಹಾಸಗಳ 
ಎಲ್ಲ ಕಥಾಭಾಗಗಳನ್ನು ಪ್ರಯೋಗಿಸು ುವ ಇತತ ರೂಢಿಯಲ್ಲಿ ಬಂದು ಸರ್ವತ್ರ 
ಯಶಸ್ಸನ್ನು ಪಡೆಯಿತು. ಹೀಗೆ ಸಾರ್ವಲೌಕಿಕವಾಗಿ ಆದ ಹಾಗೂ ಸಾರ್ವವರ್ಣಿಕವಾದ 
ನಾಟ್ಯ ಷೋಕಿ ಭರತಭೂಮಿಯ ನಾನಾ ಪ್ರದೇಶಗಳ ವೃತ್ತಿ ಪ್ರವೃತ್ತಿಗಳಿಂದ 
ವಿಶೇಷ ಸಂಸ್ಕಾರವನ್ನು ಪಡೆಯುತ್ತಾ ಷೋಡಶ ಕಲೆಗಳಿಂದ rhe ಗೆ 
ಮುಟ್ಟಿದ ಮೇಲೆಯೇ ಪ್ರಕೃತೋಲಬ್ದ ಭರತ ಮುನಿಯ ನಾಟ ಶಾಸ್ತ್ರವು 
ರಚನೆಯಾಗಿದೆಯೆಂಬುದನ್ನು ಆತನು ತನ್ನ ಗ್ರಂಥಕ್ಕೆ ಪ್ರಸ್ತಾವನೆಯ ರೂಪವಾಗಿ ಮೊದಲ 

೧-೨ನೇ ಅಧ್ಯಾಯಗಳಲ್ಲಿ 'ಕೊಟಿರುವ ಈ ನಾಟ್ಯೋತ್ಪತ್ತಿ ಕಥೆಯಿಂದ ನ್ಯಾಯವಾಗಿ 
ಅನುಮಾನಿಸ ಸುಹಾನ ದ್ಯ ಪ್ರಕಾರ $n ಈರ ನಮ್ಮ ಸನಾತನ ಟಂ 
ಅಪೌರುಷೇಯವೆನ್ನುವಷ್ಟು ಅನಾದಿ ಪಾರಂಪರ್ಯವುಳ್ಳ ದೃಷ್ಟಾ ದೃಷ್ಟ ಫಲಹೇತುಕವಾದ, 
ಲೋಕಕಲ್ಯಾಣಾರ್ಥವಾಗಿ ಸ್ವಯಂಭೂನಿರ್ಮಿತವೆಂದು ಪ್ರಸಿದ್ಧವಾದ ಈ ನಾಟ್ಯ 
ಪ್ರಯೋಗವು ಹಿಮಾಲಯದಿಂದ ಕನ್ಯಾ ಕುಮಾರಿವರೆಗಿನ ಭರತ ಭೂಮಿಯನ್ನು ತನ್ನ 
ಲಾಸ್ಯ ತಾ೦ಡವಗಳಿ೦ದ ಪವಿತ್ರಗೊಳಿಸಿ 'ಕೂನೆಯದಾಗಿ ನಮ್ಮ ತೆಂಕಮಟ್ಟಿನ ಯಕ್ಷಗಾನ 
ರರಗಥೊಮಗೆ ತನ್ನ ವಾಗ೦ಗಸತ್ವ ನೇಪಥ್ಯಾದಿಗಳನ್ನು ಸತಾತವೆಂದು ಅನುಗ್ರಹಿಸಿ 
ಕೊಟ್ಟಿದೆ. ಈ ಅಮೂಲ್ಯ ಸಂಪತ್ತಿನ ಬೆಲೆಯರಿಯದೆ ನವ್ಯದ ೋಗಿಗೆ ಮರುಳಾಗಿ 
“ಕಣಿಪುರ ಕೃಷ್ಣನ ಕರುಣೆಯಿಂಡೊದಗಿದ' ಈ ಸೊತ್ತುಗಳನ್ನು ಬರಿಯ “ಬೇಗಡೆ” 
ಎಂದೆಣಿಸಿ ನಾವಿಂದು ಕಳೆದೆವಾದರೆ “ಭರತನ ನಿಕ್ಷೇಪವನ್ನು ಬ್ರಹ್ಮನೂ ಕಾಯಲಾರೆ' 
ಎಂದಷ್ಟೇ ಹೇಳಿ ಈ ಚಿಕ್ಕ ವಿಜ್ಞಾಪನೆಯನ್ನು ಪ್ರಕೃತ ಮುಗಿಸುವೆನು. 


ಅಡಿ ಟಿಪ್ಪಣಿಗಳು 

೧. ಮುನಿನಾ ಭರತೇನ ಯ: ಪ್ರಯೋಗೊ ಭವತೀಷ್ಪಷ್ಟರಸಾಶುಯೋ ನಿಬದ್ಧ 
ಲಲಿತಾಭಿನಯಂ ತಮದ್ಯ ಭರ್ತಾ ಮರುತಾಂ ಕ್ರೋತುಮನಾಸಲೋಕಪಾಲ:' 
(ವಿಕ್ರ ಅಂ. ೨-೧೭) 

೨... 'ಗೀತೇ ಪ್ರಯತ್ನ ಪ್ರಥಮಸ್ತು ಕಾರ್ಯಃ ಶಯ್ಯಾಂಹಿ ನಾಟ್ಯಸ್ಯ ವದಂತಿ ಗೀತಂ 
ಗೀತೇಪಿ ವಾದ್ಯೇಪಿ ಚ ಸಂಪ್ರಯುಕ್ತೇ ನಾಟ್ಯ ಪ್ರಯೋಗೋನವಿಪತ್ತಿಮೇತಿ ॥೪೩೫॥ 

ಯಥಾ ನೃತ್ಯಕೃತಂ ತಥಾ | ಯಥಾ ವರ್ಣಾದೃತೇ ಚಿತ್ರಂ ನ ಶೋಭೋತ್ಪಾ - 

ದನಂ ಭವೇತ್‌॥ 
ಏವಮೇವ ವಿನಾ ಗಾನ೦ ನಾಟ್ಯಂ ರಂಗ೦ ನ ಗಚ್ಛತಿ ೧೪೨೫॥ 
(ನಾ. ಶಾ. ಆ, ೩೨) 


೨೬೨ | ಲೋಚನ ದೀಪ್ತಿ 


೮. 


ಪ್ರಯೋಗ ಪ್ರಧಾನಂ ಹಿ ನಾಟ್ಯಶಾಸ್ತಂ (ಮಾ, ಮಾಧವ, ಅ೦ ೧) 

ವಾಚಾ ವಿರಚಿತ ಕಾವ್ಯನಾಟಕಾದಿಸ್ತು ವಾಚಿಕಃ (ಸ೦.ರ, ೭-೨೨) 

ವೃತ್ತೈ ರೇವಂ ತು ವಿವಧೈರ್ನಾನಾ ಛಂದಹ ಸಮುದ್ಧ ತೈಃ 

ಕಾವ್ಯಬ೦ಧಾಸ್ತು ಕರ್ತವ್ಯಾಃ ಷಟ್‌ ತ್ರಿಂಶಲ್ಲಕ್ಷನಾನ್ನಿತಾಃ ॥೬೯1 (ನಾ.ಶ.ಅ.೧೬) 
ದಶರೂಪ ವಿಧಾನೇ ತು ಯೋಜ್ಯಂ ಪಾಠ್ಯಂ ಪ್ರಯೋಕ್ಷಃ ಭಿಃ ೭೭ (ನಾ, ಶಾ, ಅ. 
೯) 

ಭಾಷಾಂ ತು ಶೌರಸೇನೀಂ ಹಿ ಧ್ರುವಾಣಾ೦ ಸಂಪ್ರಯೋಜಯೇತ್‌ 

ಯದಾಪಿ ಮಾಗಧೀ ಯತ್ರ ಕರ್ತವ್ಯಂ ವರ್ಕುಟಂ ತಥಾ ॥೩೦೩ (ನಾ, ಶಾ, ಅ, 
೩೨) 

ಣಾದಮುಹ ಳೇ- 'ಫಳ್ಳಿದ | ಚೂದ | ಸ೦ಡಸಹ । ಆರ | ಮಂಜರಿವಿ | ಳೋಳ। 
ಣಾದಪವ | ಣೇ- ಹಿಂಡದಿ । ಛಪ್ಪ | ದಾನುಗದ । ಮಗ್ಗ... ಓಪರಹು । ದೋಣಿ 
| ವಿಟ್ಟ ವಅ 1 ಣೋ- (ನಾ.ಶಾ.ಅ ೩೨-೨೯೬) 

ಧ್ರುವ್ಯಾಣಾಮಾಶ್ರಯಾಃ ಕಾರ್ಯಾ ಔಪಮೃ್ಯಗುಣ ಸಂಭವಾಃ । 

ಉತ್ತಮಾಧಮ ಮಧ್ಯಾನಾಂ ನ್ಳೂನಂ ಸ್ಮೀಣಾಮಥಾಪಿಚ 1೩೫೩ (ನಾಶಾ.ಅ.೩೨) 
ಏಕದ್ದಿಕಲಂ ತ್ರಿಕಲಾಶ್ಚತುಷ್ಠಲಾಸ್ತತೋಷ್ಟಕಲಾಃ । 

ಕಾರ್ಯಾ ಧ್ರುವಾ ವಿಧಾನೇ ಪ್ರಾವೇಶಿಕ್ಕಂ ರಾಕ್ಷೇಪೈಃ ।೨೪೯॥ 

ತ್ಯಾ - ಏಕಕಲಾ ಸುಸಾರಶ್ಚ ಯಥಾಕ್ಷರ ವಿಧಿನಾ ವಿಚಿತ್ರ 

ರೂಪ ಇತಿ ಪ್ಲುತ ಗುರು ಲಘುದ್ರುತಾ ತ್ಲೇತ್ಯುಕ್ತಂ ಭವತಿ ॥ (ನಾ.ಶ.ಅ.೩೨) 
ಆದಿತ್ಯ ಸೊಮ ಪವನಾ ದೇವ ಪಾರ್ಥ್ಧಿವಯೋರ್ಮತಾ: 

ದೆ 


ಲ 
ಸಿದ್ದ ಗಂಧರ್ವ ಯಕ್ಷಾಣಾ೦ ಗೃಹೋರು ವೃಷಭಾ ಮತಾಃ ॥ 


ತ್ಯಾನಾ೦ ರಾಕ್ಷಸಾನಾಂ ಚ ಮೇಘ ಪರ್ವತ ಸಾಗರಾಃ ॥೩೫೩। 


© 


ತಪಃ ಸ್ಥಿತಾನಾಂ ಸರ್ವೇಷಾಂ ಸೂರ್ಯಾಗ್ನಿ ಪವನಾ ಮತ ॥ 
ರವ್ಯವಾಹಸ್ತು ವಿಪ್ರಾಣಾ೦ ಯೇ ಚಾನ್ಯೇ ಚ ತಪಃ ಸ್ಥಿತಾಃ | 


ಏತೇಷಾಮೇವ ಯಾ ನಾರ್ಯಾಸ್ತಾಸಾಮೌಪಮ್ಮ ಸಂಶ್ರಯಾಃ ॥ 


ಲಾ 


ವಿದ್ರುದುಲ್ತಾರ್ಕ ರಶಾ ದಿ ದಿವ್ತಾನಾಮಖ ಚ ಸತಾಃ ॥ 
ರಿ 5 ಅರಿ ರಿ 5) 
ದೇವಾನಾಂತು ಪ್ರಯೋಜ್ಯಾಯೇನೃಪಾಣಾಮಪಿತೇರ್ಸತಾಃ । 
ಉತ್ತಮಾನಾಂ ಪ್ರಯೋಕವ್ಕಾ ನಾನಾರಸ ಸಮಾಶ್ರಯಾಃ | 
ವಿ ಇ ಸ್‌, 
ಮತ್ತಮಾತಂಗಸಹಿತಾ ರಾಜಹಂಸಾಶ್ರಯೋಕ್ಷ ಭಿಃ | 
ಕೋಕಿಲಂ ಷಟ್ಟದಂ ಧ್ವಾಂಕ್ಷಂ ಕುರರ೦ ಕೌಶಿಕಂ ಬಕಂ | 


ಲೋಚನ ದೀಪ್ತಿ | ೨೬೩ 


(0. 


೧೧. 


೨, 


೧೩. 


(೪, 


೧೫. 


ಪಾರಾವತಂ ಸಕಾದಂಬ ಮಧಮೇಷು ಪ್ರಯೋಜಯೇತ್‌ ॥ 
ಶರ್ವರೀ ಚ ಸಂಧಾ ಜ್ಯೋತ್ಸ್ನಾ “ನಲಿನೀ ಕರೀಣೀ ನದೀ ॥ 
ನೃಪಸ್ತೀಣಾ೦ ಭವಂತ್ಯೇತಾ ಔಪಮ್ಯ ಗುಣಸಂಶ್ರಯಾ ॥೩೬೨॥ 
ಯದ್ದವ್ಯಂ ವಸುಧಾ ಸಂಸ್ಥಂ ಯತೇ ದೈವತ ಮಾನುಷಾತ್‌ 
ತತ್ತರ್ವಮುಪನೇಯಂ ತು ಗಾನಯಂಕ್ತೋಪಮಾಶ್ರಯಂ ॥೩೯॥ 
- ಏವಂ ಭಾವಾನ್‌ ವಿದಿತ್ತಾತು ಧುವಾ ಕಾರ್ಯಾ ಪ್ರಯೋಕ್ಷಭಿಃ 
ವಸ್ತು ಪ್ರಯೋಗಂ ಪ್ರಕೃತಿಂ ರಸ ಭಾವಾದೃತು೦ ವಯಃ 


ದೇಶಂ ಕಾಲಮವಸ್ಥಾಂತು ಜ್ಞಾತ್ವಾ ಯೋಜ್ಯಾ ಧುವಾ ಬಂಧ್ಯೆಃ 1೩೪೫ 
ವ್ಯಾ 'ನಾಟ್ಯಾಚಾರ್ಯೋತತ್ರ ಪ್ರಯೋಜಕಃ (ನಾ.ಶಾ, ಅ, : ೩೨) 

ಧ್ರುವಾ ವರ್ಣಾಹ್ಯಲಂಕಾರಾ ಯತಯಃ ಪಾಣಯೋ ಲಯಾ । 
ಧ್ರುವಮನ್ಯೋನ್ಯ ಸ೦ಬ೦ಧಾ ಯಸ್ಮಾತ್ರಸ್ಮಾತ್‌ ಧ್ರುವಾಸ್ಮತಾಃ |೮| 

ವ್ಯಾ - "ಧ್ರುವಂ ಗೀಯಮಾನಂ ಪದಂ' (ನಾ.ಶಾ.ಅ.೩೨) 
ಕ್ರಮಮುಲ್ಲಂಘ್ಯ ವಿಧಿಜ್ಞೈಃ ಕ್ರಿಯತೇ ಯಾ ದ್ರುತಲಯೇನ ನಾಟ್ಕವಿಧೌ । 
ಆಕ್ಷೇಪಿಕೀ ಧ್ರವಾನೌ ದ್ರುತಾ ಸ್ಥಿತಾ ವಾಪಿ ವಿಜ್ಞೇಯಾ ॥೩೧೩॥ 


ವ್ಯಾ-ಕ್ರ್ತಮಮುದಂ೦ಂಘ್ಯ ಪ್ರಸ್ತುತಂ ರಸಂ ಉಲ್ಲಂಘ್ಯ ತತ್ತಾ ಕ್ಷಿಪ್ಯಮಾಣ 


ರಸಸ್ಯ ದೀಪ್ತತಯಾ ರಸಾಕ್ಷೇಪ ಯೋಜನ ವಿಷಯಾ ಆಕ್ಷೇಪಿಕೀ (ನಾ.ಶಾ.ಅ.೩೨) 


ಯಾ ಚ ರಸಾಂತರಮುಪುಗತಮಾಕ್ಷೇಪವಶಾತ್‌ ಕೃತಂ ಪ್ರಸಾದಯತಿ 


ರಾಗ ಪ್ರಸಾದ ಜನನೀಂ ವಿದ್ಯಾತ್‌ ಪ್ರಾಸಾದಿಕೀಂ ತಾಂ ತು 1೩0೪1 (ನಾ.ಶಾ.ಅ.೩೨) 


ವಿಷಣ್ಣೇಮೂರ್ಛಿತೇ ಭ್ರಾಂತೇ ವಸ್ತಾಭರಣ ಸಂಯಮೇ 


ದೋಷ ಪ್ರಚ್ಛಾದನಾಯಾ ಚ ಗೀಯತೇ ಸಾಂತರಾ ಧುವಾ ॥ (ನಾ.ಶಾ.ಅ.೩೨) 


ಪ್ರವೇಶಾಕ್ಷೇಪ ನಿಷ್ಕಾಮ ಪ್ರಾಸಾದಿಕಮಥಾ೦ತರಂ । 


ಗಾನಂ ಪಂಚವಿಧಂ ವಿದ್ಯಾತ್‌ ಧ್ರುವಾಯೋಗ ಸಮನ್ವಿತಂ ॥೩()೦॥ (ನಾ.ಶಾ.ಅ.೩೨) 


ತೀರ್ಷಕಾ ಚೋದ್ಧತಾ ಚೈವ ಹ್ಯನುಬದ್ಧಾ ವಿಲಂಬಿತಾ | 
ಅಡ್ಡಿತಾ ಚಾ*ಪಕೃಷ್ಟಾಚ ಷಟ್‌ ಪ್ರಕಾರಾ ಧ್ರುವಾಃ ಸ್ಮತಾಃ ॥೩೨೯॥ 
ಶಿರಃ ಸ್ಲಾನೀಯಮೇಶದ್ಗಿ ಯಸಾತಸಾತು ಶೀರ್ಷಕ೦ । 

[4 ಹ) ಆಂ ಆಮು 
ಉದ್ದತಾತೂದ್ಭತಾ ಯಸ್ಮಾತ್ರರ್ಸಾಜ್ಜೇಯಾ ಯಥಾ ಬುಧೈಃ ॥ 
ಯತಿ೦ ಲಯಂ ವಾದ್ಯಗತಿಂ ಪದಂ ವರ್ಣಾನ್‌ ಸ್ವರಾಕ್ಷರಂ । 
ಅನುಬಧ್ಧಾತಿ ಯತ್ರೈವಂ೦ ಅನುಬದ್ಧಾ ಭವೇತ್ತು ಸಾ । 


೨೬೪ | ಲೋಚನ ದೀಪ್ತಿ 


ತತ 


೧೭ 


೧೮. 


೧೯. 


೨೦. 


೨೧. 


ಆಸ 


ಆಕ್ರೀಡಿತ ಪ್ರವೈತ್ತೋ ಯಶ್ಚತುರ್ಥಲಯಕಾರಕಃ । 

ನಾದ್ಯೋಪಚಾರ ಜಸಿತ: ಸೋನುಬಂಧ $ ಪ್ರಕೀರ್ತಿತಃ । 

ಅಡಿತಾತೂತ್ಸಟ ಗುಣಾ ಶೃಂಗಾರ ರಸ ಸಂಭವಾ | 

ಅನ್ಯಭಾವೇಷು ಕೃಷ್ಣಾಚ ಕೃಷ್ಣ ಹೇತುಷು ಗೀಯತೇ। 

ಯಸ್ಮಾತ್‌ ಕಾರುಣ್ಯ ಸಂಯುಕ್ತಾ ಹ್ಯನಕೃಷ್ಣಾ ಭವೇತ್ತತಃ ॥೧೩೩೫॥ 
ವ್ಯಾ-ಏತದ್ಯತ್ಕಾದ್ಯಕ್ಷರಾಂತಂ ಯಸ್ಕಾಂ ಧ್ರುವಾಯಾಮೇವವಮಿತಿ 
ಪ್ರಯೋಗೌಚಿತ್ಯೇನ ಕವಿರ್ನಾಟ್ಯಾಚಾರ್ಯೋ ವರ್ಣಕವಿರ್ಗಾತ ನಟೋವಾ 
ಯತ್ರಾನುಬದ್ಗಾತಿ ಸಾ ಥ್ರುವಾ ಅನುಬದ್ಧಾ ಯತ್ಕ್ಯಾದೇರಕ್ಷರಾ೦ 
ತಸ್ಯವ್ಯಾಮಿಶ್ರೀಕರಣಾತ್ಮಾ ವರ್ಣಕವೇಃ ಕ್ರಿಯಾವಿಶೇಷಃ । 

ಅಧ್ರುವಾಸ್ತು ಪ್ರವೇಶಃ ಸ್ಕುರ್ಗಾಯತೋ ರುದತಸ್ತಥಾ । 

ಸಂಭ್ರಮೇ ಪ್ರೇಷಣೇ ಚೈವ ಹ್ಯುತ್ಬಾತೇ ವಿಸ್ಮಯೇ ತಥ ॥೩೨೭॥ 

ಸಂಭ್ರಮಾವೇಗ ಹರ್ಷೇಷು ಪ್ರವೇಶಾ ಯೋ ಭವಂತಿ ಹಿ । 

ಗ್ರಹೋ ಗಾನಸಮೋ ತತ್ರ ಸೋದ್ರಾತ್ಯಊ ಸಂಪ್ರಕೀರ್ತಿತಃ ॥ 

ಭೂಷಣವಾಸಃ ಪತನೇ ವೈಕಲ್ಯೇ ವಿಸ್ಮತೇ ಪರಿಶ್ರಾಂತೇ । 

ದೋಷಾಚ್ಛಾದನ ಹೇತೋರುದ್ರಾತ್ಯಃ ಸ೦ಪ್ರಯೋಜ್ಯಸ್ತು (೪೨೩॥ 

ವ್ಯಾ- ಸಂಭ್ರಮಾದೌ ಉದ್ಭಾತ್ಯೇನ ಉದ್ರೇಕ ಹನನಾರ್ಹೇಣ '"ಖಲಖಲೇನ' 
(ನಾ.ಶಾ.ಅ.೩೨) 

ಸಂಭ್ರಮಾವೇಗ ಹರ್ಷಾರ್ಥೇ ವಿಸ್ಮಯೋತ್ಸಾಹ ಶೋಕಜೇ | 

ಗ್ರಹೇ ಗಾನಸ್ಕಯದ್ವಾದ್ಯ ಮುದ್‌ಘಾತ್ಯಂ ಸಂಪ್ರಕೀರ್ತಿತಂ (ಅ.೩೪-೨೪೯) 
ಅಪಿತ್ಯಾಕ್ಷೇಪಕೃತಾಚೇ ದಾತ್ಯಯಿಂಕೀ ಹರ್ಷರಾಗ ಶೋಕೊತ್ಸೈಃ | ವಿಚ್ಛೇದಸ್ತತ್ರ 
ಸಮಃ ಕಾರ್ಯನ್ತಜ್ಞೈಃ ಪ್ರವೇಶೇಷು ॥೪೧೩॥ (ನಾ.ಶಾ.ಅ.೩೨) 

ಗತ್ಯಾಶ್ರಯೇಣ ನಾಟ್ಯಜ್ಜೈಃ ಪಾದೈರನುಗತೈಸ್ತಥಾ 

ಪರಿಕ್ರಮೇಣ ರಂಗಸ್ಯ ಗಾನೇ ಸಾರ್ಥವಶೇನ ಚ ॥ (ನಾ ಶಾ ಅ, ೩೨) 
ಪೂರ್ವಗಾನಂ ತತೋ ವಾದ್ಯಂ ತತೋನೃತ್ತಂ ಪ್ರಯೋಜಯೇತ್‌ | (ನಾಶಾ ಅ. 
೩೨) ೩೭೮ 

ನಿವೃತ್ತ $೦ಕುರ ಸೂಚ್ಯಾನುಕಾರ್ಯಾಸ್ವಭಿನಯಾನ್ವಿತಃ 

ತತ್ರ ಪಾಸಾದಿಕೀ ಯೋಜ್ಯಾ ಪ್ರಹರ್ಷಾರ್ಥಗುಣೋದ್ಧವಾ । (ನಾಶಾ.ಅ ೩೨) 
ನಹಿ ವರ್ಣಪ್ರಕರ್ಷಸ್ತು ಧ್ರುವಾಣಾಂ ಸಿದ್ದಿರಿಷ್ಯತೇ 


ಲೋಚನ ದೀಪ್ತಿ | ೨೬೫ 


ಯಸ್ಮಾದರ್ಥಾನುರೂಪಾಹಿ ಧ್ರುವಾ ಕಾರ್ಯಾ *ರ್ಥದರ್ಶಿಕಾ ॥ ೨೭ ॥ 
ಶ್ಯೇನೋವಾಪ್ಯಥವಾ ಬಿಂದುರ್ಯೇಚಾ ನ್ಯೇ ತು ಪ್ರಕರ್ಷಿಣ ೮ 
ತೇಧ್ರುವಾಣಾಂ ಪ್ರಯೋಗೇಷು ನಕಾರ್ಯಾ ಸಪ್ರಮಾಣತ ೮ ॥ ೨೮ | 
("ಶ್ಯೇನ', 'ಬಿ೦ದು' ಎ೦ಬವು ಗಾನ ವಿಸ್ತಾರವನ್ನು ಮಾಡುವ ಸ್ವರಾಲಂಕಾರಗಳು) 
ಅಥವಾ ನೃತ್ತ ಶೋಧಾರ್ಥಮುಂಗಾನಾಂ ಪರಿವರ್ತನಂ 

ಸಂಗೀತಸ್ಯ ಪ್ರಕರ್ತವ್ಯಂ ಲಯಸ್ಕಚ ವಿವರ್ತನಂ ॥ ೨೯॥ (ನಾ.ಶಾ.ಅ. ೩೧) 
ವ್ಯಾ-ಪರಿವರ್ತನಂ ಕ್ವಚಿದನುಕ್ತಮಪಿ ನೃತ್ತೇ ಶೋಭಾರ್ಥಂ ಕ್ರಿಯತ ಇತಿ | 
ಅತ ಏವ ಸಕಲ ಸ್ಯಾಪಿಗೀತಸ್ಯತ್ವವಿಲಂಬಿತಾ ದೇರ್ಗೀತ ಶೋಭಾರ್ಥಂ 


ಪುನರಾವರ್ತಿರ್ಭವತೀತಿ! 
೨೩. ದ್ರುತಗಮನೇ ಲಘುವರ್ಣಾ ವಿಲಂಬಿತಗತಾ ಚ ದೀರ್ಫವರ್ಣಗುರ್ವಾದಿಸ್ತು 
ಗುರುಃ ಕಾರ್ಯೋ 


ಲಘ್ವಾದಿಸ್ತು ಲಘುಸ್ತಥಾ । 
ವ್ಯಾ-ಸದ್‌ ವೃತ್ತಗುರು ಲಘುಸ್ಥಾನೇ ಯಥಾ ಸಂಖ್ಯಂ ತಾಲೋಚಿತ ಗುರುಲಘು ' 

ಜಣೇಟವರ ರಾ | 
೨೪. ಸತಾಲಂಚ ಧುವಾs ರ್ಥೇಷು ನಿಬದ್ದಂ yi | 

ನಿಯತಾಕ್ಷರ ಸ೦ಂಬದ್ಧಂ ಛಂದೋ Sg ಸಮನ್ವಿತಂ । 

ನಿಬದ್ಧಂ ಚ ಪದಂ ಜ್ಞೇಯಂ ಸತಾಲ ಪತನಾಕ್ಷರಂ ॥ (ನಾ ಶಾ.ಅ. ೩೧): 

ಯಂ ಯಂ ಗಾತಾ ಸ್ತರಂ ಗಚ್ಛೇತ್ತಮಾತೋದ್ಯೆ ಭರ್ವಿನಿರ್ದಿಶೇತ್‌ 

ಯತಿ ಪಾಣಿ ಸಮಾಯುಕ್ತಂ ಗುರುಲಫ್ಪಕ್ಷರಾನ್ನಿತಂ ॥ ( ನಾ.ಶಾ.ಅ. ೩೪) 
೨೫. ಮಾತ್ರಾಂಶಕ ವಿಕಲಸ್ತು ಧ್ರುವಂ ಪಾದೇಷು ಯೋ ಭವೇತ್‌! 

ಸ ತಂ ಭಾಂಡೇನ ಕರ್ತವ್ಯಸ್ತಜ್ಜೈರ್ಗತಿ ಪರಿಕ್ರಮೇ 

ಏವಂ ಗತಪ್ರಚಾರೇಷು ಕಾರ್ಯಂ ವಾದ್ಯಂ ಪ್ರಯೋಕ್ಷಭಿಃ ॥ ೧೭೮ ॥ 

ಯದ್‌ವೃತ್ತಂ ತು ಭವೇದ್ದಾನೇ ತದ್‌ ವೃತ್ತಂ ವಾದ್ಯಮಿಷ್ಯತೇ। 

ಗೀತವಾದ್ಯ ಪ್ರಮಾಣೇನ ಕುರ್ಯಾಚ್ಚಾಂಗ ವಿಚೇಷ್ಟಿ ತಂ ॥ ೧೭೩॥ 

ಯೋವಿಧಿರ್ಗಾನ ವಾದ್ಯಾನಾಂ ಪದಾಕ್ಷರ ಲಯಾನ್ವಿತಃ 

ಸತು ನೃತ್ತಾಂಗ ಹಾರೇಷು ಕರ್ತವ್ಯೋನಾಟ್ಯಯೋಕ್ತ್ಷ ಭಿಃ ॥೧೮೪॥ (ನಾಶಾ.ಅ ೩೪) 
೨೬ ನಾ. ಶಾ. ಅ. ೩೩ ರ ಆರಂಭದ ವ್ಯಾಖ್ಯಾನ ನೋಡುವುದು:- 

“ಪೂರ್ವರಂಗೇ ಗಾ೦ಂಧರ್ವಮೇವಪ್ರಧಾನಂ?” 

“ನಾ*ದೃಷ್ಟಾರ್ಥಂ ಧ್ರುವಾಪ ದಂ ಗಾಂಧರ್ವಪದವತ್‌। ಆ...ಹಿ ಸಂಭವತ್‌ ಪದೇ 


೨೬೬ | ಲೋಚನ ದೀಪ್ತಿ 


ಇಲ್ಲಿ 


ಖಲ. 


೨೯. 


೩೦. 


೩೧. 


ಸ್ತೋತ್ರಾ ಪೇಕ್ಷಾ! ಧ್ರವಾಗಾನೇ ತು ತದವಗಮಂ ಪ್ರಧಾನಂ ಸಾಮಾಜಿಕಂ ಪ್ರತಿ” 
ಪ್ರಯೋಗಮಿದಾನೀಂ ವಕ್ಚ್ಯಾಮಃ । ತತ್ರೋಪವಿಷ್ಟೇ ಪ್ರಾಜ್ಮುಖೇ ರಂಗೇ.....ತತ್ರ 
ಪೂರ್ವೋಕ್ತಯೋರ್ನೇಪಥ್ಯ ಗೃಹದ್ವಾರಯೋರ್ಮಧೈ ರಂಗಾಭಿಮುಖೋ 
ಮೌರಜಕಸ್ತನ್ಯ ಪಾಣವಿಕ ದರ್ದರಿಕೌವಾ ಮತಃ, ತತ್ರೋತ್ತರಾಭಿಮುಖೋ ಗಾಯಕಃ 
ಗಾಯಕಸ್ಯತು ವಾಮ ಪಾರ್ಶ್ವೇ ವೈಣಿಕಃ ವೈಣಿಕಸ್ಯ ದಕ್ಷಿಣೇನ ವಂಶವಾದಕ್‌, 
ಗಾತುರಭಿಮುಖಂ, ಗಾಯಿಕಾ-ಇತಿ ಕುತಪ ವಿನ್ಯಾಸಃ? ೨೧೫॥(ನಾಶಾ ೩೪) 
ಪೂವರ೯ ಹಿ ಭಾ೦ಡವಾದ್ಯೇನ ಸಿದ್ದಿರುತ್ತಾದನೀಯಾ, ಸ್ತೀಬಾಲಮೂರ್ಯಾವ 
ಕೀರ್ಣೇಚ ರಂಗೇ ಕುತೂಹಲ-ಜನನ ಸಮರ್ಥಂ ವಾದ್ಯಮುಪಪನ್ನಂ ಭವತಿ 
೨೨೨ (ನಾ.ಶಾ.ಅ.೩೪) 

ಏತಾನಿ ಚ ಬಹಿರ್ಗೀತಾನ್ಯಂತರ್ಯವವನಿಕಾಗತೈಃ . 

ಪ್ರಯೋಕ್ಷಭಿಃ ಪ್ರಯೋಜ್ಯಾನಿ ತಂತ್ರೀಭಾ೦ಡಕೃತಾನಿ ತು ॥೧೧.॥ 

ಎಘಾಟ್ಯ ವೈ ಯವನಿಕಾಂ ನೃತ್ತವಾದ್ಯ ಕೃತಾನಿ ಚ 

ಗೀತಾನಾ೦ ಮದ್ರಕಾದೀನಾಮೇಕ೦ ಯೋಜ್ಯಂತು ಗೀತಕಂ . 
ವರ್ಧಮಾನಮಥಾಪೀಹ ತಾಂಡವಂ ಯತ್ರ ಯುಜ್ಯತೇ ॥ ೧೩॥ (ನಾ ಶಾ.ಅ. ೫ 
ಗೀತಕಾ೦ತೇ ತತಶ್ಚಾಪಿ ಕಾರ್ಯಾಹ್ಯುತ್ಥಾಪನೀ ಧುವಾ .. 

ಕಾರ್ಯ ಮಧ್ಯಲಯಂ ತಜ್ಞೈಃ ಸೂತ್ರಧಾರ ವೇಶನಂ । ೬೮ | 

ಪುಷ್ಪಾ೦ಂಜಲೀ ಸಮಾಧಾಯ ರಕ್ಷಾಮಂಗಲಸಂಸ್ಕೃತಾಃ । 

ಶುದ್ಧವರ್ಣಾ ಸುಮನಸಸ್ತಥಾ ಚಾದ್ಭುತದೃಷ್ಟಯಃ | 

ಸ್ಥಾನ೦ತು ವೈಷ್ಣವ೦ ಕೃತ್ವಾ ಸೌಷ್ಠವಾ೦ಗಪುರಸ್ಕೃತಂ | 

ದೀಕ್ಷಿತಾಃ ಶುಚಯಶೈೈವ ಪ್ರವೀಶೇಯುಃ ಸಮಂ ತ್ರಯಃ ॥ 
ಭೃಂಗಾರಜರ್ಜರಧತಾ ಭವೇತಾಂ ಪ ರ 61 ॥ ೭೨ ॥ ( ನಾಶಾ.ಅ. ೫). 
ಪ್ರಯತ್ನಕೃತಶೌಚೇನ ಸೂತ್ರಧಾರೇಣ ಯತ ತಃ . 

ಸನ್ನಿಪಾತಸಮಗ್ರಾಹ್ಯೋ ಜರ್ಜರೋ ag 

ಪ್ರಯತ್ನ ಕೃತ ಶೌಚೇನ ಸೂತ್ರಧಾರೇಣ ಯತ್ನತಃ ಸನ್ನಿಪಾತ ಸಮಗ್ರಾಹ್ಯೋ 
ಜರ್ರುರೋ ವಿಫ್ನ ಜರ್ಜರ ತತೋಭಿವಾದನಂ ಕುರ್ಯೋದೇವತಾನಾಂ 
ಯಥಧಾದಿಶಂ 

ಸೂತ್ರಧಾರಃ ಪಠೇನ್ನಾಂದೀ೦ ಮಧ್ಯಮಂ ಸ್ವರಮಾಶ್ರಿತಃ, (ಮಧ್ವಮಸ್ಸರೇಣ,: ನಾತ್ಯುಚ್ಛೇನ 
ನಾತಿನೀಚೇನ ಮಧ್ಯಮಸ್ಥಾನೇ ನೇತ್ಕರ್ಥಃ) 

ನಮೋಸ್ತು ದೇವದೇವೇಭ್ಯಃ ದ್ವಿಜಾತಿಭ್ಯಃ ಶುಭಂ ತಥಾ ॥೧೦೭। 


ಲೋಚನ ದೀಪ್ತಿ | ೨೬೭ 


ರಾಜ್ಯ ಃ ಪ್ರವರ್ಧತಾಂ ಚೈವ ರಂಗಚ್ಛಾಯಂ ಸಮೃಧ್ಯತಾಂ ॥ ೧೦೯ ॥ 
ಪೇಕ್ಟಾಕರ್ತುರ್ಮಹಾನ್‌ ಧರ್ಮೋ ಭವತು ಬ್ರಹ್ಮಭಾವಿತಃ । 
ಕಾವ್ಯ ಕರ್ತರ್ಯಶಶ್ಚಾಸ್ತು ಧರ್ಮಶ್ಲಾಪಿ ಪ್ರವರ್ಧತಾಂ । ೧೧೦ ೧೧ (ನಾ, ಶಾ, 
ಅ. ೫) 
೩೩. ನಾಂದೀಪದಾ೦ತರೇಶ್ವೇಷು ಏವಮಸ್ಥಿತಿ ನಿತ್ಯಶಃ 
ವಂದೇತಾಂ ಸಮೃಗುಕ್ತಾಭಿರ್ಗೀರ್ಭಿಸ್ಟೌ ಪಾರಿಪಾರ್ಶ್ವಕೌ ॥ ೧೧೧ ॥ (ನಾ.ಶಾ.ಅ.ಖಿ) 
ನಾಭಿಪ್ರದೇಶೇ ವಿನ್ಯಸ್ಯಜರ್ಜರಂತುಲಯಧೃತ೦ । ವಾಮ ಪಲ್ಲವ ಹಸ್ತೇನ ಪಾದೈಸ್ಮಾ 
ಲಾಂ ತಂ ಸ್ಥಿತೈಃ | ಗಚ್ಛೇತ್‌ ಪಂಚಪದೀಂಚೈವ ಸವಿಲಾಸಾಂಗೇ ಚೇಷ್ಪಿತೈಃ 
(ನಾ.ಶಾ.ಅ.೫) 
೩೫. ಪಾರಿಪಾರ್ಶಕಯೋರ್ಹಸ್ಸೇ ದತ್ತಾ ಜರ್ಜರಮುತ್ತಮಂ . 
ಮಹಾಚಾರೀಂ ತತಶ್ಶೈವ ಪ್ರಯುಂಜೀತ ಯಥಾವಿಧಿ ॥ ೧೨೭ ॥ಆಲ್ಲಿ ಪ್ರಯೋಗಿಸುವ 
ತಾಂಡವಗೀತ:- 
ಪಾದತಲಾಹತ ಪಾತಿತಶೈಲಂ 
ಕ್ಷೋಭಿತಭೂತಸಮಗ್ರಸಮುದ್ರಂ. 
ತಾಂಡವನೃತ್ತಮಿದಂ ಪ್ರಲಯಾಂತೇ 
ಪಾತು ಹರಸ್ಕ ಸದಾ ಸುಖದಾಯಿ ॥೧೨೯1॥ 
೩೬. ಶುದ್ಧಾಃ ಕುಸುಮಮಾಲಾಭಿರ್ವಿಕಿರೇಯುಃ ಸಮಂತತಃ. 
ಅ೦ಗಹಾರೈಶ್ಚ ದೇವಶ್ಚ ನ್ಯಾಸಾ ವಿನ್ಯಾಸ ಸಂಯುತಾಃ 
ಏವಂ ಕೃತ್ವಾ ಯಥಾನ್ಯಾಯಂ ಶುದ್ಧಂ ಚಿತ್ರಂ ಪ್ರಯತ್ನತಃ. 
ತತಸ್ತಂತರ್ಹಿತಾಃ ಸರ್ವಾ. ಭವೇಯುರ್ದಿವ್ಯಯೋಷಿತಃ ॥ ೧೫೯॥ 
(ನಾ.ಶಾ. ಅ. ೫) 
೩೭. ದೇವಸ್ತುತ್ಕಾಶ್ರಯಂ ಹ್ಯೇತತ್‌ ಸುಕುಮಾರಂ ನಿಬೋಧತ 
ಸೀ ಪು೦ಸಂಯೋಸ್ತು ಸಂಲಾಪೋ ಯಸ್ತು ಕಾಮ ಸಮುದ್ಧವಃ 
ತದ್‌ ಜ್ಞೇಯಂ ಸ್ವಕೃತಾರ೦ಭಿ ಶೃಂಗಾರರಸ ಸಂಭವಂ (೩೦೪! 
ಯತ್ರಸ್ತು ದೃಶ್ಯತೇ ಕಿಂಚಿತ್‌ ದಂಪತ್ಯೋರ್ಮದನಾಶ್ರಯಂ 
ಖಂಡಿತಾ ವಿಪ್ರಲಬ್ಧಾವಾ ಕಲಹಾಂತರಿತಾಪಿ ವಾ | 
ಯಸ್ಸಿನ್ನಂಗೇತು ಯುವತಿ ರ್ನ್ಯತ್ತಂ ತತ್ರ ಪ್ರಯೋಜಯೇತ್‌೩೧೧(ನಾ.ಶಾ.ಅ.೪) 
೩೮. ತತೋ ರೌದರಸಂ ಶ್ಲೋಕಂ ಪದ ಸಂಹರಣಂ ಪಠೇತ್‌ | 


೨೬೮ | ಲೋಚನ ದೀಪ್ತಿ 


೩೯. 


೪೦. 


೪೧. 


೪೨. 


೪ಡಿ 


ತಸ್ಕಾಂತೇ ತು ತ್ರಿಪದ್ಯಾಥ ವ್ಯಾಹರೇತ್‌ ಪಾರಿಪಾರ್ಶ್ವಕಃ । 

ತಯೋರಾಗಮನಂ ಕಾರ್ಯಂಗಾನಂ ನರ್ಕುಟಕೇ ಬುಧೈಃ ೧೩೨ (ನಾ.ಶಾ.ಅ. ೫) 
ವಿದೂಷಕಸ್ನೇಕಪದಾ೦ ಸುತ್ರಧಾರಸ್ಮಿತಾವಹಾಂ . 

ಅಸ೦ಬದ್ಧಕಥಾಪ್ರಾಯಾ೦ ಕುರ್ಯಾತೃ್ಮಥನಿಕಾ ತತಃ 

ವಎತಂಡಾ೦ ಗಂಡಸಂಯುಕ್ತಾಂ ತಾಲಿಕಾಂಚ ಪ್ರಯೋಜಯೇತ್‌ ॥೧೩೪॥ 
(ನಾ.ಶಾ.ಅ.೫) 

ಸ್ಥಾಪಕಃ ಪ್ರವಿಶೇತ್ರತ್ರ ಸೂತ್ರಧಾರಗುಣಾಕೃತಿಃ . 

ಸುವಾಕ್ಕ ಮಧುರೈಃ ಶ್ಲೋಕೈರ್ನಾನಾ ಭಾವರಸಾನ್ವಿತೈಃ. 

ಪ್ರಸಾದ್ಯರಂಗಂ ವಿಧಿವತ್‌ ಕವೇರ್ನಾಮ ಚ ಕೀರ್ತಯೇತ್‌ 

ಪ್ರಸ್ತಾವನಾ೦ಂ ತತಃ ಕುರ್ಯಾತ್‌ ಕಾವ್ಯ ಪ್ರಖ್ಯಾಪನಾಶ್ರಯಂ ॥೧೬೨ ॥ 
ಪ್ರಸ್ತಾವ್ಯ ಭವಂತು ನಿಷ್ಕಾಮೇತ್‌ ಕಾವ್ಯ ಪ್ರಸ್ತಾವಕೋ ದ್ವಿಜಃ । 

ತಸ್ಮಾನ್ನ ಲಕ್ಷಣಂ ಪ್ರೋಕ್ತಂ ಪುನರುಕ್ತಂ ಭವೇದ್ಯತಃ । (ನಾ ಶ್ಲಾ. ಅ.೫) 
ಭಾವಾಭಿನಯ ಸಂಬದ್ಧಾನ್‌ ಸ್ಥಾಯಿಭಾವಾನ್‌ ತತೋ ಬುಧಾಃ 
ಆಸ್ವಾದಯಂತಿ ಮನಸಾ ತಸ್ಮಾನ್ನಾಟ್ಯ ರಸಾಃ ಸ್ಮೃತಾಃ | (ನಾ ಶಾ. ಅ, ೩೬) 
ವ್ಯಾಖ್ಯಾನ- “ತಸ್ಮಾದಿತಿ' ನಾಟ್ಯಾತ್‌ ಸಮುದಾಯ ರೂಪಾತ್‌ ರಸಾಃ । 
ಯದಿವಾ, ನಾಟ್ಯಮೇವರಸಾಃ, ರಸಸಮುದಾಯೋ ಹಿ ನಾಟ್ಯಂ' । 
(ಪ್ರಯೋಗತ್ವಮನಾಪನ್ನೇ ಕಾವ್ಯನಾಸ್ವಾದ ಸ೦ಭವಃ'-ಕಾವ್ಯಕೌತುಕ) 

ನಾಟ್ಯವೇದ ಏವ ಗೀತಪ್ರಧಾನ ವಿವಕ್ಷಯಾ ಗಾಂಧರ್ವವೇದ ಉಚ್ಯತೇ 
ಅಭಿನಯ ಪ್ರಾಧಾನ್ಯ ವಿವಕ್ಷಯಾತು ನಾಟ್ಯವೇದ ಉಚ್ಛತೇ-ಸಂ.ರ.ಅ.೭೪ ವಾಖ್ಯಾನ 
ನಾಟ್ಯಶಬ್ಬೋ ರಸೇ ಮುಖೋ ರಸಾಭಿವ್ಯಕ್ತಿ ಕಾರಣಾತ್‌ 
ಚತುರ್ಥಾಭಿನಯೋಪೇತಂ ಲಕ್ಷಣಾವೃತ್ತಿತೋ ಬುಧೈಃ 

ನರ್ತನಂ ನಾಟ್ಯಮಿತ್ಯುಕ್ತಂ ಸತ್ಪಾತ್ರಾಭಿನಯೋ ಭವೇತ್‌ 

ಕಾವ್ಯಬದ್ಧಂ ವಿಭಾವಾದಿ ವ್ಯಂಜಯನ್‌ ಯೋ ನಟೇ ಸ್ಥಿತಃ 

ಸಾಮಾಜಿಕಾನಾ೦ ಜನಯನ್‌ ನಿರ್ವಿಘ್ನ ರಸ ಸಂವಿದಂ ॥೧೯॥ (ಸ.ರ.ಅ. ಆಪಿ) 
ಗ್ರಾಮ್ಯಧರ್ಮಪ್ರವೃತ್ತೇತು ಕಾಮಲೋಭವಶಂ ಗತೇ 

ಈರ್ಷ್ಯಾಕ್ರೋಧಾಭಿ ಸಂಮೂಢೇ ಲೋಕೇ ಸುಖಿತ ದುಃಖತೇ (1 

ನ ವೇದ ವ್ಯವಹಾರೋಯಂ ಸಂಶ್ರಾವ್ಯಃ ಶೂದ್ರ ಜಾತಿಷು 

ತಸ್ಮಾತ್‌ ಸೃಜಾಪರಂ ವೇದಂ ಪಂಚಮಂ ಸಾರ್ವವರ್ಣಿಕಂ ॥ 
ವೇದೋಪವೇದೈ: ಸಂಬದ್ಧೋ ನಾಟ್ಯ ವೇದೋ ಮಹಾತ್ಮನಾ ॥೧೮॥ 


ಲೋಚನ ದೀಪ್ತಿ | ೨೬೯ 


ಯ ಇಮೇ ವೇದ ಗುಹ್ಯಜ್ಞಾ ಮುನಯೋ ಸಂಶಿತವ್ರತಾಃ | 
ಏತೇಸ್ಯಗ್ರಹಣೇ ಶಕ್ತಾ ಪ್ರಯೋಗೇ ಧಾರಣೇ ತಥಾ ।೨೩॥ 
ತದಂತೇನು ಕೃತಿರ್ಬದ್ಧಾ ಯಥಾ ದೈತ್ಯಾಸುರೈರ್ಜಿತಾಃ 1೫೯ (ನಾ.ಶಾ.ಅ. ೧) 
೪೫. ಭಾರತೀಂ ಸಾತ್ವತೀಂ ಚೈವ ವೃತ್ತಿ ಮಾರಭಟೀಂ ತಥಾ । 
ಸಂಫೇಟ ವಿದವಕೃತಾ ಛೇದ್ಯಭೇದ್ಯಾಹವಾತ್ಮಿಕಾ 1೫೯॥ (ನಾಶಾಅ. ೧) 
೪೬. ಪೂರ್ವಂ ಕೃತಾ ಮಯಾ ನಾಂದೀ ಆಶೀರ್ವಚನ ಸಂಯುತಾ 
ಅಷ್ಟಾಂಗ ಪದ ಸಂಯುಕ್ತಾ ಎಶುದ್ಧಾ ವೇದಸಮ್ಮತಾ ॥೫೭॥ 
ಕ್ರಿಯತಾಂ ನಾಟ್ಯವಿಧಿವದ್ಯಜನಂ ನಾಟ್ಯಮಂಡಪೇ 
೪೭. ಬಲಿಪ್ರದಾನೈರ್ಹೋಮೈಶ್ಚ ಮಂತ್ರೌಷಧಿಸಮನ್ನಿತೈಃ ॥೧೯1॥ 
ಯಜ್ಞೇನ ಸಂಮಿತಂ ಹ್ಯೇತದ್ರಂಗ ದೈವತ ಪೂಜನಂ ॥೧೨೩ ॥ (ನಾಶಾಅ, ೧) 
ಏವಂ ಪ್ರಯೋಗೇ ಪ್ರಾರಬ್ಬೇ ದೈತ್ಯದಾನವನಾಶನೇ 
ಅಧವನ್‌ ಕ್ಷುಭಿತಾಃ ಸರ್ವೇ ದೈತ್ಯಾ ಯೇ ತತ್ರ ಸಂಗತಾಃ ॥೬೫॥ 
ಎರೂಪಾಕ್ಚಪುರೋಗಾಸ್ತುವಿಘ್ನಾನ್‌ ಪ್ರೊತ್ಸಾದ್ಯತೇಬ್ರೂವನ್‌ । 
ನೇತೃಮಿಚ್ಛಾಮಹೇ ನಾಟ್ಯಮೇತದಾಗಮ್ಯತಾಮಿತಿ ॥೬೬॥ 
ತತಸ್ಮೈರಸುರೈಃ ಸಾರ್ಧಂ ವಿಘ್ನ ಮಾಯಾಮುಪಾಶ್ರಿತಾಃ 
ವಚಶ್ಚೇಷ್ಟಾಂ ಸ್ಮೃತಿಂ ಚೈವ ಸ್ಪಂಭಯಂತಿ ನೃತ್ಯತಾ೦ ॥೬೯॥ 
ಕುರು ಲಕ್ಷಣ ಸಂಪನ್ನಂ ನಾಟ್ಯವೇಶ್ಮ ಚಕಾರ ಸಃ ॥೮೦॥ (ನಾ.ಶಾ., ೧). 
. ಅಥಾಹಮಾಂ ಸುರಗುರುಃ ಕೈಶಿಕೀಮಪಿ ಯೋಜಯ 
ಕೈಶಿಕಿ ಶಕ್ಷ್ಮ ನೇಪಥ್ಯಾಶೃಂಗಾರ ರಸಸಂಭವಾ ॥೪೩॥ ನಾ.ಶಾ.ಅ. ೧. 


ಆ 
6 


೪೯. ತತಃ- ಸಾಧರ೯ ಸುರೈ ರ್ಗಾತ್ಪಾವೃಷಭಾ೦ತನಿಪೇಶನಂ | 
ತತೋ ಹಿಮವತಃ ಪೃಷ್ಟೇ ನಾನಾನಗಸಮಾವೃತೇ । 
ಬಹುಭೂತಗಣಾಕೀರ್ಣ್‌ ರಮ್ಯ ಕಂದರ ನಿರುರೇ । 
ತಥಾ ತ್ರಿಮರದಾಹಶ್ಚ ಡಿಮಸ೦ಜ್ಞಃ ಪ್ರಯೋಜಿತಃ ॥೧೭॥.(ನಾ ಶಾ ಆಳ) 
೫೦. ಅಲಂವೋ ಮನ್ಯುನಾ ದೈತ್ಯಾವಿಷಾದ೦ ತ್ಯಜತಾನಘಾಃ । 
ಭವತಾಂ ದೈವತಾನಾಂ ಚ ಶುಭಾಶುಭವಿಕಲ್ಪ ಕಃ ॥೧೦೨೧ 
ಕರ್ಮಭಾವಾನ್ವಯಾಪೇಕ್ಷೋ ನಾಟ್ಯವೇದೋ ಮಯಾಕೃತಃ। 
ನೈಕಾಂತತೋತ್ರಭವತಾಂ ದೇವಾನಾಂ ಚಾತ್ರಭಾವನಂ॥ ೧೦೩॥ 
ತೈಲೋಕಸ್ಕಾಸ್ಯ ಸರ್ವಸ್ಯ ನಾಟ್ಯಂ ಭಾವಾನುಕೀರ್ತನಂ 


೨೭೦ | ಲೋಚನ ದೀಪ್ತಿ 


೫೦. 


[A 


ಕ್ಷಚಿತ್‌ ಧರ್ಮ: ಕ್ವಚಿತ್‌ ಕ್ರೀಡಾ ಕೃಚಿದರ್ಥ: ಕ್ವಚಿಛ್ರಮಃ 20೧೦೪೧ 


ನ್ನಾತ್ರಮನ್ಯುಃ ಕರ್ತವ್ಯೋ ಭವದ್ಗಿರಮರಾನ್‌ ಪ್ರತಿಂ ೧೧೧೫೧ (ನಾಶಾ.ಅ) 


ಕಾಮ ಕೇನಮಾಂಸೇನ ಸಂಪೂಜಾ ರಕ್ಷಸಾಂ ಗಣಾಃ 
ಮಾಂಸಪ್ರಧಾನೇನ ವಿಧಿನು ಪ್ರತಿಪೂಜಯೇತ್‌ ॥೪॥ 


ಇ 


ನಾನಾ ನಿಮಿತ್ತ ಸಂಭೂತಾ ಪೌಲಸ್ತಾಃ ಸರ್ವ ಏವತು 


po) 


£1 


ತ್ರ 
(| 


ರಾಕ್ಷಸೇ೦ದ್ರಾ ಮಹಾನತ್ವಾಪ್ರತಿ ಗೃಹ್ಣಂತ್ತಿಮ೦ ಬಲಿಂ ॥೫೬॥ (ನಾ.ಶಾ.ಅ ೨) 


ಲಿ) 


ತತೋನ್ಮುತ್ತೋ ಭಗವತಾ ಯೋಜಯಾಮೃತ ಮಂಥನಂ? 


ತಸ್ಮಿನ್‌ ಸಮವಕಾರೇತು ಪ್ರಯುಕ್ತೇ ದೇವದಾನವಾಃ ॥ 


ಹೃಷ್ಟಾಃ ಸಮಭವನ್‌ ಸರ್ವೇಕರ್ಮಭಾವಾನು ದರ್ಶನಾತ್‌ ॥೪॥ 


ಕರ್ಮಭಾವಾನ್ಹಯಾಪೇಕ್ಷೆ ನಾಟ್ಯವೇದೋ ಮಯಾ ಕೃತಃ । 


pS 


ಲ 


ನೈ ಕಾಂತತೋತ್ರಭವತಾಂ ದೇವಾನಾಂ ಚಾಭಾವನಂ ೧೧೦೩೧ 
ನಿರ್ಗೀತೇನಾವಬದ್ಭಾಸ್ತು ದೈತ್ಯದಾನವರಾಕ್ಷಸಾಃ . 
ನ ಕೋಭಂ ನ ವಿಫಾತಂ ಚ ಕರಿಷ್ಠಂತೀಹ ತೋಷಿತಾಃ .. 1೪೬॥ 
ತತ್ತಥಾ ಪೂರ್ವರಂಗೇ ತು ಮಯಾಪ್ರೋಕ್ತಂ ದ್ವಿಜೋತ್ತಮಾಃ 
ಸರ್ವದೈವತ ಪೂಜಾರ್ಹಂ ಸರ್ವದೈವತ ಪೂಜನಂ 
ದೈತ್ಯದಾನವ ತುಷ್ಟರ್ಥಂ೦ ಸರ್ವೇಷಾಂ ಚದಿವೌಕಸಾಂ 
ನಿರ್ಗೀತಾನಿ ಸಗೀತಾನಿ ಪೂರ್ವರಂಗಕೃತಾನಿತು ॥೫೭॥ (ನಾ ಶಾ. ಅ.೫) 
೧೧ 


ಲೋಚನ ದೀಪ್ತಿ |೨೭೧ 


*ರಂಗಪ್ರಮೋಗದ ದೃಷ್ಟಿಯಿಂದ ಪು.ತಿ.ನ. 
ಅವರ ಗೀತನಾಟಕಗಳು 


- ಪ್ರೊ ಕ.ವೆಂ. ರಾಜಗೋಪಾಲ್‌ 
ಒಂದು 


ಹೊಸಗನ್ನಡ ಕಾವ್ಯಲೋಕದಲ್ಲಿ "ಪುತಿನ' ಒಬ್ಬರು ಅತ್ಯ೦ತ ಕುತೂಹಲಕಾರಿ 
ಕವಿ. ಇವರ ನಿಲುವು-ಒಲವುಗಳು ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತವೆ. ಭಕ್ತಿ 
ಮತ್ತು ಶೃಂಗಾರಗಳೆರಡನ್ನೂ ಏಕಕಾಲದಲ್ಲಿ ಒಪ್ಪಿಕೊಳ್ಳಬಲ್ಲ ಕವಿಯಾಗಿ ಸಾಕಷ್ಟು 
ಯಶಸ್ವಿಯಾಗಿದ್ದಾರೆ ಎನ್ನಬಹುದು. ಲಯರಹಿತವಾದ ಒಳ್ಳೆಯ ಗದ್ಯವನ್ನು 


| 


ಬರೆಯಬಲ್ಲವರಾಗಿರುವಂತೆಯೇ ಸಂಗೀತದ ಪಲುಕುಗಳನ್ನೂ ತಾಳಲಯಬದ್ಧ ' 


'ಕ೦ಪನ'ವನ್ನೂ (Resonance) ಸಹಜವಾಗಿ ಅರಿತಂತೆ ಗೀತೆಗಳನ್ನು ರಚಿಸಬಲ್ಲ ಈ 


ಕವಿಗೆ ಸಂಗೀತದ ಹಾದಿಗಿ೦ತ 87೦೧3೩೧೦ ಸಂವೇದನೆಯ ಕವಿಯಾಗಿರಲು ಆಸೆಯೂ ' 


ಬಲವಾಗಿರುವಂತೆ, ಇಂದಿಗೂ ತೋರುತ್ತದೆ. 


ನಮ್ಮ ಸಂಗೀತದ ಪ್ರಪಂಚವನ್ನು ಗಮನಿಸಿದರೆ ಪುತಿನ ವಾಗ್ಗೇಯಕಾರರಾಗಿದ್ದರೆ, . 


ಚೆನ್ನಾಗಿರುತ್ತಿತ್ತು : ಏಕೆಂದರೆ ಈ ಶತಮಾನದ ಪ್ರಾರಂಭದಲ್ಲಿ ರಾಜಾಶ್ರಯವನ್ನು ಪಡೆದಿದ್ದ 
ಸಂಗೀತಜ್ಜರೂ ವಾಗ್ಗೇಯಕಾರರೂ ತಮಗಿದ್ದ ಸದವಕಾಶವನ್ನು ಬಿಟ್ಟುಕೊಟ್ಟು ಕನ್ನಡೇತರ 
ರಚನೆಗಳಿಗೆ ಮಾರುಹೋಗಿದ್ದರೆನಬೇಕಾಗಿದೆ. ಏಕೆಂದರೆ ಅವರಾರಿಗೂ ಚಿಕ್ಕದೇವ 
ಭೂಪಾಲನಿಗೆ ಅನ್ನಿಸಿದಂತೆ ಕನ್ನಡಾಭಿಮಾನವಿದ್ದಿರಲಾರದಪ್ಪ. ಅದುದರಿಂದ ನಮ್ಮ 
ಅರಮನೆಯ ನೆರಳಿನಲ್ಲೂ ಕನ್ನಡ ಸಂಗೀತದ ಸಂಪ್ರದಾಯ ಊರ್ಜಿತವಾದಂತೆ 
ತೋರುವುದಿಲ್ಲ. ಚಿಕ್ಕದೇವ ಭೂಪಾಲನ "ಗೀತಗೋಪಾಲ'ವು ಅನುವಾದವಾಗಿದ್ದರೂ 
ಹಳಗನ್ನಡದಲ್ಲದ್ದರೂ ಕನ್ನಡಿಗರಿಗೆ "ಅಷ್ಟಪದಿ'ಯಲ್ಲಿ ಭಕ್ತಿಕಾವ್ಯದ ಅನುಭವವನ್ನು ನೀಡಿದ 
ಮತ್ತು 'ಸ೦ಗೀತ' (ಇದರಲ್ಲಿ ನೃತ್ಯವೂ ಒ೦ದು ಅಂಗವೆಂಬುದನ್ನು ಮರೆಯಬಾರದು) 
ರಚನೆಗಳಾಗಿ ಒಂದು ಸಂಪ್ರದಾಯವನ್ನೇ ಬೆಳೆಸಬಹುದಾಗಿದ್ದಿತು. ಇದಕ್ಕೆ ಕಾಲವು 


* (ಲೋಚನ-ಸಂಪಟ-೩೨. ಸಂಚಿಕೆ-೧-೨೦೧೮) 


೨೭೨ | ಲೋಚನ ದೀಪ್ತಿ 


ಅನುಕೂಲವಾಗಲಿಲ್ಲವೆಂದರೆ ಅದೊಂದು ಸಬೂಬಲ್ಲದೇ ಬೇರೆಯಿರಲಾರದು. ಒಟ್ಟಿನಲ್ಲಿ 
ಅದು ಕಡಿದುಹೋಯಿತು ಮತ್ತು ೨೦ನೇ ಶತಮಾನದ ಸಂಗೀತಜ್ಞರೂ ಅದರ 
ಸಂಬಂಧವನ್ನೂ ಆಸಕ್ತಿಯನ್ನೂ ಪಡೆದಂತೆ ತೋರುವುದೇ ಇಲ್ಲ. 


ನಮ್ಮ ಸಂಗೀತಗಾರರು ಇಂದಿಗೂ ೧೯ನೇ ಶತಮಾನದವರೆನ್ನುವಂತೆ ತ್ಯಾಗರಾಜ 
ಪರಂಪರೆಯನ್ನು ಊರ್ಜಿತಗೊಳಿಸುವುದರಲ್ಲಿಯೇ ಕೃತಾರ್ಥರಾಗಿರುತ್ತಾರೆನ್ನಬಹುದು. 
ಸಾ೦ಪ್ರದಾಯಿಕ ಸಂಗೀತಗಾರರು, ಹೊಸತನ್ನಾಗಲಿ ಕನ್ನಡ ಭಾಷೆಯು ಸಾಂಸ್ಕೃತಿಕವಾಗಿ 
ಕಲೆಗಳಿಗೆ ಬಳಕೆಯಾಗಬೇಕೆಂಬ ಆಶಯವನ್ನಾಗಲಿ ಪಡೆದವರಾದರೂ ಇದ್ದಿರಲಾರರೆಂದು 
ಅನ್ನಿಸಿದರೆ ಆಶ್ಚರ್ಯಪಡಬೇಕಾದುದಿಲ್ಲ. 


ಬಿವಿಕೆ ಶಾಸ್ತ್ರಿಗಳು ಒಮ್ಮೆ ಪುತಿನ ಅವರ ರಚನೆಗಳನ್ನು ಕುರಿತು "ಈ ಕವಿಗೆ 
ಕನ್ನಡ ಭಾಷೆಯು ಗೀತರೂಪದಲ್ಲಿ ಮಾಲೆ ಮಾಲೆಯಾಗಿ ದೊರಕುವಂತಿದೆ' ಎಂಬ 
ಅಭಿಪ್ರಾಯವನ್ನು ಪತ್ರಿಕೆಯಲ್ಲಿ ಬರೆದಿದ್ದುಂಟು. ಇ೦ತಹ ಮೆಚ್ಚಿಗೆಗೆ ಪುತಿನ ಅವರ 
ಗೀತರೂಪಕಗಳಲ್ಲಾ ಉದಾಹರಣೆಯಾಗುತ್ತವೆ. ಅವರ ಗೋಕುಲ ನಿರ್ಗಮನ (೧೯೪೫) 
ಪ್ರಕಟವಾದ ಸ್ವಲ್ಪ ಕಾಲದ ನಂತರ (ಸುಮಾರು ೧೯೫೦ರ ನಂತರದಲ್ಲಿ) ಮತ್ತೆ ಅವರು 
ಗೀತರೂಪಕಗಳನ್ನು ರಚಿಸತೊಡಗಿದರೆ೦ದು ತೋರುತ್ತದೆ. ಇದಕ್ಕೆ ಇವರ "ಗೋಕುಲ 
ನಿರ್ಗಮನ'ವು ತಂದ ಪ್ರಸಿದ್ಧಿಯೇ ಕಾರಣವಿರಬೇಕಪ್ಪೆ. ಇದರಲ್ಲಿ ಕೆಲವಾದರೂ 
ಭಾವಗೀತೆಗಳು ಸ್ವತಂತ್ರವಾಗಿ ನಿಲ್ಲಬಲ್ಲವು. ಏಕೆಂದರೆ ಇವುಗಳಲ್ಲಿನ ಭಾವಗೀತೆಯ 
ಬಿಸಿಯು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿವೆ. ಇಂದಿಗೂ "ಕೃಷ್ಣನಾ ಕೊಳಲಿನಾ 
ಕರೆ', "ಶರಣೆನುವೆಂ ಶರಣೆನುವೆಂ ಬೃಂದಾವನ ಚರಚರಣಕೆ ನಾಂ' ಮತ್ತು ಇದರ 
ಪ್ರೇರಣೆಯಿಂದ ಬಂದಂತೆ ತೋರುವ "ನಿಲ್ಲಿಸದಿರು ವನಮಾಲಿ ಕೊಳಲ ಗಾನವ' 
ಮತ್ತು “ಪ್ರತೀಕ್ಷೆ, ಇತ್ಯಾದಿ ರಚನೆಗಳು ಪುತಿನ ಕವಿಯನ್ನು ಪ್ರತಿ ತಲೆಮಾರಿನಲ್ಲೂ 
ನೆನಪಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿವೆಯಷ್ಟೆ. 

ಇವುಗಳಲ್ಲಿ "ಭಕ್ತಿಯು ಕವಿಯ ಧೋರಣೆಯಾಗಿರುವುದಲ್ಲದೆ ಅದರ ಗೂಡಿಂದ 
ಚಿಗಿದಂತೆ “ಶೃ೦ಗಾರ' ಕೂಡ ಹಿತವಾಗುತ್ತದೆ. ಪುತಿನ ಕವಿಯೆಂದು ಗುರುತಿಸುವಲ್ಲಿ 
“ಗಾ೦ಧಿ' ಯಾಗಲಿ 'ಮಳೆ'ಯಾಗಲಿ ಇದೇ ಆಸ್ವಿಕವಾದವನ್ನು ಸಮರ್ಥಿಸುತ್ತಿದೆಯಷ್ಟೆ. 
ಆದರೆ ಈ ಕವಿಯ ಇಂಥ ರಚನೆಗಳಲ್ಲಿ ಅಸಲಿಯಾದ ಭಕ್ತಿಯನ್ನು ಪುರಂದರದಾಸರಂತೆ 
ತೀವ್ರಾನುಭವವನ್ನಾಗಿ ಒದಗಿಸಬಲ್ಲ "ರಾಗರಂಜನೆ'ಯೂ ಸೇರುವುದನ್ನು ಯಾರು 
ಬೇಕಾದರೂ ಅರಿಯಬಹುದು. ನಮ್ಮ ಸಂಗೀತಜ್ಞರಿಗೂ ಇದು ತಿಳಿದಿರಬೇಕಷ್ಟೆ ಒಟ್ಟಿನಲ್ಲಿ 
ನಮ್ಮ ಕಾವ್ಯವಿಮರ್ಶಕರು ಪುತಿನ ಅವರ ಕೃತಿಗಳಲ್ಲಿರುವ ಭಾವ-ರಾಗಗಳ 


ಲೋಚನ ದೀಪ್ತಿ | ೨೭೩ 


ಸಂಯೋಗವನ್ನು ಮೆಚ್ಚಿಕೊಂಡಿರುತ್ತಾರೆ. ಕೆಲವು ವೇಳ ಕಾವಾ ನುಭವಕ್ಕೆ ಬೇಕಿಲ್ಲದಷ್ಟು 
de ಸುಲ ಬನ ಕವಿತೆಗಳಲ್ಲಿದೆ ಎಂದವರೂ ಉಂಟು. ಒಟ್ಟಿನಲ್ಲಿ ಪುತಿನ 
ತಮ್ಮ ಗೀತರೂಪಕಗಳಲ್ಲಿ ಇಂಥ "ರಾಗರಂಜನೆ'ಯನ್ನು ನಾ? ರೀತಿಯ 
ಪ್ರಯೋಗಗಳೆನ್ನು ವಂತೆ ಸಾಧಿಸಿದ್ದಾರೆ ಎನ್ನ ಬಹುದು. ಇದನ್ನು ಕುರಿತು ಗುರುತಿಸುವಾಗ 
ಜಿಂಡಿಟ ದೃಷ್ಟಿಯಿಂದ “ಪುತಿನ ಅವರದು ಕೀರ್ತನ ಪ್ರಜ್ಞೆ' "ಎನ್ನ ಬಹುದು. 


ಪುತಿನ ಅವರು ತಮ್ಮ ಕಾವ್ಯಪ್ರಜ್ಞೆಯನ್ನು ೦68 ಗಳ ರಚನೆಯಲ್ಲೂ ಆಧರಿಸಿದ್ದಾರೆ. 
ಇದನ್ನು ಮೇಲೆ ಹೇಳಿದಂತೆ ಕೀರ್ತನಪ್ರಜ್ಜೆ ಎನ್ನು] ವಂತೆಯೇ ೦pೀೂಪುಜ್ಞೆ ಎಂದರೂ 
ನನನ ಬದಲಾವಣೆಯೇ ಕಾಣಲಾರದು. ನಿಕಿಂದರೆ ಇವರ "ಅಹಲ್ಕ' ಮತ್ತು "ಗೋಕುಲ 
ನಿರ್ಗಮನ'ಗಳನ್ನು ಗಮನಿಸಿದಲ್ಲಿ ನಾಟ್ಯ ವಸ್ತುವಿನಲ್ಲ ಸಂಭಾಷಣೆಗಳು ಹೆಚ್ಚಾಗಿ 
೦pೀr೩ಗೀತೆಗಳ ಕಡೆಗೆ ವಾಲುತ್ತವೆ. 


ಎರಡು 

ನಾನು ಪು.ತಿ.ನ. ಅವರ ಎದುರಿಗೆ ಕುಳಿತು ಗೋಕುಲ ನಿರ್ಗಮನದ ಕೆಲವು 
ಪದಗಳನ್ನು ಕೇಳಿದ್ದೇನೆ. (ಇದು ತೀನಂಶ್ರೀಯವರು ಧಾರವಾಡದಲ್ಲಿದ್ದಾಗ ಅವರ 
ನಿವಾಸ ಸದಲ್ಲಿ ನಡೆಯಿತು.) ಅವರು ಗಟ್ಟಿಯಾಗಿ ಹಾಡುವುದಿಲ್ಲ. ಅವರ ದನಿ ಮೈಕಿಗೆ 
ಕೂಡ ಎಟಕುವಂಥದಲ್ಲ ! ಅವರು ಶಾಸ್ತ್ರೀಯ ರಾಗಗಳನ್ನು ನಮ್ಮ ಸರಗ 
ಗಮಕಾದಿಗಳಿಂದ ಸಾಧಿಸುವಂತೆ ಶ್ರವ್ಯಗೊಳಿಸುವಂತೆ ಮಾಡುವುದಿಲ್ಲ. ಆದರೆ 
ಭಾವಗೀತೆಗಳನ್ನು ಭಟಪಸಗಣ ಸುವಂತೆ ಅನ್ನುತ್ತಾರೆ. ಇಂಥ ಮನೋಧರ್ಮವೇ 
ನನಗೆ ಅಷ್ಟನ್ನು ೦ಟು ಮಾಡಿದೆ. 


ಪ್ರೊ. ತೀನಂಶ್ರೀಯವರು ಹೇಳುತ್ತಿದ್ದ ಒ೦ದು ಮಾತು ನೆನಪಿದೆ. ಪುತಿನ ಒಬ್ಬ 
pe ಕವಿ. ಇವರಲ್ಲಿ ಗೇಯತೆಗೇ ಹೆಚ್ಚು ಒಲವಿದೆ ಎನು ವುದಾದರೆ ಪುತಿನ 
ಅದನ್ನು ಮೆಚ್ಚಿಕೊಳ್ಳುವುದಿಲ್ಲ. ಅವರನ್ನು ಹೊ ಸಗನ್ನ ಡದ ಶ್ರೇಷ್ಠ ಕವಿ ಎಂದರೆ "ಓಂದು 
ಒಪ್ಪಂದ ಸಾಧ್ಯ; ಎಂಬುದು ಮುಖ್ಯ ಈ ಮಾತನ್ನು ಸಮರ್ಥಿಸುವುದಾಗಲಿ 
ಚರ್ಚಿಸುವುದಾಗಲಿ ನ ನನ್ನ ಉದ್ದಿಶ್ಯವಿಲ್ಲ. ಆದರೆ ಇವರ ಗೀತರೂಪಕ ಗಳನ್ನು (ಅವರೇ 
ಹಾಗೆ ಕರೆದಿರುತ್ತಾರೆ) ಮೇಲಿಂದ ಮೇಲೆ ಪರಿಶೀಲಿಸಿದಾಗ ಇವುಗಳ ಸಾಹಿತ್ಯದಲ್ಲಿ 
ತಕಳತೆ, ಛಂದೋಗತಿಯ ಮಂದಗುಣ, ಆಲಂಕಾರಿಕ ಭಾಷೆಗಿಂತ ರಾಗರಂಜಿತಿ 
ಪಲುಕುಗಳು ಇವುಗಳಿಂದ ಒಂದು ರೀತಿಯಲ್ಲಿ ಅಸ್ಪಷ್ಟವೇ ಅಲ್ಲದ ಅರ್ಥಕ್ಕೆ ಅಡ್ಡಿಯಾಗದ 
ಆದರೆ ಜೀವನದ ಸ್ವಾರಸ್ಯವನ್ನು ಗಂಭೀರವಾಗಿ (ಬೇಕಾದರೆ ಇದನ್ನು ಮಡಿವಂತಿಕ 
ಎನ್ನಬಹುದು) ಒಳಗೊಳ್ಳುವ ಕೃತಿಗಳ ರಚನೆಯನ್ನು ಸಾಧಿಸಿದ್ದಾರೆ. ಇದಕ್ಕೆ ಅವರಿ 
"ವಸಂತ ಚಂದನ' ಒಂದು ಒಳ್ಳೆಯ ಉದಾ ಎನ್ನಬಹುದು. 


೨೭೪ | ಲೋಚನ ದೀಪ್ತಿ 


ಇವರ ಒಳ್ಳೆಯ ಭಾವಗೀತೆಗಳನ್ನೆಲ್ಲಾ ಪರಿಶೀಲಿಸಿದಾಗ ಈ ಕವಿತೆಗಳಲ್ಲಿ 
ನಾಟಕಾಂಶದಿ೦ದ ಬೆಂಬಲಿಸಿದ ವಸ್ತು ಕಂಡುಬರುತ್ತದೆ. ಇವುಗಳನ್ನು ಹಾಡಿದಾಗಲಂತೂ 
ಈ ಅಂಶವು ಖಚಿತವಾಗುತ್ತದೆ. ಹಾಗಾಗದಿದ್ದರೆ ಅದು "ರಾಗದ ಮೋಹಕತೆ'ಯಾಗುತ್ತದೆ. 
ಕೆಲವು ವೇಳೆ ಅಥವಾ ಹಲವಾರು ವೇಳೆ ಈತ ಕವಿಯಾಗಿ ದಟ್ಟವಾದ ಮತ್ತು ಸದಾ 
ಕಾಲದ ಅಥವಾ ನಿತ್ಯಹರಿದ್ವರ್ಣದ (Evergreen Quality) 'ರುಚಿ'ಯನ್ನು ಅರಿತವರು, 
ಎನ್ನಿಸಿದರೂ ರಾಗಗಳಿಗೆ ಮಾರುಹೋದವರೆಂಬುದಂತೂ ಸ್ಪಷ್ಟವಾಗುತ್ತದೆ. 


ಮೇಲಿನ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಲು ಯತ್ನಿಸುತ್ತೇನೆ. ನನಗೆ ಅನ್ನಿಸಿದಂತೆ 
ಸಂಗೀತದ ಗತಿಯು ತಾಳಬದ್ಧವಾಗಿ ನಿಯುಕ್ತವಾಗಿ ಕಂಡೂ ಛಂದೋಗತಿಯು 
ಮುಖ್ಯವಾಗಿರುವ ಸಾಹಿತ್ಯದ ಸ್ವರೂಪಕ್ಕೆ ದೂರವಾಗಿರುತ್ತದೆ ಅಥವಾ ಹೊರಚ್ಚಾಗಿರುತ್ತದೆ. 
ಇದನ್ನೇ ಸಾಹಿತ್ಯಕವಾದ ಛಂದೋಗತಿಗೂ ರಾಗದ ಗತಿಗೂ ಯಾವುದೇ ಸಂಬಂಧವೂ 
ಇರಬೇಕಾದುದಿಲ್ಲ. ಏಕೆಂದರೆ ರಾಗವು ಅರ್ಥದ ಅಭಿವ್ಯಕ್ತಿಯನ್ನು ಸಮರ್ಥಿಸುವುದಿಲ್ಲ. 
ಮುಖ್ಯವಾಗಿ ಇವೆರಡೂ ಭಿನ್ನ ರೀತಿಯ ಕಲೆಗಳಪ್ಪ, ಉದಾ: ಅಠಾಣ ರಾಗದ 
ಬಳಕೆಗೆ೦ದು ಸೂಚಿತವಾಗಿರುವ ಡಿ.ವಿ.ಜಿ. ಅವರ "ವನಸುಮದೊಲೆನ್ನ ಜೀವನವು' 
ಕವಿತೆಯನ್ನೇ ಪರಿಶೀಲಿಸಬಹುದು. ಇಲ್ಲಿ ಕವಿಗೆ ಈ ರಾಗದ ಓಟವು ಚೆನ್ನಾಗಿ 
ತಿಳಿದಿರುವುದರಿಂದ ಛಂದೋಗತಿಯನ್ನು ಬಿಟ್ಟ ರಾಗದ ತಾಳದ ಗತಿಗೆ ಈ ಪದವು 
ಒಗ್ಗುವುದನ್ನು ಹಾಡಿದಾಗ ಮಾತ್ರ ಅರಿಯಬಹುದು. ಬರಿಯ ಅರ್ಥವ್ಯಂಜಕತೆಗಾಗಿ 
ಓದಿದಾಗ ನಮಗೆ ಛಂದೋಗತಿಯೊಂದೇ ನೆರವಾಗುತ್ತದೆ. ಅಲ್ಲದೆ ಅಠಾಣ ರಾಗದ 
ವೈಖರಿಗೂ ನಾವು ಸೋಲುವಂತಾದಾಗ, ಹಾಡುವ ಕ೦ಠಮಾಧುರ್ಯವೂ ಕೂಡಿಕೊಂಡು, 
ಇದನ್ನೇ ಅತ್ಯಂತ ಶ್ರೇಷ್ಠ ಕಾವ್ಯವೆಂದೂ ಹೇಳಬಹುದು. ಆದರೆ ಕೊನೆಯ ಮಾತು 
ಸಾಧುವಾಗಲಾರದು. ಏಕೆ೦ದರೆ ಬದುಕಿನ ಭಾವಸತ್ತವು ಆಗ ಹಾಡಿಕೊಳ್ಳಲಾರದವರಿಗೆ 
ಎಟಕುವಂತೆಯೇ ಇರುವುದಿಲ್ಲ. ಅಥವಾ ಅದರ ಅರ್ಥದ ಸಾಮರ್ಥ್ಯದಿಂದಲೇ ಕಲತ ಎತ್ತ 
ಯಾಗುವಂಥದಲ್ಲ. ಇಲ್ಲಿ ಯಾವುದೇ ಸಾಹಿತ್ಯ ರಚನೆಯಾಗಲಿ ಅದು ಮತ್ತೊಂದು 
ಕಲೆಯ ನೆರವಿಲ್ಲದೇ ರುಚಿಕಟ್ಟಾಗಬೇಕಾದುದು ಒಂದು ಸಹಜ ಲಕ್ಷಣ. ಆದುದರಿಂದ 
ಡಿವಿಜಿಯವರ ಭಾವಗೀತೆಗೆ ಕೇವಲ ಅಠಾಣದ ಛಾಯೆ ಮಾತ್ರ ಬಳಕೆಯಾಗಿರುತ್ತದೆ 
ಅದರ ಗಮಕಾದಿಗಳಲ್ಲ ಎಂದರೂ ಅಂತಹ ಗುಣವೇ ಸಂಗೀತ ಕಲೆಗೆ ಸೇರಿದುದು 
ಎಂಬುದನ್ನೂ ಮರೆಯಬಾರದು. 

ಇದನ್ನು ಮತ್ತೊಂದು ರೀತಿಯಲ್ಲಿಯೂ ಪರಿಶೀಲಿಸಬಹುದು-ಒಂದು 
ಭಾವಗೀತೆಯನ್ನು ಮೂರು ನಾಲ್ಕು ರಾಗಗಳ 'ಹೋರೆ'ಯಲ್ಲಿ ಅಂದರೆ ಆಶ್ರಯದಲ್ಲಿ 
ಭಾವುಕಗೊಳಿಸಬಹುದಷಪ್ಪೆ, (ಸಾಹಿತ್ಯ ಕೃತಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ಎಲ್ಲೆಲ್ಲಿ 
ಸಾಹಿತ್ಯದ ವ್ಯ೦ಜಕತೆ ಮುಖ್ಯವಾಗುತ್ತದೋ ಅಲ್ಲೆಲ್ಲಾ ಇದು ಸಾಧ್ಯವಿರುತ್ತದೆ. ಉದಾ: 


ಲೋಚನ ದೀಪ್ತಿ | ೨೭೫ 


ಹೊಸಗನ್ನಡದ ಭಾವಗೀತೆಗಳಂತೆಯೇ ದಾಸರ ಪದಗಳನ್ನೂ ವಚನಗಳನ್ನೂ ಹೀಗೆ 
ಅನುಭವ ವೇದ್ಯಗೊಳಿಸ ಬಹುದು.) 


ಈ ಇಬ್ಬಗೆಯ ಧೋರಣೆಯಿಂದ ಪುತಿನ ತಮ್ಮ ರಚನೆಗಳನ್ನು ಸಾಧಿಸಿರಬಹುದಾದ 
ಚಾ ಇಲ್ಲಿ ಬರಬಹುದು. ಇವರಿಗೆ ಸಂಗೀತಜ್ಞಾನವಿರುವ ಕಾರಣದಿಂದ 
ರಾಗಗಳನ್ನು ಅಧರಿಸಿಯೇ ಭಾವಗೀತೆಗಳನ್ನು ರಚಿಸಿರುವ ಸಾಧ್ಯತೆ ಕಂಡುಬರುತ್ತಿದೆ. 
ಅಂದರೆ ಪುತಿನ ತಮ್ಮ ರಚನೆಗಳನ್ನು ಸಂಗೀತ ಮತ್ತು ನಾಟಕೀಯ ವಸ್ತುವಿನ ಸಂದರ್ಭದಲ್ಲಿ 
ಬೇ೦ದ್ರೆಯವರಂತೆ ಕೆಲವು ಕವಿತೆಗಳ ಸಂದರ್ಭದಲ್ಲಿ (ಅಂದರೆ “ತುಂಬಿ ಬಂದಿತ್ತ, 
ಮತ್ತು "ಮಾಯಕಿನ್ನರಿ') ಯಶಸ್ವಿಯೂ ಆಗಿದ್ದಾರೆ. ಆದುದರಿಂದ ಪುತಿನ ಅವರ ' 
ರೂಪಕಗಳು "ಪ್ರತೀಕ್ಷೆ ಮತ್ತು 'ಬಾನ ನ್‌ತಿಳಿದಿತು' 'ಕಾಳಗದ ಪದ' (ಇದೊಂದು Marching : 
song) ಏನು ಗೆಳೆಯಾ "ಕಾಳಗಕ್ಕೆ ಮನಮಾಡಿ ಮರೆ ಮನೆಯಾ ಮರೆ ಮನೆಯಾ) 
ಇಂಥವೆಲ್ಲಾ ಹಾಡಿನ ರೂಪದಲ್ಲಿ ಮನೋಜ್ಯ್ಞವಾಗುತ್ತವೆ. ಇವುಗಳ ಅರ್ಥವೇಕೆ ' 
ಕಟುವಾಗಿದೆಯಲ್ಲಾ ಎಂದು ಅಚ್ಚರಿಯೂ ಆಗಬಹುದು. ಇಲ್ಲೆಲ್ಲಾ 'ಚಮತ್ಕಾರ' ಮಾಡಿದ್ದಾರೆ. 
ಸಂಗೀತ ಮತ್ತು ಸಾಹಿತ್ಯಗಳ ಇಬ್ಬಗೆಯ ರಚನೆಯನ್ನು ತಾವೇ ಕ೦ಡುಕೊಂಡಿದ್ದಾರೆನ್ನ. 
ಬೇಕಾಗುತ್ತದೆ. | 


ಈ ರೀತಿಯಲ್ಲಿ ಪುತಿನ ಅವರು Golden mean ಆಧರಿಸಿಯೇ ಅವರ ಉಳಿದ | 
ಕವಿತೆಗಳನ್ನೂ ಹಿ೦ದುಳಿಸುವಷ್ಟು ಭಾವಗೀತಾತ್ಮಕವಾದ ೦pೀ೩ಗಳನ್ನು ರಚಿಸಿದ್ದಾರೆ. ' 
ಈ rave ಪುತಿನ 'ನಾಟ್ಯರೂಪದ ಅರಿವನ್ನು ಬಳಸಿದಂತೆ ಕಾಣುವುದೇ 
ಇಲ್ಲ. ಯಾರಾದರೂ ನಾಟ್ಯಾಚಾರ್ಯರು ಪುತಿನ ಅವರ ಭಾವಗೀತೆಗಳಿಗೆ ನೃತ್ಯರೂಪವನ್ನು ' 
ಅಳವಡಿಸಲು ಯತ್ನಿಸಿದಲ್ಲಿ ನಿಜವಾದ ಗೊಂದಲವೂ ಬೆಳಕಿಗೆ ಬರಬಹುದಾಗಿದೆ. : 
ಹೇಗೆಂದರೆ ನೃತ್ಯಕ್ಕೆ ಕ ಗೀತೆಗಳು ಛಂದೋಗತಿಯನ್ನೂ ರಾಗಾಲಾಪನೆಯ 
ಚೌಕಟ್ಟನ್ನೂ ಬಿಟ್ಟುಕೊಡುವ ತಾಳಗತಿಯನ್ನು ಬಳಸುತ್ತದೆಯೆಂದು ನನ್ನ ಅನಿಸಿಕೆ. 
ಗೆ ಭಾವಗೀತೆಯನ್ನು ನ ನೃತ್ಯ ತ್ಯರೂಪಕ್ಕೆ ತರುವಾಗ ನೃತ್ಯವೇ ಪ್ರಧಾನವೂ ಸತ್ತ್ರಯುತವೂ 
ಆಗಿರುತ್ತದೆ. ಉಳಿದವು ನಂತರದ ಅಂಶಗಳು (ಇದೇ ಕಾರಣದಿಂದ ಇರಬಹುದ. 
ಸಂಗೀತಜ್ಞರೂ ಸಂಗೀತಗಾರರೂ ತಮ್ಮ "ಸಂಗೀತವನ್ನು ನೃತ್ಯಕ್ಕೆ ಅಳವಡಿಸಲು 
ಇಚ್ಛಿಸುವುದಿಲ್ಲ” ಇವರು ಹಾಡುವ ತಿಲ್ಲಾಣಕ್ಕೂನ್ಯ ವೃತ್ತ ರೂಪಕ್ಕೆ. ಅಳವಟ್ಟಿರುವ ತಿಲ್ಲಾಣಕ್ಕೂ 
ವ್ಯತ್ಯಾಸಗಳಿರುವುದನ್ನು ಗಮನಿಸಿದ್ದೇನೆ. ಆದುದರಿಂದ ಪುತಿನ ತಮ್ಮ ರೂಪಕಗಳನ್ನು 
ಅಭಿನಯಕ್ಕೆ ಮಾತ್ರ ಬಯಸಿದಂತೆ 'ಕಂಡುಬರುತದೆ. ತಮ್ಮ ೦pೀr೩ಬಲವನ್ನು ಪುತಿನ 
ತಮ್ಮ ಗೋಕುಲ ನಿರ್ಗಮನದ ಪರಿವಿಡಿಯಲ್ಲಿ ಹೇಳಿಕೊಂಡಿದ್ದರಷ್ಟೆ ಇದರಿಂದ ಇವರ 
ಗೀತ ರೂಪಕ'ಗಳು ಶ್ರವ್ಯವಾಗುವುದರಲ್ಲಿ ಯಶಸ್ವಿಯಾಗುತ್ತವೆ. ರೇಡಿಯೋ ರೂಪಕಗಳಾಗಿ 


೨೭೬ | ಲೋಚನ ದೀಪ್ತಿ 


ನಿಜಕ್ಕೂ ಯಶಸ್ಮಿಯಾಗಿರುತ್ತವೆ. ಇವರ 'ಹರಿಣಾಭಿಸರಣ', "ವಸಂತ ಚಂದನ' ಮತ್ತು 
'ಹರ್ಷ-ವರ್ಷ'ಗಳನ್ನೂ ನಾನು ಕೇಳಿದ್ದೇನೆ' ಮನಸೋತಿದ್ದೇನೆ. 

ಇವುಗಳನ್ನು ೦pೀr೩ಗಳಂತೆ ಪ್ರದರ್ಶಿಸುವ ಸಾಧ್ಯತೆಯನ್ನು ಕುರಿತು ಒಂದೆರಡು 
ಮಾತಾಡಬಹುದು. ಅಹಲ್ಯ ವಿಕಟಕವಿ ವಿಜಯ ಮತ್ತು ಸತ್ಕಾಯನ ಹರಿಶ್ಚಂದ್ರ ಇವುಗಳನ್ನು 
ಪರಿಶೀಲಿಸಿದರೆ ಮತ್ತು ಗೋಕುಲ ನಿರ್ಗಮನ, ಹರಿಣಾಭಿಸರಣ, ಪಸಂತ ಚಂದನ, 
ಹಂಸದಮಯಂತಿ ಮೊದಲಾದ ಇತರ ಗೀತರೂಪಕಗಳೊಡನೆ ವಿಚಾರ ಮಾಡಿದರೆ 
ಈ ಕವಿಯ ಪ್ರಾಯೋಗಿಕ ಮನೋಧರ್ಮವೂ ಅರಿವಾಗುತ್ತದೆ. 

ಅಹಲ್ಕೆಯಲ್ಲಿ “ಪೂವಾರ೯ಕ'ವು ಮನಸೆಳೆಯುತ್ತದೆಯಪ್ಪೆ ಉಳಿದ ಭಾಗಗಳಲ್ಲಿ 
(ಮಧ್ಯಮಾಂಕ ಮತ್ತು ಉತ್ತರಾಂಕ) ನಾಟಕದ ಅನುಭವವು ತೆಳ್ಳಗಾಗಿ ಶ್ರವ್ಯಸಾಮರ್ಥ್ಯಕ್ಕಷ್ಟೇ 
ಗಮನವಿರಿಸಿರುವಂತೆ ತೋರುತ್ತದೆ. ಮೊದಲ ಭಾಗದ ವಸ್ತು ಹಂದರ ಅಥವಾ 
ಶಿಲ್ಪವನ್ನು ಯಾವುದೇ ಶ್ರೇಷ್ಠ "ದುರಂತ' ನಾಟಕದೊಡನೆ ತೂಗಿ ನೋಡಬಹುದಾಗಿದೆ. 
ಆದರೆ ಮುಂದಕ್ಕೆ ಅಂತಹ ತೀವ್ರತೆಯಾಗಲಿ ವಿಚಾರ ವೈಖರಿಯಾಗಲಿ ಕಂಡುಬರುವುದಿಲ್ಲ. 
ಅವರ "ಗೋಕುಲ ನಿರ್ಗಮನ'ವು ಒಂದು ಪರಿಪೂರ್ಣ ಲpೀr೩ ಎಂದೂ ಅದರ 
ಭಾವಗೀತೆಗಳಿಗಿರುವ ಸಾಮರ್ಥ್ಯವು ಆಶ್ಚರ್ಯಕರವಾದುದು ಎಂದೂ ತೋರಬಹುದು. 
ಆದರೆ ಕವಿಯು ಇದನ್ನು ದೃಶ್ಯಕಾವ್ಯವಾಗಿರುವಂತೆ ರಚಿಸಿದ್ದಾರೆನ್ನಲಾಗುವುದಿಲ್ಲ. ಏಕೆಂದರೆ 
ಇಲ್ಲಿಯ ಪದಗಳ ಮಾಲೆಯಲ್ಲಿ ದೃಶ್ಯಕ್ರಿಯೆಯು ಮಂದಗತಿಯಲ್ಲಿ ಮತ್ತು ಕೆಲವು 
ಪದಗಳ ಭಾವುಕತೆಯಲ್ಲಿ ಬೆಳೆಯುತ್ತದೆ. 

ಅವರ "ಗೋಕುಲ ನಿರ್ಗಮನ'ವಾಗಲಿ 'ಅಹಲ್ಕೆ'ಯಾಗಲಿ ಅವರ "ವಸಂತ 
ಚ೦ದನ'ದಷ್ಟು ಶ್ರೇಷ್ಠವಾಗಿಲ್ಲವೆ೦ದು ನನಗನ್ನಿಸಲು ಕಾರಣಗಳನ್ನು ಮುಂದೆ 
ವಿವರಿಸಬಯಸುತ್ತೇನೆ. ಈ ಕವಿ ಪುತಿನ ಅವರ ಸಾಮರ್ಥ್ಯವಿರುವುದೇ ಜೀವನದ 
ಸ್ವಾರಸ್ಯವನ್ನು ಮಾತ್ರ ಅಯ್ದುಕೊಳ್ಳುವುದರಲ್ಲಿ ಎಂಬುದಕ್ಕೆ ವಿವಾದವಿರಲಾರದು. ಅವರ 
"ಗಣೇಶ ದರ್ಶನ' ಸಂಗ್ರಹದ ಪ್ರತಿಯೊಂದು ರಚನೆಯೂ ಇದಕ್ಕೆ ಆಧಾರವಾಗಬಹುದು. 
ಅವರ ಮೊಟ್ಟಮೊದಲ ಗಮನಾರ್ಹ ರಚನೆಯಾದ `ರ೦ಗವಲ್ಲಿ' ಸಾಮಾನ್ಯವಾಗಿ 
ಓದುಗರ ಮನಸ್ಸಿನಲ್ಲಿ ಉಳಿಯುವ ಸಾಮರ್ಥ್ಯ ಕೂಡ ಇಂತಹ ಕುತೂಹಲಕಾರಿ 
ವಸ್ತುವಿನಿಂದ ಸುಮಾರು '೫೦ ಪಾಲು' ಆಗಿಬಿಡುತ್ತದೆ. ಇದರಿಂದ ಬಳಕೆಯಾಗುವ 
ಭಾಷೆಯು ತನ್ನ ಸುಸಂಸ್ಕೃತ ಹ೦ತ' ದಲ್ಲಿಯೇ ಉಳಿಯುತ್ತದೆ. ಅದರ ಛಂದೋಗತಿ 
ಕೂಡ ಸರಳವಾಗುತ್ತದೆ ಇತ್ಯಾದಿ. ಮುಖ್ಯವಾಗಿ ಕೃತಿಯ emotional impact ಕೂಡ 
ಸರಳವಾಗುತ್ತದೆ. ಈ ಕವಿಗೆ ಜೀವನಾಸಕ್ತಿ ತೀವ್ರವಾಗಿರುವ ಒಂದೇ ಕಾರಣದಿಂದ ಈ 


ಲೋಚನ ದೀಪ್ತಿ |೨೭೭ 


ಕೃತಿಗಳು ಜೀವನಕ್ಕೆ ಸಮತೂಕವಾಗಿ ಬೆಲೆಯುಳ್ಳವಾಗುತ್ತವೆ. ಇದರಿಂದಾಚೆಗೆ ಪುತಿನ 
ಕೃತಿಗಳು ಓದುಗನನ್ನು ಕೆರಳಿಸುವುದಿಲ್ಲ ಅಥವಾ ಪ್ರಚೋದಿಸುವುದೂ ಇಲ್ಲ. 
ಆದುದರಿಂದಲೇ ಈ ಕವಿ 'ಸೌಂದರ್ಯಾರಾಧಕ'ನಿರಬೇಕೆ೦ಬ ಗುಮಾನಿಯಾಗುತ್ತದೆ. 


ಈ ಕವಿಗೆ ಭಾವುಕತೆಯು ಸಹಜವಾಗಿ "ಅಂಗೈನೆಲ್ಲಿ'ಯಾಗಿರುತ್ತದಲ್ಲಾ ಇದು 
ಶ್ರೇಷ್ಠ ಲಕ್ಷಣವಲ್ಲವೇ? ಎನ್ನುವವರಿರಬಹುದು. ಆದರೆ ಅದೇ ಈ ಕವಿಯನ್ನು 
ಮೋಹಗೊಳಿಸುವ ಮೂಲಕ ಭಾವಾತಿರೇಕಗಳ ಕಡೆಗೆ ಒಯ್ಯುವ ಅಂಶ ಅಥವಾ 
ವಿಷಯವೂ ಆಗಿದೆ. ಇಲ್ಲಿ ವಿಷಯ ಎಂದರೆ ವಸ್ತು ಮತ್ತು ಆಸಕ್ತಿ ಎಂಬ ಎರಡೂ 
ಅರ್ಥವಾಗಬಹುದು. ಆದುದರಿಂದ ಇವರ ಭಾವುಕತೆಯ ಸ್ತರವನ್ನು (emotional 
span) ಗಮನಿಸಿದರೆ "ಮಳೆ' ಮತ್ತು “ಶಾರದಯಾಮಿನಿ' ಅಥವಾ ಮಲೆದೇಗುಲದ 
ಕೆಲವು "ಸುನೀತ'ಗಳು ಒಟ್ಟಾರೆ "ಮನಂಬುಗುವಂಥ' ರಮ್ಯಕೃತಿಗಳಾಗುತ್ತವೆ. ಇಲ್ಲಿಯ 
ಸುಸಂಸ್ಕೃತ "ರುಚಿ'ಯನ್ನು ಕವಿಯಂತೆಯೇ ಒಪ್ಪಿಕೊ೦ಡಿರುವವರಿಗೆ ಮಾತ್ರ 
ಆಪ್ಕಾಯಮಾನತೆ ಕಂಡುಬರಬಹುದಾಗಿದೆ. ಇದನ್ನೇ ನಾನು Romantic experl- : 
6706 ಎನ್ನುತ್ತೇನೆ. ಇದನ್ನು ಒಂದು ಸಂವೇದನೆಯೆಂದು ಪರಿಗಣಿಸುವಲ್ಲಿ ಈ ಕವಿ 
ಸಾರ್ಥಕತೆಯನ್ನು ಪಡೆಯುತ್ತಾರೆ. | 

"ಹಂಸದಮಯಂತಿ' ಮತ್ತು ಇತರ ಗೀತರೂಪಕಗಳು ಬೇರೆ ಬೇರೆ ವಸ್ತುಗಳ 
ಒಂದೊಂದು ಅಂಕಗಳಂತೆ ಕಂಡುಬರುತ್ತವೆ. ಆದರೂ ಇವರ ಗತವೈಭವವನ್ನು ಕುರಿತ 
ಕೃತಿಗಳಲ್ಲಿ "ವಸಂತ ಚ೦ದನ'ವು ಪುತಿನ ಅವರ ಗೇಯರೂಪಕಗಳಲ್ಲಿ ಶ್ರೇಷ್ಠವಾದುದೆ೦ದು 
ಹೇಳಬಹುದು. ಇದರ ರಚನೆಗೆ ಕವಿಯು ಕೊಟ್ಟಿರುವಷ್ಟು ಮಾನಸಿಕ ಪರಿಪಕ್ವತೆಯನ್ನು 
ಬೇರಾವುದಕ್ಕೂ ಕೊಟ್ಟಿರಲಾರರು. ವಸಂತ ಕಾಲದಲ್ಲಿ ಹುಣ್ಣಿಮೆಯ ಸಮೀಪದ ಒಂದು 
ರಾತ್ರಿಯ ಸೌಕುಮಾರ ಅನುಭವವೇ ಇವರ ಭಾವುಕತೆಗೆ ಆಧಾರವಾದಂತಿದೆ. 


ಉದಾ:ಗೆ. ಚಂದ್ರೋದಯದ ವರ್ಣನೆ: 
ಸಹಚರಿ : ಬಾನ ಬಣ್ಣವ ಮಾಗಿಸಿ ಶಶಿ 
ಮೂಡುತಿಹನದೊ । 

ವೃಂದ : (ಅದೇ) 

ಸಹಚರಿ : ಉದ್ಯಾನದ ಪುಷವೃಂದ 
ಲಜ್ಜೆಯ ಸಿರಿ ಹೊಂದಿದಂದ 
ತೆಳು ಬೆಳಕಿನ ಮೇಲುದುವನು 
ತಳೆಯುವಂತಿಗೋ 


೨೭೮ | ಲೋಚನ ದೀಪ್ತಿ 


ವೃಂದ : ತಳೆಯುವಂತಿಗೋ 
ಬಾನಬಣ್ಣವ ಮಾಗಿಸಿ 
ಶಶಿ ಮೂಡುತಿಹನಿಗೋ 
ಸಹಚರಿ : ತಮವನುಳಿದವೆನುವ ತೆರದಿ 
ಸಿಡಿದು ನೆಳಲ ಬಿಸುಟು ನೆಲದಿ 
ತರುಗಳೆದ್ದು ಬೇರೆ ತರವ 


ತೋರುವಂತಿಗೋ 
ವೃಂದ ತೋರುವಂತಿಗೋ 
ಬಾನ ಬಣ್ಣವ ಮಾಗಿಸಿ ಶಶಿ 
ಮೂಡುತಿಹನಿಗೋ 
ಸಹಚರಿ ನೆಳಲು ಬೆಳಕಿನೆಂಥ ಆಟ 


ಶ್ಯಾಮಗೋಪಿಯರ ಕೂಟ 
ಎಲ್ಲೋ ಎಂದೋ ಎನಿಸುವಂಥ 
ಚ೦ದವಾಯ್ತಿಗೋ 
ಭಾವುಕ ಎಲ್ಲೋ ಎಂದೋ ಎನಿಸುವಂಥ 
ಮಾಟವಾಯ್ತಿಗೋ 
ಬಾನಬಣ್ಣವ ಮಾಗಿಸಿ ಶಶಿ 
ಏರುತಿಹನಿಗೋ 
ಇಲ್ಲಿಯ ಆವರ್ತಗಳು ಚೆನ್ನಾಗಿ ವಿಚಾರ ಮಾಡಿದುದರಿಂದ ಬಂದಂತಿವೆ. ಅಲ್ಲದೆ 
ಇದರ ರಾಗರ೦ಜನೆಯಲ್ಲಿ ಕವಿಯು mystic qಟa॥tyಯನ್ನು ಬೆರೆಸುವುದರಿಂದ ಗೀತವು 
ಹೆಚ್ಚು ರಂಜಕವಾಗುತ್ತದೆ. ಹೀಗೆಯೇ ಇಡೀ ರಚನೆಯಾಗಿ "ವಸಂತ ಚಂದನ'ವು 
ಮನಮುಟ್ಟಬಹುದಾಗಿದೆ. ಗೀತೆಯ ಉಳಿದ ಗುಣಗಳೂ ಸೇರಿತೆಂದರೆ (ಕ೦ಂಠಮಾಧುರ್ಯ 
ತಾಳಗತಿ ಮತ್ತು ರಾಗದ ಅಚ್ಚುಕಟ್ಟು ಇತ್ಯಾದಿ) ಈ ಕೃತಿಯು ರೋಮಾಂಚನಕಾರಿ 
ಯಾಗಬಲ್ಲುದು. 
ಕವಿ "ಪುತಿನ' ಅವರ ಈ ಗುಣವನ್ನೇ ನಾನು ಇಂದಿನ ವಾಗ್ಗೇಯಕಾರರ ಮತ್ತು 
ಸಂಗೀತದ ವಿಮರ್ಶಕರ ಗಮನಕ್ಕೆ ತರಲು ಬಯಸುತ್ತೇನೆ. Romantic ಕಾವ್ಯದ 
ಸಂಪ್ರದಾಯದಿಂದ ಕನ್ನಡ ಸಂಗೀತಕ್ಕೆ ವಿಶಿಷ್ಠವೂ ಆಧುನಿಕವೂ ಅದೊಂದು "ಗುಣ'ವು 


ಲೋಚನ ದೀಪ್ತಿ | ೨೭೯ 


ವಸ್ತುತಃ ಸೇರಬೇಕಾಗಿದೆಯಷ್ಟೆ (ಇದನ್ನೇ ಪುರಂದರದಾಸರೂ ಕನಕದಾಸರೂ 
ತ್ಯಾಗರಾಜರೂ ಮಾಡಿದುದುವೆನ್ನುತ್ತೇವೆ). 


ಪುತಿನ ಸ್ವತಃ ಸಾಂಪ್ರದಾಯಿಕ ಮನೋಧರ್ಮದ ಕವಿ. ಭಕ್ತಿಯು ಇವರ ಕೃತಿಗಳಲ್ಲಿ 
ಲೀಲಾಜಾಲವಾಗಿ ಹರಿಯುತ್ತದೆ. ಅಹಲ್ಯೆಯ ಉತ್ತರಾಂಕದ ರಚನೆಯಲ್ಲಿ ಇದು 
ಸಮಾಪ್ತಿಗೊಂಡಂತಿದೆ. ಅಥವಾ ಕವಿಯು “ಇದನ್ನು ನಿರ್ಧರಿಸಿಕೊಂಡಂತೆ ತೋರುತ್ತದೆ. 
ಇವರ ಕಾವ್ಯದಲ್ಲಿ ಭಕ್ತಿಯು ಕೇವಲ mysteryಯ ಹಂತವನ್ನು ಮುಟ್ಟಿದಾಗ ಮಾತ್ರ 
ಅನುಭವದ ತುದಿಯನ್ನು ಮುಟ್ಟುತ್ತದೆ. ನಿಜಕ್ಕೂ ಪುತಿನ ಅವರ ಕಾವ್ಯದಲ್ಲಿ mysteryಯ 
ಅಂಶವು ಹೊಳೆದು ಹರಿದಾಡುತ್ತಾ ಸಾಗಿದಂತೆ ಅವರ “ಭಕ್ತಿ'ಯೆಂಬ ಲೌಕಿಕ ವಸ್ತುವು 
ಅಲೌಕಿವಾಗಿ ಬಿಡುವಂತೆ ಇರುತ್ತದೆ. ಇದಕ್ಕೆ ಜಾತ್ಯತೀತವಾದ ಬಳಕೆಯಿರುವುದರಿಂದ 
“ಪುತಿನ ಅವರ ಕಾವ್ಯವಾಗಲಿ, ಕವಿತೆಯಾಗಲಿ, ಗೀತವಾಗಲಿ ಎಂಥವರಿಗೂ 
ಬೇಕಾಗಬಹುದಾಗಿವೆ. 


ನಮ್ಮ ಸಂಗೀತದಲ್ಲಿ ಪುರಂದರದಾಸ, ತ್ಯಾಗರಾಜ ಮತ್ತು ವಚನಗಳ ಹಾಡುವಿಕೆಗೆ 
ಪುತಿನ ಅವರ ಭಕ್ತಿಭಾವುಕತೆಯೂ ಸಹಜವಾಗಿ ಸೇರುತ್ತದೆ. ಇದನ್ನು ಅವರು 
ಹೊಸಗನ್ನಡದಲ್ಲಿ ರಚಿಸಿರುವುದರಿ೦ದ ಇ೦ದಿನ ಕನ್ನ ಡಕ್ಕೆ ಸ ಸಂಗೀತದ “ಗೆಲುವು' ಕೂಡಿದಂತೆ 
ಆದೀತು. | 

ಕವಿಯಾಗಿ ಪುತಿನ ಪ್ರಸಿದ್ಧರಾಗಿರುವುದನ್ನು ಮತ್ತೊಮ್ಮೆ ಪರಿಶೀಲಿಸಿದಲ್ಲಿ ಅವರು 
ಗೀತಕಾರರಾಗಿ ತೋರುತ್ತಾರೆ. ಇವರಲ್ಲಿ ಅರಳುವ "ಲೌಕಿಕ'ವನ್ನು ಪಾಶ್ಚಾತ್ಯ ಕವಿಗಳ : 
"ಲೌಕಿಕ'ದೊಡನೆ ಅದರಲ್ಲೂ Romantic ಕವಿಗಳ ರಚನೆಗಳೊಡನೆ ಹೋಲಿಸಿದಲ್ಲಿ 
ಅಲ್ಲಿಯಂತಹ "ಸಂಕೀರ್ಣತೆ'ಯು ಪುತಿನ ಅವರಲ್ಲಿ ಕಂಡುಬರುವುದಿಲ್ಲ. ಅವರ 
Romantic ಸಂವೇದನೆಯನ್ನು ತುಂಬಿಕೊಳ್ಳುವ ಕವಿಯ ಸ್ವಾತಂತ್ರವನ್ನು ಪುತಿನ ಅವರಲ್ಲಿ. 
ನಾವು ಕಾಣುವುದಿಲ್ಲ. ಕುವೆಂಪು ಹಾಗೂ ಬೇಂದ್ರೆಯವರಲ್ಲಿ ಅದೇ ಸಂವೇದನೆಯು 
ಹೊಳೆಯುವಷ್ಟು ತೀಕ್ಷತೆಯು ಕೂಡ ಪುತಿನ ಅವರಲ್ಲಿ ಕಂಡುಬರುವುದಿಲ್ಲ. ಏಕೆನ್ನುವ 
ಪ್ರಶ್ನೆಗೆ ಉತ್ತರವೇನೂ ಕಠಿಣವಾಗಲಾರದು. ಮೊದಲೇ ಹೇಳಿರುವಂತೆ ಈ ಕವಿ 
ತನಗೇ ಗಂಭೀರತೆಯ ಅಥವಾ ಮಡಿವಂತಿಕೆಯ ಕಡಿವಾಣವನ್ನು ಹಾಕಿಕೊಂಡೇ 
ಕಾವ್ಯ ರಚನೆಯನ್ನು ಸಾಧಿಸುತ್ತಾರೆ. ಆದುದರಿಂದ ಹೀಗೆ ಎನ್ನುವುದು ಕ ತಕ್ಷಣದ 
ಉತ್ತರವಾದರೆ ಈ ಕವಿಯ ಕೃತಿಗಳ ಪುನ ಪರಿಶೀಲನೆಯು ಮತ್ತೊಂದನ್ನು ದೊರಕಿಸುವ 
ಸಾಧ್ಯತೆಯಿದೆ. 


ನಮ್ಮ ಸಂಗೀತಗಾರರು (classical musicians) ಭಾವಗೀತೆಗಳನ್ನು ಕೀರ್ತನೆಗಳ 
ಹಗುರವಾದ ಹಂತಕ್ಕೆ ಕೂಡ ಸ್ಪೀಕರಿಸುವುದಿಲ್ಲ. ಆದರೆ ಸುಗಮ ಸಂಗೀತಗಾರರು 


೨೮೦ | ಲೋಚನ ದೀಪ್ತಿ 


ಒಂದು ರೀತಿಯಲ್ಲಿ ಸೀಕರಿಸಿದ್ದಾರೆ ಎನ್ನಬಹುದು. ಅಷ್ಟರಿ೦ದ ಭಾವಗೀತೆಗಳ "ಸಾಹಿತ್ಯಕ 
ಮೌಲ್ಯ'ಕ್ಕೆ ನ್ಯಾಯ ದೊರಕುತ್ತಿದೆ ಎಂದು ಧೈರ್ಯವಾಗಿ ಹೇಳಲಾಗುವುದೂ ಇಲ್ಲ. 
ವಾಸ್ತವವಾಗಿ ಭಾವಗೀತೆಗೆ ರಾಗಸಂಯೋಜನೆ ಮಾಡುವವರು ಅದರದರ 'ಗೀತಿಕೆ'ಗೆ 
ಮಾತ್ರ ಸಂಯೋಜನೆಯನ್ನು ಅಳವಡಿಸುವುದನ್ನೇ ಸಾಮಾನ್ಯವಾಗಿ ಕೇಳುತ್ತಿದ್ದೇವೆ. 
ರಾಗವು ಕೆಡಬಾರದೆಂಬುದು ಅವರ ಉದ್ದಿಶ್ಯವೂ ಆಗಿರುತ್ತದೆಯಪ್ಪೆ. ಆದುದರಿಂದ 
ನಮ್ಮ ಭಾವಗೀತೆ ಸಂಕೀರ್ಣವಾದ ಭಾವವನ್ನು ಒಳಗೊಂಡಾಗಲೆಲ್ಲಾ ಅದರ 
ಹಾಡುವಿಕೆಯು ಅಸಾಧುವಾಗುತ್ತಿದೆ. ಅಥವಾ ಭಾವಗೀತೆಗೆ ಅರ್ಥದ ಹಂತದಲ್ಲಿ ಪೆಟ್ಟು 
ಬೀಳುತ್ತದೆ. ಇಂತಹ ತೊಡಕು ದಾಸರ ಪದಗಳಿಗಾಗಲಿ ಶುದ್ಧಕೀರ್ತನೆಗಳಿಗಾಗಲಿ 
ಆಗುವುದಿಲ್ಲ. ಇಂತಹ ಸ್ಥಿತಿಗತಿಯ ನ್ಯಾಯವಾದ ಚಾಲನೆಗೆ ನಮ್ಮ ಸ೦ಗೀತಜ್ಞರೂ 
ಸಂಗೀತಗಾರರೂ ಮನಸಿಟ್ಟು ಪುತಿನ ರೂಪಕಗಳಲ್ಲಿ ಶೋಭಿಸುವ ರಚನೆಗಳನ್ನು 
ಹಳೆಯ ಕೀರ್ತನೆಗಳ ಹಂತದಲ್ಲಿ (ಸಾಧ್ಯವಾದಷ್ಟು ಮಟ್ಟಿಗೆ) ಸ್ಲೀಕರಿಸುವುದರಿಂದ 
ಪ್ರಗತಿಯನ್ನು ಸಾಧಿಸಿದಂತಾಗುತ್ತದೆ. ಗೋಕುಲ ನಿರ್ಗಮನದ "ಕೃಷ್ಣನ ಕೊಳಲಿನ 
ಕರೆ'ಯಾಗಲಿ, 'ನಿಲ್ಲಿಸದಿರು ವನಮಾಲಿ ಕೊಳಲಗಾನವ' ಇತ್ಯಾದಿ ಆಯ್ದ ಭಾವಗೀತೆಗಳನ್ನು 
ರಾಗಸ೦ಯೋಜನೆಯಿಂದ ಮಧುರವಾದ ಕಂಠದಲ್ಲಿ ಸಂಗೀತವಾಗಿಸಿದಲ್ಲಿ ಯಾರಿಗೆ 
ತಾನೆ ಬೇಕಾಗುವುದಿಲ್ಲ? ಇವರ ಗೀತರೂಪಕಗಳ ಕೃತಿಗಳಿಗೆ ಡಾ. ದೊರೆಸ್ವಾಮಿ 
ಅಯ್ಯಂಗಾರ್‌ ಅವರು ಸ್ಪರ ಸಂಯೋಜನೆಯನ್ನು ಮಾಡಿರುವುದನ್ನೇ ಬಳಸಿಕೊಳ್ಳಲೂ 
ಅಡ್ಡಿಯಿರಬೇಕಾದುದಿಲ್ಲ. 

ಒಟ್ಟಿನಲ್ಲಿ ಪುತಿನ ತಮ್ಮ ಗೀತೆಗಳ ರಚನೆಯಲ್ಲಿ ರಾಗದ ಕಡೆಗೂ ನಾಟಕೀಯತೆಯ 
ನೆಲೆಗೂ ಮನಸ್ಸು ಮಾಡುವುದಲ್ಲದೆ ಭಾವಗೀತೆಗಳ ರಚನೆಯಲ್ಲಾಗಲಿ ಕವಿತೆಗಳ 
ರಚನೆಯಲ್ಲಾಗಲಿ ಭಾಷೆಯ ಲಾಲಿತ್ಯವನ್ನು ಸಾಧಿಸುತ್ತಾರೆ. ಆದುದರಿಂದ ಈ ಕವಿಯ 
ಪ್ರತಿಭೆಯು ಗೀತಪ್ರೇರಣೆಯಿ೦ದ ಜಾಗೃತವಾಗಿರುವಂಥದು ಎಂದು ಹೇಳಬಹುದಾಗಿದೆ. 
“ಈ ತೂಗುಯ್ಯಲಾಟವಿರದಿದ್ದರೆ?' ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರವಂತೂ ಇಲ್ಲ. 

ಪುತಿನ ಸಹಜವಾಗಿ 'ಪುರಾಣಪ್ರಜ್ಞೆಯ ಕವಿ. ಇದರ ಬಲದಿಂದಲೇ ಅವರು 
ನಾಟಕಕಾರರಾಗಿದ್ದಾರೆ. ಆದರೆ ರಂಗಭೂಮಿಯ ಸಾಧ್ಯತೆಯನ್ನು ಚೆನ್ನಾಗಿ ಅರಿತ 
ನಾಟಕಕಾರರಂತೆ ಅಲ್ಲ. ಕಲನೆಯನ್ನೆಲ್ಲಾ ಒಂದು ವಿಶಾಲ ಧೋರಣೆ (Broad atti- 
(60) ಯಿಂದ ಇವರು ನಾಟಕದ ಪ್ರಕಾರಕ್ಕೆ ಕೈಹಚ್ಚಿದ್ದಾರೆ೦ಬುದನ್ನು ಇವರ 
'ಅಹಲೈ'ಯಂಥ ಕೃತಿಯ ಅಧ್ಯಯನದಿಂದಲೇ ಸಾಬೀತು ಪಡಿಸಬಹುದಾಗಿದೆ. 


'ಅಹಲ್ಮೆ'ಯಲ್ಲಿ ಸಮಕಾಲೀನ ಲೌಕಿಕ ಸತ್ಯವನ್ನು ದ್ವನಿಸಬಲ್ಲ ಸಾಮರ್ಥ್ಯವಿದೆ. 
(ಇದಕ್ಕೆ ಕೈಲಾಸಂ ಅವರ ಗ೦ಡಸ್ಕತ್ರಿಯನ್ನು ಹೋಲಿಸಿ ನೋಡಬಹುದು.) ಇದನ್ನು 


ಲೋಚನ ದೀಪ್ತಿ | ೨೮೧ 


“ಗೀತನಾಟಕ' ಎಂದು ಅವರೇ ಕರೆದಿದ್ದಾರೆ. ಪುರಾಣ ಪ್ರಜ್ಞೆಯ ಕಥಾವಸ್ತುವನ್ನೇ ಇಲ್ಲಿ 
ಬಳಸಿಕೊಳ್ಳಲಾಗಿದೆಯಪ್ಟೆ ಯಯಾತಿ (ಗಿರೀಶ್‌ ಕಾರ್ನಾಡರ ಕೃತಿ) ಯಂಥ ಪೌರಾಣಿಕ 
ವಸ್ತುವು ನಿಜವಾದ ನಾಟಕಕಾರರ ಕೈಲಿ ರೂಪತಾಳುವುದನ್ನು ಅರ್ಥಮಾಡಿಕೊಂಡಲ್ಲಿ 
ಪುತಿನ (ಅಥವಾ ಅಂಥ ಕವಿಗಳು) ಅವರ ಪುರಾಣ ಪ್ರಜ್ಞೆಯಿಂದ ಮೂಡಿಬರುವ 
'ರೂಪಕ'ಗಳಿಗೂ 'ನಾಟಕ'ಕ್ಕೂ ಇರುವ ವ್ಯತ್ಯಾಸಗಳನ್ನು ಅರಿತುಕೊಳ್ಳಬಹುದಾಗಿದೆ. 
ವಾಸ್ತವವಾಗಿ ನಾಟಕಕ್ಕೆ ಎಂಥ ವಸ್ತುವಾದರೂ ಚಿಂತೆಯಿಲ್ಲ. ಆದರೆ ಅದಕ್ಕೆ ಪ್ರದರ್ಶನ 
ಸಾಧ್ಯತೆ ಮತ್ತು ರಂಗಪರಿಕರಗಳ ಪ್ರಜ್ಞೆ ಇರಲೇಬೇಕಾಗುತ್ತದೆ. ಹಾಗಿಲ್ಲದಿದ್ದರೆ ರೂಪಕಗಳು 
ಪ್ರದರ್ಶನಕ್ಕೆ ತಕ್ಕುವಾಗದೆ ಕೇವಲ ಓದಿಕೊಳ್ಳುವುದಕ್ಕೂ ವಾಚನಕ್ಕೂ (ಆದುದರಿಂದ 
ರೇಡಿಯೋ ರೂಪಕಗಳಾಗಲು) ಯೋಗ್ಯವಾಗುವುದು೦ಟು. ಪುತಿನ ಅವರ ರೂಪಕಗಳಿಗೆ 
ಈ ಮಾತು ಚೆನ್ನಾಗಿ ಅನ್ವಯಿಸುತ್ತದೆ. 

ಓದುವುದಕ್ಕೆ 'ಅಹಲ್ಮೆ' ಒಂದು ಆಶ್ಚರ್ಯಕರ ಕೃತಿಯಾಗಿದೆ. ಅದರ 
'ಪೂವಾರ೯ಕ'ವನ್ನು ಷೇಕ್ಸ್‌ಪಿಯರನ ದುರಂತಕ್ಕೆ ಸಮಾನವೆಂದು ಸಮರ್ಥಿಸಲೂ 


ಆಗುತ್ತದೆ. ಇದರ ಮಧ್ಯಮಾಂಕವಾಗಲಿ ಉತ್ತರಾಂಕವಾಗಲಿ ರಚನೆಯಲ್ಲಿ ಕೂಡ. 


ಬೇರೆಯಾಗುವುದರಿಂದ "ಅಹಲ್ಕೆ'ಯಲ್ಲಿ ಎರಡು ನಾಟಕ (ರೂಪಕ)ಗಳ ಜೋಡಣೆಯಿದೆ. 
ಭಾರತೀಯ ಜೀವನದ ಹಿನ್ನೆಲೆಯಲ್ಲಿ ಪೂರ್ಣ ತೃಪ್ತಿ ಕೊಡುವ ರೂಪಕ, ಇದು. 

ಅಹಲ್ಕೆಯ ರಚನೆಯಲ್ಲಿ ಪ್ರದರ್ಶನಕ್ಕೆ ಅಡ್ಡಿಯಾಗುವ ಆತಂಕಗಳಿವೆ ಎಂದರೆ 
ಕಾವ್ಯಪ್ರೇಮಿಗಳಿಗೆ ಬೇಸರವೂ ಆಗಬಹುದಷ್ಟೆ, ಇದರಲ್ಲಿ ಕಾವ್ಯ, ವಸ್ತು ದೃಶ್ಯಗಳಲ್ಲ 
ಅಳವಟ್ಟಂತೆ ಮೋಹಕವಾಗಿದೆ, ನಿಜ. ಆದರೆ ಅಹಲ್ಯೆಯ ಪಾತ್ರವನ್ನು ಪರಿಶೀಲಿಸಿದಲ್ಲ 
ಆತಂಕಗಳ ಅರಿವಾಗಬಹುದು. 
ಟಿಪ್ಪಣಿ-ಒಂದು 

6 ಅಹಲ್ಯೆಯ ಮಾತುಗಳನ್ನು ಗದ್ಯಕ್ಕೆ ಹತ್ತಿರವಾಗಿ ಸಾಧಿಸಬಹುದು. ಇದೇ 
ಇಲ್ಲಿಯ ಉತ್ತಮ, ಪ್ರದರ್ಶನ ಗುಣವಾಗಿದೆ. ಆದರೆ ಆಕೆ ದೃಶ್ಯ ೩ ರಲ್ಲಿ ಒಮ್ಮೆ 
ಮಾಧವಿಯ ಮುಂದೆ ೨೮ ಸಾಲುಗಳಲ್ಲಿ ತನ್ನ ಮತ್ತು ಇಂದ್ರನ ಸಂಬಂಧವನ್ನೂ 
ಉಂಟಾಗಿರುವ ಆತಂಕವನ್ನೂ ಬಿಡಿಸಿ ಹೇಳಿಕೊಳ್ಳುತ್ತಾಳೆ. ಇಲ್ಲಿಯ ವಿವರವೇ 
"ರಂಗಕ್ರಿಯೆ'ಯನ್ನು ನಿಧಾನಗೊಳಿಸಿಬಿಡುತ್ತದೆ. ಪುರಾಣದಲ್ಲ ಇಂಥ ನಾಟಕೀಯ 
ವಿವರದಿಂದ ರಂಜಕವಾಗುತ್ತದೆ ಎ೦ಬುದನ್ನು ಮರೆಯಬಾದರು. ಆದರ ಪ್ರದರ್ಶನಕ್ಕೆ 
ಮಾತ್ರ ಇದು ಅನುಕೂಲವಾಗುವುದಿಲ್ಲ. ಇಲ್ಲಿ ಮೂಡುವ "ಅಹಲ್ಕೆಯ ಭಯ'ವನ್ನು 
ಬೇರೆ ರೀತಿಯಲ್ಲಿ ರಂಗದ ಮೇಲೆ ಯಶಸ್ವಿಗೊಳಿಸಬಹುದು. 


೨೮೨ | ಲೋಚನ ದೀಪ್ತಿ 


ಈ ಉದಾಹರಣೆಯನ್ನು ಹಿನ್ನೆಲೆ ಗಾಯನದಿಂದ ಮೂಕಾಭಿನಯಕ್ಕೆ 
ಅಳವಡಿಸುವುದೂ ಕಷ್ಟ ಏಕೆಂದರೆ ಸಾಹಿತ್ಯದ ಭಾರವೇ ಹೆಚ್ಚಾಗುತ್ತದೆ. ಅಲ್ಲದೆ ಇಲ್ಲಿಯ 
ಏಳು ನುಡಿಗಳಿಗೆ ರಾಗಸಂಯೋಜನೆ ಮಾಡುವುದಾದರೆ ರಾಗಮಾಲಿಕೆಗೇ ಶರಣಾಗಬೇಕು. 
ಇಲ್ಲದಿದ್ದರೆ ಹಾಡನ್ನು ತಡೆದುಕೊಳ್ಳಲಾಗುವುದಿಲ್ಲ. ಇಲ್ಲಿ ಪಾತ್ರದ ಸ್ವಾರಸ್ಯ ಮಡುಗಟ್ಟಿದೆ. 
ಆದರೆ ಶೈಲಿಯ ಬಿಗಿಯಿಂದಾಗಿ ಮಾತಿನ ಅಥವಾ ಗದ್ಯದ ಹತ್ತಿರಕ್ಕೆ ತರುವುದಕ್ಕೂ 
ಅಡ್ಡಿಯಾಗುತ್ತದೆ. ಮಾತಿನಂತೆ ಇರುವುದರಿಂದ ಹಾಡಿನ ರೂಪದಲ್ಲಿ "ನಿಲುಗಡೆ'ಗಳನ್ನು 
ಸಾಧಿಸುವುದಕ್ಕೂ ಅಡ್ಡಿಯಾಗುತ್ತದೆ. ಅರ್ಥವನ್ನು ಸಾಧಿಸಬಲ್ಲ ಹಾಡುಗಾರಿಕೆಗೆ ಮಾತ್ರ 
ನೃತ್ಯವನ್ನೂ ಅಭಿನಯವನ್ನೂ ಸರಾಗವಾಗಿ ಸಾಧಿಸಬಹುದು. ಇಲ್ಲದಿದ್ದರೆ 
“ನಾಟಕ'ವಾಗುವುದಿಲ್ಲ. 

೨. ಹೀಗೆಯೇ "ಇಂದ್ರ'ನ ಪಾತ್ರದಲ್ಲೂ ಆಗಿದೆ. ಮೇಲಿನದನ್ನು ನಾನು ಸಾಹಿತ್ಯದ 
ಭಾರವೆಂದಿದ್ದೇನೆ. ಮಾತಿನ ಸರಳತೆಯನ್ನು ಕವಿ ಮರೆತಂತೆ ತೋರುತ್ತದೆ. ಕೆಲವೆಡೆ 
ಇಂಥ ರಚನೆಗಳು ಅಡ್ಡಿಯಾಗುತ್ತದೆ. ದೃಶ್ಯ ೬ರಲ್ಲಿ ಇಂದ್ರನು ಅಹಲ್ಯೆಯ ಸಂಗಡ 
ಮಾತಾಡುತ್ತಾನೆ ಆಗ: 

ಇಂದ್ರ - ನಾ ಬಂದುದಚ್ಚರಿಯೆ, ಪ್ರಿಯೆ, ಇಲ್ಲಿ ಬೆರಗೇನು 9 

ನನ್ನೊಳಗನಿಂದರಿತೆ, ಏವೇಳ್ವನದ ನಾನು 9 

ಪೆರೆಗಣ್ಣ ನಿಶೆತೆರೆದಳರಳರಳಿ ಕಂಪಾಯ್ತು, 

ತಂಗಾಳಿ ಮೈಮೇಲೆ ತಣುವಾಗಿ ಹರಿಯಿತ್ತು. 
ಅಹಲ್ಲೆ - ಬಾರೊಲವೇ ಬಾ ಮುದವೇ 

ಬಾ ಬಚ್ಚಿಟ್ಟಾಸೆ 

ಎಲ್ಲವ ಕೊಳ್ಳಿನಿಲ್ಲೆನೆ 

ಎನೆ, ಮುಕ್ತಿ ಇದೈಸೆ 

ನಿನ್ನವಳಾ೦ ಇನ್ನಿಲ್ಲಾಂ 

ಇಂದಳಿದಳಹಲ್ಕೆ- 

ಬಾಳ್‌ ಮಿಗುವೀ ಅನುರಾಗಕೆ 

ಇಗೊ ಮೀಸಲಹಲೈೆ 

(ಹೋಗುವರು) 


ಲೋಚನ ದೀಪ್ತಿ | ೨೮೩ 


(ಸಂಗೀತವಾಗುತ್ತಿರುವುದು ಒಂದು ಗಳಿಗೆ ರಂಗಸ್ನಲವು ನಿರ್ಜನವಾಗಿರುವುದು, 
ಬಳಿಕ ಗೌತಮನು ಪ್ರವೇಶಿಸುವನು. ಸಂಗೀತವು ಬೇರೆಯ ರಾಗಕ್ಕೆ ಬದಲಾಯಿಸುವುದು) 
ಇಲ್ಲಿನ ರಂಗಸೂಚನೆಗಳು ಪುತಿನ ಅವರದ್ದು -ಅವರಿಗೆ ಸ೦ಗೀತವು 
ವಾದ್ಯವೃಂದದಿಂದ ಎನ್ನುವಂತೆ ಗುರುತಿಸಿ ಅದು ಕೇವಲ ರಂಗದ ಮೇಲಿನ 'ಶೂನ್ಯ'ವನ್ನು 
ತುಂಬಲು ಬಳಸುವಂತೆ ತೋರುತ್ತಿದೆ. ಇದು ತುಂಬ ಸರಳವಾದ ಬಾಲಿಶ ಸೂಚನೆಯಷ್ಟ 
ಆದರೂ ಅನುಸರಿಸಬಹುದಾಗಿದೆ. ಆದರೆ ಮಾತಿಗೆ ಮೀರುವ ನಾಟಕೀಯ ಸಂದರ್ಭದಲ್ಲಿ 
ಕೇವಲ ಅಭಿನಯಕ್ಕೆ ಮಾತ್ರ ಪುಷ್ಟಿಯುಂಟಾಗುವಾಗ ಮಾತಿನ ಅಥವಾ ಹಾಡಿನ 
ಬಳಕೆಯಿದೆ ಎಂಬುದನ್ನು ಹೇಳಬಯಸುತ್ತೇನೆ. ಈ ಮಾತುಗಳು ತುಂಬ ಸೊಗಸಾಗಿಯೂ : 
ಇವೆ ಎಂಬುದನ್ನು ಓದಿದ ಕೂಡಲೇ ಅನ್ನಿಸುತ್ತದೆ. ಆದರೆ ಅಭಿನಯವು, ಮಾತನ್ನು 
ಮೀರಿದಾಗ ಪರಿಣಾಮಕಾರಿ "ನಾಟಕ'ವಾಗುತ್ತದೆ. (ಸಂಭಾಷಣೆಯು ಇಂಥ ಸ್ನಾರಸ್ಕಕ್ಕೆ 
ಎಡೆಗೊಡಬೇಕಾದಲ್ಲಿ “ನಾಟಕ'ವು ಸತ್ವಯುತವಾಗುತ್ತದೆ.) ಮೇಲಿನ ಸಂದರ್ಭದಲ್ಲಿ 
ಮಾತನ್ನು ಸ್ವಾರಸ್ಯ ಉಳಿಯದಂತೆ ಬಳಸಲೂಬಹುದು. ಅದಕ್ಕೆ 
ಇಂದ್ರ - ಸುರಪಥದೊಳು ಸೌರಭದೊಲು ತೇಲಿಪೆ ಬಾನಿನ್ನ । 
ಅಹಲ್ಯ - ನಿನ್ನವಳಾ೦ ಇನ್ನಿಲ್ಲಾಂ ಇಂದಳಿದಳಹಲ್ಕೆ 
ಬಾಳ್‌ ಮಿಗುವೀ ಅನುರಾಗಕೆ ಇದೊ ಮೀಸಲಹಲೈ ! 
ಅಪ್ಪರೆಯ ಗೀತಕೂ ಇನಿದಾದ ಹಾಡೊಂದು 
ಧ್ಯಾನದಾಳದೊಳಿದ್ದ ಮನಕೆ ಎಚ್ಚರ ತ೦ದು, 
ಇಂತೆಂದಿತೆಲೆ ಮರುಳೆ, ನಿನ್ನಿನಿಯಳಿಂದೊ೦ಟಿ, 
ಇಂದಿಂತು ಅಗಲುವರೆ ? ಎನಲೆದ್ದೆ ಕಲಕಂಠಿ 
ಈ ಚೆಲುವಿನಿರುಳಿನೊಳು ಬಾ, ಒಲವನರ್ಜಿಸುವ, 
ಬಾ, ಇ೦ದು ನಮ್ಮುದಕೆ ತನುಮನವನೊಪಿಸುವ ! 
ಅಹಲ್ಲೆ : ಎಂ೦ದುಮಿಲ್ಲದ ರೀತಿ, ಎ೦ದುಮಿಲ್ಲದ ಮಾತು | 
ನಂಬಲೇ, ಬ೦ದನೆನೆ ನನ್ನಿನಿಯ ನನಗೋತು ? 
ಆಂದ್ರ: ನಿನ್ನಿಯ ನಾನೈಸೆ. ಇಲ್ಲ ಸಂದೆಗವೇಕೆ ೧ 
ಪೂಣೇರ೯ದುವದನೆ ಬಾ, ಸಲಿಸೆನ್ನ ಹಾರೈಕೆ. 


(ಮುಂದೆ ಮುಟ್ಟ ಹೋಗುವನು) 


೨೮೪ | ಲೋಚನ ದೀಪ್ತಿ 


ಇದೊಂದು ಅತ್ಯಂತ ಸ್ವಾರಸ್ಯಕರ ಸನ್ನಿವೇಶ. ರಂಗದ ಮೇಲೆ ಕೂಡ ಇದು 
ನಿಶ್ಚಿತ. ಆದರೆ ಇಂದನು 'ಈ ಚೆಲುವಿರುಳಿನೊಳು' ಎಂದು ಹೇಳಬೇಕಿಲ್ಲ. ಆದರೆ ಇದೇ 
ಸಂಭಾಷಣೆಯ ಸೊಗಸು ಕಡಿಯುವಂತೆ ಮಾತು, ಹಾಡಿನ ರೂಪ ತಾಳುವುದು. 
ಅಹಲ್ಯೆ ಹಾಗೂ ಇಂದ್ರ ಇಬ್ಬರೂ ಹಾಡಬೇಕಾಗುತ್ತದೆ. 

ವಾಸ್ತವವಾಗಿ ಇಲ್ಲಿಯ ಮಾತಿನ ಧಾಟಿಯ ಸಂಭಾಷಣೆಯನ್ನು ಸಾಧಿಸಲೇಬೇಕಾದಲ್ಲಿ 
ಮುಂದಿನ ಹಾಡಿನ ಭಾಗವನ್ನು ಮೂಕಾಭಿನಯಕ್ಕೆ ಅಳವಡಿಸಬೇಕಾಗುತ್ತದೆ. ನೋಡಿ 
ದೃಶ್ಯ ೬ರಲ್ಲಿ. 

ಇಂದ್ರ (ಕಾಣಿಸಿಕೊಂಡು) : ಬಂದೆನಿದೋ ಬಂದೆನಿದೋ 

ತಿರೆಯರಳೇ, ಇಂತೆ 
ಉಲ್ಲಸದೊಳು ಬನವೊಲಿಪೀ 
ಚೈತ್ರಾನಿಲನಂತೆ 

ಕಟ್ಟಿಲ್ಲದೆ ನಿಟ್ಟಲ್ಲದೆ 
ಬರಿಸೊಗವಪ್ಪನ್ನ 

ಸುರ ಪಥದೊಳು ಸೌರಭದೊಲು 
ತೇಲಿಪೆ ಬಾ ನಿನ್ನ | 

ಹೀಗೆ ಮೊಟಕು ಮಾಡಿ ನಾಟಕ ಕ್ರಿಯೆಯಲ್ಲಿ ನಿಯುಕ್ತ "ಗತಿ'ಯನ್ನು 
ಸಾಧಿಸಬೇಕಾಗುತ್ತದೆ ಎನ್ನುವಾಗ ಅನೇಕ ಸ್ವಾರಸ್ಯದ ಸಂದರ್ಭಗಳೇ ಬರುತ್ತವೆ. 

೩. ಇನ್ನೊಂದು ಬಗೆಯ ಅತಂಕವೂ ಇದೆ. ಉದಾ:ಗೆ ಉತ್ತರಾಂಕದಲ್ಲಿ ಅತ್ಯಂತ 
ಸ್ವಾರಸ್ಕಮಯ ಸನ್ನಿವೇಶದಲ್ಲಿ ಎ೦ದರೆ ತಪ್ಪಾಗಲಾರದು-ಯಾವುದು ಪಾತ್ರಧಾರಿಯ 
ಅಭಿನಯದಿಂದ "ಅಹಾ' ಎನ್ನಿಸುವಂಥದಾಗಬೇಕೋ ಅಲ್ಲಿ ಸಾಹಿತ್ಯವಿದೆ. 

(ಪತಿಯ ಆಗಮನದಿಂದ ಬೆರಗುಗೊಂಡು, ತನಗೆ ತಾನೆ) ಅಹಲ್ಕೆ- 

ಇದೆ ಕನಸೋ ಅದೆ ಕನಸೋ 
ನಾನರಿಯೆ - ಅಚ್ಚರಿಯೇ | 
ರುದ್ರನ ಕಂಡಾ ಅಳಿವು | 
ಭದನ ಕಾಂಬೀ ಉಳಿವು | 
ಅಂದು ಬಯಕೆ ಸಂದಾ ತೆರ | 


ಲೋಚನ ದೀಪ್ತಿ | ೨೮೫ 


ಇಂದು ಬಯಕೆ ಸಲುವೀ ತೆರ | 
ಅಂದಿನ ಅಳಲೇ ದಿಟವೋ | 
ಇಂದಿನ ನಲವೇ ದಿಟವೋ | 
(ಹತ್ತಿರ ಬಂದ ಗೌತಮನ ಪದತಲಕ್ಕೆ ಕುಸಿಯುತ್ತಾ) 
ಕುಸಿಯಿತ೦ದು ಪೊಲ್ಲಮೆ ಹೊರೆ 
ಕುಸಿವುದಿಂದು ನಿಯ ಹೊರೆ. 
ಇದಕ್ಕೆ ಗೌತಮ (ಆಕೆಯನ್ನು ಸಂತೈಸಿ) 
ಏಳೇ ಸಖಿ ದುಸ್ಪಪ್ಪಕೆ 
ಬೆಚ್ಚುತಲೆಚ್ಚತ್ತಂತೆ 
ನಾವೆದ್ದೆವು ನಲಿಳಿವಿಗೆ 
ಏಳೌ, ಬಾ, ಬಿಡು ಚಿಂತೆ 
ನಮ್ಯಾಶ್ರಮವೈದಿರುವೀ 
ಮಹಿಮರ ನಾವಾದರಿಸೆ 
ಅರ್ಫ್ಯಾದಿಗಳನಣಿಗೈಯಲು 
ಸಹಚರಿ ಸಮಯವಿದೈಸೆ. 
ಅಹಲ್ಕೆ (ಮೆಲ್ಲನಿಯಲ್ಲಿ) 
ಬಯಸುವೆ ನಾ ಗಂಗೆಯ ತೆರ 
ಪದದಿ ಕರಗಿ ಹರಿಯೆ, 
ಇಲ್ಲದಿರಲು ಹಗುರಾಗಿ 
ಕಂಪಿನಂತೆ ಸರಿಯೆ, 
ಮೈಯೆ ಭಾರ ಮನವೆ ಭಾರ 
ಬದುಕೆ ಭಾರವೆಂಬ 
ಆಸರೆಯೇ ಬೇಡದಂಥ 
ನಲವೆ ನನ್ನ ತು೦ಬ. 
ಇಲ್ಲಿಯ ಅಭಿನಯದ ತೀವ್ರತೆಯನ್ನು ಈ ಮಾತುಗಳು (ಮೋಹಕವಾಗಿವೆ) 
ಕುಗ್ಗಿಸಿಬಿಡುತ್ತವೆ. ಈ ಮಾತು ಕೇಳುವುದಕ್ಕೆ ಮತ್ತು ರಾಗಾನ್ವಯಕ್ಕೆ ತುಂಬ ಸೊಗಸಾಗಿದೆ. 
ಆದರೆ ಅಭಿನಯದ ಕ್ರಿಯೆಗೂ ಅಡ್ಡಿಯಾಗುತ್ತದೆ. ಅಹಲೈಯು ತಲೆ ಬಾಗಿ ಏಳಲಾರದ 


೨೮೬ | ಲೋಚನ ದೀಪ್ತಿ 


ಬಿಡಲಾರದ ಸ್ಥಿತಿಯಲ್ಲಿರುವಾಗ ಈ ಹಾಡು ಬರುತ್ತಿದೆ. ಇಲ್ಲಿ ಸಹಜವಾದ ಅಭಿನಯವನ್ನು 
ಮಾತುಗಳಲ್ಲಿ ವಿವರಿಸಿರುವ ಕವಿ- "ನಾಟಕ'ವನ್ನು ಮರೆತಂತೆ ಆಗಿದೆ. 


ಹೀಗೆ 'ಅಹಲ್ಕೆ' ಕೃತಿಯನ್ನು ಎಚ್ಚರಿಕೆಯಿ೦ದ ಪರಿಶೀಲಿಸಿದಲ್ಲಿ ನಾಟಕ ರಚನೆಗೆ 
ಸೇರಬೇಕಿಲ್ಲದ ವಿವರಗಳು ಪುರಾಣಪ್ರಜ್ಞೆಯಿಂದ ಸೇರಿಕೊಂಡಿರುವುದನ್ನು 
ಅರಿತುಕೊಳ್ಳಬಹುದು. ಇಲ್ಲದಿದ್ದರೆ ನಾಟಕದ ಪ್ರದರ್ಶನದಲ್ಲಿ ಒಡಮೂಡುವ 
ದೌರ್ಬಲ್ಯಗಳನ್ನೂ ಪುತಿನ ಒಳ್ಳೆಯ ಕವಿ ಎಂಬ ಕಾರಣದಿಂದ ಕ್ಷಮಿಸಬೇಕಾಗುತ್ತದೆ. 


೪. ಆದರೆ ಈ ಕೃತಿಯ ಕೆಲವು ಭಾಗಗಳನ್ನು ಮಾತ್ರ ನೃತ್ಯ ರೂಪಕಗಳಾಗಿಸಿ 
ಪ್ರದರ್ಶಿಸಬಹುದು: ಆಗಲೂ ಇಡೀ ನಾಟಕವೇ ಹಾಗಾಗಬಹುದೆಂದು ಆಸೆಪಡುವುದಾದರೆ, 
೧) ಅದನ್ನು ಸಹಿಸಿಕೊಳ್ಳುವ ಪ್ರೇಕ್ಷಕರು ಪಂಡಿತರೇ ಆಗಬೇಕಾದೀತು. ೨) ಆಗಲೂ 
ನಾಟ್ಯಕ್ಕೆ ಸೇರದ ಅಂಶಗಳನ್ನು ಗಮನಿಸಬೇಕಾಗುತ್ತದೆ, ೩) ಅಷ್ಟಾದರೂ ಎಷ್ಟರಮಟ್ಟಿಗೆ 
ಸಾರ್ಥಕವಾದೀತೆಂದು ಹೇಳುವುದಕ್ಕಾಗುವುದಿಲ್ಲ. ಏಕೆಂದರೆ ಅಂತಹ ಬುದ್ದಿವಂತಿಕೆಯೂ 


ರಂಗಪ್ರದರ್ಶನದಲ್ಲಿ ಸೋಲಬೇಕಾಗುತ್ತದೆ. 
ಟಿಪ್ಪಣಿ-ಎರಡು 

"ಗೋಕುಲನಿರ್ಗಮನ' : ಪುತಿನ ಇದರ ಮೊದಲಿನಲ್ಲಿ ಒಂದು ಮುಖ್ಯ 
ಸೂಚನೆಯಿತ್ತಿದ್ದಾರೆ. [ನೃತ್ಯ ಪ್ರಧಾನವಾದ ನಾಟಕವಿದು. ಇಲ್ಲಿನ ಹಾಡುಗಳ ಅನೇಕವನ್ನು 
ಮೇಳದ ಗಾಯಕರು ಸಂದರ್ಭಕ್ಕೆ ತಕ್ಕಂತೆ ಪಾತ್ರಗಳ ಜೊತೆಯಲ್ಲಿಯೂ ಅವರ 
ನರ್ತನಾ೦ಗವಾಗಿಯೂ ಹಾಡುತ್ತಾರೆ.] 


೧. ನಾಂದಿ ಪದ್ಯ ಸುಂದರವಾಗಿದೆ. 

೨. ನಂತರ “ಅಕ್ರೂರಾಗಮನ'ಕ್ಕೆ ಸೂಚನೆಯಿದೆಯಪ್ಪೆ-("ಮೋಡ ಕವಿದಿರುವ ರಾತ್ರಿ 
ಕವಿ ತನ್ನ ಮನೆಯಲ್ಲಿ ಇದ್ದಾನೆ. ಮರೆಯಲ್ಲಿ ಗೊಲ್ಲ ಹುಡುಗರು ಊದುವಂಥ 
ಕೊಳಲ ನಾದವು ಆಗಾಗ ಕೇಳಿಬರುತ್ತದೆ.) 
ಇಲ್ಲಿಯ ವಾಸ್ತವ ಸ೦ದರ್ಭದಲ್ಲಿ ಕವಿ ಮಾತನಾಡಿದಲ್ಲಿ ಮತ್ತೊಂದು ಸೂಚನೆಯಿದೆ. 

ಇದು ರಂಗನಿರ್ದೇಶನ, (ಒಳತೆರೆ ಎದ್ದು ಬೆಳುದಿಂಗಳಾಗುವುದು) -ಕವಿಯ 

ಮಾತು ಮುಂದುವರಿಯುತ್ತದೆ. ಮತ್ತೆ ರಂಗನಿರ್ದೇಶನವಿದೆ- (ಮುರಳೀನಾದ 
ಮಧುರತರವಾಗುವುದು. ಕವಿ ಮರೆಯಾಗುತ್ತಾನೆ. ಹಾಡುತ್ತಾ ಗೋಪಿಯರು ಬರುತ್ತಾರೆ) 
ಎಂದಿದೆ.) 


ಆದುದರಿಂದ ಈ ರೂಪಕವು ಒಂದು 1೩೧(೩59೪ಳಯಂತೆ ರೂಪ ತಾಳುತ್ತದೆ. 


ಲೋಚನ ದೀಪ್ತಿ | ೨೮೭ 


(), 


ಮುಂದೆ ೫ ನುಡಿಗಳ ಒ೦ದು ಹಾಡನ್ನು ಗೋಪಿಯರು (ಬಹುಶಃ ೫ ಮಂದಿ) 
ಹಾಡುತ್ತಾರೆ. ನೃತ್ಯಗೈಯುತ್ತಾರೆ ! ಆದರೆ ಅಭಿನಯ ಪ್ರಧಾನವಾಗಬೇಕಾಗುತ್ತದೆ. 
ಇದರ ಕೊನೆಗೆ (ಹಾಡಿಕೊ೦ಡು ಹೋಗುತ್ತಾರೆ) ಎ೦ಬ ಸೂಚನೆಯೂ ಇದೆ. 
ನಂತರ (ಗೋಪಾಲಕರ ಗುಂಪು ಹಾಡಿಕೊಂಡು ಬರುತ್ತದೆ) ಎಂಬುದೂ ಇದೆ. 
ಇದರಲ್ಲೂ ೫ ನುಡಿಗಳಿವೆ. (೫ ಮಂದಿ ಇರಬಹುದು). ಇವರು ಹಾಡಿಕೊಂಡು 
ಹೋಗುವರು. ಕೊನೆಗೆ ಗೋಪಿಯರ ಮತ್ತೊಂದು ತಂಡ ಹಾಡಿಕೊಂಡು 
ಬರುವುದು ಎಂದಿದೆ. ಆದುದರಿಂದ ಈ ಸಂದರ್ಭಕ್ಕೆ ಪೂರಕವಾಗಿ ಮತ್ತೊಂದು 
ಹಾಡು ಬರುತ್ತದೆ. ಇದರಲ್ಲಿಯೂ ೪ ನುಡಿಗಳು (೫ ಮಂದಿ ಇರಬಹುದು). 
ಇದರ ಕೊನೆಗೂ "(ಹಾಡುತ್ತಾ ಹೋಗುತ್ತಾರೆ' ಎಂದೂ (ಊರಿನ ಹಿರಿಯರು : 
ಪ್ರವೇಶಿಸುತ್ತಾರೆ. ಇವರ ಜತೆಗೆ ರಾಧೆಯ ತಂದೆ ಸುದಾಸ, ಆಕೆಯ ಸಖಿಯ 
ತಂದೆ ಸುಬಲ ಇವರೂ ಬರುತ್ತಾರೆ) ಎ೦ದಿರುವುದಲ್ಲದೆ ಹಿರಿಯರು, (ಒಬ್ಬೊಬ್ಬರೂ 
ಒಂದೊಂದು ಮಾತು ಹೇಳುತ್ತಾರೆ)- ಎಂದಿದೆ. ಸಂಭಾಷಣೆ ಬೆಳೆಯುತ್ತದೆ. 

ಇದು ಗದ್ಯಕ್ಕೆ ಸಮೀಪವಾದ ರಚನೆ. 


ಮುಂದೆ ಇವರು ಅಂದರೆ ಹಿರಿಯರು ಹಿಂದೆ ಹಿಂದೆ ನೋಡಿಕೂಂಡು 
ಹೊರಡುತ್ತಾರೆ ಎಂದಾದ ಕೂಡಲೇ ಅಕ್ರೂರನ ಪ್ರವೇಶ ಮತ್ತು ಮುರಲೀನಾದದ : 
ವರ್ಣನೆಯು ಶ್ಲೋಕರೂಪದಲ್ಲಿ ಬರುತ್ತದೆ. ನಿರ್ದೇಶಕನಿಗೆ ಇಲ್ಲಿ ಎಚ್ಚರಿಸಬೇಕಾಗಿದೆ. 


ಈವರೆಗೂ ಈ ಮುರಳೀನಾದವೇನಾಗಿರಬೇಕು? ಏಕೆಂದರೆ ಮೂರು ಹಾಡುಗಳು 
ನಂತರ ಸುಮಾರು ೧೦ ನಿಮಿಷಗಳ ಕಾಲದ ಸಂಭಾಷಣೆ ಜರುಗಿಸಬೇಕಾಗುತ್ತದೆ. 


೨. ನಾಟಕದ ಮೊದಲಿಗೆ ತೋರಿದ ಮುರಳೀವಾದನವನ್ನು ಗೌಣ ಮಾಡಿಯೇ 


ನಾಟಕ ಕ್ರಿಯೆಯನ್ನು ಸಾಧಿಸಬೇಕಾಗುತ್ತದೆ. 
ಓದಿಕೊಳ್ಳುವವರಿಗೆ ಪ್ರದರ್ಶನದ ಈ ತೊಡಕು ತಿಳಿಯಲಾರದು. ಪ್ರೇಕ್ಷಕರಿಗಾಗಿ 


ಮಧ್ಯೆ ಮಧ್ಯೆ ಮುರಳೀನಾದವನ್ನು ಕೇಳಿಸಬಹುದಲ್ಲ ! ಅದು ಇನ್ನೂ continuous 
ಅಗಿದೆಯೆಂಬುದನ್ನು remind ಮಾಡುವುದಕ್ಕಾಗಿಯೇ ಹೀಗೆ ಮಾಡಬೇಕಾಗುತ್ತದೆ. 
ಇದರ ಪರಿಣಾಮಕ್ಕೆ ಯಾರು ಹೊಣೆ? ಓದಿಕೊಳ್ಳುವವರಿಗೆ ತೊಡಕಿಲ್ಲ. ನೋಡುವವರಿಗೆ 
ಮಾತ್ರ ಇದು ಅಸಂಬದ್ಧವಲ್ಲವೇ? ಆದರೆ ಎಲ್ಲಾ ಹಾಡುಗಳಿಗೂ ಮುರಳೀನಾದವನ್ನು 
ಸಹವಾದ್ಯ ಅಥವಾ ಒಂದೇ ವಾದ್ಯವನ್ನು, ಮುರಲಿಯನ್ನು ಬಳಸಿದರೆ? 


ಜಿ 


ಮುರಳೀನಾದವೊಂದೇ C€ಂಗst೩nt ಆಗಿರಬೇಕಾಗುತ್ತದೆಯಪ್ಪೆ ಆದರೆ ಉಳಿದ 
ಹಾಡುಗಳ ಅರ್ಥವು “ಕೃಷ್ಣನ ಕೊಳಲಿನ ಕರೆ'ಯನ್ನೇ ವಿವರಿಸುವ ಕಾರಣ 


೨೮೮ | ಲೋಚನ ದೀಪ್ತಿ 


ಅವುಗಳನ್ನು ತೆಗೆದುಬಿಟ್ಟರೆ ನಾಟ್ಕಾರ್ಥವು "ಕೊಳಲಿನ ಕರೆ' ಎಂಬುದರಲ್ಲಿಯೇ 
ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಇದೇ ದೃಶ್ಯದಲ್ಲಿ ಅಕ್ರೂರ ಹಾಡಬೇಕಾದ 
ಹಾಡುಗಳ ಸಂಖ್ಯೆಯನ್ನು ಗಮನಿಸಬೇಕು. ಒಟ್ಟು ಆರು ರಾಗಗಳಲ್ಲಿ ಆರು 
ಹಾಡುಗಳು. ಅದರಲ್ಲಿ ಒಂದು ಕಮಾಚ್‌ ರಾಗದಲ್ಲಿ ದೀರ್ಫವಾದುದು (೫ 
ನಿಮಿಷಗಳೇ ಬರಬೇಕಾದೀತು). ನುಡಿಗಳನ್ನೂ ಪಲ್ಲವಿಯನ್ನೂ ಕೂಡಿಸಿಯೇ 
ತೀರಬೇಕು. ಇದನ್ನು ನೃತ್ಯ ರೂಪ ಮಾಡಬಹುದೆನ್ನಿ, ಆದರೆ 9) 


ರಂಗದ ಮೇಲೆ ಅಕ್ರೂರನೊಬ್ಬನೇ ಇದ್ದು ತೆರೆಯ ಹಿಂದಿನಿಂದ ಗೋಪಿಯರ 
ಹಾಡು ಕೇಳಿಬರುತ್ತದೆ. ಈಗ ಅಕ್ರೂರ ಕೇಳಿಸಿಕೊ೦ಡು ಪ್ರೇಕ್ಟಕರಿಗಾಗಿ ಒ೦ದು 
ಪದ ಹಾಡಿ (ಮರೆಗೆ ಹೋಗಿ ನಿಲ್ಲುತ್ತಾನೆ) ಎಂದಿದೆ. ನಂತರ (ಗೋಪಿಯರು 
ಹಾಡಿಕೊಂಡು ಗುಂಪು ಗುಂಪಾಗಿ ಬರುತ್ತಾರೆ) ಸೂಚನೆ. ಅವರ ಹಾಡಿನ 
ನಂತರ ಗೋಪಾಲಕ ಎಂದು ಪ್ರವೇಶ. ಅವರೂ ಹಾಡುತ್ತಾರೆ. ಎಲ್ಲರೂ ಒಂದು 
ಪದ(ಕೊಳಲುಲಿವಾಲಿಪೆವೆಲ್ಲ ಆದೊಡೆ ಮುರಳೀಧರ ಕಾಣಲೊಲ್ಲ)ವನ್ನು ಹಾಡಿ 
ಹೋಗುತ್ತಾರೆ. ಇಲ್ಲಿಯ ತೊಡಕನ್ನು ಮರೆಯಲಾಗುವುದಿಲ್ಲವಷ್ಟೆ ಇಲ್ಲಿಂದ ಮುಂದೆ 
ಅಕ್ರೂರ ಹಾಡಿದ ಕೂಡಲೇ ಬಲರಾಮ ಮತ್ತು ಕೃಷ್ಣರ ಪ್ರವೇಶವಾಗುತ್ತದೆ. ಈಗ 
ಮಾತ್ರ ನಾಟಕದ ಸಂದರ್ಭವು ಒದಗುತ್ತದೆ (ಇದಕ್ಕೆ ಮುಂಚೆ ರಾಧೆಯ ತಂದೆ 
ಮತ್ತು ಪುರಜನರು ಬಂದಾಗ ಇಂಥ ಸ೦ದರ್ಭವಿತ್ತು ಇಲ್ಲಿಯೂ ಅಕ್ರೂರನು 
ಇನ್ನೂ ಕೃಷ್ಣ ಬಲರಾಮರನ್ನು ಎದುರಿಸುವಂತಿಲ್ಲ. ಬ೦ದ ಕೃಷ್ಣ ಬಲರಾಮರು 
ತಕ್ಷಣ ಹಾಡುವುದಿಲ್ಲ. ಪದ್ಯದಲ್ಲಿ ಮಾತಾಡುತ್ತಾರೆ. ಕೃಷ್ಣ ಬೇರೆ (ತಟಕ್ಕನೆ 
ಕುಣಿಯುತ್ತಾನೆ) ಎ೦ಬ ಸೂಚನೆಯಿದೆ. ಅಲ್ಲದೆ ಅವನು ಬಲರಾಮನಿಗಾಗಿ 
ಹಾಡಬೇಕಾಗುತ್ತದೆ. ಆದರೆ ಬಲರಾಮ ಹಾಡುವುದಿಲ್ಲ. ಮತ್ತೆ ಕೃಷ್ಣನ ೨ ಪದಗಳ 
ನಂತರ (ಒಂದು ಸಿ೦ಹೇ೦ದ್ರ ಮಧ್ಯಮ ಎರಡು ತೋಡಿಯಲ್ಲಿದೆ.) ಒಂದಾದ 
ಮೇಲೊಂದು ಕೂಡಲೇ ಬರಬೇಕು. 

ಮುಂದೆ ಅಕ್ರೂರ ಕಾಣಿಸಿಕೊಳ್ಳುವವರೆಗೂ ಇವರ ಮಾತು ಜರುಗುತ್ತದೆ. 
ಮರೆಯಾದ ಕೂಡಲೆ ಅಕ್ರೂರ ಕಾಣಿಸಿಕೊಳ್ಳುತ್ತಾನೆ. ಹೀಗೆ ಅಕ್ರೂರಾಗಮನದಲ್ಲಿ 
ಮುಖಾಮುಖಿ ಆತನಿಗೇ ಇಲ್ಲ. ಅಲ್ಲದೆ ಇಷ್ಟೆಲ್ಲಾ ಜರುಗುತ್ತಿರುವಾಗ 
ಮುರಲೀನಾದಕ್ಕೆ ಗತಿಯೇನು? 


ಮುಂದಿನ ದೃಶ್ಯದಲ್ಲಿ “ವೇಣು ವಿಸರ್ಜನೆ' ಎಂದಿದೆ. ಇಲ್ಲಿ ಮತ್ತೆ ಕವಿ ಬರುತ್ತಾನೆ. 
"ಶರಣು' ಹಾಡುತ್ತಾನೆ. ಮರೆಯಾಗುತ್ತಾನೆ. (ತೆರೆ ಎದ್ದು ರಾಧೆಯನ್ನೂ ಸಖಿ 
ನಾಗವೇಣಿಯನ್ನೂ ತೋರುತ್ತದೆ) ಎಂದಿದೆ ಸೂಚನೆ. 


ಲೋಚನ ದೀಪ್ತಿ | ೨೮೯ 


ಈಗ ರಂಗದ ಮೇಲೆ ಮುಖಾಮುಖಿಯಾಗದಂತೆ ಮೂರು ಗುಂಪುಗಳು 
ಕಾಣಿಸಿಕೊಂಡು ಹಾಡಿ. ರಾಧ-ಕೃಷ್ಣರ ಸಂಬ೦ಧವನ್ನುಂಟು ಮಾಡಲು ಅವಕಾಶವಾಗುತ್ತದೆ. 
ಕೃಷ್ಣವಶಳಾಗುವ ಈ ಸಂದರ್ಭವೇ ತುಂಬ ಅಕರ್ಷಕವಾಗಿದೆ ನಿಜ. ಆದರೆ ಹಾಡುಗಳೂ 
passinate ಆಗಿವೆ. ಆದರೆ ಕೃಷ್ಣವಶಳಾಗುವಲ್ಲೇ "ನಾಟಕುರ೦ಜಿ'ಯಲ್ಲಿ ೫ ನುಡಿಗಳ 
"ಆಡು ಬಾ ಮುದ ಊಡು ಬಾ ಭಯ ದೂಡು ಬಾ ಒಲವೇ' ಎ೦ಬ ಹಾಡು 
ಬರುತ್ತದೆ. ಇದು ಅವಳದೇ ಹಾಡು ಬೇರೆ. ಕೃಷ್ಣನು ಒಂದು ಕೇದಾರಗೌಳ ಪದ 
ಅಂದು ಮತ್ತೆ "ಕಲ್ಕಾಣಿ'ಯಲ್ಲಿ “ಎದೆಗೆ ಬರುತಿದೆ ಜಗದಮುದ ಕುಣಿದಲ್ಲದೆ ನಾ 
ತಾಳೆನಿದ' ಎಂದು ಹಾಡುತ್ತಾನೆ. ಇಲ್ಲಿಯ ವಿಚಿತ್ರವೆಂದರೆ ಈತನು ಹಾಡಿ ಮುಗಿಸಿಯೇ 
ಕುಣಿಯಬೇಕಪ್ಪೆ ಕುಣಿತವನ್ನು (ನೃತ್ಯವನ್ನು ಬೆರಸಿದರೆ? ಎಂಥದು ಅದು) 

ಇಲ್ಲಿ ಮತ್ತೊಂದು ಸೂಚನೆಯಿದೆ. ಇದು ಪ್ರದರ್ಶನದ ದೃಷ್ಟಿಯಿಂದ ಮುಖ್ಯ - 
(ರಾಧಾಕೃಷ್ಣರ ನೃತ್ಯ ಆನ೦ದೋನ್ಮಾದದಲ್ಲಿ ಸಾಗುತ್ತಿರುವಾಗ ಅರಸುತ್ತಿದ್ದ 
ಗೋಪಿಕಾವೃಂದವು ನಾಗವೇಣಿ ಮುಂದಾಗಿ ಕ್ರಮೇಣ ನೆರೆದು ರಾಸಕ್ರೀಡೆಗೆ 
ಆರಂಭವಾಗುತ್ತದೆ) ಎಂದಿದೆ. 

ಈಗ ನಾಗವೇಣಿ 'ಅದೆಕೋ ಶ್ಯಾಮ ಅವಳೇ ರಾಧೆ ನಲಿಯುತಿಹರು ಕಾಣಿರೇ" 
ಎಂದು ತೋರಿಸುವಾಗಿನ ಗತಿಯೇನಾದೀತು9 ಮತ್ತೆ ಬೇರೆಯ ಸಂಗೀತಕ್ಕೆ ಅವರು 
ಉನ್ಮಾದದ ನೃತ್ಯ ಮಾಡಬಹುದು. ಆದರೆ ಎಲ್ಲ ಗೋಪಿಯರೂ ಹಾಡಬೇಕಾಗಿರುವ 
ಮತ್ತೊಂದು ಪದವಿದೆ. ಅದೂ "ಅಕ್ಟೋ ಶ್ಯಾಮ ಅವಳೇ ರಾಧೆ' ಪಲ್ಲವಿಗೆ ಸೇರಿದುದು. 
ಆದುದರಿಂದ ರಂಗದ ಮೇಲೆ ಇವೆರಡೂ ಕ್ರಿಯೆಗಳು ಜರುಗುವಂತೆಯೇ ಇಲ್ಲ. 
ನಿಜಕ್ಕೂ ರಾಧೇ ಶ್ಯಾಮರ ಉನ್ಮಾದದ ಕುಣಿತ ಕಾಣುವಂತೆಯೇ ಇಲ್ಲ. 

ಇನ್ನೂ ಒಂದು ಅಂಶವನ್ನೂ ಮರೆಯುವಂತಿಲ್ಲ. ರಾಸ ಪೂಜಾ ನೃತ್ಯದಲ್ಲಿ 
ಎಲ್ಲರೂ ತೊಡಗಬೇಕಂತೆ. ಎಲ್ಲರೂ ಹಾಡಲೂ ಬೇಕಂತೆ. ಇವರ ನೃತ್ಯ ನೋಡಲು 
ಬಂದ ಯಖಷಿಗಳು ಬೆರಗಾಗಿ ಹಾಡುತ್ತಾರೆ. ಆಗ ನೃತ್ಯದ ಗತಿಯೇನು 9 ಖಷಿಗಳ 
ಹಾಡಿಗೂ ಅದಕ್ಕೂ ಏನು ಸಂಬಂಧ ಉಳಿದೀತು? 

ಈ ಗೊಂದಲದಿಂದ ಮುಕ್ತಿಯಿರಲಾರದು. ಏಕೆಂದರೆ ಖಷಿಗಳ ಹಾಡು ಬೇಕಾದರೆ 
ನೃತ್ಯ ನಿಲ್ಲಬೇಕು. ಈ ಹಾಡುಗಳು ಉಪಯುಕ್ತವಾಗುವುದಾದರೆ ಕ್ರೀಡೆಯ 
ಸ್ವರೂಪವೇನಾದೀತು? ರಂಗದ ಮೇಲೆ ಒಂದು ಕ್ರಿಯೆ ಮಾತ್ರ ಜರುಗಬಹುದು. ಇದು 
ಮುಖ್ಯ ಸೂತ್ರ ಎರಡು ಮೂರನ್ನು ಜೋಡಿಸಬಹುದೆಂದರೂ ಅವು ಒಂದಕ್ಕೊಂದು 


೨೯೦ | ಲೋಚನ ದೀಪ್ತಿ 


ಪೂರಕವಾದರೂ ಕ್ಷಚಿತ್ತಾಗಿ ಮಾತ್ರ ಸಾಧ್ಯ ಪುತಿನ ಇದನ್ನು 1೩ಗt೩syಯಲ್ಲಿ ಒಂದು 
ಗೂಡಿಸಿ ಬಿಟ್ಟಿದ್ದಾರೆ. 
ಇದನ್ನೇ ಅವರು ಕವಿಯ ಕಲ್ಪನೆ ಎಂದು ಸ೦ಯೋಜಿಸಿದ್ದಾರಪ್ಪೆ ಇದನ್ನು 
ಪ್ರದರ್ಶಿಸಲು ಹೊರಟರೆ ಗತಿಯೇನಾದೀತು- ಕವಿ ಚಿ೦ತಿಸಿರಲಾರರು. 

ಒಟ್ಟಿನಲ್ಲಿ ಪ್ರದರ್ಶನದ ಟಿಪ್ಪಣಿಯನ್ನು ಹೀಗೆಯೇ ನಿಲ್ಲಿಸಬೇಕಾಗಿದೆ. ನನ್ನ ಮಿತ್ರರಿಗೆ 
ಇದು ಉಪಯೋಗಕ್ಕೆ ಬರುವುದೆಂದು ನಂಬಿ ಇಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು 
ಇದರ ನ್ಯಾಯವಾದ ಪ್ರದರ್ಶನವನ್ನು ಸಾಧಿಸಬಹುದೆಂದು ಅನ್ನುತ್ತೇನೆ. 

ಇದರ ಭಾವಗೀತೆಗಳು ಅದ್ಭುತವಾಗಿವೆ. ಇದರ ವಸ್ತು ಕೂಡ ಒಂದು ಮಹತ್ವದ 
ಸಂದರ್ಭವನ್ನು ತೋರಿಸುತ್ತದೆ. ಇದನ್ನು ವಾಚನ ಮಾಡಿದರೆ ಮತ್ತು ಸಮಾಧಾನದಿಂದ 
ಕಿವಿಗೊಟ್ಟರೆ ಸಂತೋಷವಾಗುವುದರಲ್ಲಿ ಅಭ್ಯಂತರವೇನೂ ಇರಲಾರದು. 
ಟಿಪ್ಪಣಿ-ಮೂರು : ವಿಕಟಕವಿ ವಿಜಯ (ರಾಜಕೀಯ ಪ್ರಹಸನ) 

೧. ಇದರ ಮುನ್ನುಡಿಯಲ್ಲಿ ಈ ಕವಿ ಎಂಥ ಕನಸುಗಾರರೆಂದೂ ಅವರ ಪ್ರಾಮಾಣಿಕ 
ವಲಯದಲ್ಲಿ ಮುಳುಗಿದ ಕಾರಣ “ರಂಗಭೂಮಿಯ ಎಚ್ಚರ'' ತಪ್ಲಿದವರೆಂಬುದೂ 
ತಿಳಿಯುವಂತಿದೆ. ಇಲ್ಲಿ, ಅಂದರೆ ಈ ಪ್ರಹಸನದಲ್ಲಿ "ವಿಕಟಕವಿ'ಯ ಚೋದ್ಯ್ಧವಿರದಿದ್ದರೆ 
ರಂಗರಂಜನೆಗೆ ಬೇರೊಂದು ಪಾತ್ರವಿಲ್ಲದಂತಿದೆ. 
ಇಲ್ಲಿ ದೃಶ್ಯ ೧ರಲ್ಲಿ ವಿಕಟಕವಿ ಹೀಗೆ ಹೇಳುತ್ತಾನೆ-ಇಲ್ಲಿ ಇವನು - ಕವಿ 
ಏನೆಂದುಕೊಂಡೆ ನಮ್ಮನು ನೀನು 
ಪದ ಬೇಕಾದರೆ ಇವನು 
ನಗೆ ಬೇಕಾದರೆ ನಾನು 
ನಮ್ಮನ್ನು ಬಿಟ್ಟರೆ ದೊರೆಗಿನ್ನಿಲ್ಲ 
ಇದ ದೇವರೆ ಬಲ್ಲ. 

ಈ ಮಾತಿಗೆ ಉತ್ತರವಾಗಿ ಸೈನಿಕನು. 

ಹಂಗಾ, ನೀನ್‌ ಬಲು ದೊಡ್ಡ ಮನುಸ ಕಣಪ್ಪಾ, 
ದೊರೆಗೇ ಪದ ಹೇಳೋನು ನಮಗೂ ಒಂದು ಹೇಳಪ್ಪಾ 
ವಿಕಟ ಕವಿ : ನಿಮಗೂ ಹಾಡಿದೆ ಒಂದು. 

ಕೋಣೆಯ ಕವಿ ಇವ ; ಹಾಡಲು ಬಾರದು. 


ಲೋಚನ ದೀಪ್ತಿ |೨೯೧ 


ನಾ ಹಾಡುವೆನಿಂದು (ಸಾಭಿನಯವಾಗಿ ಹಾಡುವನು) 

ಲೆಫ್ಟ್‌ ರೈಟ್‌ ಲೆಫ್‌ಟ್ರೈಟ್‌ ಏನು ಗೆಣೆಯಾ (ಇತ್ಯಾದಿ) 

ಈ ಮನರಂಜನೆಯ ಸಂದರ್ಭ ಕೇವಲ `ಪ್ರಹಸನ'ಕ್ಕಾಗಿದೆ ! 

ರಾಜನ ದರ್ಬಾರಿನಲ್ಲಿ ವಿಕಟಕವಿಯು ಜನಪದ ಚಳುವಳಿಯನ್ನು ವರ್ಣಿಸುತ್ತಾನೆ. 
ಈ 7೮೧೦೧ ದುರ್ಬಲವಾದುದು. ಏಕೆಂದರೆ ನಮ್ಮ ಜನಕ್ಕೆ ಇಂಥ ವರ್ಣನೆಗಿಂತ 
ಮಿಗಿಲಾದ ಅಥವಾ ಹಸಿಹಸಿಯಾದ ಚಳುವಳಿಯ ಅನುಭವ ಮೊದಲೇ ಇರುತ್ತದೆ. 
ಅದುದರಿಂದ ರಂಗದ ಮೇಲೆ ವಿಶಿಷ್ಟವಾದ 56160106 ಮತ್ತು (7೮೩1೪ ೮ಅದ 
ಸನ್ನಿವೇಶವನ್ನು ತೋರಿಸಬೇಕಾಗುತ್ತದೆ. | 
ಈ ನಾಟಕದ ಉದ್ದಕ್ಕೂ ಈ ಬಗೆಯೇ ತುಂಬಿದೆ. ಆದುದರಿಂದ ನಾಟಕ ' 
ಕ್ರಿಯೆಯು ಕುಂಟುತ್ತಾ ವರ್ಣನೆಯ ಹಂತದಲ್ಲಿಯೇ ಬೆಳೆಯುತ್ತದೆ. 

ನಮ್ಮ ಸ್ವಾತಂತ್ರ್ಯ ಚಳುವಳಿಯನ್ನು ರೂಪಕ ಮಾಡಿರುವುದರಿ೦ದ ಈ ಕೃತಿಯಲ್ಲಿ 
ವೈವಿಧ್ಯವೇನೂ ಕಂಡುಬರುವುದಿಲ್ಲ ಅಥವಾ ಇದೊಂದು ಗಮನಾರ್ಹವಾದ ' 
Historic event ಆಗುವುದಿಲ್ಲ. 
ಇದರ ಶೈಲಿ ಮಾತ್ರ ಸರಳವಾಗಿದೆ. ಇದನ್ನು ಸಂಭಾಷಣೆಗೆ ಬಳೆಸಲು ಯಾವ 
ಅಡ್ಡಿಯೂ ಆಗಲಾರದು. | 


ಒಟ್ಟಾರೆ ಇದೊಂದು ರಂಗಪ್ರದರ್ಶನವನ್ನು ಕಾಣಲೇಬೇಕಾದ ಕೃತಿಯಂತೂ 


ಆಗಿರುವುದಿಲ್ಲ. ಅಂಥ ಸಂಕೀರ್ಣತೆಯಿರುವುದಿಲ್ಲ. 
ಟಿಪ್ಪಣಿ-ನಾಲ್ಕು: ಸತ್ಯಾಯನ ಹರಿಶ್ಚಂದ್ರ 


ಆತ ಬೆ. 


ಸಂಗೀತ ನಾಟಕವಾದ 'ಸತ್ಯಹರಿಶ್ಚಂದ್ರ'ಕ್ಕಿಂತೇನೂ ಉತ್ತಮವಾಗಿಲ್ಲ. 

ಪುತಿನ ಕೂಡ ರಾಘವಾಂಕನನ್ನು ಬಿಟ್ಟುಬಿಡಲು ಸಾಧ್ಯವಾಗಿಲ್ಲ. 

"ಸತ್ಯಾಯನ ಹರಿಶ್ಚಂದ'ದಲ್ಲ ನಾಯಕನನ್ನು ನಾವು ೨೩ ಪುಟಗಳ ನ೦ತರ 
ಕಾಣುತ್ತೇವೆ. 

ನಾಟಕದ ಸಂಭಾಷಣೆ ಕೂಡ ಪುತಿನ ಅವರಿಗೆ ಸಾಧ್ಯವಾಗಿಲ್ಲ. 

ಉದಾ : ಉಪಾಸಿ ಪ್ರಧಾನ 

(ದೂರದರ್ಶಿಯ ಬಗೆಯಲ್ಲಿಯೆ) 

ಹೊರಟಿಹವೈ ಕೇಡಿನ ಪಡೆ ಪುರದೆಡೆಗೆ 

ಇವಕಾಯಿತು ಜನದನುಕಂಪೆಯ ಸುಲಿಗೆ 


೨೯೨ | ಲೋಚನ ದೀಪ್ತಿ 


ಏವೇಳ್ದೆನೇವೇಳ್ವೆನೈ, 

ಕೈಸಾಗದವರ ಕಡೆಗೋಡುತಿದೆ ಮರುಕ 

ಲೇಸಿನಾಸರೆಗಿಲ್ಲವಾದನಲ ಧನಿಕ 

ಬರುಗೈಯೊಳಟ್ಟುವನು ವಿಪ್ರನಾ ತಾಯ 

ಪುರವಾಯಿತಿವಳ ಪಾಲಿಗೆ ಮೃತ್ಯುಪ್ರಾಯ 

ನಕ್ಷತ್ರಕ- 

ತೊಡೆವಿರಾ ಸಾದ್ದಿಯೀಕೆಯ ಕಣ್ಣ ನೀರ 9 

ಗರವಿಳಿಸಬಲ್ಲಿರಾ ಜೀವಿಸೆ ಕುಮಾರ ? 

ಅರಸೇನಗೆಯನಿಂದಣುಗನೆದ್ದು ಬರೆ 

ವಿಷ ನೀಗುತುಸಿರಾಡಿ 'ಅಪ್ತ' ಎಂದುಸಿರೆ । 

ಉಪಾಸಿ ಪ್ರಧಾನ - 

ಅಂತೆಸಗಬಲ್ಲೆವೇ ಕಲಗಳ ಬಲವೊಡ್ಡಿ ) 

ನಕ್ಚತ್ರಕ- 

ದ್ರವ್ಯಗಳ ದೊರೆಯಿಂದ ಪಡೆಯೆ ಅದಕೇನಡ್ಡಿ ? 

ಇಲ್ಲಿ ಉಪಾಸಿಪ್ರಧಾನಿಯ ಒಂದು ಮಾತನ್ನು ಬಿಟ್ಟರೆ ಉಳಿದವೆಲ್ಲಾ ಷಟ್ಟದಿಯ 
“ರಾಗಸಹಿತ' ಓಟದಲ್ಲಿದೆಯಲ್ಲವೆ? ಅಲ್ಲದೆ ಇಲ್ಲಿಯ ಸಾಹಿತ್ಯಕ ಭಾಷೆಯಂತೂ 
ಸಂಭಾಷಣೆಗೆ ಸೇರದಂಥದಾಗಿದೆ 

ಹರಿಶ್ಚಂದ್ರ ಕೂಡ ೭೪ನೇ ಪುಟದಲ್ಲಿ- 

ಕೆಟ್ಟೆ ನಾ ಕೆಟ್ಟೆ ನಾ ಏಗೆಯ್ತೆನೀಗ 9 

ಎ೦ಬ ಉದ್ದಾರವೆತ್ತುತ್ತಾನೆ. ಇಂಥದನ್ನು "ಮಾತಿಗೆ' ತಿರುಗಿಸುವುದೇ ಕಷ್ಟ 
೫. ಪುತಿನ ಅವರಿಗೆ "ಹರಿಚ೦ದನುಳಿಸಿದಳು ಹರಿಚ೦ದನರಸಿ'-ಇಲ್ಲಿಯ ಚಮತ್ತಾರಕೆ 

ಮರುಳಾದಂತೆ ತೋರುತ್ತದೆ. 

ಆದರೆ "ಚಂದ್ರಮತಿ ರಾಜಕುಮಾರನ ರಕ್ತ ಕುಡಿದಳು' ಎಂಬ ಆರೋಪವಿರುವುದನ್ನು 
ಒಪ್ಪಲಾಗುವುದಿಲ್ಲ. ಏಕೆಂದರೆ ಮುಂದೆ ಊರ ದೊರೆಯೇ ಬಂದು- 

ಮುಚ್ಚವೋದೆನ್ನಮಗನೆಚ್ಚರಕೆ ಬ೦ದನೈ 

ಅಪರಾಧಿ, ಅವಿಚಾರಿ, ಕ್ಷ್ರಮೆಯೆರೆದು ನಿಂದೆನೈ 

ಎಂದು ಹೇಳುವುದನ್ನು ಗಮನಿಸಬೇಕಾಗುತ್ತದೆ. 


ಲೋಚನ ದೀಪ್ತಿ | ೨೯೩ 


೬. ಮುಖ್ಯವಾಗಿ ಚಂದ್ರಮತಿಯ ಪಾತ್ರಕ್ಕೆ ಗೆಲುವನ್ನು ಹೆಚ್ಚಿಸುವುದಕ್ಕಾಗಿ 
ಪುತಿನ ಪ್ರಯತ್ನಿಸಿದಂತಿದೆ. ಆದರೆ ಹಾವು ಕಡಿದು ಸತ್ತ ರೋಹಿತಾಶ್ವನು ಬದುಕಿ 
ಬರುವುದನ್ನು ಸುಮ್ಮನೇ ಒಪ್ಪಿಕೊಳ್ಳುತ್ತಾರೆ. ವಾಸ್ತವವಾಗಿ ಹರಿಶ್ಚಂದ್ರ ಕಾವ್ಯದ 
ಮಹತ್ವದ ವಿಚಾರವನ್ನು ಮೀರಿದ ಲೌಕಿಕ ಸಾಮರ್ಥ್ಯವನ್ನು ಪುತಿನ ಸಾಧಿಸಲು 
ಆಗಿರುವುದಿಲ್ಲ. ಗಾಣರಾಣಿಯರ ಸಂದರ್ಭವನ್ನು ಬಿಟ್ಟಿರುವುದರಿಂದ ಸತ್ಯಹರಿಶ್ಚಂದ್ರ 
ನಾಟಕವು ಹರಿಶ್ಚಂದ್ರನನ್ನು ಲೌಕಿಕ ಸ್ತರದಲ್ಲಿಯೇ ಪರೀಕ್ಷೆಗೊಡ್ಡುವ ಒಂದು 
ಅತ್ಯಂತ ಮಹತ್ವ ಪೂರ್ಣ ಸನ್ನಿವೇಶವನ್ನೇ ಬಿಟ್ಟಂತಾಗಿದೆ. 
ಸತ್ಕಾಯನ ಹರಿಶ್ಚಂದ್ರ ಮತ್ತು ಸತ್ಯಹರಿಶ್ಚಂದ್ರ ಎರಡೂ ಒಂದೇ ಅರ್ಥಕ್ಕೆ" 

ಸೇರಿದರೂ ಪುತಿನ ಅವರ ರಚನೆಯಲ್ಲಿ ಹೆಚ್ಚಿನದೇನೂ ಸಾಧ್ಯವಾಗಿಲ್ಲ. ಇದರಿಂದ 

ರಾಘವಾಂಕನಿಗೂ ಅನ್ಯಾಯ ಮಾಡಿದಂತಾಗಿದೆ. ಹರಿಶ್ಚಂದ್ರನನ್ನು ದುರ್ಬಲ 
ಗೊಳಿಸಿದಂತಾಗಿದೆ. ಒಟ್ಟಿನಲ್ಲಿ ಪುತಿನ ಅವರಿಗೇಕೆ ನಾಟಕದ ನಿಜವಾದ ಸ್ವರೂಪದ 
ಅರಿವಾಗಿಲ್ಲ ? - ಎನ್ನಿಸಿ ಬಿಡುತ್ತದೆ. 


೧0೧0 


೨೯೪ | ಲೋಚನ ದೀಪ್ತಿ 


*ಬಸವಣ್ಣನ ವಚನಗಳಲ್ಲಿ ಸ ಸ್ಥಾವರ-ಜಂಗಮ ಪರಿಕಲ್ಪನೆ 


ಣಣ ೧೧ 


- ಡಾ. ಪಿ. ವಿ. ನಾರಾಯಣ 


ಉಳ್ಳವರು ಶಿವಾಲಯವ ಮಾಡುವರು ; 

ನಾನೇನ ಮಾಡುವೆ ಬಡವನಯ್ಯಾ, 

ಎನ್ನ ಕಾಲೇ ಕಂಬ, ದೇಹವೇ ದೇಗುಲ 

ಶಿರವೇ ಹೊನ್ನ ಕಲಶವಯ್ಯಾ, 
ಕೂಡಲಸಂಗಮದೇವಾ, ಕೇಳಯ್ಯಾ 
ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ (೮೨೦) 


ಎ೦ಬ ಬಸವಣ್ಣನ ಪ ಪ್ರಸಿದ್ಧ ವಚನದ ಕೊನೆಯ ಸಾಲು, "ಸ್ಥಾವರಕ್ಕಳಿವುಂಟು, 
ಜಂಗಮಕ್ಕಳಿವಿಲ್ಲ” ಎಂಬ ಸೂತ್ರಬದ್ಧವಾದ ಸ ಸಾಲು, ಪ್ರಾಯಶಃ ಬಸವಣ್ಣನ, ಅಷ್ಟೇಕೆ, 
ಎಲ್ಲ ವಚನಕಾರರ ಹಾಗೂ ಅವರು ನಡೆಸಿದ ಚಳವಳಿಯ ಧ್ಳೇಯವಾಕ್ಯವೆನಿಸುತ್ತದೆ. 
ಎಂದರೆ, ಸಮಾಜದ ಬಗ್ಗೆ. ಜಿ ಜೀವನದ ಬಗ್ಗೆ ವಚನಕಾರರು ಮಾಡಿದ ಎಲ್ಲ ಚಿ೦ತನೆಗಳ 
ಸಾರವೇ ಈ ವಾಕ್ಕದಲ್ಲಿದೆ. 


ಬಸವಣ್ಣನ ವಚನಗಳ ಆಶಯವನ್ನು ಸೂಕ್ಷವಾಗಿ ಪರಿಶೀಲಿಸಿದರೆ, ಸ್ಥಾವರ 
ಮತ್ತು ಸರ ಶಬ್ದಗಳ ಅರ್ಥವು ಸೀಮಿತವಾದದ್ದಲ್ಲ ಎಂಬ ಅರಿವುಂಟಾಗುತ್ತದೆ. 
ಸ್ಥಾವರಲಿಂಗಪೂಜೆಯನ್ನು ತಿರಸ್ಕರಿಸಿದ ಬಸವಣ್ಣನು ಜಂಗಮವನ್ನು "ನಡೆಲಿಂಗ' 
ವನ್ನಾಗಿ ಪರಿಭಾವಿಸಿದ್ದು ತು೦ಬ ಸ್ಪಷ್ಟವಾಗಿದೆ. ಉಣ್ಣದ ಲಿಂಗಕ್ಕೆ ಬೋನವಿಕ್ಕುವ 
ಬದಲು ಉಣ್ಣುವ ಜಂಗಮಕ್ಕೆ ನೀಡುವುದರ ಅರ್ಥಪೂರ್ಣತೆಯನ್ನು ಆತ ಪ್ರತಿಪಾದಿಸಿದ್ದು 
ಸರಿಯೇ ಸರಿ. ಆದರೆ ಈ ಶಬ್ದಗಳ ಅರ್ಥಗಳು ತು೦ಬ ವಿಶಾಲವಾದವು ; ಒಟ್ಟು 
ಬಸವಣ್ಣನ ಜನಪರ ಭಾವನೆಗಳಲ್ಲ ಈ ಶಬ್ದಗಳ ಅರ್ಥವ್ಯತ್ಯಾಸಗಳನ್ನು 
ಮುಖಾಮುಖಿಯಾಗಿಸುವುದರಲ್ಲಿಯೇ ಹುದುಗಿವೆ. ಆ ಬಗ್ಗೆ ವಿವರಿಸುವುದೇ ಪ್ರಸ್ತುತ 
ಲೇಖನದ ಉದ್ದೇಶ. 


* (ಲೋಚನ: ಸಂಪುಟ-೧, ಸಂಚಿಕೆ-೧. ೧೯೮೮) 


ಸ್ಕೂಲವಾಗಿ ಹೇಳುವುದಾದರೆ, "ಸ್ಥಾವರ'ವು ಎಲ್ಲ ಬಗೆಯ ಜನವಿರೋಧಿ 
ಮನೋಭಾವಕ್ಕೆ ಸಂಕೇತವಾಗಿಯೂ, “ಜ೦ಗಮ'ವು ಬಸವಣ್ಣನು ಕಂಡರಸಿಕೊಂಡ 
ಜೀವಪರವಾದ ಧೋರಣೆಗೆ ಸಂಕೇತವಾಗಿಯೂ ನಿಲ್ಲುತ್ತವೆ. ಈ ಶಬ್ದ ಗಳಿಗೇ ಬಸವಣ್ಣ 
ನಾನಾರ್ಥಗಳನ್ನಿತ್ತಿದ್ದಾನೆ ಎಂಬುದು ನಮ್ಮ ಅರ್ಥವಲ್ಲ; ಆದರೆ ಬಸವಣ್ಣನ ಮಾತುಗಳ 
ಹಿನ್ನೆಲೆಯ ಅರ್ಥವೆಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಸ್ಥಾವರಜಂಗಮಗಳ ಅರ್ಥವ್ಯತ್ಯಾಸದ 
ಮೂಲಕವೇ ನಡೆಯುತ್ತದೆ. 'ಸ್ಥಾವರ' ಎಂಬುದು ಕಲ್ಲುಲಿಂಗವನ್ನು ಹೇಗೆ 

ಚಿಸುತ್ತದೆಯೋ ಹಾಗೆಯೇ ಎಲ್ಲ ಜಡವಾದ, ಸಂವೇದನಾರಹಿತವಾದ 
ಜನವಿರೋಧಿಯಾದ ವಸ್ತು-ಆಲೋಚನೆ-ವ್ಯ ವಸ್ಥೆಗಳಿಗೆ ಸಂಕೇತ; "ಜಂಗಮ 
ತದ್ವಿರುದ್ಧವಾದ ಜೀವಪರವಾದ ಆಶಯಗಳಿಗೆ ಡೊ ಪರಸ್ಪರ ವಿರುದ್ದವಾದ ಎರಡು 
ಷಯಗಳನ್ನು ಮುಖಾಮುಖಿಯಾಗಿಸಿ, ಅದರಲ್ಲಿ ಜನಪರವಾದದರ ಪರವಾಗಿ 

ವಾದಿಸುವ ವೈಖರಿಯು ಆತನ ಹಲವಾರು ವಚೆನಗಳ ಅಭಿವ್ಯಕ್ತಿ ತಂತ್ರವಾಗುತ್ತದೆ. 
ಎಂದರೆ, ಪರಸರ ವಿರುದ್ಧವಾದ ಎರಡು ವಿಷಯಗಳ ಬಗ್ಗೆ ಬಸವಣ್ಣ ಹೋಲಿಸಿ 
ಮಾತನಾಡುವಾಗ, ಆತನ ಮಾತಿನ ಹಿಂದೆ ಸ್ಥಾವರ-ಜ೦ಗಮಗಳ ಅರ್ಥವ್ಯತ್ಯಾಸವೇ 
ಕೆಲಸ ಮಾಡುತ್ತಿರುವಂತೆ ಓದುಗನಿಗೆ ಗೋಚರವಾಗುತ್ತದೆ. 

ಬಸವಣ್ಣನ ವಚನ ಗಳಲ್ಲಿನ ನಡೆ-ನುಡಿ ಶಬ್ದಗಳ ಅರ್ಥವಿಸ್ತಾರದ ಕಡೆಗೆ ಮೊದಲು 
ಗಮನ ಹರಿಸೋಣ. ಕೆಳಗಿನ ಈ ಎರಡು ವಚನಗಳನ್ನು ಪರಿಶೀಲಿಸಿ : 

ಎನ್ನ ನಡೆಯೊಂದು ಪರಿ; ಎನ್ನ ನುಡಿಯೊಂದು ಪರಿ 

ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯಾ 

ನುಡಿಗೆ ತಕ್ಕ ನಡೆಯ ಕಂಡಡೆ 

ಕೂಡಲಸಂಗಮದೇವನೊಳಗಿದ್ದನಯ್ಯಾ (೩೦) 

ಭಕ್ತಿಸುಭಾಷೆಯ ನುಡಿಯ ನುಡಿದೆ, ನುಡಿದಂತೆ ನಡೆವೆ 

ನಡೆಯೊಳಗೆ ನುಡಿಯ ಪೂರೈಸುವೆ 

ಮೇಲೆ ತೂಗುವ ತ್ರಾಸುಕಟ್ಟಳೆ ನಿಮ್ಮ ಕೈಯಲ್ಲಿ 

ಒಂದು ಜವೆ ಕೊಅತೆಯಾದಡೆ 

ಎನ್ನನದ್ದಿ ನೀನೆದ್ದು ಹೋಗು, ಕೂಡಲಸಂಗಮದೇವಾ (೪೪೦) 


ನಡೆ-ನುಡಿಗಳ ತಾದಾತ ದ ಬಗ್ಗೆ ವಚನಕಾರನಿಲ್ಲಿ ವಿವರಿಸುತ್ತಿದ್ದಾನೆ. ಇವೆರಡರ 
ಸಾನುರೂಪದ ಬಗ್ಗೆಯೇ ಆತನ ಕಾಳಜಿ. ನುಡಿಯೆಂಬುದು ಮಾತನ್ನು ತಿಳಿಸುತ್ತದೆ: ಆ 


೨೯೬ | ಲೋಚನ ದೀಪ್ತಿ 


ಮಾತಿಗೆ ಅನುಗುಣವಾದ ನಡವಳಿಕೆಯಿರಬೇಕೆಂಬುದು ಇಲ್ಲಿನ ಆಶಯ. ಆದರೆ ನಡವಳಿಕೆ 
ಎಂಬುದು ಬಾಹ್ಯಕ್ರಿಯೆಯನ್ನು ಮಾತ್ರ ಸೂಚಿಸುತ್ತಿದೆಯೆಂದು ಅನ್ನಿಸುವುದಿಲ್ಲ. ಏಕೆಂದರೆ 
ಕ್ರಿಯೆ ಹೊರರೂಪ ಮಾತ್ರ ; ಅದರ ಹಿನ್ನೆಲೆಗೆ ನಿಜವಾಗಿ ಕ್ರಿಯಾಶೀಲವಾಗಿರುವುದು 
ಅನುಭವ. ಆದ್ದರಿಂದ ಆಂತರ್ಯದ ಅನುಭವ ಮತ್ತು ಬಾಹ್ಯ ನುಡಿ ಇವುಗಳ ಪರಸರ 
ಅನುರೂಪದಿಂದಿರಬೇಕೆಂಬುದೇ ಬಸವಣ್ಣನ ನಿಲವು. ಹಾಗಾಗಿ ಅಸಲಿಯಾದ ಅನುಭವ 
ಸದಾ ಹೊಸತು, ಜೀವಂತವಾದದ್ದು, ಅದೇ 'ಜಂಗಮ' : ದಿನನಿತ್ಯದ ವ್ಯಾವಹಾರಿಕ 
ಬಳಕೆಯಿ೦ದ ಜಡ್ಡುಗಟ್ಟಿದ ಮಾತು 'ಸ್ಥಾವರ'. ಹೊಸತೂ ಸ್ವಂತದ್ದೂ ಆದ ಅನುಭವದಿಂದ 
ಮಾತ್ರ ವ್ಯವಹಾರ ಜಡವಾದ ಭಾಷೆ ಆರ್ದವಾಗಿ ಹರಿಯಲು ಸಾಧ್ಯ. (ಆನುಭವ- 
ಅಭಿವ್ಯಕ್ತಿಗಳ ಪರಸ್ಪರ ಸಂಬಂಧದ ಬಗೆಗಿನ ಕಾವ್ಯಮೀಮಾಂಸಕ ಪರಿಕಲ್ಪನೆಯೂ 
ಇದೇ ಅಲ್ಲವೇ?) 


ಸಾಮಾಜಿಕ ಸ್ತರದಲ್ಲಿಯೂ ಬಸವಣ್ಣನ ಆಲೋಚನೆ ಸ್ಥಾವರ-ಜ೦ಗಮಗಳ 
ವೈರುಧ್ಯದ ಹಿನ್ನೆಲೆಯಲ್ಲಿಯೇ ನಡೆಯುತ್ತದೆ. ನಮ್ಮ ಸಮಾಜದ ಎರಡು ತುದಿಗಳೆಂದರೆ, 
ಮೇಲ್ತುದಿಯಲ್ಲಿ ಬ್ರಾಹ್ಮಣ ; ಕೆಳತುದಿಯಲ್ಲಿ ಅಂತ್ಯಜ- ಇವೆರಡರ ನಡುವೆಯೇ ಇಡೀ 
ಸಮಾಜ ನೆಲೆಗೊಂಡಿದೆ. ಹೀಗಾಗಿ ಇಡೀ ಸಮಾಜವನ್ನು ಸೂಚಿಸುವಾಗ ಬ್ರಾಹ್ಮಣನಿಂದ 
ಅಂತ್ಕಜನವರೆಗೆ ಎಂಬ ಪದಸಮುಚ್ಚಯವನ್ನು ಬಳಸುವುದು ವಾಡಿಕೆ. ಬಸವಣ್ಣನೂ 
ಇದಕ್ಕೆ ಹೊರತಲ್ಲ. ಶ್ರೇಣೀಕೃತ ಸಮಾಜದ ವಿವಿಧ ಸ್ತರಗಳ ನಡುವೆಯೂ ಪರಸ್ಪರ 
ವ್ಯತ್ಯಾಸಗಳಿರಬಹುದು. ಆದರೆ ಅದರ ಆತ್ಯಂತಿಕ ವ್ಯತ್ಯಾಸವೆ೦ದರೆ ಬ್ರಾಹ್ಮಣ-ಅ೦ತ್ಯಜ 
ಇವರ ನಡುವಣ ಸ್ಥಿತಿ. ಬ್ರಾಹ್ಮಣನು ಗೌರವ, ವಿದ್ಯೆ-ಇ೦ತಹ ಇತ್ಯಾತ್ಮಕ ಗುಣಗಳನ್ನು 
ಪಡೆದ 'ಉಳ್ಳವನ' ಸಂಕೇತ ಹೇಗೆಯೋ ಹಾಗೆಯೇ ಮಿಕ್ಕೆಲ್ಲರಿಗಿಂತ ಮೇಲೆನಿಸಿ, 
ಶಾಸ್ತ್ರದ ಹಿಡಿತ ಪೌರೋಹಿತ್ಯ ಸಂಸ್ಕೃತ ಜ್ಞಾನ ಇವೆಲ್ಲದರಿ೦ದಾಗಿ ಶೋಷಕನ ಸಂಕೇತವೂ 
ಆಗುತ್ತಾನೆ. 


ಇದಕ್ಕೆ ವ್ಯತಿರಿಕ್ತವಾಗಿ ಅಂತ್ಯಜನು ಶೋಷಿತನ ಸಂಕೇತ. ಸಮಾಜದ ಈ ಎರಡು 
ತುದಿಗಳು ಹೀಗೆ ಪರಸ್ಪರ ವಿರುದ್ಧವಾಗಿಬಿಡುತ್ತವೆ. ಬಸವಣ್ಣನು ಸಾಮಾಜಿಕ ನೆಲೆಯ 
ವ್ಯತ್ಯಾಸಗಳನ್ನು ಹೇಳುವಾಗ ಈ ಎರಡು ತುದಿಗಳ ನಡುವೆ ಇರುವ ಇತರ ವಿವಿಧ 
ಜಾತಿಗಳ ನಡುವಣ ವ್ಯತ್ಯಾಸಗಳನ್ನು ಹೇಳುವುದಿಲ್ಲ ; ಅ೦ತಹ ಕಡೆ ಬ್ರಾಹ್ಮಣ- 
ಅಂತ್ಯಜರ ನಡುವಣ ಹೋಲಿಕೆಯನ್ನೇ ಹೇಳುತ್ತಾನೆ. ಅಂತಹ ಎಲ್ಲ ಸ೦ದರ್ಭಗಳಲ್ಲಿ 
ಬಸವಣ್ಣನು, ತಾನು ಬ್ರಾಹ್ಮಣನ (ಎ೦ದರೆ ಮೇಲ್ತುದಿ ಅಥವಾ ಶೋಷಕನ) ಪರವಾಗಿರದೆ 
ಅಂತ್ಯಜ (ಕೆಳತುದಿ ಅಥವಾ ಶೋಷಿತನ) ಪರವಾಗಿರುವುದನ್ನು ಸ್ಪಷ್ಟಪಡಿಸುತ್ತಾನೆ. 


ಲೋಚನ ದೀಪ್ತಿ |೨೯೭ 


ಈ ಕೆಳಗಣ ವಚನಗಳ ಅರ್ಥವನ್ನು ಗಮನಿಸಿ : 

ವೇದಕ್ಕೆ ಒಜಕಿಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ 

ತರ್ಕದ ಬೆನ್ನ ಬಾರನೆತ್ತುವೆ 

ಆಗಮದ ಮೂಗ ಕೊಯಿವೆ, ನೋಡಯ್ಯಾ 

ಮಹಾದಾನಿ ಕೂಡಲಸಂಗಮದೇವಾ, 

ಮಾದರ ಚನ್ನಯ್ಯನ ಮನೆಯ ಮಗ ನಾನಯ್ಯಾ (೭೧೬) 

ನಾ ನಡೆವುದೆಲ್ಲ ಅನಾಚಾರ, ನಾ ನುಡಿವುದೆಲ್ಲಾ ಅವಿಚಾರ ; 

ನಡೆನುಡಿ ಶುದ್ಧವಿಲ್ಲದ ಅಪವಿತ್ರನ ತಂದು 

ನಿಮ್ಮೊಕ್ಕುದನಿಕ್ಕಿ ಸಲಹಿದಿರಾಗಿ, ಎನಗಿನ್ನಾರ ಭಯವೂ ಇಲ್ಲ. 

ಕೂಡಲಸಂಗಮದೇವರ ಸಾಕ್ಷಿಯಾಗಿ, ಆಯ್ದಕ್ಕಿ ಮಾರಯ್ಯನ ಮನೆಯ ಮಗ ನಾನು 
(೧೧೬೦) 


ಬಸವಣ್ಣ ಇಲ್ಲಿ ತನ್ನನ್ನು ಮಾದರ ಚನ್ನಯ್ಯ, ಆಯ್ದಕ್ಕಿ ಮಾರಯ್ಯನ ಮಗನಾಗಿ 
ಗುರುತಿಸಿಕೊಳ್ಳಲು ಮುಂದಾಗುತ್ತಿದ್ದಾನೆ. ಅವರು ಶೋಷಿತವರ್ಗಕ್ಕೆ ಸೇರಿದವರು ; ' 
ತಾನು ಮೂಲತಃ ಶೋಷಕವರ್ಗದಿಂದ ಬಂದವನು, ಮೇಲೆ ಉಕ್ತವಾದ ಮೊದಲ 
ವಚನದಲ್ಲಿ ಹೇಳಿದ ವೇದ, ಶಾಸ್ತ್ರ ತರ್ಕ, ಆಗಮ - ಇವುಗಳೊಡನೆ ಸಂಬಂಧವನ್ನು 
ಪಡೆದ ವರ್ಗದಿಂದ ಬಂದವನು. ತನ್ನ ಪ್ರಜ್ಞೆಯಿಂದ ಹೊರತಾಗಿರುವ ತನ್ನ ಈ 
ಶೋಷಕ ಸಂಬಂಧವನ್ನು ಅದನ್ನು ಧಿಕ್ಕರಿಸುವುದರ ಮೂಲಕ ಹರಿದುಕೊಂಡು ತನ್ನನ್ನು 
ಶೋಷಕರೊಡನೆ ಸೇರಿಸಿಕೊಳ್ಳುತ್ತಿದ್ದಾನೆ, ಅವರ ನೋವುಗಳನ್ನು ತಾನು ಅನುಭವಿಸುವುದರ 


ಮೂಲಕ. 


ಬಸವಣ್ಣನನ್ನು ತನ್ನ ಬ್ರಾಹ್ಮಣಮೂಲ ಎಷ್ಟೋ ವೇಳೆ ಕಾಡುತ್ತದೆ. ಅದು ಎರಡು 
ರೀತಿಯಲ್ಲಿ : ತಾನು ಬ್ರಾಹ್ಮಣನಾದ್ದರಿ೦ದ ಇತರರಿಗಿ೦ತ ಮೇಲೆಂಬ ಭಾವನೆ ಒಂದು 
ಕಡೆ. ಆದ್ದರಿ೦ದಲೇ ತಾನು ಇತರರಿಗಿ೦ತ ಮೇಲಲ್ಲ ಎ೦ದು ಪ್ರಜ್ಞಾಪೂರ್ವಕವಾಗಿಯೂ 
ಬಹಿರಂಗವಾಗಿಯೂ ಸಾರಿಕೊಳ್ಳುತ್ತಾನೆ. “ಆನು ಹಾರುವನೆಂದರೆ ಕೂಡಲಸಂಗಮದೇವ 
ನಗುವನಯ್ಯಾ”, “ಉತ್ತಮ ಕುಲದಲ್ಲಿ ಹುಟ್ಟಿಹೆನೆಂಬ ಕಷ್ಟದ ಹೊರೆಯ ಹೊರಿಸದಿರಯ್ಯಾ” 
ಮುಂತಾದ ಮಾತುಗಳ ಮೂಲಕ ತನ್ನ ಮೇಲರಿಮೆಯನ್ನು ತುಳಿದುಕೊಳ್ಳುತ್ತಾನೆ. 
ಮತ್ತೊಂದು ಕಡೆ, ತಾನು ಶೋಷಕಜಾತಿಯಲ್ಲಿ ಹುಟ್ಟಿಬ೦ದೆನಲ್ಲ ಎ೦ಬ ತೀವ್ರ ಮುಜುಗರ 
ಅವನನ್ನು ಕಾಡುತ್ತದೆ. 


೨೯೮ | ಲೋಚನ ದೀಪ್ತಿ 


ಅಪ್ಪನು ಡೋಹರ ಕಕ್ಕಯ್ಯನಾಗಿ, ಮುತ್ತಯ್ಯ ಚನ್ನಯ್ಯನಾದಡೆ 

ಆನು ಬದುಕೆನೆ ? 

ಮತ್ತಾ, ಶ್ರಪಚಯ್ಯನ ಸನ್ನಿಧಿಯಿಂದ 

ಭಕ್ತಿಯ ಸದ್ಗುಣವ ನಾನಟಿವೆನಯ್ಯಾ, 

ಕಷ್ಟ ಜಾತಿಯ ಜನ್ಮದಲ್ಲಿ ಜನಿಸಿದೆ; 

ಎನಗಿದು ವಿಧಿಯೆ ! ಕೂಡಲಸಂಗಮದೇವಾ (೩೪೨) 

ಈ ವಚನದಲ್ಲಿ ತಾನು ಬ್ರಾಹ್ಮಣನೆಂಬ ಭಾವನೆಯಿಂದಾಗಿ ಬಸವಣ್ಣನು 
ಅನುಭವಿಸಿದ ಇರುಸುಮುರುಸು ವ್ಯಕ್ತವಾಗಿದೆ. ಇದಕ್ಕೆ ಕಾರಣವಾದ ಜಾತಿಯನ್ನು 
'ಕಷ್ಟಜಾತಿ' ಎ೦ದು ಕರೆಯುತ್ತಾನೆ"? ಡೋಹರ ಕಕ್ಕಯ್ಯ, ಚನ್ನಯ್ಯಗಳ ವಂಶದಲ್ಲಿ 
(ಎ೦ದರೆ ಅಂತ್ಯಜರ) ಹುಟ್ಟಿದ್ದರೆ ತಾನು ಚೆನ್ನಾಗಿ ಬದುಕುತ್ತಿದ್ದೆ ಎಂಬ ಭಾವನೆ ಈ 
ವಚನದಲ್ಲಿ ವ್ಯಕ್ತವಾಗಿದೆ. ಈ ಮುಜುಗರದಿಂದ ಪಾರಾಗುವ ಏಕೈಕ ಮಾರ್ಗವೆಂದರೆ 
ಆ ಜಾತಿ ವಲಯದಿಂದಲೇ ತನ್ನನ್ನು ಪಾರುಮಾಡಿಕೂಂಡುಬಿಡುವುದು. ಈ 
ಮನೋಭಾವವು ಕೆಳಗಿನ ವಚನದಲ್ಲಿದೆ : 

ಸೂಳೆಗೆ ಹುಟ್ಟಿದ ಕೂಸಿನಂತೆ 

ಆರನಾದಡೆಯೂ 'ಅಯ್ಯಾ ಅಯ್ಯಾ' ಎನಲಾಅ. 

ಚನ್ನಯ್ಯನೆಮ್ಮಯ್ಯನು ; ಚನ್ನಯ್ಯನ ಮಗ ನಾನು, 

ಕೂಡಲಸಂಗನ ಮಹಾಮನೆಯಲ್ಲಿ 

ಧರ್ಮಸಂತಾನ ಭಂಡಾರಿ ಬಸವಣ್ಣನು (೩೪೬) 

ಹೀಗೆ ಶೋಷಿತರೊಡನೆ ತನ್ನನ್ನು ಸೇರಿಸಿಕೊಳ್ಳುವ ಮೂಲಕ, ಅವರ ನೋವನ್ನು 
ತಾನು ಆವಾಹಿಸಿಕೊಂಡು, ಅವರ ನೋವಿಗೆ ಬಾಯಿನೀಡುತ್ತಾನೆ. 

ಇಂತಹ ಸನ್ನಿವೇಶದಲ್ಲಿ ವೇದ, ಶಾಸ್ತ್ರ ತರ್ಕ, ಆಗಮಗಳಂತಹ ವ್ಯತ್ಯಾಸಗೊಳ್ಳದ 
ಹಾಗೂ ನೋವಿಗೆ ಕಿವಿಗೊಡದ ಪುರೋಹಿತಶಾಹಿಯು ಸ್ಥಾವರ; ಕೇವಲ 
ಸ೦ವೇದನೆಯುಳ್ಳ ಅಂತ್ಯಜನು ಜ೦ಗಮ- ಇವುಗಳ ಮತ್ತೊಂದು ರೂಪವಾಗುತ್ತಾರೆ, 

ಬ್ರಾಹ್ಮಣನು ಶೋಷಕರ ಆತ್ಯಂತಿಕ ನೆಲೆಯಾದರೆ, ಅಂತ್ಯಜನು ಶೋಷಿತನ 
ಆತ್ಯಂತಿಕ ಸ್ಥಿತಿಯನ್ನು ಸೂಚಿಸುತ್ತದೆ ಎಂಬುದು ನಿಜ. ಆದರೆ ಇವೆರಡರ ನಡುವೆಯೂ 
ವಿವಿಧ ಹಂತಗಳಲ್ಲಿಯೂ ವಿವಿಧ ರೂಪಗಳಲ್ಲಿಯೂ ಈ ಶೋಷಣೆಯ ಪ್ರಕ್ರಿಯೆ 
ನಡೆಯುತ್ತದೆ. ಹೀಗಾಗಿ ಒಟ್ಟು ಮಾನವ ಸಮುದಾಯವನ್ನು ಶೋಷಕಶೋಷಿತ ಎಂಬ 


ಲೋಚನ ದೀಪ್ತಿ |೨೯೯ 


ಎರಡು ಪ೦ಗಡವಾಗಿ ವಿಂಗಡಿಸಿ, ತಾನು ಎಲ್ಲ ಶೋಷಿತರ ಧ್ವನಿಯಾಗಲು ಬಸವಣ್ಣ 
ಬಯಸುತ್ತಾನೆ. ಈ ಬಗೆಯ ಸಾಮಾಜಿಕ ಪುನವಿರಗಡಣೆಯ ಪ್ರಯತ್ನದಲ್ಲಿ ಮೂಡಿಬಂದ 
ಕಲ್ಪನೆಯೇ ಭವಿ-ಭಕ್ತವರ್ಗಗಳು, “ದೇವ, ದೇವಾ, ಬಿನ್ನಪ, ಅವಧಾರು, ವಿಪ್ರ ಮೊದಲು 
ಅ೦ತ್ಯಜ ಕಡೆಯಾಗಿ ಶಿವಭಕ್ತರಾದವರನೆಲ್ಲರನೊಂದೆ ಎಂಬೆ : ಹಾರುವ ಮೊದಲು 
ಶ್ರಪಚ ಕಡೆಯಾಗಿ ಭವಿಯಾದವರನೆಲ್ಲರನೊಂದೆ ಎಂಬೆ” (೭೧೦) ಎಂಬಲ್ಲಿ ಇಂತಹ 
ದ್ವಿಭಜನೆಯ ರೀತಿ ಸ್ಪಷ್ಟವಾಗಿದೆ. ಇಲ್ಲಿ ಭವಿಯು ಬದಲಾಗದ ಸ್ಥಿತಿಯನ್ನು ಸೂಚಿಸಿದರೆ, 


ದ 


ಭಕ್ತ, ಹೊಸತೊಂದು ಸ್ತರರಹಿತ ಸಮಾಜದ ಪ್ರತೀಕವಾಗುತ್ತದೆ. “ಭವಿ'ಗಳಲ್ಲಿ ಶ್ರೇಣೀಕೃತ 
ಸಮಾಜದ ತರತಮಗಳಿದ್ದರೆ "ಭಕ್ತರೆಲ್ಲರೂ ಸಮಾನರು.* 

ಭಕ್ತಿ ಎಂಬುದು ಒಂದು ಅನುಭವ ; ದೇವರ ಅನುಭವ. ಆದರೆ ಅದು ವೇದ 
ಶಾಸ್ತ್ರಗಳಲ್ಲ ಆಚರಣೆಯ ಮಟ್ಟದಲ್ಲಿ ಮಾತ್ರ ನೆಲೆಗೊಂಡಿದೆ. ಎ೦ದರೆ ವೇದಾದಿಗಳನ್ನು 
ಬಲ್ಲವರು ದೈವಭಕ್ತಿಯನ್ನು ಅನುಭವರಹಿತವಾದ ಜಿಜ್ಞಾಸೆಯ ಮಟ್ಟಕ್ಕೆ ತಂದು 
ನಿಲ್ಲಸಿರುವುದರಿ೦ದಾಗಿ ಅಲ್ಲಿ ಆರ್ದ್ರತೆಯಿಲ್ಲ : ಕನಿಷ್ಠ ಪಕ್ಷ, ಅದು ಉಳಿದಿಲ್ಲ. ಆದರೆ 
ತಿಳಿವಳಿಕೆಯಿರದಿದ್ದರೂ ಅನುಭವವನ್ನು ಪಡೆವ ಅಂತ್ಯಜ ಈ ಆರ್ದ್ರತೆಯ ಸಂಕೇತ. 

ಆದ್ದರಿಂದಲೇ ಅ೦ತ್ಯಜನಾದ ಮತ್ತು ಶಿವನ ಸ್ವರೂಪ ಜ್ಞಾನದ ಜಿಜ್ಞಾಸೆಯಿಂದ 
ಹೊರತಾದರೂ ಶಿವನನ್ನು ಅನುಭವರೂಪದಲ್ಲಿ ಕಂಡ ಮಾದಾರ ಚನ್ನಯ್ಯನ ಮನೆಯ 
ಅಂಬಲಿಯನ್ನು ಶಿವನು ಉಂಡ ; ಅದೇ ಶಿವನು ಜ್ಞಾನಿಯಾದ ಬ್ರಾಹ್ಮಣನಿಗೆ ಕಾಣಿಸದಾದ 
- ಇದು ಬಸವಣ್ಣನು ಶ್ರೇಷ್ಠತೆಯನ್ನು ನಿರ್ಧರಿಸಲು ಅನುಸರಿಸುವ ಮಾರ್ಗ, 

ಕೆಳಗಣ ವಚನವನ್ನು ನೋಡಿ : 

ವೇದ ನಡುಗಿತ್ತು. ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿತ್ತಯ್ಯಾ! 

ತರ್ಕ ತರ್ಕಿಸಲಜೆಯದೆ ಮೂಗುವಟ್ಟಿದ್ದಿತ್ತಯ್ಯಾ! 

ಆಗಮ ಹೆಅತೊಲಗಿ ಅಗಲಿದ್ದಿತ್ತಯ್ಯಾ, 


ನಮ್ಮ ಕೂಡಲಸಂಗಯ್ಯನ ಚನ್ನಯ್ಯನ ಮನೆಯಲುಂಡ ಕಾರಣ (೭೪೯) 


ಶಿವತ್ವವು ಹೀಗೆ ಆರ್ದಭಕ್ತಿಯಿಂದ ಹೊಸಹೊಸತಾಗಿ ಅನುಭವಕ್ಕೆ ಬರುವಂಥದೇ 
ಹೊರತು, ವೇದಾಗಮಗಳಲ್ಲಿ ಹೇಳಿದ ಒಂದೇ ರೂಪವನ್ನು ಪಡೆದುದಲ್ಲ. ಆದ್ದರಿಂದ 
ಬಸವಣ್ಣನಿಗೆ ವೇದ(ಜ್ಞಾನ)ಕ್ಕಿಂತ ಸಂವೇದನೆ-ಅನುಭವ (ಭಕ್ತಿ) ಮುಖ್ಯವೆನ್ನಿಸಿತು. 
ಜ್ಞಾನವು ಅನುಭವರಹಿತವಾದರೆ ಪ್ರಯೋಜನವೇನು? ಏಕೆಂದರೆ ಇಡೀ 
ಜೀವನವು ಅನುಭವೈಕವಾಗಿದೆ; ಅನುಭವವನ್ನು ಹೊರತುಪಡಿಸಿದರೆ ಜೀವನದಲ್ಲಿ 


೩೦೦ | ಲೋಚನ ದೀಪ್ತಿ 


| ಉಳಿಯುವಂಥದ್ದೇನೂ ಇಲ್ಲ. 

ದ್ವೈತಾದ್ವೈತವನೋದಿ ಏನ ಮಾಡುವಿರಯ್ಯಾ 

ನಮ್ಮ ಶರಣರ ಉರಿಗೆ ಅರಗಾಗಿ ಕರಗದನ್ನಕ್ಕ 
ಸ್ಥಾವರಜಂಗಮವೊಂದೆ ಎಂದು ನಂಬದನ್ನಕ್ಕ 
ಕೂಡಲಸಂಗಮದೇವಾ (೧೯೧) 

' ಬಟೆಯ ಮಾತಿನ ಮಾಲೆಯಲೇನಹುದು ? 
ವೇದವನೋದಿದಡೇನು, ಶಾಸ್ತ್ರವ ಕೇಳಿದಡೇನಯ್ಯ? 
ಜಪವ ಮಾಡಿದಡೇನು, ತಪವ ಮಾಡಿದಡೇನಯ್ಯ? 
ಏನ ಮಾಡಿದಡೇನು 

ನಮ್ಮ ಕೂಡಲಸಂಗಯ್ಯನ ಮನಮುಟ್ಟದನ್ನಕ್ಕ ? (೫೯೮) 


_ 
, 
_ 


ಈ ವಚನಗಳಲ್ಲಿ ಬಸವಣ್ಣನು ಪ್ರತಿಸ್ಪಂದನೆಯ ಬಗ್ಗೆ ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾನೆ. 
' ಮನುಷ್ಯನಿಗೆ ಬೇಕಾದದ್ದು ಜ್ಞಾನಕ್ಕಿಂತ ಮಿಗಿಲಾಗಿ ಮತ್ತೊಬ್ಬರ ಭಾವನೆಗಳಿಗೆ ಸಂದಿಸುವ 
"ಗುಣ. ಏಕೆಂದರೆ ಜಡಜ್ಞಾನವು ಇತರರ ನೋವು ನಲಿವು ಗಳಿಗೆ ಸಮಾಂತರವಾಗಿ 
ಸ್ಪಂದಿಸದೆ ನಿಶ್ಚೇಷ್ಟಿತವಾಗಿದ್ದರೆ, ಅನುಭವ ತೀವ್ರತೆಯು ಇತರರ ಅನಿಸಿಕೆಗಳಿಗೆ 
ಮಿಡಿಯುವಂತೆ ಮಾಡುತ್ತದೆ. ಹಾಗಾಗಿ ಬಸವಣ್ಣನ ದೃಷ್ಟಿಯಲ್ಲಿ ಜಡಜ್ಞಾನವು ಸ್ಥಾವರ, 
ಚಲನಶೀಲ ಅನುಭವ-ಸ೦ವೇದನಾಶೀಲತೆಗಳು ಜ೦ಗಮವಾಗುತ್ತದೆ. 
ಇಂತಹ ಜಡಜ್ಞಾನ ಮನುಷ್ಯನನ್ನು ಅಮಾನವೀಯಗೊಳಿಸಬಹುದು. ಆದ್ದರಿ೦ದಲೆ 
ಪುರೋಹಿತಶಾಹಿಯು ಜ್ಞಾನವನ್ನು ತನ್ನಲ್ಲಿ ತುಂಬಿಕೊಂಡಿದ್ದರೂ ನಿರ್ದಯವಾಗಿ 
ವರ್ತಿಸುತ್ತದೆ; ನೋವನ್ನು ಕಂಡರೆ ಕಣ್ಣೀರು ಮಿಡಿಯುವ ಮುಗ್ಧತೆ ನಾಶವಾಗುವಂತೆ 
ಮಾಡುತ್ತದೆ. ಇದನ್ನೇ ತಾನೇ ಶೋಷಣೆ ಎನ್ನುವುದು? ಯಜ್ಞಪಶುವಿನ ಚಿತ್ರ ನೀಡುವ 
ಬಸವಣ್ಣನ ಎರಡು ವಚನಗಳಲ್ಲಿ ಈ ನಿರ್ದಯೆಯ ಚಿತ್ರ ಹರಳುಗಟ್ಟಿ ನಿಂತಿದೆ : 
ನಿಮ್ಮ ವಚನವೆನ್ನ ಪುಣ್ಯವೆಂಬುದು ಹುಸಿಯಾಯಿತ್ತು ನೋಡಾ, 
ಶಾಸ್ತದ ವಚನ ಹೋತಿಂಗೆ ಮಾರಿ; 
ಎಂತು ನಂಬುವೆನಯ್ಯಾ 2 
ನಾನು ಕೊಲೆ, ನೇಣು ಕೊಂದಿತ್ತೆಂಬ ಸೂನೆಗಾಜರನೇನೆಂಬೆ 
ಕೂಡಲಸಂಗಮದೇವಾ ? (೫೭೧) 
ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು 
ಎಲೆ ಹೋತೆ ಅಳು ಕಂಡಾ! 


ಲೋಚನ ದೀಪ್ತಿ |೩೦೧ 


ವೇದವನೋದಿದವರ ಮುಂದೆ ಅಳು ಕಂಡಾ! 
ಶಾಸ್ತ್ರವ ಕೇಳಿದವರ ಮುಂದೆ ಆಳು ಕಂಡಾ 
ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲಸಂಗಮದೇವ (೫೭೨) 


ಈ ಎರಡೂ ವಚನಗಳಲ್ಲಿ ಬಲಿಗೆ ಈಡಾಗುವ ಮುಗ್ಗಪಶುವಿನ ಪಕ್ಕದಲ್ಲಿ ನಿಂತ 
ಕ್ರೂರ ಪುರೋಹಿತಶಾಹಿಯ ಚಿತ್ರವಿದೆ. “ನಾನು ಕೊಲ್ಲೆ, ನೇಣು ಕೊಂದಿತ್ತು” ಎಂಬಂತಹ 
ಜಾಣತನದಿಂದ ಪುರೋಹಿತಶಾಹಿ ಬಲಿಕೊಡುತ್ತದೆ. ಬಲಿಯಾಗಲಿರುವ ಕುರಿ 
ಪುರೋಹಿತಶಾಹಿಯ ಕ್ರೌರ್ಯಕ್ಕೊಳಗಾಗುವ ಮುಗ್ಧ ಶೋಷಿತವರ್ಗವನ್ನೇ ಇಲ್ಲಿ 
ಸಂಕೇತಿಸುತ್ತಿದೆ. ಬಸವಣ್ಣ ಆ ಪುರೋಹಿತಶಾಹಿಯ ವಿರುದ್ಧ ಹಲ್ಲುಮಸೆಯುತ್ತಾನೆ ; 
“ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲಸಂಗಮದೇವ, ಎಂದು ಕುರಿಗೆ ಸಮಾಧಾನ 
ಮಾಡುತ್ತಾನೆ; ಅಂತಹ ಶೋಷಿತರಪರವಾದ ಧ್ವನಿಯಾಗಲು ಹಾತೊರೆಯುತಾನೆ. 
ಹೀಗೆ, ಪುರೋಹಿತಶಾಹಿಯು ಜಡತೆ, ನಿರ್ದಯಗಳ ಸಂಕೇತವಾಗಿ ಸ್ಥಾವರವಾಗಿಬಿಟ್ಟರೆ: 
ಬದುಕು ಮುಗ್ಧತೆ ಆರ್ದತೆಗಳ ಸಂಕೇತವಾದ ಕುರಿ ( ಶೋಷಿತವರ್ಗ) ಜ೦ಗಮವಾಗುತ್ತದೆ. 
ಏಕೆಂದರೆ ಪುರೋಹಿತಶಾಹಿ ನಿಶ್ಚಲ, ಸಾಮಾನ್ಯ ಬದುಕು ಚಲನಶೀಲ. ' 

ಸ್ಥಾವರ-ಜ೦ಗಮಗಳು ವಾಚ್ಛಾರ್ಥದ ನೆಲೆಯಲ್ಲಿಯೂ ನಿಶ್ಚಲತೆ-ಚಲನೆಗಳನ್ನೇ 
ಹೇಳುತ್ತವೆ. ಬಸವಣ್ಣ ತನ್ನ ಆರಾಧ್ಯದೈವವಾದ ಶಿವನನ್ನು ಚಲನಶೀಲವೂ. 
ಸಂವೇದನಾಶೀಲವೂ ಆದುದರಲ್ಲಿ ಕಾಣಬಯಸುತ್ತಾನೆಯೇ ಹೊರತು, ನಿಶ್ಚಲವೂ 
ಸಂವೇದನಾರಹಿತವೂ ಆದ ಕಲ್ಲಿನ ಲಿಂಗದಲ್ಲಲ್ಲ. ಬಸವಣ್ಣ ಒಲಿದದ್ದು ಹರಿವ ನದಿಯನ್ನೇ. 
ಹೊರತು ನಿಂತ ಸಮುದ್ರವನ್ನಲ್ಲ. ಸಮುದ್ರ, ಆಳ-ವಿಸ್ತಾರಗಳನ್ನು ಪಡೆದಿರಬಹುದು; 
ಆದರೆ ಅಂಕುಡೊಂಕಾಗಿ, ಕ್ಷಣಕ್ಕೊ೦ದು ಮುಖಭಾವ ಪ್ರದರ್ಶಿಸುವ, ಪರಿಸ್ಥಿತಿಗನು 
ಗುಣವಾಗಿ ಸಾಗುವ ನದಿ ಬಸವಣ್ಣನನ್ನು ಆಕರ್ಷಿಸುತ್ತದೆ. 

ಸ್ಥಾವರಭಕ್ತಂಗೆ ಸೀಮೆಯಲ್ಲದೆ 

ಘನಲಿಂಗಜಂಗಮಕ್ಕೆ ಸೀಮೆಯೆಲ್ಲಿಯದು ? 

ಅಂಬುಧಿಗೆ ಸೀಮೆಯಲ್ಲದೆ 

ಹರಿವ ನದಿಗೆ ಸೀಮೆಯೆಲ್ಲಿಯದು ? 

ಭಕ್ತಂಗೆ ಸೀಮೆಯಲ್ಲದೆ 

ಜಂಗಮಕ್ಕೆ ಸೀಮೆಯುಂಟೆ ಕೂಡಲಸಂಗಮದೇವಾ ? (೪೧೮) 

ತುಂಬ ಸುಂದರವಾದ ರೀತಿಯಲ್ಲಿ ಜಡ-ಚೇತನಗಳ ನಡುವಣ ವ್ಯತ್ಯಾಸವನ್ನು 


೩೦೨ | ಲೋಚನ ದೀಪ್ತಿ 


ಬಸವಣ್ಣ ಈ ವಚನದಲ್ಲಿ ಹೇಳುತ್ತಿದ್ದಾನೆ. ಹೀಗಾಗಿ ಒಂದೇ ಆಕಾರವನ್ನು ಪಡೆದ 
ಜಡಶಿವ ಬಸವಣ್ಣನ ಆದರ್ಶವಲ್ಲ ; ವಿವಿಧಾಕಾರಗಳನ್ನು ಪಡೆದ ಚಲನಶೀಲ ಬದುಕಿನಲ್ಲ 
ಶಿವನನ್ನು ಕಾಣುವುದೇ ಅವನ ವೈಶಿಷ್ಟ್ಯ ಭಕ್ತಿಯೂ ಅ೦ತಹುದೇ-ಚಲನೆಯಳ್ಳದ್ದು: 
“ಹರಿವ ನದಿಯ ತೆಅನ ಹೋಲಬಲ್ಲಡೆ ಭಕ್ತಿ” (೫೨೩) ಎಂದು ಸ್ಪಷ್ಟವಾಗಿಯೇ 
ನುಡಿಯುತ್ತಾನೆ. ಭಕ್ತಿಗನುಗುಣವಾಗಿಯೇ ಶಿವತ್ನವೂ ವ್ಯತ್ಕಾಸಗೊಳ್ಳುವಂತಹುದು.* 
ಆದ್ದರಿಂದ ಶಿವ ಅಮೂರ್ತ, ಜೀವನದಂತೆ ; ನಿರಂತರ, ನದಿಯಂತೆ. ಅಂತಹ ಶಿವನ 
ಕಲ್ಪನೆಯನ್ನೇ 'ಜ೦ಗಮ' ಎಂದು ಕರೆಯುವುದು. ಜಂಗಮ ಕಾವಿ-ರುದ್ರಾಕ್ಷಿಗಳನ್ನು 


ಧರಿಸಿದ ವ್ಯಕ್ತಿದ್ಯೋತಕ ಮಾತ್ರವಾಗದೆ ಇಡೀ ಬದುಕಿಗೇ ಪ್ರತೀಕವಾಗುತ್ತದೆ. 


ಮೇಲೆ ಉಕ್ತವಾದ ವಚನದಲ್ಲಿನ ಸಮುದ್ರ-ನದಿಗಳ ಪ್ರತಿಮೆಗಳು ಭಾಷೆಯನ್ನು 
ಸೂಚಿಸುವ ನೆಲೆಯಲ್ಲಿಯೂ ಅರ್ಥಪೂರ್ಣವಾಗುತ್ತವೆ. “ಎಲವೊ, ಎಲವೊ, 
ಪಾಪಕರ್ಮವ ಮಾಡಿದವನೆ, ಎಲವೊ, ಎಲವೊ, ಬ್ರಹ್ಮಹತ್ಯವ ಮಾಡಿದವನೆ, ಒಮ್ಮೆ 
ಶರಣೆನ್ನೆಲವೊ” (೬೧೯) ಎಂಬ ಪತಿತನ-ದಲಿತನ ಉದ್ದಾರದೆಡೆಗೆ ಗಮನವಿಟ್ಟ 
ವಚನಕಾರರು ಅಂತಹನ ಭಾಷೆಯನ್ನೇ ತಮ್ಮೆಲ್ಲ ಭಾವಾಭಿವ್ಯಕ್ತಿಗೆ ಮಾಧ್ಯಮವಾಗಿಸಿ 
ಕೊಂಡರು. ಸಮುದ-ನದಿಗಳ ಪ್ರತಿಮೆಗಳ ಹಿಂದೆ ಸಂಸ್ಕೃತ ಕನ್ನಡಗಳ ವ್ಯತ್ಯಾಸವೂ 
ಸೂಚಿತವಾಗುವಂತಿದೆ. ಅಪಾರವೂ ಆಳವೂ ಆದ ಸಮುದ್ರವೇ ಸಂಸ್ಥ; ತಭಾಷೆ: ಅದರಲ್ಲಿ 
ಅಮೂಲ್ಯ ಮುತ್ತುರತ್ನಗಳಿವೆ. ಆದರೆ ಬದುಕಿನ ದೈನಂದಿನ ಭಾವನೆಗಳಿಗೆ ಧ್ವನಿಕೊಡುವ 
ಸಾಮರ್ಥ್ಯ ಕನ್ನಡಕ್ಕೆ ಮಾತ್ರವಿದೆ. ಏಕೆಂದರೆ ನಡೆ-ನುಡಿಯ ಸಾನುರೂಪ್ಯ 
ಸಾಧ್ಯವಾಗಬೇಕಾದರೆ ಸಂಸ್ಕೃತ ಅಭಿವ್ಯಕ್ತಿ ಮಾಧ್ಯಮವಾಗಲಾರದು. ಅದಕ್ಕೆ ಅಂತಹ 
ಸಂದನಶಕ್ತಿ ಉಳಿದಿಲ್ಲ. ಆ ಭಾಷೆ ವ್ಯಕ್ತಿವ್ಯಕ್ತಿಗೂ ಭಿನ್ನವಾಗುವ ಅನುಭವಕ್ಕೆ ಮಾತು 
ನೀಡಲಾರದು; ವಿವಿಧ ಭಾವಸುರಣೆಗೆ ಆಸ್ಪದವಿಲ್ಲದ ವಿಚಾರಗಳಿಗೆ ಮಾತ್ರ ಅದು 
ಮಾಧ್ಯಮವಾಗಬಲ್ಲುದು. 

ಅದಕ್ಕೇ ಸಂಸ್ಕತ ಭಾಷೆ ವೃತ್ಯಾಸವಾಗದ ವಿಧಿಗಳಿಗೆ, ಶಾಸ್ತ್ರಕ್ಕೆ ಮಾಧ್ಯಮವಾಯಿತೇ 
ವಿನಾ ಬದುಕಿನ ದಿನನಿತ್ಯದ ಸ೦ವೇದನೆಗಳಿಗೆ ಕನ್ನಡದ೦ತಹ ಜನಭಾಷೆ ಮಾತ್ರವೇ 
ವಾಹಕವಾಯಿತು. 


ಆದ್ದರಿಂದಲೇ ವಚನಕಾರರು ಕನ್ನಡವನ್ನು ಆರಿಸಿಕೊಂಡರು; ಅವರ ಈ ಆಯ್ಕೆಯ 
ಹಿಂದೆ ಜನಪರ ನಿಲುವಿದೆ. ಆದರೆ ಕನ್ನಡದ ಮೂಲಕ ತಮ್ಮ ಭಾವನೆಗಳಿಗೆ ರೂಪ 
ಕೊಡುವ ಕೆಲಸವನ್ನು ವಚನಕಾರರು ಪ್ರಜ್ಞಾಪೂರ್ವಕವಾಗಿ ಕೈಗೆತ್ತಿಕೊಂಡರೆಂದು 


ಲೋಚನ ದೀಪ್ತಿ |೩೦೩ 


ಇದರರ್ಥವಲ್ಲ. ಅಥವಾ ಸಂಸ್ಕೃತದ ಎರುದ್ಧ ಅವರು ಕತ್ತಿ ಮಸೆದರೆಂದೂ ಅಲ್ಲ. ಹಾಗೆ 
ನೋಡಿದರೆ ಭಾಷೆಯ ಬಗ್ಗೆ ಅವರು ಮಾತೇ ಆಡುವುದಿಲ್ಲ. ಕನ್ನಡ ಎಂಬ ಶಬ್ದವನ್ನು 
ಬಸವಣ್ಣ (ಅಥವಾ ಇತರ ವಚನಕಾರರು) ಭಾಷೆಯನ್ನು ಸೂಚಿಸುವ ರೀತಿಯಲ್ಲಿ 
ಬಳಸಲೇ ಇಲ್ಲ.* 

ತಾಳಮಾನ ಸರಿಸವನಟೆಯೆ 

ಓಜೆಬಜಾವಣೆಯ ಲೆಕ್ಕವನಜೆಯೆ 

ಅಮೃತಗಣದೇವಗಣವನಜೆಯೆ 

ಕೂಡಲಸಂಗಮದೇವಾ, 

ನಿಮಗೆ ಕೇಡಿಲ್ಲವಾಗಿ 

ಆನು ಒಲಿದಂತೆ ಹಾಡುವೆ. (೪೯೩) 

ಈ ವಚನದ ಅರ್ಥವನ್ನು ಪರಿಭಾವಿಸಿ, ಹಾಡು, ಅದೂ "ಒಲಿದಂತೆ ಹಾಡುವ' 
ಹಾಡು, ಶಾಸ್ತ್ರಬದ್ಧವಾದ ರಚನೆಯಾಗಿರಲಾರದು. ಅಂತಹ ಹಾಡಿನಲ್ಲಿ ನಿಯಮಗಳಿಗಿಂತ, 
ಅನುಭವ ಮುಖ್ಯ ಹೀಗಾಗಿ ತಾನಾಗಿ ಸುರಿಸುವ ಹಾಡಿನಲ್ಲಿ ತಾಳ, ಗಣಗಳ ಲೆಕ್ಕಾಚಾರಕ್ಕೆ 
ಅನುಗುಣವಾದ ಪ್ರಜ್ಞಾಪೂರ್ವಕವಾದ ರಚನೆಯಿರುವುದಿಲ್ಲ. ಅಂತಹ ಕಡೆ ನಿಯಮಗಳು 
ಅನುಭವಕ್ಕೆ ಅಧೀನವಾಗಿರುತ್ತವೆ. ಹೀಗಾಗಿ ಬಸವಣ್ಣನಿಗೆ ನಿಯಮಬದ್ಧ ರಚನೆಗಿಂತ 
“ಒಲಿದಂತೆ ಹಾಡುವ' ಹಾಡು, ಅದು ಅಸ್ತವ್ಯಸ್ತವಾಗಿರಬಹುದಾದರ ಹತ್ತಿರವೆನಿಸುತ್ತದೆ. 
ಈ ಒಲಿದಂತೆ ಹಾಡುವ ಹಾಡು, ಪೂಜೆಯ ಕಾಲಕ್ಕೆ ಹೇಳುವ ಮಂತ್ರದ ನಿರ್ದಿಷ್ಟತೆಗೆ 
ವಿರುದ್ಧವಾದ ಬ೦ಧವುಳ್ಳದ್ದು. ಅಂತಹ ಮಂತ್ರ, ಸಂಸ್ಕೃತದಲ್ಲಿದ್ದರೆ, ಒಲಿದಂತೆ ಹಾಡುವ 
ಹಾಡು ಅಂದಂದಿಗೆ ಸ್ಫರಿಸುತ್ತದೆ. ಹೀಗಾಗಿ ಚಲನಶೀಲತೆಯನ್ನು ಕಳೆದುಕೊಂಡ 
ಸಂಸ ತವು ಸ್ಲಾವರವಾದರೆ, ಜನರ ಬದುಕಿಗೆ ತಕ್ಕಂತೆ ಬಳುಕಿ ಬಾಗುವ ಕಂಬನಿಮಿಡಿದು 


ಒಟ್ಟಾರೆ, ಬಸವಣ್ಣನ ವಚನಗಳನ್ನು ಸೂಕ್ಷವಾಗಿ ಗಮನಿಸಿದರೆ ಸ್ವಾವರಜ೦ಂಗಮಗಳು 
ಕೇವಲ ಪರಿಮಿತ ಅರ್ಥವ್ಯಾಪ್ತಿಯನ್ನು ಪಡೆಯದೆ, ಬದುಕಿನ ಎಲ್ಲ ಮುಖಗಳನ್ನೂ 
ನೆಲೆಗಳನ್ನೂ ಒಳಗೊಳ್ಳುವ ವ್ಯಾಪಕ ಪರಿಕಲ್ಪನೆಗಳಾಗಿವೆ ಎಂಬ ಭಾವನೆ ಬಾರದಿರದು. 
ಜನವಿರೋಧಿ-ಜನಪರವಾದುದೆಲ್ಲವನ್ನೂ ತಮ್ಮ ತೆಕ್ಕೆಯಲ್ಲಿ ಈ ಶಬ್ದಗಳು 
ಸೇರಿಸಿಕೊಳ್ಳುತ್ತವೆ. ಎರಡು ಪರಸ್ಪರ ವಿರೋಧಿಗಳಾದ ವಿಷಯಗಳನ್ನು 
ಮುಖಾಮುಖಿಯಾಗಿಸಿ, ಅವುಗಳಲ್ಲಿ ಚಲನಶೀಲವಾದುದರ ಪರವಾಗಿ ನುಡಿಯುವ 


ಬಸವಣ್ಣ ಜನಪರವಾದುದರ ಕಡೆಗೇ ಮಿಡಿಯುತ್ತಾನೆ. ಹೀಗಾಗಿ ಬಸವಣ್ಣನ 


೩೦೪ | ಲೋಚನ ದೀಪ್ತಿ 


ಜೀವನದರ್ಶನವು ಅತ್ಯಂತ ಸಂಗ್ರಹವೂ ಸೂತ್ರಬದ್ಧವೂ ಆದ ರೀತಿಯಲ್ಲಿ ವ್ಯಕ್ತಗೊಳ್ಳುವುದು 
ಈ ಒಂದು ಸಾಲಿನಲ್ಲಿ : * ಸ್ಥಾವರಕ್ಕಳಿವುಂಟು, ಜ೦ಗಮಕ್ಕಳಿವಿಲ್ಲ.* 


* ಈ ಲೇಖನದಲ್ಲಿ ಉದ್ಭತವಾದ ವಚನಗಳ ಮುಂದೆ ಕೊಟ್ಟಿರುವ ಸಂಖ್ಯೆಗಳು 


* 'ಭಕ್ತಿಭಂಡಾರಿ ಬಸವಣ್ಣನವರ ವಚನಗಳು' ಸಂ. ಆರ್‌. ಸಿ. ಹಿರೇಮಠ (೧೯೬೮) 
ಕ. ವಿ. ವಿ. ಧಾರವಾಡ - ಈ ಆವೃತ್ತಿಯಲ್ಲಿ ಸೂಚಿತವಾದವು. 


ಅಡಿ ಟಿಪ್ಪಣಿಗಳು 


೧. 


ತಾನು ಬ್ರಾಹ್ಮಣಜಾತಿಯಲ್ಲಿ ಹುಟ್ಟಿದನಾದ್ದರಿಂದ ಶ್ರೇಷ್ಠನಾಗಿದ್ದೇನೆ ಎಂಬ 
ಮೇಲರಿಮೆಯನ್ನು ಬಸವಣ್ಣ ಇನ್ನೊಂದು ವಚನದಲ್ಲಿ "ಕಷ್ಟತನ' ಎ೦ದು ಕರೆಯುತ್ತಾನೆ. 
“ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟ ತನದ ಹೊರೆಯ ಹೊರಿಸದಿರಯ್ಯಾ” 
(ವ. ೩೪೧) 
೩೪೭, ೩೪೮, ೩೫೦ - ಈ ಮುಂತಾದ ವಚನಗಳನ್ನು ನೋಡಿ, 
ವಚನಕಾರರು ಕಟ್ಟಬಯಸಿದ ಹೊಸ ಸಮಾಜವು ಈ ಸಮಾನತೆಯ ನೆಲೆಗಟ್ಟಿನ 
ಮೇಲೆ ಸ್ಥಿರಗೊಳ್ಳಬೇಕೆಂದು ಬಸವಾದಿಗಳು ಬಯಸಿದರು. ಹಾಗೆ ಮಾಡಲು 
“ಪಂಚಾಚಾರ'ದ ಸಾಮಾಜಿಕ ನಡವಳಿಯನ್ನು ಹೊಸ ಪಂಥದವರಿಗೆ ವಿಧಿಸಿದರು. 
“ಪ೦ಚಾಚಾರ'ದಲ್ಲಿ ಒಂದಾದ `ಶಿವಾಚಾರ'ವು ಭಕ್ತರನ್ನೆಲ್ಲ ಸಮಾನರೆಂದು 
ಭಾವಿಸಬೇಕಾದುದನ್ನು ವಿಧಿಸುತ್ತದೆ. 
ವೀರಶೈವದ "ಇಷ್ಟಲಿಂಗ" ಪರಿಕಲ್ಪನೆಯ ಹಿಂದಿನ ಆಶಯವೂ ಇದೇ ಆಗಿದೆ. 
ಯಾರೋ ತಮ್ಮ ಕಲ್ಪನೆಗೆ ಅನುಗುಣವಾಗಿ ನಿರ್ಮಿಸಿದ ಪ್ರತಿಮೆ (ಶಿವ) ಯನ್ನು 
ಪೂಜಿಸದೆ, ತನ್ನ ಕಲ್ಪನೆಯ ಶಿವನನ್ನು ವ್ಯಕ್ತಿ ಪರಿಭಾವಿಸಬೇಕು. ಹಾಗಾಗಿ ದೈವದ 
ಕಲ್ಪನೆ ವ್ಯಕ್ತಿ ವಿಶಿಷ್ಟ ವಾದದ್ದೇ ಹೊರತು ಸಮೂಹನಿರ್ಮಿತವಾದದ್ದಾಗಬೇಕಾಗಿಲ್ಲ. 
* ಕನ್ನಡ' ಎ೦ಬ ಶಬ್ದ ವಚನಕಾರರಲ್ಲಿ 'ಕಣ್ಣಡ' ಎಂಬುದರ ಪರ್ಯಾಯಶಬ್ದ 
ವಾಗಿ ಬಳಕೆಯಾಗುತ್ತದೆ. ಕಣ್ಣು*-ಅಡ್ಡ ಎ ಕಣ್ಣಡ್ಡ, ಕಣ್ಣಡ, ಕನ್ನಡ - ಇದು ನಿಷ್ಪತ್ತಿ, 
ದೃಷ್ಟಿಗೆ ಮರೆಮಾಡುವುದು ಎ೦ಬ ಅರ್ಥವೇ ಇಲ್ಲಿರುವುದು. 

೧೧ 


ಲೋಚನ ದೀಪ್ತಿ | ೩೦೫ 


“ರತ್ನಾಕರವರ್ಣಿಯ ಕಾವ್ಯದ ಅನನ್ಯತೆ : ಒಂದು ವಿಶ್ಲೇಷಣೆ 


- ಡಾ. ಆರ್‌. ಲಕ್ಷಿ ಟನಾರಾಯಣ 


ಒಂದು ಸಿದ್ಧ ಕಥಾವಸ್ತುವನ್ನು ಕಾವ್ಯಕ್ಕೆ ವಸ್ತುವನ್ನಾಗಿ ಆಯ್ದುಕೊಂಡೂ, 
ಮಹಾಕಾವ್ಯಕ್ಕೆ ಅಷ್ಟೇನೂ ಸರಿಹೊಂದದ ಸಾಂಗತ್ಯದಂಥ ಒಂದು ಛಂದೋ ರೂಪವನ್ನು 
ಅಳವಡಿಸಿಕೊಂಡೂ ರತ್ನಾಕರವರ್ಣಿ ಒಬ್ಬ ಅನನ್ಯ ಕವಿಯೆನಿಸಿದ್ದು ಹೇಗೆ ಮತ್ತು 
ಅವನ ಭರತೇಶ ವೈಭವ ಒಂದು ಅತ್ಯಂತ ವಿಶಿಷ್ಟವೆನಿಸಿದ ಮಹಾಕೃತಿ ಎನಿಸಿದ್ದು ಹೇಗೆ 
ಎಂಬುದನ್ನು ವಿಶ್ಲೇಷಿಸಿ ನೋಡುವುದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯದ 
ಸಂಗತಿ. 


ರತ್ನಾಕರವರ್ಣಿ ಭರತೇಶವೈಭವದ ರಚನೆಯಲ್ಲಿ ಒಮ್ಮೆಗೇ ಎರಡು ಬಗೆಯ 
ಸವಾಲುಗಳನ್ನು ಎದುರಿಸುವ ಒಂದು ರೀತಿಯ ರಿಸ್ಕ್‌ ಅನ್ನು ತನಗೆ ತಾನೇ ಆಹ್ವಾನಿಸಿ 
ಕೊಂಡಿದ್ದಾನೆ. ಅದೆಂದರೆ ಸ್ವತಃ ಜೈನನಾಗಿಯೂ ಅದುವರೆಗಾಗಲೇ ಸಿದ್ಧವಾಗಿದ್ದ 
ಕಥಾವಸ್ತುವಿನಲ್ಲಿ ತನಗೆ ಬೇಕೆನಿಸುವಷ್ಟು ಬದಲಾವಣೆಗಳನ್ನು ಮಾಡಿಕೊಂಡದ್ದೇ ಆ 
ಇಬ್ಬಗೆಯ ಸಾಹಸ. 


ಕನ್ನಡ ಸಾಹಿತ್ಯದ ಪ್ರಾರಂಭಕಾಲದಿ೦ದಲೂ ಜೈನ ಕವಿಗಳು ಅನುಸರಿಸುತ್ತಿದ್ದ 
ಜೈನಧರ್ಮದಲ್ಲಿನ ತಮ್ಮ ಶ್ರದ್ದೆ ನಂಬಿಕೆ ಮತ್ತು ತಾತ್ತಿಕತೆಗಳನ್ನು ಅಭಿವ್ಯಕ್ತಿಸಲು ತೀಥರ೯ಕರ 
ಪುರಾಣವನ್ನು ರಚಿಸುತ್ತಿದ್ದ ಪದ್ಧತಿಯನ್ನು ಬಿಟ್ಟುಕೊಟ್ಟು ಒಬ್ಬ ಚಕ್ರವರ್ತಿಯಾದ ಭರತನ 
ಕಥೆಯನ್ನು ಕಾವ್ಯವಸ್ತುವನ್ನಾಗಿ ಆಯ್ದುಕೊಂಡದ್ದರಲ್ಲೇ ರತ್ನಾಕರನ ವಿಶಿಷತೆಯಿದೆ. 
ಜೊತೆಗೆ ಜೈನಧರ್ಮವನ್ನು ತೀರಾ ಬೇರೆಯೇ ಆದೊಂದು ನೆಲೆಗಟ್ಟಿನಿಂದ 
ನೋಡಿದ್ದರಲ್ಲಿಯೇ ಅವನ ವಿಶಿಷ್ಟತೆ ಎದ್ದು ಕಾಣುವುದು. ತೀಥರ೯ಕರ ಪುರಾಣಗಳೆಂದರೆ 
ಭವಭವಗಳಲ್ಲಿ ಎಣೆಯಿಲ್ಲದ ರಾಜಭೋಗಗಳಲ್ಲಿಯೇ ತೇಲಿ ಮುಳುಗಾಡುತ್ತಿದ 
ಜೀವವೊಂದು “ಎನಿತಾನು೦ ಅಂಬುನಿಧಿಗಳನ್‌ ಅನೇಕ ನಾಕಂಗಳಲ್ಲಿ ಕುಡಿದು€ 
ಪೋಯ್ಡಿಲ್ಲೆನಗೆ. ನರಭೋಗಮೆಂಬೀ ಪನಿಪುಲ್ಲಂ ನಕ್ಕೆ ತೃಷ್ಣ ಪೇಳ್‌ ಪೋದಪುದೆ?' 


* (ಲೋಚನ-ಸಂಪುಟ-೩೨. ಸಂಚಿಕೆ-೨. ೨೦೧೮) 


೩೦೬ | ಲೋಚನ ದೀಪ್ತಿ 


(ಆದಿಪುರಾಣ) ಎಂದು ಭೋಗಕ್ಕೆ ಹೇಸಿ “ಇಂ ತಿರಿಯಲಾರೆಂ ಭವಾಂಬೋಧಿಯೊಳ್‌” 
ಎಂದು ನಿಶ್ಚಯಿಸಿ ವೈರಾಗ್ಯದ ಕಡೆಗೆ ಮುಖಮಾಡಿ ಉಗ್ರತಪಸ್ಸಿದ್ಧಿಯಿ೦ದ ಕೇವಲಜ್ಞಾನವನ್ನು 
- ಸಾಧಿಸುವುದು. ಅಸೀಮವಾದ ಭೋಗದ ಬಗೆಗಿನ ಜಿಹಾಸೆಯಿಂದ ಮೂಡುವ 
ತ್ಯಾಗ, ಮಿತಿಯಿಲ್ಲದ ವೈಭೋಗದ ಕೊನೆ ವೈರಾಗ್ಯ ಎಂದು ಕಂಡುಕೊಳ್ಳುವುದು ಇದೇ 
ಎಲ್ಲ ತೀಥರ೯ಕರ ಪುರಾಣಗಳಲ್ಲಿ ಕಂಡುಬರುವ ಚಿತ್ರ. ಈ ಚಿತ್ರಕ್ಕೆ ಸಂಪೂರ್ಣ 
ಎರುದ್ಧವಾಗಿರುವುದೆಂದರೆ ತ್ಯಾಗ ಅಥವಾ ಯೋಗ-ಭೋಗಸಮನ್ಹಯದ ಒಂದು 
ಸಿದ್ಧಾಂತ, ತ್ಯಾಗ ಭೋಗಗಳು, ವೈಭೋಗ ವೈರಾಗ್ಯಗಳು ಜೊತೆ ಜೊತೆಯಲ್ಲಿ ಸಾಗುವುದು 
ಜೈನತತ್ವಕ್ಕೆ ತೀರಾ ಎರುದ್ಧವಾದದ್ದು. ಅದರ ಮೂಲವನ್ನೇನಿದ್ದರೂ ನಾವು ವೈದಿಕ 
ಪರಂಪರೆಯಲ್ಲಿ ಗುರುತಿಸಬೇಕು. ಹದಿನಾರು ಸಾವಿರ ಗೋಪಿಕಾಸ್ಲೀಯರೊಂದಿಗೆ 
ರಾಸಲೀಲೆ ನಡೆಯಿಸಿದ ಭಾಗವತದ ಭೋಗೀಶ್ವರ ಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸಿದ 
'ಯೋಗೀಶ್ವರನೂ ಹೌದು. ಅವನು ಉಂಡು ಉಪವಾಸಿ; ಬಳಸಿ ಬ್ರಹ್ಮಚಾರಿ. ಜೊತೆಗೆ 
ರಾಜರ್ಷಿಯೆನಿಸಿದ ಜನಕನಂಥವರು ಯೋಗಭೋಗ ಸಮನ್ವಯದ ಬದುಕಿನ 
ಪ್ರತೀಕಗಳಾಗಿರುವುದು ನಮಗೆ ತಿಳಿದೇ ಇದೆ. ಕೃಷ್ಣನ ಪಾತ್ರವು ಭರತೇಶವೈಭವದ 
ಕಥಾನಾಯಕನ ವ್ಯಕ್ತಿತ್ವದ ರೂಹಣದಲ್ಲಿ ಅಚ್ಚಳಿಯದ ಪ್ರಭಾವ ಬೀರಿರುವುದನ್ನು 
ಕಾಣಬಹುದು. 


ಇದರ ಜೊತೆಜೊತೆಗೇ ರತ್ನಾಕರನು ಗಾಢವಾದ ಪ್ರಭಾವಕ್ಕೊಳಗಾಗಿರುವುದು 
ವೀರಶೈವಧರ್ಮದಿ೦ದ. ಅದು ಎರಡು ರೀತಿಯಲ್ಲಿ ರತ್ನಾಕರನಿಗೆ ಅನುಭವಕ್ಕೆ ಬಂದಿತ್ತು. 
ಮೊದಲನೆಯದಾಗಿ ಅವನು ಬಾಳಿ ಬದುಕಿದ್ದು ವಿಜಯನಗರ ಸಾಮ್ರಾಜ್ಯವು ತನ್ನ 
ಉತ್ತುಂಗ ಕೀರ್ತಿ ವೈಭವದ ಶಿಖರವನ್ನೇರಿ ಕೆಳಕ್ಕೆ ಇಳಿಯುತ್ತಿದ್ದ ಕಾಲದಲ್ಲಿ. ವಿಜಯನಗರ 
“ದಕ್ಷಿಣ ಭಾರತದ ಕನ್ನಡ, ತೆಲುಗು, ತಮಿಳು ಮಲೆಯಾಳ-ಮುಂತಾದ ಎಲ್ಲ ಭಾಷೆಗಳ, 
ಹಾಗೂ ಶೈವ ವೈಷ್ಣವ, ವೀರಶೈವ, ಜೈನ, ಮುಸ್ಲಿಮ್‌ ಮುಂತಾದ ಎಲ್ಲ ಮತಗಳ 
ಆಶ್ರಯಸ್ಥಾನವಾಯಿತು. ಸಮಗ್ರ ಭಾರತದ ಪೂರ್ವ ಪರಂಪರೆಯಲ್ಲಿನ ವೈದಿಕ ಧರ್ಮವನ್ನು 
ಅದು ಎತ್ತಿಹಿಡಿಯಿತು. ಕನ್ನಡಿಗರ ಸಮನ್ವಯ ಬುದ್ಧಿ ಈ ಕಾಲದಲ್ಲಿ ಕಳಶ ಮುಟ್ಟಿತು”? 
ಒಂದು ರೀತಿಯಲ್ಲಿ ಆ ಕಾಲದ ಮನೋಧರ್ಮವೇ ಸಮನ್ವಯ ದೃಷ್ಟಿಯಾಗಿತ್ತು. 
ಜೊತೆಗೆ ಜೈನಧರ್ಮ ತನ್ನ ಮೊದಲಿನ ಉಚ್ಛ್ರಾಯ ಸ್ಥಿತಿಯಿಂದ ಹಿಂದೆ ಸರಿದು 
ವೈದಿಕದ ಶಾಖೆಗಳಂತಿದ್ದ ವೈಷ್ಣವ ಮತ್ತು ಶ್ರೀ ವೈಷ್ಣವ ಧರ್ಮಗಳೊಂದಿಗೆ ತನ್ನ 
ಅಸ್ತಿತ್ವಕ್ಕಾಗಿ ಸೆಣಸಬೇಕಾಗಿತ್ತು. ಪಶ್ಚಿಮ ಕರಾವಳಿಯಲ್ಲಿ ವೀರಶೈವ ಸಾಕಷ್ಟು 
ಪ್ರಭಾವಶಾಲಿಯಾಗಿತ್ತು. ಅದುವರೆಗಾಗಲೇ ಕಂದಾಚಾರಗಳಿಂದ ಇಡಿಕಿರಿದಿದ್ದ ವೈದಿಕ 
ಧರ್ಮಕ್ಕೆ ಪ್ರಬಲವಾದ ಪೈಪೋಟಿಯ ಧರ್ಮವಾಗಿ ಬೇರೂರಿದ್ದ ವೀರಶೈವಧರ್ಮ 


ಲೋಚನ ದೀಪ್ತಿ |೩೦೭ 


ಆಧ್ಯಾತ್ಮಸಿದ್ದಿಗೆ ಸಂಸಾರ ತ್ಯಾಗಮಾಡುವುದು ಬೇಕಿಲ್ಲ. ಸಂಸಾರದಲ್ಲಿದ್ದೂ ಶಿವಯೋಗವನ್ನು 
ಸಾಧಿಸಬಹುದೆಂಬುದನ್ನು ಸಾರಿಹೇಳಿತು. ಮಾತ್ರವಲ್ಲ; ವಚನಕಾರರ ಬದುಕೇ ಅದಕ್ಕೆ 


ನಿದರ್ಶನವಾಗಿತ್ತು. ಸದಾ ಇಹಲೋಕದ ಬದುಕನ್ನು ನಿರಾಕರಿಸುತ್ತ ನಿವೃತ್ತಿಪರವಾದ | 


ತತ್ವವನ್ನು  ಎತ್ತಿಹೇಳುತ್ತಿದ್ದ ಜೈ ೈನಧರ್ಮ ಜನರ dns ಗಳಿಸುವುದು ಕಷ್ಟಸಾ ಧ್ಯವೆಂದು, 


ಕಾಲಕ್ಕೆ ತಕ್ಕಂತೆ ಅನ ಧರ್ಮಗಳ ಉತ್ತಮಾಂಶಗಳನ್ನು ಸ್ವೀಕರಿಸಿ ಬದಲಾವಣೆ ' 
ಮಾಡಿಕೊಳ್ಳಬೇಕಾದ್ದು ಅನಿವಾರ್ಯವೆಂದು ಅವನಿಗನ್ನಿಸಿರಬೇಕು. ವೀರಶೈವದ ತತ್ವಗಳು 
ಬಲವಾದ ನೆಲೆಯಿಂದ ಬಂದವಾಗಿದ್ದುವು. ಸತಿಪತಿಗಳೊಂದಾದ ಭಕ್ತ ಒತವಾಗಿಪ್ಪುದು ' 
ಶಿವಂಗೆ', “ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವವರು ಅಲ್ಲಿಯೂ ' 
ಸಲ್ಲುವರು' ಈ ಮೊದಲಾದ ಜೀವಪರವಾದ ಮತ್ತು ಲೋಕಜೀವನವನ್ನು ಪುರಸ್ಕರಿಸುವ 
ವೀರಶೈವದ ತತ್ವಗಳು ರತ್ನಾಕರನಿಗೆ ಹಿಡಿಸಿದ್ದರಲ್ಲಿ ಆಶ್ಚರ್ಯವಿಲ್ಲ. ಇದೆಲ್ಲದರ ಪರಿಣಾಮ ' 
ಚ: ಕಾವ್ಯದ ಮೇಲೆ ಆಗಿ ಯೋಗ-ಭೋಗ ಸಮನ್ವಯದ ಸಿದ್ಧಾಂತವನ್ನು ಭರತನ ' 
ಪಾತ್ರದಲ್ಲಿ ಸಂಯೋಜಿಸಿ ಅದಕ್ಕೊಂದು ಶಾಶ್ವತವಾದ. ಸುಪುವಾದ ರೂಪವನ್ನು : 


ಕ೦ಡರಿಸಿಕೊಟ್ಟನೆನ್ನ ಬೇಕು. ಮತ್ತು ಆ ಮೂಲಕ ಜೈನಧರ್ಮವು ತನ್ನದನ್ನು ಪೂರ್ತಿ 
ಬಿಟ್ಟುಕೊಡದೆ ಕಾಲದ ಅಗತ್ಯಕ್ಕೆ ತಕ್ಕುದೆನ್ನಿ ಸುವಂತೆ ಅದನ್ನು ರೂಪಿಸಿದನೆನ್ನಬೇಕು. 
ಹಗಲು ರಾತ್ರಿಗಳಂತೆ ಪರಸ್ಪರ 'ಎರುದ್ಧವನಿಸಿರುವ ಶೃ೦ಗಾರ, ವೈರಾಗ್ಯಗಳನ್ನು ರ 
ಸಂಯೋಜಿಸಿರುವುದೇ ರತ್ನಾಕರನ ವಶಿಷತೆ. ತನ್ನ 'ಕಾವ್ಯದ ತಾತ್ವಿಕತೆಗೆ ಹೀಗೆ ವೈದಿಕ 
ಮತ್ತು ವೀರಶೈವದಿಂದ ಯೋಗಭೋಗ ಸಮನ್ವಯದ ಧಾತುವನ್ನು ಪಡೆದುಕೊಂಡ 
ರತ್ನಾಕರನು ಅಪ್ಪಕ್ಕೇ ನಿಲ್ಲದೆ ಬಯಲು, "ಮಂಡೆ ಬೆಳೆದು ಮನ ಬೋಳಾದ ತಪ 


{ 


"ಮೈಯ ಬತ್ತಲೆಮಾಡಿ ಮನವ ಕತ್ತಲೆಮಾಡಿ' ಮುಂತಾದ ವೀರಶೈವದ | 


ಪಾರಿಭಾಷಿಕಗಳನ್ನು ನುಡಿಗಟ್ಟುಗಳನ್ನು ತೆಗೆದುಕೊ೦ಡಿರುವುದನ್ನು, ಮ ಜಿನನಿಗೂ 
ಶಿವನಿಗೂ ಅಭೇದ ಕಲ್ಪನೆಮಾಡಿ ಹೇಳಿರುವ ಪದ್ಯಗಳು ಸಾಕಷ್ಟು ಇರುವುದನ್ನು ಡಾ. 
ಜಿ.ಎಸ್‌.ಎಸ್‌. ಅವರು ಗಲೇ ತೋರಿಸಿಕೊಟ್ಟಿದ್ದಾರೆ.೨ 'ಜಿನನೆಂದು ಶಿವನೆಂದು 


ರೀಶಗುಂಟದು ಜಿನರಾತ್ರಿ ಶಿವರಾತ್ರಿಯೆಂದು' ಎಂಬ ಸಾಲುಗಳು, ಸಮವಸರಣ ' 


ಬರುವ ಜಿನವರ್ಣನೆಯಲ್ಲಿ ಭಾರತೀಯ ಪರಂಪರೆಯ ಶಿವನ 


| 


ಮೂರ್ತಿಯನ್ನು ಜಿನನಲ್ಲಿ ಸಮಾವೇಶಗೊಳಿಸಿರುವುದು, ಜೈನವ್ರತ ಶೈವವ್ರತಗಳಿಗೆ 
ಅಭೇದ ಕಲ್ಪಿಸಿರುವುದು ಇವೆಲ್ಲ ನಿಚ್ಚಳವಾಗಿ ರತಾ )ಕರನಿಗೆ ವೀರಕೆ ಸ ಬಗೆಗಿರುವ : 


ಒಲವು, ಎರಡೂ ಧರ್ಮಗಳನ್ನು ತನ್ನ ವ್ಯಕ್ತಿತ್ವದಲ್ಲಿ 'ಸಮರಸಗೊಳಿಸಿಕೊಂಡಿರುವುದಕ್ಕೆ 
ಹಾಗೂ ಇನ್ನೊಂದು ಧರ್ಮದ ಉತ್ತಮಾಂಶಗಳನ್ನು ಸ್ವೀಕರಿಸಿ ತನ್ನ ಧರ್ಮವನ್ನು 
ಸುಧಾರಿಸಿಕೊಳ್ಳಬೇಕೆಂಬ ತುಡಿತಕ್ಕೆ ಕನ್ನಡಿ ಹಿಡಿಯುತ್ತವೆ. ಇದು ನಿಜಕ್ಕೂ 


೩೦೮ | ಲೋಚನ ದೀಪ್ತಿ 


ಅಸಿಧಾರಾವ್ರತವೇ. ವೀರಶೈವದ ಬಗೆಗಿನ ಈ ಒಲವು ಮತ್ತು ಭರತೇಶ ವೈಭವದಲ್ಲಿ 
ಜೈನ ತಾತ್ವಿಕತೆಗೆ ವಿರುದ್ಧವೆನಿಸುವ ತ್ಯಾಗ-ಭೋಗ ಸಮನ್ವಯವನ್ನು ಸಮಾವೇಶಗೊಳಿಸಿದ 
ಕಾರಣದಿಂದಲೋ ಏನೋ ಸಂಪ್ರದಾಯಸ್ಥರ ವಿರೋಧ ಬಂದು ವೀರಶೈವಧರ್ಮಕ್ಕೆ 
ಪರಿವರ್ತಿತನಾದನೆಂಬ ಅವನ ಬಗೆಗಿನ ಕಥೆಯಲ್ಲಿ ಬಹುಪಾಲು ಸತ್ಯವಿದೆಯೆಂದೇ 
ವಿದ್ವಾಂಸರ ತೀರ್ಮಾನ. ಆದರೆ ಎರಡು ಮೂರು ವರ್ಷಗಳ ನಂತರ ಮಾತೃಧರ್ಮಕ್ಕೆ 
'ಮರಳಿದನೆಂದೂ ಐತಿಹ್ಯವಿದೆ. 


ಇಷ್ಟೇ ಅಥವಾ ಇದಕ್ಕಿಂತ ಒಂದು ಕೈ ಹೆಚ್ಚು ಎನ್ನುವ ರೀತಿಯಲ್ಲಿ ಭರತನ 
ಪಾತ್ರದೊಂದಿಗೆ ಶ್ರೀಕೃಷ್ಣನ ಪಾತ್ರವನ್ನು ಎರಕಹೊಯ್ದಿರುವುದು. ಇದಕ್ಕೆ ಆಧಾರ 
ಆದಿಪುರಾಣದಲ್ಲೇ ಇದೆ. ಭರತನಿಗೆ ತೊಂಬತ್ತಾರುಸಾವಿರ ಹೆಂಡಿರಿದ್ದರೆಂಬ ವಿಚಾರ, 
ಮತ್ತು ಅವನು ತನ್ನ ಹೆ೦ಡಿರೊಂದಿಗೆ ನಡೆಸಿದ ವನವಿಹಾರ, ಜಲಕೇಳಿ, ಕೌಮುದೀ 
ವಿಹಾರಗಳೂ ಅಲ್ಲಿಯವೇ. ಇವುಗಳಿಂದ ಭರತನ ಭೋಗಜೀವನದ ಸೂಚನೆ ಪಡೆದು 
ಅದಕ್ಕೆ ಯೋಗವನ್ನು ತಗುಳ್ಳಿ ಯೋಗ-ಭೋಗ ಸಮನ್ವಯದ ಒಂದು ನೆಲೆಗಟ್ಟಿನ 
ಮೇಲೆ ಅದಕ್ಕೊಂದು ಸುಸ್ತರೂಪವನ್ನಿತ್ತಿದ್ದಾನೆ. ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ 
ಕೇಳಿಬರುವ ಮತ್ತು ಭಾರತೀಯ ಅಥವಾ ವೈದಿಕದ ಆಧ್ಯಾತ್ಮಿಕ ಪರಿಭಾಷೆಯಾದ 
'ಹಂಸ' ಶಬ್ದವನ್ನು ಹೆಜ್ಜೆ ಹೆಜ್ಜೆಗೆ (ಹಂಸನಾಥ, ಹ೦ಸಕಲೆ, ಹ೦ಸಯೋಗ, ಹಂಸತತ್ವ, 
ಹಂಸಾನುಭವ,) ಭರತನ ಆತ್ಮಯೋಗಕ್ಕೆ ಪರ್ಯಾಯವಾಗಿ ಬಳಸಿರುವುದು ಅವನ 
ಧರ್ಮ ಸಮನ್ವಯದ ವ್ಯಕ್ತಿತ್ವವನ್ನು ಇನ್ನಿಲ್ಲದಂತೆ ಸ್ಥಾಪಿಸುತ್ತದೆ. ಶ್ರೀಕೃಷ್ಣನು ಹದಿನಾರು 
ಸಾವಿರ ಗೋಪಿಕಾ ಸ್ತ್ರೀಯರೊಂದಿಗೆ ಏಕಕಾಲದಲ್ಲಿ ಬಹುರೂಪಧಾರಿಯಾಗಿ ವಿಹರಿಸಿದ 
ಚಿತ್ರ ಭರತನು ತನ್ನ ತೊಂಬತ್ತಾರು ಸಾವಿರ ರಾಣಿಯರೊಂದಿಗೆ ಏಕ ಕಾಲದಲ್ಲಿ 
ಬಹುರೂಪಿಯಾಗಿ ಸುಖಿಸುವ ಚಿತ್ರಕ್ಕೆ ಪ್ರೇರಣೆ ನೀಡಿರುವುದು ಸ್ಪಷ್ಟವೇ ಇದೆ. ದಿವ್ಯಧ್ಧನಿ 
ಸಂಧಿಯಲ್ಲಿ ತೀಥರ೯ಕರನು ಮಾಡುವ ಉಪದೇಶದಲ್ಲಿ ಭಗವದ್ಗೀತೆಯ ಒಂದು 
ಶ್ಲೋಕದ ಯಥಾವತ್‌ ಅನುವಾದವನ್ನು ಅಳವಡಿಸಿರುವುದು* ಇವೆಲ್ಲ ರತ್ನಾಕರನ 
ಧಾರ್ಮಿಕ ಸಮನ್ವಯ ದೃಷ್ಟಿಗೆ ನಿಚ್ಚಳ ನಿದರ್ಶನಗಳಾಗಿವೆ. 

ಹೀಗೆ ಬದಲಾದ ಸನ್ನಿವೇಶದಲ್ಲಿ ಕಾವ್ಯ ಮತ್ತು ಕಾವ್ಯನಾಯಕನನ್ನು ಧಾರ್ಮಿಕ 


ಸಮನ್ಹಯದ ಪ್ರತೀಕವೆಂಬಂತೆ ರೂಪಿಸುವ ಉದ್ದೇಶದಿಂದ ಹೊರಟ ರತ್ನಾಕರನ 
ಕಾವ್ಯದ ನಡೆ ಮತ್ತು ಅದರ ಸೊಗಸನ್ನು ಸ್ವಲ್ಲ ವಿವರವಾಗಿ ಪರಿಶೀಲಿಸಬಹುದು. 


ಜಿನಸೇನಾಚಾರ್ಯರ ಪೂರ್ವಪುರಾಣ, ಪಂಪನ ಆದಿಪುರಾಣ ಮತ್ತು 
ಚಾವುಂಡರಾಯನ ಚಾವುಂಡರಾಯ ಪುರಾಣಗಳಲ್ಲಿ ಚಿತ್ರಿತವಾಗಿರುವ ಆದಿತೀಥರ೯ಕರನ 
ಮಕ್ಕಳಾದ ಭರತ, ಬಾಹುಬಲಿ ಇವರ ಕಥಾಪ್ರಸಂಗವೇ ರತ್ನಾಕರನ ಕಾವ್ಯಕ್ಕೆ ಆಧಾರ. 


ಲೋಚನ ದೀಪ್ತಿ |೩೦೯ 


ಆದರೆ ಅದುವರೆಗೆ ಯಾವ ಕನ್ನಡ, ಪ್ರಾಕೃತ ಕವಿಗಳಾಗಲಿ ಯೋಚಿಸಿರದೆ ಇದ್ದ, 
ಭರತನನ್ನು ಕಾವ್ಯನಾಯಕನನ್ನಾಗಿ ಮಾಡಿಕೊಂಡು ವಿಸ್ತಾರವಾದ ಮಹಾಕಾವ್ಯವೊಂದನ್ನು 
ರಚಿಸಿದ ಕೀರ್ತಿ ರತ್ನಾಕರವರ್ಣಿಯದು ಮಾತ್ರ. ಎ೦ಬತ್ತು ಸಂಧಿಗಳಲ್ಲಿ ಸುಮಾರು 
ಹತ್ತುಸಾವಿರದಷ್ಟು ಸಾ೦ಗತ್ಯಗಳಲ್ಲಿ ಮೈದಾಳಿರುವ ಈ ಮಹಾಕಾವ್ಯ ರತ್ನಾಕರನ ಅನನ್ಯ 
ಪ್ರತಿಭೆ, ವರ್ಣನ ಕೌಶಲ, ವುತ್ತತ್ತಿ ಲೋಕಾನುಭವ ಇವಕ್ಕೆಲ್ಲ ಅಪೂರ್ವ ಸಾಕ್ಷಿಯೆಂಬಂತಿದೆ. 
ಎಲ್ಲಕ್ಕಿಂತ ಮುಖ್ಯವಾಗಿ ಜಿನಸೇನ ಮತ್ತು ಪಂಪರಿಗಿಂತ ಭಿನ್ನವಾಗಿ ಭರತ-ಬಾಹುಬಲಿ 
ವ್ಯಾಯೋಗವನ್ನು ಚಿತ್ರಿಸಿರುವುದು. 


ಗಣನೆಯಿಲ್ಲದ ರಾಜ್ಯಸುಖದೊಳೊಲಾಡಿ ಧಾ 

ರಿಣಿ ಮೆಚ್ಚೆ ಜಿನಯೋಗಿಯಾಗಿ 

ಕ್ಷ ಣಕೆ ಕರ್ಮವ ಸುಟ್ಟು ಜಿನನಾದ ಭೂಭುಜಾ 

ಗ್ರಣಿಯಾ ವೈಭವ ಲಾಲಿಸಿರೊ (ಭ, ವೈ.೧-೧೩) 

ಹಾಗೂ 

ಆಗಮವಧ್ಯಾತ್ಮವಳವಟ್ಟು ಶೃಂಗಾರ 

ತ್ಯಾಗ ಭೋಗದ ಮೋಡಿಮೆರೆಯೆ 

ಭೋಗಿ ಯೋಗಿಗಳೆದೆ ಜುಮ್ಮುಜುಮ್ಮೆನೆ ನೇವು 

ವಾಗಿ ಸೊಲ್ಲಿಸುವೆನಾಲಿಸಿರೊ (೧-೧೪) 

ಎ೦ಬ ಪದ್ಯಗಳಲ್ಲಿ ತನ್ನ ಕಾವೋದ್ದೇಶವನ್ನು ಸ್ಪಷ್ಟವಾಗಿ ಸಾರಿದ್ದಾನೆ. ತ್ಯಾಗಳೋಗ 
ಸಮನ್ವಯವೆಂದು ಪ್ರಕಟವಾಗಿಯೇ ಹೇಳಿದ್ದಾನೆ. ಆದರೆ ಇಷ್ಟು ವಿಸ್ತಾರವಾದ ಕಾವ್ಯಕ್ಕೆ 
ಅಗತ್ಯವಾದ ಕಥಾವಿಸ್ತಾರ ಕಾವ್ಯದಲ್ಲಿಲ್ಲ. ಹಾಗಾಗಿ ಇಡೀ ಕಾವ್ಯ ಭರತನ 
ವಿವರಪೂರ್ಣವಾದ ದಿನಚರಿಯಂತಿದ್ದು, ಅವನ ಬದುಕಿನ ವಿಸ್ತಾರ, ವೈವಿಧ್ಯ, ವಿಲಾಸ 
ವೈಭವಗಳ ಮಹೋನ್ನತಿಯನ್ನು ಭೋಗವಿಜಯ, ದಿಗ್ನಿಜಯ, ಯೋಗವಿಜಯ, 
ಅರ್ಕಕೀರ್ತಿವಿಜಯ ಮತ್ತು ಮೋಕ್ಷವಿಜಯವೆಂಬ ಐದು ಭಾಗಗಳಲ್ಲಿ ಕಲಾತ್ಮಕವಾಗಿ 
ಕಂಡರಿಸುತ್ತದೆ. ಕಥೆ ಕಿರಿದಾದಾಗ ಸಾಮಾನ್ಯವಾಗಿ ವರ್ಣನೆ, ಉಪದೇಶಗಳಿಗೆ 
ಮೊರೆಹೋಗುವ ಮಾಮೂಲಿ ಕವಿಗಳಂತಲ್ಲದೆ ಕಥಾಸಂದರ್ಭಕ್ಕೆ ಅಗತ್ಯವಾದ, 
ಕಾವ್ಯನಾಯಕನ ಸ್ಪಭಾವಚಿತ್ರಣಕ್ಕೆ ಪೋಷಕವಾದ ವರ್ಣನೆಗಳನ್ನು ಮಾತ್ರ ವಿಸ್ತರಿಸಿರುವ 
ಕಾರಣ ಹದಿನೆಂಟು ವರ್ಣನೆಗಳ ಕಟ್ಟಿಗೆ ಒಳಗಾಗಿ ಕಾವ್ಯವನ್ನು ಹಾಳುಗೆಡಹಿದ್ದಾನೆಂದು 
ರತ್ನಾಕರನನ್ನು ದೂರುವಂತೆಯೇ ಇಲ್ಲ. ವರ್ಣನೆಗೆ ಔಚಿತ್ಯವೇ ಮಾನದಂಡ ಎಂಬ 
ಧೋರಣೆ ಅತ್ಯಂತ ಪ್ರಗತಿಪರವಾದ ಧೋರಣೆ. 


೩೧೦ | ಲೋಚನ ದೀಪ್ತಿ 


ಪ್ರಚುರದಿ ಪದಿನೆಂಟು ರಚನೆಯ ಕಾವ್ಯಕೆ 
ರಚಿಸುವರಾನಂತು ಪೇಳೆ 

ಉಚಿತಕಿ ತಕ್ಕ ಪೇಳ್ದೆನಧ್ಯಾತ್ಮವೆ 

ನಿಚಿತ ಪ್ರಯೋಜನವೆನಗೆ (೧-೧೫) 


ಅಲ್ಲದೆ ತನ್ನದು ವರ್ಣಕ ಕಾವ್ಯವಾದ (ಹಾಡುಗಬ್ಬವಾದ) ಕಾರಣ ಇದಕ್ಕಿಷ್ಟು 
ವಿಕಳವಾದರೂ ದೋಷವಿಲ್ಲ ಎಂಬ ಧೋರಣೆಯಿಂದ ಇದರಲ್ಲಿ ರಳಕುಳ, ಶಿಥಿಲ 
ಸಮಾಸಗಳ ಕೋಟಲೆಯಿಲ್ಲ ಎನ್ನುತ್ತಾನೆ. 


ಭರತಚಕ್ರವರ್ತಿ ತನ್ನ ತೊಂಬತ್ತಾರು ಸಾವಿರ ಹೆಂಡತಿಯರೊಂದಿಗೆ ನಡೆಸಿದ 
ನಲ್ಲೆಯ ಸಂಸಾರ, ಪ್ರಣಯ ಕೇಳಿಗಳು, ಊಟ- ತಿಂಡಿ, ಮಾತುಕತೆ, ಹಾಡು-ನೃತ್ಯ, 
ರಾಜಕೀಯ ಹಾಗೂ ಕೌಟುಂಬಿಕ ವ್ಯವಹಾರ, ಮಕ್ಕಳು ಮೊಮ್ಮಕ್ಕಳೂಂದಿಗಿನ ವಾತ್ಸಲ್ಯದ 
ನಡೆವಳಿಗಳು, ಮದುವೆ-ಮುಂಜಿಗಳು, ತಾಯಿ-ತಂದೆ, ಅಣ್ಣ- ತಮ್ಮಂದಿರು, 
ಅತ್ತಿಗೆನಾದಿನಿಯರು, ಅತ್ತೆ ಸೊಸೆಯರು, ಸೋದರಮಾವ-ಸೋದರತ್ತೆಯರು, 
ಸವತಿಸವತಿಯರು, ವಾರನಾರಿಯರು, ರಾಜ-ಮಂತ್ರಿ, ಅರಸು-ಸೈನಿಕರು, ರಾಜಪರಿವಾರ, 
ಬಂಧು-ಬಳಗ, ಮುನಿಗಳು, ಯೋಗಿಗಳು, ಇವರೆಲ್ಲರೊಂದಿಗಿನ ಸರಸ-ವಿರಸ - 
ಸಮರಸ ಸಂಬಂಧಗಳ ಕತೆ ಎಲ್ಲ ವಿವರಗಳೂಂದಿಗೆ ತೆರೆದುಕೊಳ್ಳುತ್ತ ಹೋಗುತ್ತದೆ. 


ರತ್ನಾಕರನ ಭರತ ಒಬ್ಬ ಆದರ್ಶ ಮಾನವನ ಪ್ರತೀಕ. ಕೇವಲ ಆದರ್ಶಮಾನವ 
ಅಷ್ಟೇ ಅಲ್ಲ; ಅವನೊಬ್ಬ ರಾಜಯೋಗಿ ಮತ್ತು ಜಿನಯೋಗಿ, ಎಷ್ಟು ಭೋಗಿಯೋ 
ಅಷ್ಟೇ ತ್ಯಾಗಿಯೂ ಹೌದು. ರಸಿಕನೂ ಹೌದು, ವಿರಕ್ಷನೂ ಹೌದು. ಇದನ್ನು ಅವನ 
ಬದುಕಿನ ಪ್ರತಿಯೊಂದು ನಡೆಯಲ್ಲಿ, ನುಡಿಯಲ್ಲಿ, ಚರ್ಯೆಯಲ್ಲಿ ವಿವರ ವಿವರವಾಗಿ 
ಕಟ್ಟಿಕೊಡುತ್ತ ಹೋಗಿರುವುದೇ ಭರತೇಶವೈಭವದ ಕಾವ್ಯಮಾರ್ಗ. ಕಾವ್ಯದ ಪ್ರತಿಯೊಂದು 
ಸಂಧಿಯೂ ಪ್ರತಿ ಪದ್ಯವೂ ಈ ಚಿತ್ರಣದ ಸ್ಥಾಯಿಗೆ ಹೂರಣವನ್ನೊದಗಿಸಿದೆ. ಈ 
ಆದರ್ಶಮಾನವ ಕೇವಲ ಮಾನವನಲ್ಲ; ಒಬ್ಬ ಅಲೌಕಿಕ ವ್ಯಕ್ತಿ ಎಂಬುದನ್ನು ಮನದಟ್ಟು 
ಮಾಡುತ್ತಾನೆ: "ಹಲವು ಮಾತೇನೊಂದ ಪೇಳ್ವೆನಾ ಕ್ಷತ್ರಿಯ ಕುಲ ರತ್ನಗಾಹಾರವುಂಟು! 
ಮಲವಿಲ್ಲ ಮೂತ್ರವಿಲ್ಲೆಂದರೀ ಲೋಕದ ಬಳಕೆಗಾರರ ಪೇಳ್ವ ತೆರನೆ?' “ಮುರಿದು 
ಕಣ್ಣಿಟ್ಟರೆ ಕ್ಷಣಕೆ ಮುಕ್ತಿಯ ಕಾ೦ಬನು', 'ತದ್ಭವ ಮೋಕ್ಷ ಸಂಪದನು' ಎಂದೆಲ್ಲ ಬಣ್ಣಿಸಿದ್ದಾನೆ. 

ಭೋಗವಿಜಯದಲ್ಲಿ ಭರತ ಚಕ್ರವರ್ತಿಯ ಜೀವನದ ಮೂರು ದಿನಗಳ ಕತೆಯನ್ನು 
೧೯ ಸಂಧಿಗಳಲ್ಲಿ ಬಣ್ಣಿಸಿದ್ದಾನೆ. ಅವನ ಜೀವನ ಮತ್ತು ವ್ಯಕ್ತಿತ್ವಗಳು ಹೇಗಿದ್ದುವೆ೦ಬುದನ್ನು 
ತರತರವಾಗಿ ವರ್ಣಿಸಿದ್ದಾನೆ. ಅವನು ಒಡ್ಡೋಲಗದಲ್ಲಿ ಕುಳಿತು ಅರಸನಾಗಿ ಹೇಗೆ 
ಕಾಣುತ್ತಿದ್ದನೆಂಬ ವರ್ಣನೆಯಿ೦ದಲೇ ಕಾವ್ಯವನ್ನು ಪ್ರಾರಂಭಿಸುತ್ತಾನೆ. 


. ಲೋಚನ ದೀಪ್ತಿ |೩೧೧ 


ಅರಸನಾಗಿ, ಪತಿಯಾಗಿ, ಪುತ್ರನಾಗಿ, ಅಣ್ಣನಾಗಿ, ಗೆಳೆಯನಾಗಿ, ಭಕ್ತನಾಗಿ, 
ಗೃಹಸ್ಥ ನಾಗಿ, ಭೋಗಿಯಾಗಿ, ಯೋಗಿಯಾಗಿ ಅವನ ನಡವಳಿಕೆ ಹೇಗ 
ಧೀರೋದಾತವಾಗಿದೆ. ಚಿತ್ತಸ್ವಾಮ್ಯ ಮತ್ತು ಚಿತ್ತ ಸಮನ್ಹಯದ ಕುರುಹಾಗಿದೆ ಎಂಬುದರ 
ಸಮ್ಯಕ್‌ ಚಿತ್ರಣ ಇಲ್ಲಿ ಅದ್ಭುತವಾಗಿ ಆಗಿದೆ. 


ನೋಡುವ ಠೀವಿ ಹತ್ತೆಂಟಕೊಮ್ಮೊಮ್ಮೆ ಮಾತಾಡುವ ನುಡಿಯ ವಿಡಾಯ | 
ಪಾಡರಿದೋಲಗಗೊಟ್ಟಾಚೆ ಶಿರವನಲ್ಲಾಡಿಸುತಿಹನು ನೋಳ್ಪವರಾ | 

ಏಕೆ ನುಡಿಯನೋ ಇನ್ನೊಮ್ಮೆಯೆಂಬಂತೊಂದು ತೂಕದೊಳೆಸೆದನಾರಾಯ | 
ಗಂಭೀರವೆಂಬುದು ಸರ್ವಗುಣಗಳೆಂಬ ಅಂಬೋಧಿಯಾದಿಯಾಗಿಹುದು 


ಗಂಭೀರಬೇಕು ರಾಜಗು ರಾಜಯೋಗಿಗು। ಗಂಭೀರ ಕೆಟ್ಟರೇನುಂಟು। 
- (೧-೩೭, ೩೮, ೩೯) 


ಎ೦ಬ ಸೊಲ್ಲಿಗೆ ತಕ್ಕಂತೆ ತನ್ನ ರಾಜಗಾಂಭೀರ್ಯವನ್ನು ಕಾಪಾ ಪಾಡಿಕೊಂಡವನು. 
ಅವನೊಬ್ಬ ಭೇದವಿಜ್ಞಾನಕುಶಲಿ. ಅಂದರೆ 

ಅಡಿಗಡಿಗಾತ್ಮ ತತ್ವದೊಳಿರ್ದು ಕರ್ಮವ 

ಕೆಡಿಸುತಿಹನು ಕಿರಿದಾಗಿ 

ಕಡುಸಂಯಮಿಯಾಗಿ ಮುಕ್ತಿಗೈದುವೆನೆಂಬ 

ದೃಢವಿರುತ್ತಿಹುದೆದೆಯೊಳಗೆ - (೨-೩೦) 

ಆಗಾಗ ದೇಹಬೇರಾತ್ಮ ಬೇರೆಂದು ವಿ 

ಭಾಗಿಸಿ ತನ್ನ ತಾ ನೆಮ್ಮಿ 

ಭೋಗಿಸಿದರೆ ಕರ್ಮಬಂಧವಿಲ್ಲಾಗಿ ಯಾ 

ಭೋಗಿ ತಾನೇ ಯೋಗಿಯಲ್ಲೆ - (೨-೩೧) 

ಮುನಿಭುಕ್ತಿಸಂಧಿಯಲ್ಲಿ ತನ್ನೆಲ್ಲ ಆಡ೦ಬರವನ್ನು ಬಿಟ್ಟು ರಾಜಚಿಹ್ನಗಳನ್ನೆಲ್ಲ ಕಳೆದಿರಿಸಿ 
ಒಡನಿದ್ದ ಸೇವಕರನ್ನೆಲ್ಲ ie ಧೋತ್ರವನುಟ್ಟು ವಿನಮತೆಯ ಮೂರ್ತಿಯಾಗಿ 
ಜೈನಮುನಿಗಳಿಗೆ ಭಯಭಕ್ತಿಗಳನ್ನು ತೋರಿಸಿ ಭುಕ್ತಿ ನೀಡುತ್ತಾನೆ. 


ಲ 
ಬಲಗೊಂಡನುರೆ ಮೂರು ಬಾರಿ ತನ್ನೊಳುತಾನು 
ಗೆಲವೇರಿ ಮುನಿಗಳಿರ್ವರಿಗೆ 
ನಲಿದೆರಗಿದನು ನಿಧಾನದಡೆಗೆ ದೀಪ 
ಕಳಿಕೆ ತಾನೆರಗುವಂದದೊಳು - (೩-೬೦) 
ತಗ್ಗು ಸೋಪಾನದೊಳಿಳಿವಾಗ ಮುನಿಗಳ್ಗೆ 
ಬೊಗ್ಗನೆ ಕೈಲಾಗುಕೊಡುವ 


೩೧೨ | ಲೋಚನ ದೀಪ್ತಿ 


ಪಾರಣೆ ಸಂಧಿಯಲ್ಲಿ ತನ್ನ ಮಾತೆಗೆ ಉಣಬಡಿಸುವಾಗ ಇದೇ ಭಕ್ತಿಭಾವ ಮತ್ತು 
ಪ್ರೀತಿಭಾವ ಉಜ್ವಲವಾಗಿ ವ್ಯಕ್ತವಾಗಿದೆ. ಭರತ ಮತ್ತು ಅವನ ರಾಣಿಯರು ತಾವು 
ಉಪವಾಸವಿದ್ದು ತಾಯಿಗೆ ಉಣಬಡಿಸುತ್ತಾರೆ. ಲೋಕದ ಎಲ್ಲ ತಾಯಂದಿರಂತೆ ಮಗ 
ಮತ್ತು ಸೊಸೆಯರನ್ನು ಯಶಸ್ವತೀ ದೇವಿ “ನಿಮಗೆ ಕೆಲಸವಿಲ್ಲ ನಿಮ್ಮಾಣ್ಮಗೆ 
ಸುವಿವೇಕವೆಳ್ಳನಿತಿಲ್ಲ” ಎಂದು ಲಘುವಾಗಿ ಆಕ್ಷೇಪಿಸಿದಾಗ ಭರತ- “ನರಜನ್ಮ ಪಡೆದಾಗ 
ತಾಳ್ಪಷ್ಟು ವ್ರತದೊಳಾಚರಿಸಬೇಕೆಲ್ಲರು ತಾಯೆ ಮರುಳಾಗಬಾರದು ಭೋಗಕಮ್ಮಾಜಿ. 
ಬಲ್ಲರ ನಡೆಯಿಂತಲೆ ಜನನಿ” ಎನ್ನುತ್ತಾನೆ. “ಪಾರಣಾಶ್ರಮವೆಂದು ನೃಪತಿ ಮಾತೆಯ 
ತನ್ನ ತೋರಗೈ ಲಾಗಿನಿಂ ನಡೆಸಿ” ತೂಗುಮಂಚದಲ್ಲಿಟ್ಟು ತಾಯನ್ನು ತೂಗುತ್ತಾನೆ ... 
We... “ರಾಗದೊಳಿಟ್ಟಾಕೆ ತೂಗಿದ ಸಾಲವ ತೂಗಿ ತಿದ್ದುವನೋ ಯೆಂಬಂತೆ”. 


ಇದೇ ಭೋಗವಿಜಯದ ಮುಂದಿನ ಹಲವಾರು ಸಂಧಿಗಳಲ್ಲಿ ತನ್ನ 
ರಾಣಿಯರೊಡನೆ ನಲಿದದ್ದು, ಉಂಡಿದ್ದು ಸುಖಿಸಿದ್ದು, ಗಾನ ನಾಟ್ಯಗಳಲ್ಲಿ ಮಿಂದಿದ್ದು, 
ಇವೆಲ್ಲವುಗಳ ಚೇತೋಹಾರಿಯೂ ಉಜ್ವಲವೂ ಆದ ವರ್ಣನೆಗಳು ಬರುತ್ತವೆ. ಆ 
ಎಲ್ಲ ರಮ್ಯೋಜ್ಜಲ ಸಂದರ್ಭಗಳಲ್ಲೂ ಆರೋಗಣೆಗೆ ಮುನ್ನ ಇಲ್ಲವೆ ಆರೋಗಣೆಯ 
ನಂತರ ಶಾಂತಭಾವದೊಳು “ಕಣ್ಮುಚ್ಚಿ ನೆನಹು ಲೋಕಾಂತಕೆ ನಡಿಸಿ ಸಿದ್ಧರನು | 
ಅಂತರಂಗಕೆ ತಂದು ಪೂಜಿಸಿ ಬೀಳ್ಕೊಟ್ಟು ಕಂತುಸನ್ನಿಭನು ಕಣ್ತೆರದಾ” ಹಾಗೆಯೇ 
ಊಟದ ನಂತರದಲ್ಲಿ ಯುವತಿಯರಿಗೆ- “ಸನ್ನೆಮಾಡಿ ಕಣ್ಮುಚ್ಚಿ ಮಾನವಪತಿ 
ಯೋಗದೊಳಿದ್ದಾ”, ಉಪ್ಪರಿಗೆ ಸಂಧಿಯಲ್ಲಾಗ ಬಹುದು ಅಥವಾ ತನ್ನ ರಾಣಿಯರೊಂದಿಗೆ 
ಸುಖಿಸುವ ಯಾವುದೇ ಸಂದರ್ಭವಾಗಬಹುದು-ಸಿಕ್ಕಿದಂತಿಹನು ಸಿಕ್ಕನು ರತಿಸುಖದಲ್ಲಿ 
ಸೊಕ್ಕಿದಂತಿಹನು ಸೊಕ್ಕ ಠಕ್ಕರಂತಿಹನು ಠಕ್ಕಲ್ಲ ನಿಜವ ಕಣ್ಣಿಕ್ಕಿ ಕಂಡವನ ಲೀಲೆಯದು” 
ಎ೦ಬ ರೀತಿಯಲ್ಲಿ ಅವನ ಅತಿಮಾನುಷ ವ್ಯಕ್ತಿತ್ವದ ವರ್ಣನೆ ಬರುತ್ತದೆ. ಭರತ 
ಚಕ್ರವರ್ತಿ ತನ್ನೆಲ್ಲ ಹೆಂಡಿರೊಂದಿಗೆ ಸಮಾನ ರೀತಿಯಲ್ಲಿ ರಮಿಸಿದ್ದನ್ನು “ಅ೦ಬರದೊಳಗಿದ್ದ 
ಸೂರ್ಯನೊಬ್ಬನು ಜಲತುಂಬಿದ ಹಲವು ಕುಂಭದೊಳು ಬಿಂಬಿಸುವಂತೆಲ್ಲ 
ಹೆಂಗಳೆದೆಯೊಳೀತನಿಂಬುಗೊಂಡಿಹ ಪರಿಯೇನು” ಎಂದೆಲ್ಲ ವಿಸ್ಮಯ ಪಡುವಂಥದಾಗಿದೆ. 
ಹೆ೦ಡತಿಯರೊಂದಿಗೆ ರಮಿಸಿದ ಮರುಕ್ಷಣದಲ್ಲೇ ಭರತೇಶನು ಧ್ಯಾನಶೀಲನಾಗುತ್ತಾನೆ. 
ಅದರ ರೀತಿಯನ್ನು ಕವಿ ಬಣ್ಣಿಸುವುದು ಹೀಗೆ: 


ಊಳಿಗವೆಂಗಳು ಕಡೆ ಸಾರ್ದರರಸನಾ ಜೋಲಿಯೆಲ್ಲವುನಿಂದಮೇಲೆ । 
ಕಾಲೋಚಿತಾತ್ಮಯೋಗವನೆಸಗಿದನಾ ಲೇಸನೇನ ಬಣ್ಣಿಪೆನು (೮-೯೮) 

ಎತ್ತ ಹೋದುದೋ ಹೆಂಗಳೊಡನುಬ್ಬಿನಿಂದಿಷ್ಟು ಹೊತ್ತು ತಾನಾಡಿದ ಲೀಲೆ 

ಹತ್ತು ಸಾವಿರ ಕಾಲ ತಪಸುಮಾಡಿದ ಮುನಿಷೋತ್ತಮನಂತಿರ್ದನಾಗ (೮-೧೦೦) 


ಲೋಚನ ದೀಪ್ತಿ | ೩೧೩ 


ದೊರೆಯಿದ್ದು ಹೋಗೆನೆ ಹೋಗಿ ಬಾರೆಂದರೆ ಬರುತಿಹ ಸೇವಕರಂತೆ । 
ಕರಣ ನಾಲ್ಕಿಂದ್ರಿಯವೈದನುಸುರಿದಂತಿರುತಿಹವೇನ ಬಣ್ಣಿಪೆನು (೮-೧೦೧). 
ಈ ಯೋಗವೆಂಬುದು ಅವನಿಗೆ ಅದೆಷ್ಟು ಕೈವಶವಾಗಿತ್ತೆಂದರೆ 
ಬೇಕಾದರಾಡಿಗಾಳಿಪಟವನರ್ತಿ । ಸಾಕಾಗೆ ಸುರುಳುವನಂತೆ । 
ನೂಕಿ ಚಿತ್ತವ ಹೊರಗಾಡಿಸುವನು ತನ್ನೊಳೇಕವಾಗಿರಿಸುವನೊಮ್ಮೆ (೮-೧೦೨) 
ಉಂಡುಪವಾಸಿಬಳಸಿ ಬ್ರಹ್ಮ ಚಾರಿ ಭೂ | BUA ನಿಸಂಗ 
ಮಂಡೆ ಬೆಳೆದು ಮನ ಆರೇ ತಪಸಿಯ । ಕೊಂಡಾಡಲಳವೆ ಕ್ರಿಯನು 
॥ ೮-೧೧೧ ॥ ' 


ಅದು ಕುಸುಮಾಜಿಯೊಡನೆಯ ಮೈಥುನವಾಗಬಹುದು ಅಥವಾ ನಮಿ ' 

ವಿನಮಿಯರ ಪುತ್ರಿಯೊಂದಿಗಿನ ಮನ್ಮಥಲೀಲೆಯಾಗಬಹುದು ಅದರಲ್ಲಿ ಹೇಗೆ 

ನಿಮಗ್ನನಾಗಿರಬಲ್ಲನೋ ಹಾಗೆಯೇ ಯೋಗಸಮಾಧಿಯಲ್ಲೂ ಇರಬಲ್ಲ. ಭೋಗದಿಂದ 
ಯೋಗಕ್ಕೆ, ಯೋಗದಿಂದ ಭೋಗಕ್ಕೆ ಲಾಳಿಯಾಡುವುದು ಅವನಿಗೆ ಉಸಿರಾಡಿದಷ್ಟೇ ' 
ಸಲೀಸು, ಸಹಜ ಎಂಬುದು ಈ ಕಾವ್ಯದ ಉದ್ದಕ್ಕೂ ಹೆಜ್ಜೆ ಹೆಜ್ಜೆಗೆ ಮನವರಿಕೆಯಾಗುತ್ತ 
ಹೋಗುತ್ತದೆ. “ಇಂ ತಿರಿಯಲಾರೆಂ ಭವಾಂಬೋಧಿಯೊಳ” ಎಂದು ಭೋಗಕ್ಕೆ ಬೇಸತ್ತು | 
ಅದನ್ನು ವರ್ಜಿಸಿ ಯೋಗಸಿದ್ದಿಯನ್ನು ಕೈವಶ ಮಾಡಿಕೊಂಡ ಆದಿತೀಥರ೯ಕರರೇ , 
| 


ಭರತಚಕ್ರಿಯನ್ನು ಕುರಿತು 


ತುಷಗಳೆದಕ್ಕಿಯ ತಳಿಸುವಂತಾತ್ಮನ । ವಿಷಯಗಳೆದು ನೋಳರೆಲ್ಲ 


ವಿಷಯದೊಳಿರ್ದು ನೀನಾತ್ಮನ ಶುಚಿಗೈವೆ | ಯಷಿಗಳೊಳಧಿಕನೆ ನೀನು । 
(ಶ್ರೇಣ್ಯಾರೋಹಣ:- ೨೧) | 
ಎಂದು ಕೊಂಡಾಡುತ್ತಾರೆಂದಮೇಲೆ ಭರತನ (ರತ್ನಾಕರನ) ಈ | 
ಭೋಗಯೋಗಸಮನ್ಹಯ ಸಿದ್ಧಾಂತದ ಮಹತಿ ಅಷ್ಪಿಷ್ಟಲ್ಲವೆ೦ದು ಮನಗಾಣಿಸುವುದು 
ಕವಿಯ ಉದ್ದೇಶ. ಸ ಸತಿಯರೊಂದಿಗಿನ ಪ್ರತಿ ಮಿಲನದ ಸಂದರ್ಭದಲ್ಲೂ ಅವನು ' 
ಮರುಕ್ಷಣದಲ್ಲೇ ಯೋಗಸಮಾಧಿಗೇರುವುದು ಒಂದು ಲೆಕ್ಕಾಚಾರದಂತೆ ಬಂದಿದೆ. 


ಅದು ಅವನಗೆ ಉಸಿರಾಡಿದಷ್ಟೇ ಸಹಜ. | 
ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟಿದ್ದರ ಪರಿಣಾಮವಾಗಿ ಭರತೇಶ ದೇಶ : 
ದೇಶಗಳ ಮೇಲೆ ದಂಡೆತ್ತಿ ಗ್‌] ದಿಗ್ವಿಜಯಭಾಗದಲ್ಲಿ ನಿರೂಪಿತವಾಗಿರುವುದು. 
ರಣಭೈರವನ ತಾಂಡವದ ಭೀಕರತೆ ಇಲ್ಲವೇ ಇಲ್ಲ. ಭರತ ಚಕ್ರಿ ಕಾಲಿಟ್ಟಲ್ಲೆಲ್ಲ ಜಯವಧು 
ಮಂಗಳದ ಮಾಲೆ ತೊಡಿಸಲು ಸಿದ್ಧಳಾಗಿರುತ್ತಾಳ. ಅವನು ಪ್ರವೇಶಮಾಡಿದ ದೇಶಗಳ 


೩೧೪ | ಲೋಚನ ದೀಪ್ತಿ 


ಪ್ರತಿಯೊಬ್ಬ ಅರಸನೂ ಹೋದ ಕೂಡಲೇ ಕಪ್ಪಕಾಣಿಕೆಗಳನ್ನು ಕೊಟ್ಟು ಶರಣಾಗಿ 
ಭರತನ ಆಧಿಪತ್ಯವನ್ನು ಮನಸಾ ಒಪಿಕೊಂಡುಬಿಡುತ್ತಾನೆ. ಅಷ್ಪಿಷ್ಟು ವಿರೋಧಿಸಬೇಕೆಂದಿದ್ದ 
ಮಾಗಧಾಮರನೂ ಮಂತ್ರಿಗಳ ವಿವೇಕದ ಮಾತಿಗೆ ಓಗೊಟ್ಟು ಭರತನಿಗೆ ಶರಣಗುತ್ತಾನೆ. 
ಹೇಳಿಕೇಳಿ ಇದೊ೦ದು ಹಿ೦ಸೆಯ ಮೇಲೆ ಅಹಿ೦ಸೆಯ ವಿಜಯವನ್ನು ಎತ್ತಿಹಿಡಿಯುವ 
ಜಿನ ಚರಿತೆ. ಅದಕ್ಕೆ ತಕ್ಕಂತೆ ಎಲ್ಲೂ ರಕ್ತಪಾತವಾಗುವುದಿಲ್ಲ. ಈ ದಿಗ್ವಿಜಯಯಾತ್ರೆಯೂ 
ಭರತ ಚಕ್ರಿಯ ಕಲ್ಯಾಣಯಾತ್ರೆಯಾಗಿ ಪರಿಣಮಿಸುತ್ತದೆ. ಶರಣು ಬಂದ ರಾಜರು 
ಕಪ್ಪಕಾಣಿಕೆಗಳ ಜೊತೆ ತಮ್ಮ ವಿವಾಹ ಯೋಗ್ಯ ಹೆಣ್ಣು ಮಕ್ಕಳನ್ನು ಭರತಚಕ್ರಿಗೊಪ್ಪಿಸಿ 
ರಕ್ತ ಸಂಬಂಧ ಬೆಳೆಸುತ್ತಾರೆ. ಹೀಗಾಗಿ ಇದು ಭರತನ ದಿಗ್ವಿಜಯ ಯಾತ್ರಗಿಂತ 
ಹೆಚ್ಚಾಗಿ ಭರತನ ಕಲ್ಯಾಣಯಾತ್ರೆ ಎನ್ನುವುದೇ ಸರಿ. ನೂರಾರು ಹೆಣ್ಣುಗಳೊಂದಿಗೆ 
ಹಸೆಮಣೆಯೇರುತ್ತ ಕೊನೆಯ ಹಂತದಲ್ಲಿ ಭರತ ಚಕ್ರಿ ತನ್ನ ತಮ್ಮ ಬಾಹುಬಲಿ 
ಆಳುತ್ತಿದ್ದ ಪೌದನಪುರದ ಹೆಬ್ಬಾಗಿಲ ಬಳಿ ಬಂದಿದ್ದಾನೆ. ಯಥಾಪ್ರಕಾರ ಅದಕ್ಕೆ 
ಕಾರಣವೇನೆಂದು ಮಂತ್ರಿಗಳನ್ನು ಬೆಸಗೊಂಡಾಗ, ಪ್ರಧಾನಿ- 


“ಮೀನಾ೦ಕ ಮೊದಲಾದ ನಿನ್ನ ಸೋದರರು ಬಂದವನತರಾಗಬೇಕಂದು” ಅವರಿಗೆ 
ಆ ಅರ್ಥದ ಲೇಖನ ಬರೆದು ಅಟ್ಟಿದಾಗ ಅವರೆಲ್ಲರೂ ನಿರ್ವೇಗಪರರಾಗಿ ತಂದೆ 
ತಪಸ್ಸು ಮಾಡುತ್ತಿದ್ದೆಡೆಗೆ ಹೋಗಿ ತಪಕ್ಕೆ ತೊಡಗಿದರು. ಬಾಹುಬಲಿಗೆ ಆ ಅರ್ಥದ 
ಓಲೆ ಕಳಿಸದಿದ್ದರೂ ದಕ್ಷಿಣಾಂಕನ ಮೂಲಕ ಚಕ್ರ ನಿಂತೆಡೆಯಲ್ಲಿ ಅಣ್ಣನನ್ನು ಬಂದು 
ಸಂಧಿಸಬೇಕೆ೦ಬ ಅವನ ಮಾತನ್ನು 


“ಸೇನೆಯ ಮುಂದೆನ್ನನೆರಗಿಸಿಕೊಂಬ ಬಲ್ಮಾನಕೆ ನಾನೆಯ್ದ ಬೇಕೆ” ಎಂದು 
ತಿರಸ್ಕರಿಸಿದಾಗ ಯುದ್ಧವೇ ಗಟ್ಟಿಯಾಯಿತು. 


ಆದರೆ ಮುಂದೆ ಸಹಸ್ರಾರು ಜೀವಹತಿಗೆ ಎಡೆಮಾಡಿ ಕೊಡುವ ಯುದ್ಧಬೇಡ, 
ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ದಗಳೆ೦ಬ ಮೃದುಲ ಯುದ್ಧಗಳನ್ನಷ್ಟೇ 
ಮಾಡಬೇಕೆಂದು ಹಿರಿಯರು ಮಂತ್ರಿಗಳು ಒಪ್ಪಿಸಿದರು. 

ಇಲ್ಲಿಯವರೆಗೂ ಆದಿಪುರಾಣಕ್ಕೂ ಭರತೇಶ ವೈಭವಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ. 
ಆದಿಪುರಾಣದಲ್ಲಿ ಯುದ್ಧವೇ ಗಟ್ಟಿಯಾದ ಮೇಲೆ ನಡೆದ ಮೂರೂ ಯುದ್ಧಗಳಲ್ಲಿ 
ಬಾಹುಬಲಿಯ ಕೈಮೇಲಾಗಿ ವಿಜಯದ ನಗೆಬೀರಿದ್ದಾನೆ. ಇದರಿಂದ ಕುಪಿತನಾದ 
ಭರತ ತಮ್ಮನ ಮೇಲೆ ಚಕ್ರ ಪ್ರಯೋಗಿಸುತ್ತಾನೆ. ಆದರೆ ಅ ಚಕ್ರವಾದರೋ ಬಾಹುಬಲಿಗೆ 
ಏನೊಂದೂ ಅಪಾಯವನ್ನುಂಟುಮಾಡದೆ ಅವನಿಗೆ ಮೂರು ಪ್ರದಕ್ಷಿಣೆ ಬಂದು 
ನಿಂತುಬಿಟ್ಟಾಗ ಸಿಗ್ಗಿನಿಂದ ಅವನತ ಮುಖಿಯಾಗಿ ನಿಂತ ಗಳಿಗೆಯಲ್ಲಿ ಸಂಸಾರದ 


ಲೋಚನ ದೀಪ್ತಿ |೩೧೫ 


ಅನಿತ್ಯತೆ ಮನದಟ್ಟಾಗಿ ವಿಜಯದ ಆ ತುತ್ತತುದಿಯಲ್ಲಿ, ಅಣ್ಣನ ಸಾಮ್ರಾಜ್ಯ ವ್ಯಾಮೋಹ 
ತಮ್ಮನ ವಧೆಗೂ ಹೇಸದೆ ಘೋರ ಪಾಪಕ್ಕೆ ಅವಕಾಶ ಮಾಡಿಕೊಟ್ಟಿತಲ್ಲ ಎಂದು ತೀವ್ರ 


ಪಶ್ಚಾತ್ತಾಪವಾಗಿ ಬಾಹುಬಲಿಗೆ ವೈರಾಗ್ಯ ಬಂದುಬಿಡುತ್ತದೆ. ಅವನಿಗೆ ಈ ವೈರಾಗ್ಯ ' 


ಬಂದದ್ದು ಯುದ್ದಾನಂತರದಲ್ಲಿ, ಒಂದು ರೀತಿಯಲ್ಲಿ ಜುಗುಪ್ಲೆಯಿಂದ; ಜಿಹಾಸೆಯಿಂದ. 


ಆದರೆ ಈ ಸಂದರ್ಭ ರತ್ನಾಕರವರ್ಣಿಯ ಕೈಯಲ್ಲಿ ಅತ್ಯಂತ ಉದಾತ್ತವಾಗಿ, ಸೊಗಸಾಗಿ . 


ಮೂಡಿಬಂದಿದೆ. ತಾನು ಮೊದಲಿನಿಂದಲೂ ಕಡೆದುಕೊಂಡುಬಂದಿರುವ ಭರತ 


ಚಕ್ರವರ್ತಿಯ ಘನವ್ಯಕ್ತಿತ್ತಕ್ಕೆ ತಕ್ಕಂತೆ ಗೊಮ್ಮಟೋಪಮವಾಗಿ ಮೂಡಿಬಂದಿದೆ. ಇಲ್ಲ 


ಅಣ್ಣ ತಮ್ಮಂದಿರಲ್ಲಿ ಯುದ್ಧವೇ ನಡೆಯದೆ ಮನಸ್ಸನ್ನು ತಿದ್ದುವ ಪ್ರಯತ್ನ ನಡೆಯುತ್ತದೆ. } 


“ಸ್ಮರನಿದಿರೊಳು ನಿಂದು ಉತ್ತುಂಗ ಚರಿತ ಚಕ್ರಿ” ಹೀಗೆ ಹೇಳುತ್ತಾನೆ: 


ಮನಸಿಜ ಕೇಳಣ್ಣ ನಿನಗೆನಗಿಂದು ದು | ರ್ಮನದಿಂದ ಜಗಳವಪ್ಪುದಕೆ 
ಘನವೇನು ಹೇಳು ನಿಷ್ಕಾರಣ ಕದನವ । ಜನಪರೆಸಗುವರೆಯೆಂದ 
ನಿನ್ನೊಡವೆಯ ನಾನು ಕೊಂಡುದಿಲ್ಲಣ್ಣ ನೀ । ನೆಮ್ಮೊಡವೆಯ ಕೊಂಡುದಿಲ್ಲ 
ಮುನ್ನಯ್ಯನಿರಿಸಿದಂದದಿ ರಾಜ ಯುವರಾಜ | ಸನ್ನಾಹದೊಳಗಿರ್ದೆವಲ್ರಿ 
(೫೧-೭೦-೭೧) 
ನಿನಗಾನು ಪಗೆಯೆ ನೀನೆನಗೆ ಪಗೆಯೆ ಹೇಳು ಜಿನಪುತ್ರರಿದನು ನಾವಿಂದು 
ನೆನೆದಾಗ ಮುಂದೆ ಸಮಸ್ಪರ್ಗೆ ದ್ರೋಹಶಾ । ಸನವ ಬರೆದುಕೊಟ್ಟೆವಲ್ಲಿ 


(೫೧-೭೫) : 


ನನ್ನ ಗೆದ್ದುದರಿಂದ ನಿನಗೆ ಕೀರ್ತಿಯೆ ಹೇಳು । ನಿನ್ನ ಗೆಲ್ಲೆನಗೊಂದು 
ಜಸವೆ ಪನ್ನಗ ನರ ಸುರ ಲೋಕದುತ್ತಮರು ಛೀ । ಯೆನ್ನರೆ ಯೋಚಿಸಿ ನೋಡು 
(೫೧-೮೨) 
ಅದಕೇನು ನೀನಿಂತು ಕದನಕೆಯ್ದಿದೆಯೈಸೆ | ಕದನದೊಳ್ಗೆಲವೈಸೆ ಕಡೆಗೆ 
ಬದೆಗರಂದದಿ ಹೊರಲೇತಕೆ ಗೆಲವು ನಿ।ನ್ನದು ಸೋಲವೆನಗೆ ಹೋಗೆಂದ 
(೫೧-೮೩) 
ಎತ್ತರದಲ್ಲಿ, ಬಾಹುಬಲದಲ್ಲಿ ತನಗಿಂತ ಬಾಹುಬಲಿಯೇ ಹೆಚ್ಚು ಎನ್ನುವುದು 
ಸರ್ವವಿದಿತವಿರುವಾಗ ತನಗೆ ಯಾವ ಯುದ್ಧದಲ್ಲೂ ಗೆಲುವೆಂಬುದು ಅಸಾಧ್ಯ ತಾನಾಗಿ 
ದಿಗ್ವಿಜಯಕ್ಕೆ ಹೊರಟವನಲ್ಲ; ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟಿದ್ದರಿ೦ದ. 


ಏಳಿಸಿ ನಾಡ ಸುತ್ತಿಸಿತು ನಿಮ್ಮೆಲ್ಲರ । ಆಲಿಗೆ ನೋವಾಗುವಂತೆ-(೫೧-೧೦೪) 
ಅರಸಾಗಿ ನೀನೂರೊಳಿರ್ದೆ ನೀನಟ್ಟಿದ । ದೊರೆಯಾಗಿ ನಾನೆಯ್ದಿ ನಿನ್ನ 


೩೧೬ | ಲೋಚನ ದೀಪ್ತಿ 


ಧರೆಯ ಸಾಧಿಸಿ ತಂದೆನೊಪ್ಪುಗೊಳ್ಳೆನ್ನ ಭೂ। ವರವೃಂದವಿದೆ ಕಟಕವಿದೆ । 
ನಿನಗೆ ನಾನಣ್ಣನೆಂಬಕ್ಕರವಿಲ್ಲ ನೀ । ನನುಜನೆಂಬಕ್ಕರುಂಟಪ್ಪ 
ನನೆವಿಲ್ಲ ನಿನ್ನ ಭಾಗ್ಯವ ಕಣ್ತುಂಬ ನೋ | ಳ್ಲೆನು ರಾಜಪದವಿಗಿಂತೊಪ್ಪು | 
ಕೌಶಲಿಯೊಳು ನೀನು ಸುಖಬಾಳು, ನನಗೊಂದು । ದೇಶವ ಕೊಟ್ಟು ಬೇರಿರಿಸು । 
ಕ್ಷೇಶದ ಮಾತಲ್ಲ, ಸಂತೋಷ ಪುರು ಪರ | ಮೇಶನ ಕೆಂಬಜ್ಜೆಯಾಣೆ ॥ 
(೫೧-೧೦೬-೧೦೮) 
ಸ್ವಾರ್ಥ ಅಹ೦ಕಾರಗಳ ಪಿತ್ತ ನೆತ್ತಿಗೇರಿರುವ ಯಾವುದೇ ಅಧಿಕಾರಶಾಹಿಯನ್ನು 
ಮಣಿಸುವ ಮಾತುಗಳಾಗಿ ಇವು ಎಲ್ಲ ಕಾಲಕ್ಕೂ ಪ್ರಸ್ತುತವೆನಿಸುತ್ತವೆ. ಹಾಗೆಯೇ 
ರಾಜಸ ಗುಣಗಳು ತಾಮಸ ಗುಣಗಳು ಹೊತ್ತಿಸುವ ಬೆಂಕಿಯನ್ನು ಸತ್ವದ ಬೆಳಕನ್ನಾಗಿ 
ಮಾಡಿಕೊಳ್ಳುವುದು ಕಾವ್ಯವಿಧಾನ ಎಂಬ ಕವಿ ಬೇಂದ್ರೆಯವರ ಮಾತಿಗೆ ರತ್ನಾಕರವರ್ಣಿಯ 
ಈ ಕಾವ್ಯ ಶ್ರೇಷ್ಠ ಉದಾಹರಣೆಯಾಗಿದೆ. ಬಾಹುಬಲಿಯ ರಾಜಸ ತಾಮಸ ಗುಣಗಳು 
ಹೊತ್ತಿಸಿದ ಬೆಂಕಿಯನ್ನು ಭರತನ ಸತ್ವ ಗುಣ ಬೆಳಕಾಗಿ ಪರಿವರ್ತಿಸುತ್ತದೆ. ಭರತನ ಈ 
ಸಾತ್ವಿಕತೆ ನಮ್ಮ ಕಾಲದ ಗಾಂಧಿಯವರ ಸತ್ಯಾಗ್ರಹಕ್ಕೆ ಸಂವಾದಿಯಾಗಿದೆ. ದಾಯಾದ 
ದ್ವೇಷದ, ಸೋದರದ ವಧೆಯ ಇತಿಹಾಸಕ್ಕೆ ಮಂಗಳಹಾಡುವ ಇರಾದೆಯ ಈ ಮಾತುಗಳು 
ಈ ಕಾವ್ಯದ ಜೀವಾಳ. ಕಾರಣ ರತ್ನಾಕರನಿಗೆ ಇಬ್ಬರ ನಡುವಿನ ಈ ಯುದ್ಧಪ್ರಸಕ್ತಿಯೇ 
ಅನುಚಿತವೆನಿಸಿದೆ. ಹಾಗಾಗಿ ಅದನ್ನು ನಿವಾರಿಸಿಬಿಟ್ಟಿದ್ದಾನೆ. ರಾಜಕೀಯ, ಧಾರ್ಮಿಕ, 
ಮತ್ತು ವಾಣಿಜ್ಯವೇ ಮುಂತಾದ ಕಾರಣಗಳಿಗಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳು 
ಯುದ್ದವನ್ನು ಸೆರಗಿಗೆ ಕಟ್ಟಿಕೊಂಡು ನಿಂತಿರುವ, ನಾಯಕರ ವೈಯಕ್ತಿಕ ಅಹಂ ಮತ್ತು 
ಪ್ರತಿಷ್ಠೆಗಳೇ ಮೇಲ್ಸೈಯಾಗಿ ಜಗತ್ತು ಇನ್ನೊಂದು ಯುದ್ಧಕ್ಕೆ ಸಜ್ಜಾಗುತ್ತಿದೆಯೇನೋ 
ಎಂಬ ಆತಂಕದ ವಾತಾವರಣದಿಂದ ಕಂಗೆಟ್ಟಿರುವ ನಮ್ಮ ಕಾಲಕ್ಕೂ ಯುದ್ಧವಿರೋಧಿ 
ನಿಲುವನ್ನು ಎತ್ತಿಹಿಡಿಯುವ ಈ ಕಾವ್ಯ ಅತ್ಯ೦ತ ಪ್ರಸ್ತುತವಾಗಿದೆ. ಒಂದು ಮಹಾಕಾವ್ಯ 
ನಿಜಕ್ಕೂ ಇರಬೇಕಾದ್ದು ಹೀಗೇ ತಾನೆ-ಆ ಕಾಲಕ್ಕಷ್ಟು ಅಲ್ಲದೆ ಎಲ್ಲ ಕಾಲಕ್ಕೂ 
ಅನ್ವಯವಾಗುವಂಥ ಮೌಲ್ಯವನ್ನು ಪ್ರತಿಪಾದಿಸುತ್ತ ಸಾರ್ವಕಾಲಿಕ ಪ್ರಸ್ತುತತೆ 
ಹೊಂದಿರುವುದು. ಸೋತು ಗೆಲ್ಲುವ ಭರತನ ಹೃದಯಶ್ರೀಮಂತಿಕೆಯ ಈ ಮಾತುಗಳು 
ಬಾಹುಬಲಿಯ ಮೇಲೆ ಬೀರಿದ ಪರಿಣಾಮವಾದರೋ ಅಗಾಧ. 
ಗರುಡ ಮಂತ್ರಕೆ ವಿಷವಿಳಿವಂತೆ ಭರತ ಭೂ । ವರನ ವಾಕ್ಯವ ಕೇಳಲಾಗಿ | 
ಜರಿಜರಿದು ಅಂಗಜಗೆತ್ತಿದ ಕೋಪ ಪೈ! ಸರಿಸಿತು ಹೃದಯ ತಂಪಾಯ್ತು | - 
(೫೧-೧೧೯) 
ಪಶ್ಚಾತ್ತಾಪದಿ೦ದ ದಗ್ಗವಾದ ಅವನ ಹೃದಯದ ಆಳದಿಂದ ಹೊಮ್ಮಿದ ಈ 
ಮಾತುಗಳು ಅವನ ವ್ಯಕ್ತಿತ್ವವನ್ನು ಒಮ್ಮೆಗೇ ಆಕಾಶದೆತ್ತರಕ್ಕೆ ಒಯ್ದುಬಿಡುತ್ತವೆ: 


ಲೋಚನ ದೀಪ್ತಿ |೩೧೭ 


ಪಾಪಿ ನಾನೆನ್ನಣ್ಣಗಿದಿರಾಗಿ ಕುಲಕೆ ಲೋ । ಕಾಪವಾದವ ತಂದೆನಕಟಾ ॥ 
ಕೋಪಗರ್ವಗಳಾರ ಕೆಡಿಸವೆಂದಾ ಪುಷ್ಪ । ಚಾಪ ತನ್ನೊಳು ಮರುಗಿದನು ॥ 
(೫-೧೩೫) 
ಅಪಕೀರ್ತಿಯಾಯ್ತಿದು ಮನೆಯಲ್ಲಿ ಹೋಗದು ತಪಸಿಂದ ತೊಳೆಯಬೇಕೆಂದು। 
ಜಪಿಸಿದನಂಗಜನದು ಮೋಹಕರ್ಮದೊಂ । ದುಪಶಮದನುಭವವಲ್ಲೆ । 
(೫೧-೧೪೫) 
ಹರಿದುದು ಸಂಸಾರ, ಸುಖದಾಸೆ ನಿಮ್ಮೆಲ್ಲ | ರೆರಕದ ಮಮತೆ ಜಾರಿದುದು 


ಮುರಿದ ಚಿತ್ತವನಿನ್ನು ಮೊನೆಮಾಡಬಹುದೆ ಬಾ । ಯ್ಡೆರೆದು 
ಹೋಗೆಂದುಸುರೆಂದಾ ॥- (೫೨-೨೬) 


ಪುರನಾಥನಾಣೆ, ದೇವರ ಪಾದದಾಣೆ ಶ್ರೀ । ಗುರುಹಂಸನಾಥನೆ ಸಾಕ್ಷಿ ॥ 
ಇರೆನು, ದೀಕ್ಷೆ ಗೆ ನನ್ನ ಕಳುಹು ಚಿತ್ರೈಸೆಂದು ?ಚರಣಾಬ್ದದೊಳು ಮಂಡೆಯಿಟ್ಟಾ! 
(೫೨-೩೨) 


ಹೀಗೆ ರತ್ನಾಕರನ ಕಾವ್ಯ ಕು೦ಚದಲ್ಲಿ ಭರತನ ಪಾತ್ರ ಮುಗಿಲು ಮುಟ್ಟುತ್ತದೆ. 
ಅರುವತ್ತು ಮೂರು ಶಲಾಕಾ ಪುರುಷರಲ್ಲಿ ಒಬ್ಬನಾಗಿ, ಚರಮದೇಹಿಯಾಗಿರುವ 
ಕಾವ್ಯನಾಯಕ ಉದ್ದತನಂತೆ ವರ್ತಿಸುವುದು ಯಾವ ಕವಿಗೆ ತಾನೆ ಸರಿಕಾಣುತ್ತದೆ? 
ಅಂತೇ ಅವನ ಬಾಯಿಂದ ಬರುವ ಮಾತುಗಳೆಲ್ಲವೂ ಅತ್ಯಂತ ಉದಾತ್ತವೂ 
ಮಹೋನ್ನತವೂ ಆದವು. ಅದರಿಂದ ಬಾಹುಬಲಿಯ ಹೃದಯವನ್ನಷ್ಟೊ ಅಲ್ಲದೆ ಸಮಸ್ತ 
ಜನಕೋಟಿಯ ಹೃದಯವನ್ನು ಗೆದ್ದುಬಿಡುತ್ತಾನೆ. ಒಂದು ನಿರ್ಣಾಯಕ ಹಂತದಲ್ಲಿ 
ಭೋಗದ ಸಾಕಾರ ಮೂರ್ತಿಯಾದ, ಬಾಹುಬಲಿಯನ್ನು ಮನವೊಲಿಸುವ ಮೂಲಕ 
ಗೆದ್ದನೆನ್ನುವುದು ಕೂಡ ಮೊದಲಿನಿಂದಲೂ ತಾನು ಕಾಯ್ದುಕೊಂಡುಬಂದ ಭರತನ 


ವ್ಯಕ್ತಿತ್ವದ ಔನ್ನತ್ಯಕ್ಕೆ ತಕ್ಕುದಾಗಿಯೇ ಇದೆ. 


ಪಂಪನ ಆದಿಪುರಾಣದ ಬಾಹುಬಲಿಯ ಔನ್ನತ್ಯದ ಚಿತ್ರಣವನ್ನೇ 
ಮನಸಿನಲ್ಲಿಟ್ಟುಕೊಂಡು ನೋಡಿದಾಗ ಭರತೇಶವೈಭವದ ಬಾಹುಬಲಿ ಸ್ವಲ್ಪ ಇಳಿದಂತೆ 
ತೋರುತ್ತದೆ. ಆದರೆ ಪಂಪನ ಆ ಚಿತ್ರವನ್ನು ಅತ್ತ ಸರಿಸಿ ನೋಡಿದಾಗ ರತ್ನಾಕರವರ್ಣಿ 
ಭರತನನ್ನು ಉನ್ನತೀಕರಿಸಿದ್ದಾನೆಯೇ ಹೊರತು ಬಾಹುಬಲಿಯ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನೇನೂ 
ಉಂಟು ಮಾಡಿಲ್ಲವೆನಿಸುತ್ತದೆ. 


ಅಣ್ಣನ ವಚನಗಾರುಡಿ ಬಾಹುಬಲಿಯ ಕೋಪಸರ್ಪದ ವಿಷವನ್ನು ಕಿತ್ತೊಗೆಯಿತು. 
ನಾಚಿಕೆಯಿಂದ ತಲೆತಗ್ಗಿಸಿ ನಿಂತನು. ಅಣ್ಣನೊಂದಿಗೆ ಹುರುಡಿಸಿದ ಪಾಪಕ್ಕೆ ಜಿನದೀಕ್ಷೆ 


೩೧೮ | ಲೋಚನ ದೀಪ್ತಿ 


ಹೊಂದುವುದೇ ಸರಿಯಾದ್ದೆಂದು ನಿರ್ಧರಿಸಿ ಅಣ್ಣನಿಗೆ ನಮಿಸಿ ನೇರವಾಗಿ ತಂದೆಯ 
ಬಳಿಗೆ ತೆರಳಿ ದೀಕ್ಷೆತಳೆದು ತಪೋನಿರತನಾದನು. ಒಂದು ವರ್ಷ ಪೂರ್ತಿ ಘನಘೋರ 
ವಾದ ತಪಸ್ಸು ಮಾಡಿದರೂ ಆತ್ಮಜ್ಞಾನ ಲಭಿಸಲಿಲ್ಲ. ಅದಕ್ಕೆ ಕಾರಣ ಭರತನಿಗೆ ಸೇರಿದ 
ನೆಲದಲ್ಲಿ ನಿಂತಿದ್ದೇನಲ್ಲ ಎ೦ಬ ಮನಃ ಕಷಾಯ ಆವರಿಸಿರುವುದೆ೦ದು ಆದಿಜಿನನಿಂದ 
ಅರಿತು, ಬಾಹುಬಲಿಯಲ್ಲಿಗೆ ತೆರಳಿ ಅವನ ಮನಃಕಷಾಯವನ್ನು ಹೋಗಲಾಡಿಸಿ 
ಆತ್ಮಶುದ್ಧಿಯಾಗುವಂತೆ ಮಾಡಿದನು. 


ಪರಂಪರೆಯ ಹಿಡಿತ ಮತ್ತು ರತ್ನಾಕರ ಪರಂಪರೆಯ ಹಿಡಿತದಿಂದ ಸಂಪೂರ್ಣವಾಗಿ 
ಪಾರಾಗುವುದು ಎಷ್ಟೇ ಪ್ರತಿಭಾವಂತನಾದ, ಹಾಗೂ ಎಷ್ಟೇ ಸಮರ್ಥನಾದ ಕವಿಗಾದರೂ 
ಕಷ್ಟವೇ. ಅದರಲ್ಲೂ ಕಾವ್ಯ ರಚನೆಗೆ ಮೊದಲೇ ಒಂದು ತತ್ವ ಅಥವಾ ಸಿದ್ಧಾಂತವನ್ನು 
ಸಿದ್ಧಪಡಿಸಿಕೊಂಡು ಆ ಚೌಕಟ್ಟಿನಲ್ಲಿ ತನ್ನ ಕಾವ್ಯ ನಾಯಕ ಪಾತ್ರವನ್ನು 
ಅಡಕಗೊಳಿಸಹೊರಟಾಗ ಏನೆಲ್ಲ ಇಕ್ಕಟ್ಟುಗಳನ್ನು ಕವಿ ಎದುರಿಸಬೇಕಾಗಬಹುದೋ 
ಆ ಎಲ್ಲ ಇಕ್ಕಟ್ಟುಗಳಿಗೆ ರತ್ನಾಕರನೂ ಒಳಗಾಗಿದ್ದಾನೆ. ವಿಕ್ರಮಾರ್ಜುನ ವಿಜಯದಲ್ಲಿ 
ದ್ರೌಪದಿಯನ್ನು ಅರ್ಜುನನೊಬ್ಬನಿಗೆ ಮದುವೆ ಮಾಡಿಸಿದ ಪಂಪ, ದುಶ್ಯಾಸನನ ಕರುಳನ್ನು 
ಬಗೆದು ದ್ರೌಪದಿಯ ಮುಡಿಕಟ್ಟುವ ಸಂದರ್ಭ ಬಂದಾಗ ಭೀಮನು ಅವಳನ್ನು 
ತಳೋದರಿಯಂತೆ ನಡೆಸಿಕೊಳ್ಳುವಾಗ ದ್ರೌಪದಿ ಪಂಚವಲ್ಲಭೆ ಎಂಬ ಮೂಲ ಭಾರತದ 
ಕಟುಸತ್ಯವನ್ನು ಹೇಗೆ ಮರೆಮಾಚಲಾಗಲಿಲ್ಲವೋ ಹಾಗೆಯೇ ರತ್ನಾಕರನೂ ಎರಡು 
ಸಂದರ್ಭಗಳಲ್ಲಿ ಯೋಗ-ಭೋಗ ಸಮನ್ವಯದ ಮೂರ್ತಿಯಾಗಿ ತಾನು 
ಕ೦ಡರಿಸಿಕೊ೦ಡು ಬಂದಿದ್ದ ಭರತೇಶನ ವ್ಯಕ್ತಿತ್ವಕ್ಕೆ ಕಿಂಚಿತ್‌ ಮುಕ್ಕಾಗುವುದನ್ನು ತಪ್ಪಿಸುವಲ್ಲಿ 
ಸೋಲುತ್ತಾನೆ. ಕಾರಣ ಮೂಲಕಥೆಯಲ್ಲಿ ಇರುವುದು ಹಾಗೆಯೇ, ರತ್ನಾಕರ ತನ್ನ 
ಉದ್ದೇಶಕ್ಕೆ ತಕ್ಕಂತೆ ಕಥೆಯನ್ನು ತಿದ್ದುತ್ತಾ ಹೋಗಿ ತೀರ ಬದಲಾಗಿಬಿಟ್ಟರೆ ಇದು 
ಮೂಲ ಜೈನ ಪುರಾಣಗಳಲ್ಲಿನ ಭರತನ ಕಥೆಯಿ೦ದ ತೀರಾ ದೂರ ಹೋದಂತಾಗಿ 
ಬಿಡುತ್ತದೇನೋ ಎ೦ಬ ಶಂಕೆಗೆ ಒಳಗಾಗಿ ಕೆಲವು ಸಣ್ಣ ವಿವರಗಳನ್ನು ಅವು ತನ್ನ 
ದರ್ಶನಕ್ಕೆ ವಿರುದ್ಧವಾಗಿದ್ದಾಗ್ಯೂ ಇದ್ದಂತೆಯೇ ಉಳಿಸಿಕೊಳ್ಳಲು ಹೋಗಿ ತೊಡಕನ್ನು 
ತ೦ದುಕೊಂಡಿದ್ದಾನೆ. ಅವುಗಳೆಂದರೆ ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ 
ವೃಷಭಾಚಲದಲ್ಲಿ ತನ್ನ ವಿಜಯಪ್ರಶಸ್ತಿಯನ್ನು ಕೆತ್ತಿಸುವಾಗಿನ ಅವನ ನಡೆವಳಿ ಮತ್ತು 
ಕನ್ನಡಿಯಲ್ಲಿ ಕಿವಿಯ ಬಳಿ ನರೆಗೂದಲು ಕಾಣಿಸಿಕೊಂಡಾಗ ಅವನು ತೋರುವ 
ಪ್ರತಿಕ್ರಿಯೆ. ಪಂಪಕವಿಯ ಆದಿಪುರಾಣದಲ್ಲಿ ಷಟ್ಟಂಡಗಳನ್ನು ಗೆದ್ದ ಅಹಮ್ಮಿನಲ್ಲಿ ತನ್ನ 
ಹೆಸರನ್ನು ಆಚಂದ್ರಾರ್ಕವಾಗಿಸಲು ಬಂದಾಗ ಅಲ್ಲಿ ತನಗಿಂತ ಹಿಂದೆಯೇ ಇಂಥ 
ವಿಜಯ ಸಾಧಿಸಿದ ಹಿಂದಿನ ರಾಜರುಗಳು ಕೆತ್ತಿಸಿದ್ದ ವಿಜಯಪ್ರಶಸ್ಥಿಗಳು ಅದೆಷ್ಟು 


ಲೋಚನ ದೀಪ್ತಿ |೩೧೯ 


ಇಡಿಕಿರಿದಿದ್ದುವೆ೦ದರೆ ಭರತಚಕ್ರಿಗೆ ತನ್ನ ಹೆಸರು ಬರೆಸಲು ಜಾಗವೇ ಇಲ್ಲದ್ದನ್ನು 
ನೋಡಿ “ಸೋರ್ದುದು ಕೊಳಗೊಂಡ ಗರ್ವರಸಮಾ ಭರತೇಶ್ವರ ಚಕ್ರವರ್ತಿಯಾ” 
ಎಂದು ಕವಿಹೇಳಿರುವುದು ಸಕಾರಣವಾಗಿಯೇ ಇದೆ. ಆದರೆ ಇಲ್ಲಿ ರತ್ನಾಕರವರ್ಣಿಯೂ 
ತನ್ನ ಕಾವ್ಯನಾಯಕ 

ಉರ್ವಿಯೆಲ್ಲವು ತನ್ನ ವಶವಾಗಲುರು ಗರ್ವ ಪರ್ವತವೇರಿ ಬಪ್ಪಂತೆ 

ಕೊರ್ವಿದ ವಿಜಯ ಪರ್ವತವೇರಿಬಂದನು- ಎಂದು ಹೇಳಿ 

ಕಾಲಕಾಲದೊಳಾದ ಚಕ್ರವರ್ತಿಗಳಂಕ । ಮಾಲೆಯ ಬರೆಸುವರಲ್ಲಿ 

ಶೈಲವೆಲ್ಲವು ಲಿಪಿ ತುಂಬಿರೆ ನೋಡಿ ನೃ । ಪಾಲನ ಗರ್ವ ಸೋರಿದುದು 

(ಅಂಕಮಾಲಾ ಸಂಧಿ ೮೧-ಭಾಗ ೨) 

ಎಂದು ಹೇಳಿರುವುದೂ ಕವಿ ಕಾವ್ಯದ ಉದ್ದಕ್ಕೂ ಚಿತ್ರಿಸಿಕೊ೦ಡುಬ೦ದಿರುವ 
ಸಮಚಿತ್ತದ ಯೋಗಿಯ ಚಿತ್ರಕ್ಕೆ ವಿರುದ್ಧವಾದ್ದು. ಪಂಪನ ಮಾತುಗಳನ್ನೇ ಯಥಾವತ್ತಾಗಿ 
ಪ್ರತಿಧ್ವನಿಸುವಲ್ಲಿ ಪರಂಪರೆಯ ಆ ಹಿಡಿತ ನಿಚ್ಚಳವಾಗಿ ಕಂಡುಬರುತ್ತದೆ. ತನ್ನ ಅ೦ಕಮಾಲೆಗೆ 


ಕಿಂಚಿತ್ತೂ ಜಾಗವಿಲ್ಲದಿರುವುದನ್ನು ನೋಡಿ ಮೊದಲೇ ಇದ್ದ ಒಂದು ಶಾಸನವನ್ನು ' 


ದಂಡದಿಂದ ಒರೆಸಿಸಿ ತನ್ನ ಹೆಸರನ್ನು ಬರೆಯಿಸುವ ಭ್ರಮೆಗೆ ಒಳಗಾಗುತ್ತಾನೆ. ಇನ್ನು 
“ಆತ್ಮತತ್ವವನ್ನು ಮುಟ್ಟಿ ಬರೆದಿದ್ದ ಲಿಪಿಗಳನಾತ್ಮನೊಳರ್ತಿವಟ್ಟಿರಿಸಿ ಆತ್ಮ ತತ್ವಕ್ಕೆ 
ಹೊರಗಾದೊಂದು ಲಿಪಿಯನ್ನು ಉಜ್ಜಲು ಹೇಳಿದ” ಎಂಬ ಕುಂಟು ಸಮರ್ಥನೆ 
ಬೇರೆ ನೀಡುತ್ತಾನೆ. ಹಾಗೆ ಅಲ್ಲಿ ಈಗಾಗಲೇ ಇದ್ದ ಶಾಸನ ಅಳಿಸಲು ಹೋದಾಗ 
ಶಾಸನ ರಕ್ಷಣೆಗೆ ನಿಯುಕ್ತರಾಗಿದ್ದ ದೇವತೆಗಳು ಅಡ್ಡಬ೦ದಾಗ ಕಿಂಕರರು ಶಾಸನ 


ದೇವತೆಗಳನ್ನು ಬಡಿದದ್ದು ಅದಕ್ಕೆ ಆ ಶಾಸನ ದೇವತೆಗಳ ಸತಿಯರು ನಾಳೆ ನಿನ್ನ : 


ಶಾಸನ ರಕ್ಷಿಸುವವರಾರು ಎಂದು ಪ್ರಶ್ನಿಸಿದಾಗ “ಹಂಸತತ್ವವ ಬರೆದ ಶಾಸನವನಾರುಂ 
ಸವರುವ ದಕ್ಷರಿಲ್ಲ, ನಾನೀಗ ಹಂಸ ತತ್ವವ ಮುಟ್ಟಿ ಬರೆಸುವೆನೇನಿನ್ನು ಕೆಡಿಸುವರುಂಟೆ” 
ಎ೦ಬ ಪೊಳ್ಳು ಸಮರ್ಥನೆ ಬೇರೆ ನೀಡುವುದು ಅನುಚಿತವೇ ಸರಿ. 


ಇನ್ನು ಇದಕ್ಕಿಂತ ಪ್ರಬಲವಾಗಿ ಅವನ ಭೋಗ-ಯೋಗ ಸಮನ್ವಯದ ಚಿತ್ರವನ್ನು 


ತಲೆಕೆಳಗು ಮಾಡಿರುವ ಪ್ರಸಂಗವೆಂದರೆ ತಲೆಯಲ್ಲಿ ನರೆಗೂದಲು ಕಾಣಿಸಿಕೊಂಡಾಗ 
ವೈರಾಗ್ಯೋದಯವಾಗಿ ತನ್ನ ಅದುವರೆಗಿನ ಭೋಗದ, ವಿಷಯಸುಖದ ಬದುಕಿನ 
ಬಗ್ಗೆ ಪಶ್ಚಾತ್ತಾಪ ಪಡುವ, ಒಡಹುಟ್ಟಿದವರು ಮಕ್ಕಳು ಎಲ್ಲರೂ ದೀಕ್ಷೆಗೆ ತೆರಳಿದರೂ 


4 


ತಾನು ಮಾತ್ರ ಕೇವಲ ಮೆಯ್ಯ ಹೋರಾಟದಲ್ಲಿ ತಡಮಾಡಿದೆ ಎಂದು ನಿಡುಸುಯ್ಯುವ 


ಸಂದರ್ಭ. ಎಂದೇ ಜಿ.ಎಸ್‌.ಎಸ್‌. ಅವರು ಈ ಪಶ್ಚಾತ್ತಾಪದ ಉದ್ಗಾರಗಳಲ್ಲಿ ರತ್ನಾಕರನು 


೩೨೦ | ಲೋಚನ ದೀಪ್ತಿ 


ಇದುವರೆಗೂ ಹೇಳಿಕೊಂಡ ಭೋಗ-ಯೋಗ ಸಮನ್ವಯದ ಸ್ವಪ್ನ ಸಿಡಿದು 
ಚೂರಾಗಿದೆ” ಹೇಳಿರುವುದು ಅತ್ಯಂತ ಸಮರ್ಪಕವಾಗಿದೆ. ಇದು ಪಂಪನ 
ಆದಿಪುರಾಣದ ಭರತ “ತನ್ನ ಭೋಗತೃಪ್ಪೆಯಂ ತಾನೆ ಮನದೊಳ್‌ ನಿಂದಿಸುತ್ತುಂ* 
ಅಯೋಧ್ಯಗೆ ಬಂದು ನರೆಗೂದಲನ್ನು ಕಂಡು ರಾಜ್ಯ ತ್ಯಾಗದ ನಿರ್ಣಯ ಕೈಗೊಳ್ಳುವುದನ್ನು 
ಅನುಸರಿಸುವುದಾಗಿದೆ. ಅದರರ್ಥ ಮೂಲ ಜೈನ ಸಂಪ್ರದಾಯದ ಕಥಾಸರಣಿಯ 
ಹಿಡಿತ ರತ್ನಾಕರವರ್ಣಿಯ ಮೇಲೆ ಅತಿ ಗಾಢವಾಗಿದೆ ಎಂದು. 


ಆದರೆ ಒಂದೇ ಸಮಾಧಾನದ ಸಂಗತಿಯೆಂದರೆ ಸಂನ್ಯಾಸ ಸೀಕರಿಸಿದ ಅತ್ಯಲ್ಪ 
ಸಮಯದಲ್ಲೇ ಈ ಸಂಸಾರ ಬಂಧನದಿಂದ ಭರತನು ಮುಕ್ತನಾಗಿಬಿಡುತ್ತಾನೆ. ಹಾಗಾಗಿ 
ಸಂನ್ಯಾಸ ಸ್ಟೀಕಾರಕ್ಕೆ ಮುನ್ನಿನ ಅವನ ಆತ್ಮವ್ಯಂಗ್ಯದ ಮಾತುಗಳು ಅವನ ತೀವ್ರ 
ವೈರಾಗ್ಯದ ಆವೇಶದವು ಎಂದು ತಿಳಿಯಬೇಕೇನೋ?9? 

“ಆಗಮವಧ್ಯಾತ್ಮವಳವಟ್ಟು ಶೃ೦ಗಾರ ತ್ಯಾಗಭೋಗದ ಮೋಡಿ ಮೆರೆಯೆ” ಎಂಬ 
ಮಾತಿಗೆ ತಕ್ಕಂತೆ ತನ್ನ ಆಧ್ಯಾತ್ಮ ದರ್ಶನಕ್ಕೊಂದು ರೂಪು ಕೊಡಲು ಭರತೇಶನ 
ಕಥೆಯನ್ನು ಬಳಸಿಕೊಂಡು ಅದರಲ್ಲಿ ತನ್ನ ಪರಂಪರೆಯ ಹಿರಿಯ ಕವಿಗಳಂತೆ ಕಾವ್ಯಧರ್ಮ 
ಮತ್ತು ಧರ್ಮಗಳ ಸಾಂಗತ್ಯವನ್ನು ಸಾಧಿಸುವಲ್ಲಿ ರತ್ನಾಕರನು ಬಹುಮಟ್ಟಿಗೆ 
ಯಶಸ್ವಿಯಾಗಿದ್ದಾನೆ. ಅದರಲ್ಲಿ ಬರುವ ಮುಖ್ಯ ಕಥೆ ಮತ್ತು ಅದಕ್ಕೆ ಸಂಬಂಧಿಸಿದ 
ಆನುಷಂಗಿಕ ವರ್ಣನೆಗಳಲ್ಲಿ ವಿವರಗಳಲ್ಲಿ ಒಂದು ಪ್ರಧಾನಾರ್ಥವನ್ನು ಬಿಂಬಿಸುವಲ್ಲಿನ 
ಅವನ ಸಾಮರ್ಥ್ಯಕ್ಕಾಗಿ ಸಹೃದಯರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಮೇಲಿ೦ದ ಮೇಲೆ 
ಬರುವ ಔಚಿತ್ಯಪೂರ್ಣ ಶೃಂಗಾರ ಚಿತ್ರಗಳು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುತ್ತವೆಯೇ 
ಹೊರತು ಕುಂದಿಸುವುದಿಲ್ಲ. ಮನುಷ್ಯ ಸ್ಪಭಾವವನ್ನು ಅದರೆಲ್ಲ ಸೂಕ್ಷ್ಮಗಳಲ್ಲಿ ತೆರೆದಿಡುವಲ್ಲಿ 
ಅವನ ಕಾವ್ಯಕೌಶಲ ಎದ್ದುಕಾಣುತ್ತದೆ. ಚಕ್ರವರ್ತಿಯಾದ ಭರತೇಶ ಒಬ್ಬ ವಾತ್ಸಲ್ಯ 
ತುಂಬಿದ ಪಿತನೆಂಬುದು ಮಕ್ಕಳನ್ನು ಮುದ್ದಾಡುವ ಸನ್ನಿವೇಶದಲ್ಲಿ ಸೊಗಸಾಗಿ 
ಬಿಂಬಿತವಾಗಿದೆ. ನಾದಿನಿಯಾದ ಮಕರಂದಾಜಿಯೊಂದಿಗೆ ಅವನು ನಡೆಸುವ ಕುಶಲ 
ಸಂಭಾಷಣೆಯಿಂದ ಅವನೆಂಥ ಸರಸಿ ಎಂಬುದು ತಿಳಿಯುತ್ತದೆ. ಒಂದು ರೀತಿಯಲ್ಲಿ 
ಮೊದಲಿಂದ ಕೊನೆಯವರೆಗೂ ಬದಲಾವಣೆ ಅಥವಾ ಬೆಳವಣಿಗೆಗಳ ಗೊಡವೆಯಿಲ್ಲದ 
ಸಿದ್ಧಪಾತ್ರದ ರೀತಿಯಲ್ಲೇ ಅವನ ಪಾತ್ರವಿದೆ. ಇನ್ನು ಭರತೇಶನ ರಾಣಿಯರು ಪರಸ್ಪರರನ್ನು 
ವಿನೋದಮಾಡುವ ಸನ್ನಿವೇಶಗಳು, ಸೈನಿಕರೊಂದಿಗಿನ ಅವನ ವಿನೋದ, 
ಮಂತ್ರಿಗಳೊಡನೆಯ ಸೌಹಾರ್ದ ಮಾತು-ಕತೆ, ಬಾಹುಬಲಿಯನ್ನು ಮಾತಿನಿಂದ ಗೆಲ್ಲುವ 
ವೈಖರಿ ಒಟ್ಟಾರೆ ರತ್ನಾಕರನ ಮನುಷ್ಯ ಹೃದಯದ ಪರಿಜ್ಞಾನ ಅಸದೃಶ. 


ಲೋಚನ ದೀಪ್ತಿ |೩೨೧ 


ಹದಿನೆಂಟು ವರ್ಣನೆಯ ವ್ಯಾಮೋಹಕ್ಕೆ ಬೀಳದೆ “ಉಚಿತಕ್ಕೆ ತಕ್ಕಷ್ಟು ಪೇಳ್ವೆ” 
ಎಂಬ ತನ್ನ ಮಾತಿಗೆ ತಕ್ಕಂತೆ ದೈಹಿಕ ಸೌಂದರ್ಯ ವರ್ಣನೆಯಾಗಲಿ, ಆಸ್ಥಾನ 
ವರ್ಣನೆಯಾಗಲಿ, ಸಂಗೀತ, ನೃತ್ಯ ಮೊದಲಾದ ಕಲೆಗಳ ವರ್ಣನೆಯಾಗಲಿ, ಸಮುದ 
ವರ್ಣನೆಯಾಗಲಿ, ನಿಸರ್ಗ ಸಹಜವಾದ ಮಳೆಯ ವರ್ಣನೆಯಾಗಲಿ ಪಾತ್ರಗಳ 
ಅಂತರಂಗವನ್ನು ತೆರೆದು ತೋರುವ ಸ್ವಭಾವ ವರ್ಣನೆಯಾಗಲಿ ಅತ್ಯಂತ ಸಹಜವಾಗಿ 


ಜೀವಂತವಾಗಿ ವರ್ಣಿಸುವುದೇ ರತ್ನಾಕರಕವಿಯ ರೀತಿ. 


ಉದಾಹರಣೆಗೆ ಕುಂಭದ್ರೋಣ ಮಳೆಯನ್ನು ವರ್ಣಿಸುವುದು: “ಕಿರುಧಾರೆಯಲ್ಲ; 
ತೆಂಗಿನ ಮರಗಳ ತೋರದುರುವ ಧಾರೆಯೊಳಡೆಬಿಡದೆ" ಸುರಿಯುತ್ತಿತ್ತೆಂದು ಹೇಳುತ್ತಾನೆ. 
ಅದಕ್ಕಿಂತ ಸೊಗಸಾದ ವರ್ಣನೆಯೆಂದರೆ 


ಅಗಣಿತ ದೈವಗಳೊಂದು ಹಬ್ಬವ ಮಾಡಲೋಲಗದೊಳ್ಳೆರೆದೊತ್ತಲಾಗಿ | 
ಗಗನವೆಂದೆಂಬ ಸೇವಗೆಯೊರಳಿಂದ ಸೇವಗೆಯಿಳಿವೊಲು ಮಳೆಯಾಯ್ತು” 


ಎನ್ನುತ್ತಾನೆ. 
ಸಮುದ್ರವರ್ಣನೆ ಕೂಡ ಇಷ್ಟೇ ಸಹಜವಾಗಿದೆ ಕನ್ನಡ ಕಾವ್ಯದಲ್ಲಿ ಬಹುಶಃ 


ಮೊದಲ ಬಾರಿಗೆ ಇಂಥ ಜೀವಂತ ಕಡಲವರ್ಣನೆಗೆ ನಾವು ರತ್ನಾಕರನವರೆಗೆ 
ಕಾಯಬೇಕಾಯ್ತು. 


ಅಟ್ಟುವ ತೆರೆಯ ಮುಂದೂಡುವ ತೆರೆಯ ಪೆ 
ರ್ಬೆಟ್ಟದಂತೇಳ್ವ ತೆರೆಗಳ 

ತೊಟ್ಟನೆ ಬಯಲಹ ತೆರೆಗಳನವರು ಕ 

ಣ್ಣಿಟ್ಟು ನೋಡಿದರರ್ತಿವಡುತ (೨೩-೯೫) 
“ತುಂತುರು ತೆರೆನೊರೆ ಘುಳುಘುಳು ರವ 

ತೂಂತಿಟ್ಟು ಹೊಳೆವ ವಾರಿಧಿಯ”" 

ತಟವನುಚ್ಚಳಿಸಿತು ಕಡಲು ಮಂತಿಟ್ಟರೆ 

ಘಟದ ಮೊಸರು ಚೆಲ್ಲುವಂತೆ" 


ಕುಸುಮಾಜಿಯ ಗಾಯನವನ್ನು ಆನ೦ದವುಕ್ಕುವಂತೆ ವರ್ಣಿಸಿದ್ದಾನೆ. ಸಹಜವಾದ 
ಉಪಮೆಗಳು ಅದರ ಸೌಂದರ್ಯಕ್ಕೆ ಕಾರಣವಾಗಿವೆ. 


ಒಳಗುಣ್ಮಿದಾನಂದ ರಸ ತನ್ನ ತನು-ತುಂಬಿ 
ತುಳುಕಿ ಹೊರಗೆ ಸೂಸುವಂತೆ 


೩೨೨ | ಲೋಚನ ದೀಪ್ತಿ 


/ 


ತೆಳುವಸಿರಿಂದ ಬಾಯ್ದೆರೆಯೊಳು 

ಹೊಳೆದು ಮೋಹಿಸುತ್ತಿದ್ದಿತಾಗ ॥ 

ಸುಳಿನಾಭಿಯೋಳು ಹುಟ್ಟಿ ಮೆಲ್ಲೆದೆಯೊಳು ಬೆಳೆ | 

ದೊಳಗೊರಲೊಳು ಪ್ರಾಯವಡೆದು 

ಎಳೆಯಳ ಬ್ರಹ್ಮರಂದ್ರವನೇರಿ ಬಾಯ್ದೆರೆ | ಗಿಳಿದು ಮೋಹಿಸಿದುದಾಳಾಪ ॥ 

ಬೆಳಗಿನೋಲಾಡುವಂತೆ ಸಂಗೀತದ ! ಸುಳಿಯೊಳು ತೇಲಾಡುವಂತೆ | 

ತೆಳುಗಾಳಿಯೇರಿ ವೈಹಾಳಿಯ ಮಾಡುವಂ । ತೆಳವೆಂಗಳರಸಿ ಹಾಡಿದಳು 

ನರ್ತನ ವರ್ಣನೆ ಕೂಡ ಕಣ್ಣಿಗೆ ಕಟ್ಟುವಂತೆ ಆಹ್ತಾದಕರವಾಗಿದೆ: 

ಸುಳಿದು ಸುತ್ತುವಳು ನಾಟ್ಯದೊಳು ಸಮ್ಮೋಹನ ಜಳಧಿಯ ಸುಳಿಯೊ ಎಂಬಂತೆ 

ಬಲಕೆಡಕೊಲೆದು ಹರಿವಳೆಳವಿಸಿಲಲ್ಲಿ | ಎಳನಾಗ ಹರಿವಂತೆ ಮುರಿದು ॥ 

ಬಾಹುಬಲಿಗೆ ವೈರಾಗ್ಯ ಮೂಡಿ ತಪಸ್ಸಿಗೆ ತೆರಳುವ ಸನ್ನಿವೇಶವನ್ನು ಅತ್ಯಂತ 
ಹೃದ್ಯವಾಗಿ ನೀಡಿದ್ದಾನೆ: 

ಅಳುತಿರ್ದನಣ್ಣನು ನಗುತ ಕೈಮುಗಿದವ ಕಳಭ ಸಂಕಲೆಬಿಟ್ಟು ವನಕೆ 

ತಳವರ೯ತೆ ಸಂಗವ ತೊರೆದೆಯ್ದುತಿರ್ದನು ದಳವೆಲ್ಲ ಬೆರಗಾಗಿ ನೋಡೆ. 


ರತ್ನಾಕರನ ಕಾವ್ಯಶೈಲಿ ಅವನ ಉದ್ದಿಷ್ಟ ವಸ್ತುವಿಗೆ ತಕ್ಕಂತೆ ಲಲಿತ ಮನೋಹರವಾದ 
ಸರಳ ಶೈಲಿ, ಉಗ್ರ ಭಾವಗಳಿಗೆ ಇಲ್ಲಿ ಎಡೆಯಿಲ್ಲ. ಸುಕೋಮಲವಾದ ಭಾವನೆಗಳನ್ನು 
ಅಭಿವ್ಯಕ್ತಿಸಲು ಸಾಂಗತ್ಯವೇ ಸರ್ವೋತ್ಕೃಷ್ಟವಾದ ಛ೦ದಸೆ೦ದು ಮನಗಂಡ ಕವಿ ಆ 
ಛಂದಸ್ಸಿನಲ್ಲಿ ಶೃಂಗಾರ, ವಾತ್ಸಲ್ಯ, ಹಾಸ್ಕ, ಹರ್ಷವೇ ಮೊದಲಾದ ಭಾವಗಳನ್ನು 
ನಿರರ್ಗಳವಾಗಿ ಸಾರ್ಥಕವಾಗಿ ಚೇತೋಹಾರಿಯಾದ ರೀತಿಯಲ್ಲಿ ಸಹೃದಯರಿಗೆ 
ಸಂವಹನಿಸುವ ಮೂಲಕ ಆ ಛಂದಸ್ಸನ್ನು ಉನ್ನತ ನೆಲೆಗೇರಿಸಿ “ಭಾಮಿನಿ ಷಟ್ಪದಿಗೆ 
ಕುಮಾರವ್ಯಾಸನು ಹೇಗೋ, ರಗಳೆಗಳಿಗೆ ಹರಿಹರನು ಹೇಗೋ, ಸಾಂಗತ್ಯಕ್ಕೆ ರತ್ನಾಕರನು 
ಹಾಗೆ” ಎಂಬ ಮಾತನ್ನು ಯಥಾರ್ಥಗೊಳಿಸಿದ್ದಾನೆ. ಕನ್ನಡಕ್ಕೆ ಸಹಜವಾದ ಆದಿಪ್ರಾಸ, 
ಅನುಪ್ರಾಸ ಅಂತ್ಯ ಪ್ರಾಸಗಳನ್ನು ಅಳವಡಿಸಿಕೊಂಡ ಸರಳವೂ ಲಲಿತವೂ ಆದ 
ಪದಪುಂಜಗಳ ಪ್ರಯೋಗ ಈ ದೇಸೀ ಛಂದಸ್ಸಿಗೆ ಇನ್ನಷ್ಟು ಸೊಬಗನ್ನು ನೀಡಿದೆ. 
ಉದಾಹರಣೆಗೆ: 


ಸಮವಸರಣದೊಳು ವಿಮಲ ಕಿರಣದೊಳ 
ಗಮಲ ಮುನಿಗಳ ವೃಂದದೊಳು 

ಕಮಲ ಕರ್ಣಿಕೆಗೆ ಸೋಂಕದೆ ನಿಂದ ದೇವನ 
ಗಮಕವನೊಲ್ಲು ಪಾಡಿದರು (೮-೪೩) 


ಲೋಚನ ದೀಪ್ತಿ | ೩೨೩ 


ಬೆಳಗಿನ ಬೊಂಬೆ ಬೆಳ್ಲಿಂಗಳ ಬೊಂಬೆ ತಿಂ 

ಗಳ ಬೊಂಬೆ ಜೊನ್ನದ ಬೊಂಬೆ 

ತಿಳಿವಿನ ಬೊಂಬೆ ಬೋಧದ ಬೊಂಬೆಯೆಂದಾತ್ಮ 

ಕಲೆಯ ಕನ್ನಡಿಸಿ ಹಾಡಿದರು (೪೭-೧೨೮) 
ಕುಂಟಣಿಗೋಲೆಯ ಬರೆವ ಕಾವನ ಕೈಯ 

ಕಂಠದೊಂದುಲುಹೊ ಯೆಂಬಂತೆ 

ಕಂಠವನಲುಗಿಸಿ ಹೊಸ ತಾನಗಳ ಕಳ 

ಕಂಠ ನಿನಾದೆ ತೋರಿದಳು (೧೩-೧೦೬) 


ಕನ್ನಡ ದೇಸಿಯ ಅಪಾರವಾದ ಶಬ್ದ ಸ೦ಪತ್ತು ಅವನಿಗೆ ಕೈವಶವಾಗಿರುವುದು 
ಅವನ ಕಾವ್ಯದ ಒಳಹೊಕ್ಕ ಯಾರಿಗಾದರೂ ಮನಸಿಗೆ ತಟ್ಟುತ್ತದೆ. ಉಪಮೆ, 
ರೂಪಕಗಳಿಗೇನೂ ಕೊರತೆಯಿಲ್ಲ. ರೂಪಕಗಳ ಪ್ರಯೋಗವಾದೆಡೆಯೆಲ್ಲ ಸಾಮಾನ್ಯವಾಗಿ 
ದೀರ್ಪವಾದ ಸಂಸ್ಕೃತ ಸಮಾಸ ಶಬ್ದಗಳಿಗೆ ಮೊರೆಹೋಗಿದ್ದಾನೆ. ಅರಿತಿಮಿರ 
ಮಾತಾರ೯ಡ, ಸಂಗರಾಂಗಣ ಮಲ್ಲ, ಅಂಗನಾಜನವನ ಮಧುಮಾಸ, ಮೋಹಾಸುರ 
ದರ್ಪ ಮಥನ ಹೀಗೆ ಸಂಸ್ಕೃತ ಶಬ್ದಗಳ ವಿಲಾಸವೇ ಹೆಚ್ಚು. ಆದರೆ ಅದೇ ಉಪಮೆಗಳ 
ಪ್ರಯೋಗದಲ್ಲಿ ಹೀಗಾಗದೆ ಕನ್ನಡ ಶಬ್ದಗಳ ರಿಂಗಣಗುಣಿತ ಕಂಡುಬರುತ್ತದೆ. 
ಉದಾಹರಣೆಗೆ "ರಾಣಿಯರೆಲ್ಲರೊರಗಿದರಾಗ ನೇರಾಣಿಯ ಬೊಂಬೆಗಳಂತೆ, 
"ಸುರಪಶುವ ಗೋದಾನಕ್ಕೆ ಹಾರುವ ಹಾರುವನಂತೆ', "ಚ೦ಚಲಾಕ್ಷಿಯರಾಂತು 
ಸುಳಿದರಾಗತ್ತಿತ್ತ ಮಿಂಚಿನ ಲತೆಗಳಂತೆ' “ತಾನವ ಹೊಸ ಹೊಸತಾಗಿ ತಂದಳು 
ಜೇನಸೊನೆಯ ಕರೆವಳೆಂಬಂತೆ” "ಹಣ್ಣ ಕೊ೦ಡರಗಿಳಿ ಹೋಹಂತೆ ಹೋದನು 
ಹೆಣ್ಣುಗಳ್ಳರಸಿ ಮಂದಿರಕೆ" “ಎಳನೇಸರೊಳಗೈಕ್ಕವಾದಂತೆ ಪರಮಾತ್ಮ ಕಳೆಯೊಳಿರ್ದನು 
ಯೋಗಿರತ್ತ' "ನಲಿದೆರಗಿದನು ನಿಧಾನದೆಡೆಗೆ ದೀಪಕಳಿಕೆ ತಾನೆರಗುವಂದದೊಳು' 
"ಚ೦ಚಲಾಕ್ಷಿಯರಾ೦ತು ಸುಳಿದರಾಗತ್ತಿತ್ತ ಮಿಂಚಿನ ಲತೆಗಳಂತೆ', ಮತ್ತ ಕಾಶಿನಿಯರ 
ಮೊಗಗಳಿದ್ದುವು ಕಾಂತಿವೆತ್ತ ಕನ್ನಡಿಯ ಸಾಲಂತೆ', ರವಿಗಳುಕಿ ತಾರಗೆ ಮೀಂಬುಳು 
ಸಹವಾಗಿ ಮರೆಹೊಕ್ಕ ಕಾರಿರುಳ೦ಗನೆಯಂತೆ- ಹೀಗೆ ಇವು ಸಾಕಷ್ಟು ಪ್ರಮಾಣದಲ್ಲಿವೆ. 

ಕನ್ನಡ ದೇಸಿಯ ಸಹಜಸಂಪತ್ತು, ನುಡಿಗಟ್ಟು ಮತ್ತು ಜಾನಪದ ಸೊಗಡಿಗೆ 
ಏನೂ ಕೊರತೆಯಿಲ್ಲ. ಜೋಲಿ, ಚಟಿ, ಸಬ್ಬವ, ಬಿರುಬು, ಮಾಯಕಾರ, ಕವ್ವರೆ, 
ಮೋಡಿಕಾತಿ, ಕಣ್ಣ ಕೂರ್ಗೆನೆ, ಕಟ್ಟಾಣಿ ಹೆ೦ಗಸು, ಚೂಣಿವರಿವ ಕಡೆಗಣ್ಣು, ಅಡ್ಡಪಿಡ್ಡಗೆ 
ಸುಳಿಯುವುದು, ಎಂಬ ನುಡಿಗಳಂತೆಯೇ, ಬೀಜಕೆ ಬಿಡುವುದ ಹೀಚಿನೊಳರಿ, 
ಹೂರಿಗೆಯೆಂದರೆ ಗಬಕೆಂಬ, ಕವುದಿಗೆ ಹುಲ್ಲು ಬಂದಂತೆ, ಹನಿಗೂಡಿ ಹಳ್ಳ, 


೩೨೪ | ಲೋಚನ ದೀಪ್ತಿ 


ನಾರೊಡಗೂಡಿ ಹಗ್ಗ, ನಾನೊಲ್ಲೆ ಪೆಣ್ಣ, ನಮ್ಮಯ್ಯನಾರಿಗೆ ಪೆಣ್ಣನೋಳ್ಗ' ಮುಂತಾದ 
ಗಾದೆಮಾತುಗಳು ಅವನ ದೇಸಿ ಶ್ರೀಮಂತಿಕೆಗೆ ಕೆಲವು ನಿದರ್ಶನಗಳು. 


ಚಕ್ರವರ್ತಿಯೊಬ್ಬನ ಸಾಂಸಾರಿಕ ಬದುಕಿನ ಚಿತ್ರಗಳನ್ನು, ವಿಸ್ತಾರವಾದ ದಿನಚರಿಯನ್ನು 
ಸಾವಧಾನವಾಗಿ ವಿವರ ವಿವರವಾಗಿ ತೆರೆದಿಡುತ್ತ ಜಂಬೂಸವಾರಿ ಮೆರವಣಿಗೆಯಂತೆ 
ಸಾಗುವ ಈ ಮಹಾ ಕಾವ್ಯ ತನ್ನ ನಿರರ್ಗಳವಾದ ಪ್ರಾಸಾದಿಕ ಶೈಲಿಯಿ೦ದ, ದೇಸಿಯ 
ವೆಗ್ಗಳತೆಯಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ಅಖಂಡವಾದ ವಿನೂತನ ದರ್ಶನವನ್ನು ಕಾವ್ಯದ 
ಸಣ್ಣ ಸಣ್ಣ ವಿವರಗಳಲ್ಲೂ ಏಕೀಭವಿಸುತ್ತ ತನ್ಮೂಲಕ ಇಡೀ ಕಾವ್ಯಸ್ತರೂಪದಲ್ಲೇ 
ಒಂದಾಗಿ ಬೆಸೆಯುತ್ತ ವರ್ಣನ, ಚಿತ್ರಣಗಳಿ೦ದ ಸಹೃದಯರನ್ನು ತನ್ನ ಅಂತರಾಳಕ್ಕೆ 
ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆಂಬ ಕಾರಣಕ್ಕಾಗಿಯೇ ಭರತೇಶ ವೈಭವ ಕನ್ನಡ 
ಕಾವ್ಯಗಳಲ್ಲ ಅನನ್ಯವೆನಿಸಿದೆ. 

[ಇದರಲ್ಲಿ ಉದ್ದತವಾಗಿರುವ ಪದ್ಯಗಳು ಜಿ. ಬ್ರಹ್ಮಪ್ರ, ಹಂಪನಾ ಮತ್ತು ಶ್ರೀಮತಿ 
ಕಮಲಾ ಹಂಪನಾ ಅವರುಗಳು ಸಂಪಾದಿಸಿರುವ (೧೯೬೭) ಭರತೇಶ ವೈಭವದಿಂದ 
ಆಯ್ದವು.] 


ಅಡಿ ಟಿಪ್ಪಣಿಗಳು 
೧. ರಂ. ಶ್ರೀ ಮುಗಳಿ, ಕನ್ನಡ ಸಾಹಿತ್ಯ ಚರಿತ್ರೆ, ಪು: ೨೪೨. 
೨. ಜಿ.ಎಸ್‌. ಶಿವರುದ್ರಪ್ರ, ಪರಿಶೀಲನ, ಪು. ೧೩೧-೧೩೨. 
೩. ಕಿಚ್ಚಿಂದ ಬೇಯನು ನೀರಿಂದ ನೆನೆಯನು । ಮಚ್ಚುಗೊಡಲಿಗೆ ಸಂದಿಸನು । 
ಕಿಚ್ಚು ನೀರಲಗಿನ ಬಾಧೆ ತನುವಿಗಾತ್ಮ । ಮುದ್ದಿನ ಭರತೇಶನಾಗಿ ॥ 
(ನೈನಂ ಛಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ | 
ನೈ ಚೈನಂ ಕ್ಷೇದಯಂತ್ಕಾಪೋ ನ ಆ ಶೋಷಯತಿ ಮಾರುತಃ ॥ (ಅದೇ 
ಪರಿಶೀಲನ, ಮಟ ೧೩೪) 
೩ಎ. ಅದೇ. 
೪, ತ.ಸು. ಶಾಮರಾವ್‌, ಭರತೇಶ ವೈಭವ ಸಂಗ್ರಹ, ಪುಟ ೮೭. 
೧೦ 


ಲೋಚನ ದೀಪ್ತಿ | ೩೨೫ 


"ಮಾಸ್ತಿಯವರ ಕತೆಗಳ ಭಾಷೆ 


- ಡಾ. ಕೃಷ್ಣ ಪರಮೇಶ್ವರ ಭಟ್ಟ 
() 


ಮಾಸ್ತಿಯವರ ಸಣ್ಣಕತೆಗಳನ್ನು ಗಮನದಲ್ಲಿಟ್ಟುಕೊ೦ಡು ಅವರು ಬಳಸಿದ ಭಾಷೆ 
ತಂತ್ರಗಳನ್ನು ಕುರಿತು ಕೆಲವು ಅಭಿಪ್ರಾಯಗಳು ಈಗಾಗಲೇ ಪ್ರಕಟವಾಗಿವೆ. ಅವುಗಳಲ್ಲಿ 
ಕೆಲವನ್ನು ಪ್ರಾತಿನಿಧಿಕವಾಗಿ ಇಲ್ಲಿ ಗಮನಿಸಬಹುದು: “ಅವರು ಹೇಳುವ ಕ್ರಮ ನೇರವಾಗಿ, 
ಮಧುರವಾಗಿ ನಯವಾದ ಮಾತು ಮತ್ತು ಸಣ್ಣ ಸಣ್ಣ ವಾಕ್ಯಗಳು: ವಾಕ್ಕಗಳ ಜೊತೆಯಲ್ಲಿ 
ಸೇರಿಕೊಂಡು ಇರುವ ಸಾಮ್ಯಗಳು....” (ಗೊರೂರು, ೧೯೭೨) : "ನಿರುದ್ದಿಗ್ನವಾದ 
ನಿರೂಪಣಾ ವಿಧಾನ ಇವರ ಬರವಣಿಗೆಯ ಮುಖ್ಯ ಲಕ್ಷಣ. ಕತೆ ಮತ್ತು ನೈಜ 
ಅನುಭವಗಳಿಗೆ ದೂರ ಏರ್ಪಡುವುದಕ್ಕಾಗಿ ಮಾಸ್ತಿಯವರು ಕೆಲವು ತಂತ್ರಗಳನ್ನು 
ಉಪಯೋಗಿಸುತ್ತಾರೆ. ಮುಖ್ಯವಾದವು: ೧. ಕತೆ ನಡೆದ ಕಾಲ ಮತ್ತು ಹೇಳುವ 
ಕಾಲಗಳನ್ನು ದೂರ ಇಡುವುದು. ೨. ಕತೆ ಹೇಳುವ ಪಾತ್ರ ಹಾಗೂ ಕತೆಗಳಲ್ಲಿ 
ಮುಖ್ಯಪಾತ್ರ ವಹಿಸುವ ಪಾತ್ರಗಳ ಜಾತಿ, ವರ್ಗ, ವಯಸ್ಸುಗಳ ವ್ಯತ್ಯಾಸಗಳನ್ನು 
ಓದುಗರ ಗಮನಕ್ಕೆ ತರುವುದು... (ಎಂ.ಜಿ. ಕೃಷ್ಣಮೂರ್ತಿ, ೧೯೭೨); ಮಾಸ್ತಿಯವರು 
ನವ್ಯರಿಗೆ ಸಹಜವಾದ ಕೇಂದಕ್ಕೆ ಬದ್ಧವಾದ ದೃಷ್ಟಿಕೋನವನ್ನು ಹೊಂದದೆ, ಸರ್ವಸಾಕ್ಷಿತ್ತದ 
ನಿರೂಪಣಾತಂತ್ರವನ್ನು ಬಳಸುವುದರಿಂದ ಅವರ ಬರವಣಿಗೆ ಹೆಚ್ಚು ವ್ಯಾಪಕವಾಗುತ್ತದೆ. 
(ಕೆ.ಪಿ. ವಾಸುದೇವನ್‌ ೧೯೮೧), ಮಾಸ್ತಿಯವರು ಸಾಮಾಜಿಕ ವಸ್ತುವನ್ನುಳ್ಳ ತಮ್ಮ 
ಕತೆಗಳಲ್ಲಿ ನಿರೂಪಕನೊಬ್ಬನನ್ನು ಅಥವಾ ಕೆಲವೊಮ್ಮೆ ನಿರೂಪಕರ ಒಂದು ಬಳಿಯನ್ನೇ 
ತರುತ್ತಾರೆ. ಇದು ರಾಮಾಯಣ, ಮಹಾಭಾರತ ಅಥವಾ ಜನಪದ ಕತೆಗಳಲ್ಲಿ ಕಾಣುವಂತಹ 
ತಂತ್ರವೇ. ಕತೆ ಹಳೆಯದು ಎಂದು ತೋರಿಸುವುದರ ಮೂಲಕ ಅದರ ಬಗಗೆ ವಿಶ್ವಾಸ 
ಹುಟ್ಟಿಸಲು ಇದರಿಂದ ಸಾಧ್ಯವಾಗುತ್ತದೆ (ಗಿರಡ್ಡಿ ಗೋವಿಂದರಾಜ, ೧೯೮೬). ಪ್ರ 
ಮೇಲಿನ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಮಾಸ್ತಿಯವರ ಕತೆಗಳ ಭಾಷೆಯನ್ನು ಗಮನಿಸಿ 
ಕೆಲವು ಮಾತುಗಳನ್ನು ಹೇಳಲು ಈ ಮುಂದೆ ಪ್ರಯತ್ನಿಸಲಾಗಿದೆ. 


* (ಲೋಚನ: ಸಂಪುಟ-೩೦, ಸಂಚಿಕೆ-೨, ೨೦೧೬) 


೩೨೬ | ಲೋಚನ ದೀಪ್ತಿ 


ಸ 

ಕತೆಯಲ್ಲಿಯ ಭಾಷೆಯ ಬಂಧವನ್ನು ಮುಖ್ಯವಾಗಿ ಎರಡು ಅಂಗಗಳಿಂದ 
ಕೂಡಿದ ಘಟಕವೆಂದಾಗಿ ಪರಿಗಣಿಸಬಹುದೆಂದು ತೋರುತ್ತದೆ. ಒಂದು, ಕತೆಯ 
ನಿರೂಪಕನಿಂದ ಬಂದ ಮಾತುಗಳು; ಎರಡು, ಕತೆಯಲ್ಲಿಯ ಪಾತ್ರಗಳು ನಡೆಸುವ 
ಸಂಭಾಷಣೆಗಳು, (ಕೇವಲ ನಿರೂಪಕನ ಮಾತುಗಳಿಂದಲೇ ಕೂಡಿದ ಅಥವಾ ಕೇವಲ 
ಸಂಭಾಷಣೆಗಳ ಮೂಲಕವೇ ಹೆಣೆದ ಕತೆಗಳಿರಬಹುದಾದರೂ ಅವುಗಳ ಸಂಖ್ಯೆ 
ಇಲ್ಲವೆನ್ನುವಷ್ಟು ಕಡಿಮೆ.) ಕಥಾ ಸಾಹಿತ್ಯದಲ್ಲಿ ನಿರೂಪಕನ ಭಾಷೆ ಹಾಗೂ ಕತೆಯಲ್ಲಿಯ 
ಪಾತ್ರಗಳು ಬಳಸುವ ಭಾಷೆ ಬಹುಮಟ್ಟಿಗೆ ಒಂದೇ ಮಾದರಿಯದ್ದಾಗಿರಬಹುದು 
ಇಲ್ಲವೇ ಬೇರೆಯದಾಗಿರಬಹುದು. ಮಾಸ್ತಿಯವರ ಕತೆಗಳ ವಿಷಯದಲ್ಲಿ ಇವೆರಡೂ 
ಬೇರೆ ಬೇರೆಯಾಗಿಯೇ ಇವೆ. ಆದ್ದರಿ೦ದ ಮಾಸ್ತಿಯವರ ಕತೆಗಳನ್ನು ಒಟ್ಟಾಗಿ ಗಮನಿಸಿ 
ಅವುಗಳ ಭಾಷೆಯಲ್ಲಿ ಸಾಮಾನ್ಯವಾಗಿ ತೋರುವ ಲಕ್ಷಣಗಳನ್ನು ಹೇಳುವಾಗ ನಿರೂಪಕನ 
ಭಾಷೆಯನ್ನಷ್ಟೇ ಗಮನದಲ್ಲಿರಿಸಿಕೊಳ್ಳಲಾಗಿದೆ. 


ಶಾಬ್ದಿಕ ಸ್ತರದಲ್ಲಿ ಮಾಸ್ತಿಯವರು ಬಹುಮಟ್ಟಿಗೆ ಆಡುಭಾಷೆಗೆ ಸಮೀಪವಾದ 
ರೂಪಗಳನ್ನೇ ಬಳಸುವರಾದರೂ ಕೆಲವೊಮ್ಮೆ ಕೆಲವು ಕನ್ನಡ ಶಬ್ದಗಳಿಗೆ ಪರ್ಯಾಯವಾಗಿ 
ಸಂಸ್ಕೃತ ಶಬ್ದಗಳನ್ನೂ ಕೇವಲ ಗ್ರಾಂಥಿಕ ರೂಪವೆನ್ನಿಸುವ ಪದಮಂ೦ಜಗಳನ್ನೂ 
ಬಳಸುತ್ತಾರೆ. ಉದಾಹರಣೆಗೆ, ಒಂದೇ ಕತೆಯಲ್ಲಿ ನಾರಿ-ಹೆ೦ಗಸು, ಯಜ್ಞೇಶ್ವರ- 
ಬೆಂಕಿ, ಗೃಹ-ಮನೆ ಎಂಬ ಸಮಾನಾರ್ಥಕ ಶಬ್ದಗಳು (ಹಿನ್ನೆಲೆಯ ಸಂದರ್ಭ 
ವ್ಯತ್ಯಾಸವಿಲ್ಲದೆ) ಪರ್ಯಾಯ ರೂಪಗಳಾಗಿ ಬಳಕೆಯಾಗುತ್ತವೆ. ಸಂತೋಷವನ್ನು 
ಪ್ರಕಟ ಮಾಡಿದರು. ವ್ಯಾಕುಲಚಿತ್ತನಾದನು. - ಸುಖವನ್ನು ಅನುಭವ ಮಾಡಿದನು 
ಇತ್ಯಾದಿಯಾದ ರೂಪಗಳು ಕೇವಲ ಗ್ರಾಂಧಿಕವೆನ್ನಿಸಬಹುದಾದಂಥವು. ಈ ರೀತಿಯ 
ಬಳಕೆ ಮಾಸ್ತಿಯವರ ಮೊದಮೊದಲಿನ ಕತೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ 
ಎ೦ಬುದು ಗಮನಿಸಬೇಕಾದದ್ದು ಅದು ಕನ್ನಡದ ಪ್ರಾರಂಭಿಕ ಕಥೆ-ಕಾದಂಬರಿಕಾರರನೇಕರ 
ಬರವಣಿಗೆಯಲ್ಲಿಯೂ ಕಾಣುವುದರಿಂದ ಮಾಸ್ತಿಯವರ ವೈಯಕ್ತಿಕ ಲಕ್ಷಣವಾಗಿರದೆ 
ಆ ಕಾಲದ ಕಥಾ ಸಾಹಿತ್ಯದ ಭಾಷೆಯೊಂದು ರೂಪುಗೊಳ್ಳುತ್ತಿದ್ದಾಗ ಕಾಣಿಸಿಕೊಂಡ 
ಲಕ್ಷಣವಾಗಿದೆ, ಅಂತೆಯೇ ವಾಚಕರನ್ನು ಕುರಿತು "ಪ್ರಿಯ ವಾಚಕರೇ' "ಪ್ರಿಯ ಪಾಠಕರೇ' 
ಎ೦ಬ ಸಂಬೋಧನೆಯ ಬಳಕೆಯೂ ಇಂತಹ ಇನ್ನೊಂದು ಲಕ್ಷಣ. ಇದೂ ಮಾಸ್ತಿಯವರ 
ಮೊದಮೊದಲ ಕತೆಗಳಲ್ಲಿಯೇ ಕಾಣಿಸಿಕೊಳ್ಳುತ್ತದೆ. ಈ ಲಕ್ಷಣವನ್ನು ಕತೆಯ ಆಶಯ 
ಅಥವಾ ಕತಗಾರ ಮಾಸ್ತಿಯವರ ಧೋರಣೆಯೊಂದಿಗೆ ತಳುಕು ಹಾಕುವುದು ಕಷ್ಟವೇ. 


ಲೋಚನ ದೀಪ್ತಿ |೩೨೭ 


ಮಾಸ್ತಿಯವರ ಕತೆಗಳಲ್ಲಿ, ಅದರಲ್ಲಿಯೂ ನಿರೂಪಕನ ಭಾಷೆಯಲ್ಲಿ ಭಾವಸೂಚಕ 
ಪದಗಳು ಇಲ್ಲವೇ ಇಲ್ಲವೆನ್ನುವಷ್ಟು ಕಡಿಮೆ. ಈ ಸ೦ಗತಿಯನ್ನು ವಿಮರ್ಶಕರು ಈಗಾಗಲೇ 
ಕಂಡುಕೊಂಡಿದ್ದಾರೆ. “ನಿರುದ್ದಿಗ್ನವಾದ ಬರವಣಿಗೆ” ಎಂಬ ಎಂ.ಜಿ. ಕೃಷ್ಣಮೂರ್ತಿಯವರ 
ಮಾತು ಪರೋಕ್ಷವಾಗಿ ಇದನ್ನೇ ಹೇಳುತ್ತದೆ. ವಾಕ್ಕರಚನೆಯ ವಿಷಯದಲ್ಲಿಯೂ 
ಮಾಸ್ತಿಯವರ ಭಾಷೆ ಆಡುಮಾತಿಗಿ೦ತ ದೂರವಿಲ್ಲ. ಸಾಮಾನ್ಯವಾಗಿ ಎರಡು, ಮೂರಕ್ಕಿಂತ 
ಹೆಚ್ಚಿನ ಒಳವಾಕ್ಕವನ್ನೊ ಳಗೊಂಡ ವಾಕ್ಯಗಳು; ದೀರ್ಫವಾಕ್ಕಗಳಲ್ಲ ಸಾಮಾನ್ಯವಾಗಿ 
ಮೂಲವಾಕ್ಸದ ಕೊನೆಯ ಕ್ರಿಯಾಪದ ಕೃದ್ರೂಪವಾಗಿ ಬದಲಾಗಿ ಮುಂದಿನ ಇನ್ಫೋ ೦ದು 
ಮೂಲವಾಕ್ಕ ದೊಂದಿಗೆ ಸೇರುತ್ತದೆ. ಈ ಕ್ರಮದಿಂದಾದ ದೀರ್ಫವಾಕ್ಕ ಗಳು ಅರ್ಥ 
ಸಂವಹನದ ದ್ಯ ಷಿಯಿಂದ ಮೂಲದ ಸರಳವಾಕ್ಕಗಳಿಗಿಂತ ಕುಚ್ಚಿನ ತೊಡಕನ್ನು ಒಡ್ಡುವುದಿಲ್ಲ. 
(ಉದಾ: “ನಾನು ಕೆಲವು ವರ್ಷಗಳ ಹಿಂದೆ ದಿನವೂ pr ನಮ್ಮ ವಾಸದ 
ವಿಸ್ತರಣದ ಹತ್ತಿರದ ಹಳ್ಳಿಗಳನ್ನು ದಾಟಿ ಹತ್ತಿರ ಹತ್ತಿರ ಒಂದೂವರೆ ಗಂಟಿ ಗುಡ್ಡಬಯಲಿನ 
ದಾರಿ ನಡೆದು "ಮನೆಗೆ ಹಿಂದಿರುಗುವ ರಿ ಇಟ್ಟುಕೊಂಡಿದ್ದೆ. ” ("ಗುಡ್ಡದ "ದೇವರು? 
ಹೆಚ್ಚಿನ ಸಂದರ್ಭಗಳಲ್ಲಿ ಸರಳವಾಕ್ಯಗಳನ್ನು ಆದರೆ, ಯಾಕೆಂದರೆ ಇತ್ಯಾದಿ ಸೇರಿಕೆಯ 
ಪದಗಳನ್ನು ಬಳಸಿ ದೀರ್ಫಗಿಸರಾಗುತ್ತದೆ. ಇನ್ನಿತರ ಕೆಲವು ವಿಧಾನಗಳೂ 
ಆಚಕಭನಯನನಲ್ಲಿ ಕಾಣಿಸಿಕೊಳ್ಳುವಂಥವೇ. ಈ ಬಗೆಗೆ ಹಚ್ಚಿನ ವಿವರಗಳನ್ನಿಲ್ಲ ಕೊಡಲು 
ಉದ್ದೇಶಿಸಿಲ್ಲ. ಆದರೆ ಮಾಸ್ತಿಯವರು ಕ್ರಿಯಾಪದಗಳನ್ನು ಭೂತಕ್ಕ ದ್‌ನಾಮವಾಗಿ (cleft 
ಂrms - ಹೇಳಿದ್ದು, ಮಾಡಿದ್ದು ಇತ್ಸಾ ದಿ) ಪರಿವರ್ತಿಸಿ ಸ್ಥಳಾ೦ತರಗೊಳಿಸಿ ಬಳಸಿದ 
ಉದಾಹರಣೆಗಳು ಬಹು ಕಡಿಮೆ ಎ೦ಬುದು ಗಮನಿಸಬೇಕಾದದ್ದು. (ಈ ಮಾತನ್ನು 
ಹೇಳುವಾಗ ಆಗಲೀ ಮುಂದೆ ಮತ್ತೆ ಕೆಲವು ರೂಪಗಳ ಬಳಕೆಯನ್ನು ಕುರಿತು 
ಹೇಳುವಾಗ ಆಗಲೀ ಇದಕ್ಕೆ ಆಧಾರವಾಗಿ ಖಚಿತವಾದ ಅಂಕೆ ಸಂಖ್ಯೆಗಳನ್ನು ನೀಡದೆ 
ಒಟ್ಟಿನ ಓದಿನಿಂದ ಸಾತ ಅಭಿಪ್ರಾಯದಿಂದ ಹೇಳುತ್ತಿದ್ದೇನೆ.) ಮಾಸ್ತಿಯವರ 
ವಾಕ್ಯಗಳು ಅರ್ಥಗಹಿಕೆಗೆ ಹೇಗೆ ಸುಲಭವಾಗಿ ಒದಗುತ್ತವೆ ಎಂಬುದನ್ನು - ಕೇವಲ 
ಕುತೂಹಲಕ್ಕಾಗಿ - ಯಶವಂತ ಚಿತ್ತಾಲರ ಕತೆಗಳ ಒಂದೆರಡು ವಾಕ್ಯಗಳ ಒನ್ನೆ ಲೆಯಲ್ಲಿಟ್ಟು 
ನೋಡಬಹುದು. 


೧. "ಮಧ್ಯಾಹ್ನದ ನಿದ್ದೆ, ಮುಗಿಸಿ ಚಹ ಕುಡಿಯುತ್ತ ಬಾಲ್ಕನಿಯಲ್ಲಿ ಕೂತಿರುವ 
ಹೊತ್ತಿಗೆ 'ಕದಡ ಕರೆಗಂಟೆ ಸದ್ದು ಮಾಡಿದ್ದು ಕೇಳಿಸಿ oot 
ತಿಳಿಯಲು ಆತುರನಾಗಿರುವಾಗ ಕದ ತೆರೆದ ಅವನ ಹೆಂಡತಿಯ ಹಿಂದೆಯೇ 
ಒಳಬಂದ ಎಳೆಯಪ್ರಾಯದ ಹುಡುಗಿ ಬಾಲ್ಕನಿಯಲ್ಲಿ ಕೂತು ಅವನೆದುರು 
ನಿಂತು, ನಮಸ್ಕಾರ ಮಾಡುತ್ತಾ, “ಮಾಮಾ, ನಾನು ನಿಮ್ಮ ದಾಸಣ್ಣನ ಮಗಳು 


೩೨೮ | ಲೋಚನ ದೀಪ್ತಿ 


& ' ಮಾ ಮಟ ಕ ಹಟ್‌ 


-ರೇಖಾ” ಎಂದಾಗ ಕಣ್ಣು ಕಿವಿಗಳನ್ನು ನಂಬದಾದ.”(ಚಿತ್ತಾಲ: ಮಾತಿನಲ್ಲಿ 
ಬರಲು ಒಪ್ಪದ ದಾಸಣ್ಣ, ಪು. ೧) 

೨. “ತೆರೆಗಳು ಒಡೆಯುವ ಕ್ಷಣದಲ್ಲೇ ಪರಿಶುಭ್ರ ನೊರೆಯಾಗುತ್ತ ಬಿಸಿಲಲ್ಲಿ ಹೊಳೆಯುವ 
ಬಗೆ ನಿತ್ಯ ಪರಿಚಯದ್ದಾಗಿಯೂ ಅದರ ಅಲೌಕಿಕ ಘನತೆ ಕಣ್ಣು ತುಂಬಿರುವ 
ಹೊತ್ತಿಗೆ ಸುಂದರವಾದ ಹಲ್ಲುಗಳ ಸಾಲುಗಳನ್ನು ತೋರಿಸಿ ನಗುತ್ತ ಉಲ್ಲಾಸ 
ವ್ಯಕ್ತಪಡಿಸಿದ ಹುಡುಗಿಯ ಆರೋಗ್ಯಪೂರ್ಣ ಲಾವಣ್ಯಕ್ಕೆ ಖುಷಿಯಾಯಿತು.” 
(ಅದೇ, ಪು. ೧೨) 


ಮೇಲೆ, ಮೊದಲ ಉದಾಹರಣವಾಕ್ಕದಲ್ಲಿ ಕೊನೆಯ ಪಕ್ಷ ಮೂರು ಸ್ಥಾನಗಳಲ್ಲಿ 
'ಅವನು' ಎ೦ಬ ಕರ್ತೃಪದವನ್ನು ಅಧ್ಯಾಹಾರಗೊಳಿಸಲಾಗಿದೆ (ಕ್ರಮವಾಗಿ ವಾಕ್ಯದ 
ಪ್ರಾರಂಭದಲ್ಲಿ; 'ಆತುರನಾಗಿರುವಾಗ' ಎಂಬ ಪದಕ್ಕೆ ಮೊದಲು ಹಾಗೂ `ಕಣ್ಣುಕಿವಿಗಳನ್ನು, 
ಎ೦ಬುದಕ್ಕೆ ಮೊದಲು). ಈ ರೀತಿ ಅಧ್ಯಾಹಾರಗೊಳಿಸುವುದು ಸಾಮಾನ್ಯ 
ಭಾಷೆಯಲ್ಲಾಗಲೀ ಮಾಸ್ತಿಯವರ ವಾಕ್ಕಗಳಲ್ಲಾಗಲೀ ಅಸಾಮಾನ್ಯವೇನಲ್ಲ. ಆದರೆ ಈ 
ವಾಕ್ಕದಲ್ಲಾದಂತೆ ಮೊದಮೊದಲು (ಒಳವಾಕ್ಕಗಳಲ್ಲಿ) ಅಧ್ಯಾಹಾರಗೊಳಿಸಿ ಮುಂದೆ 
ಅದನ್ನು ಬಳಸುವುದು ಅಪರೂಪದ ಸಂಗತಿ. ಹಾಗೂ ಇದು ಕರ್ತೃವಿನ ಕುರಿತಾದ 
ನಿರೀಕ್ಷೆಯು ತಡೆಯುವುದರಿಂದಾಗಿ ಅರ್ಥಗಹಿಕೆಯಲ್ಲಿ ವಿಳಂಬಕ್ಕೆ ಕಾರಣವಾಗುತ್ತದೆ 
ಎ೦ದು ಹೇಳಬಹುದು. ಜೊತೆಗೆ ಮೇಲಿನ ವಾಕ್ಯದಲ್ಲಿ ಅಡಗಿರುವ ಒಳವಾಕ್ಕಗಳ 
ಕರ್ತೃ ಉದ್ದಕ್ಕೂ ಪರಸ್ಪರ ಬದಲಾಗುವುದನ್ನು ಗಮನಿಸಬಹುದು. “ಮಧ್ಯಾಹ್ನದ.... 
ಹೊತ್ತಿಗೆ” ಎಂಬ ಭಾಗದ ಕರ್ತೃ "ಅವನು'; ಮುಂದೆ “ಕದನ...ಮಾಡಿದ್ದು ಭಾಗಕ್ಕೆ 
ಕರ್ತೃ ಯಾರೋ' ಅಥವಾ "ಕರೆಗಂಟೆ'; ಮತ್ತೆ “ಯಾರಿರಬಹುದು?” ಎಂಬಲ್ಲಿ "ಯಾರ; 
ಮುಂದೆ “ನಾನು... ರೇಖಾ” ಎಂಬ ಭಾಗಕ್ಕೆ 'ಹುಡುಗಿ' ಕರ್ತೃ; ಪುನಃ “ಕಣ್ಣು... 
ನಂಬದಾದ” ಎಂಬುದಕ್ಕೆ ಕರ್ತೃ "ಅವನು', ಹೀಗೆ ಈ ವಾಕ್ಕದ ಒಳಗೆ "ಅವನು' ಹಾಗು 
“ಯಾರೋ ಹುಡುಗಿ' ಅನೇಕ ಬಾರಿ ಕರ್ತೃಗಳಾಗಿ ಪರಸ್ಪರ ಬದಲಾಗಿವೆ. ಈ ರೀತಿ 
ವಿಭಿನ್ನ ಕರ್ತೃಗಳಿರುವ ಅನೇಕ ವಾಕ್ಯಗಳನ್ನು ವಾಕ್ಕಭಾಗವನ್ನಾಗಿ ರೂಪಾಂತರಿಸಿ 
ಒಂದೇ ವಾಕ್ಯದೊಳಗೆ ತೂರಿಸುವ ವಿಧಾನ ಮಾಸಿಯವರಲ್ಲಿ ಇಲ್ಲವೆನ್ನಬಹುದು. 
(ಮೇಲೆ ಉದಾಹರಿಸಿದ ಚಿತ್ತಾಲರ ಇನ್ನೊಂದು ವಾಕ್ಕವೂ ಆಂತರ್ಯದಲ್ಲಿ ಅನೇಕ 
ಕರ್ತೃಗಳನ್ನೊಳಗೊಂಡಿದ್ದೇ.) ಮೇಲಿನ ವಾಕ್ಯಗಳು ಅರ್ಥಗ್ರಹಿಕೆಯನ್ನು ವಿಳಂಬ 
ಗೊಳಿಸಲು ಈ ರೀತಿಯ ಅಡಕರಚನೆಯೂ ಒಂದು ಮುಖ್ಯಕಾರಣ. (ಚಿತ್ತಾಲರ 
ಅರ್ಥಗಹಿಕೆಯ ವಿಷಯದಲ್ಲಿ ಬಹುಶಃ ಇನ್ನೊಂದು ಅತಿಗೆ ವಾಲುವ ಮಾದರಿಯವೆಂದು 
ಕಾಣುತ್ತವೆ.) ಜೊತೆಗೆ ಎರಡನೇ ಉದಾಹರಣ ವಾಕ್ಕದಲ್ಲಿ ಕಾಣಿಸಿಕೊಂಡಿರುವ, 


ಲೋಚನ ದೀಪ್ತಿ |೩೨೯ 


ಸಾಹಿತ್ಯಕ ಭಾಷೆಗೆ ಮೀಸಲೆನಿಸುವ ನಿತ್ಯಪರಿಚಯ, ಆರೋಗ್ಯಪೂರ್ಣ ಲಾವಣ್ಣ 
ಅಲೌಕಿಕ ಘನತೆ ಕಣ್ಣುತುಂಬಿರುವ ಎಂಬ ಸಮಾಸ, ವಾಕ್ಕರಚನೆಗಳು, ಈ ವಿಳಂಬವನ್ನು 
ಹೆಚ್ಚಿಸುತ್ತವೆ. ಮಾಸ್ತಿಯವರ ವಾಕ್ಕಗಳು ಶಬ್ದಕೋಶದ ವಿಷಯದಲ್ಲಾಗಲೀ, ವಾಕ್ಕದೊಳಗೆ 
ಅಡಕಿಸಿದ ಒಳವಾಕ್ಯಗಳ ಸಂಖ್ಯೆಯ ವಿಷಯದಲ್ಲಾಗಲೀ, ಅವು ಒಳಗೊಳ್ಳುವ ಕರ್ತೃಗಳು 
ಮತ್ತೆ ಮತ್ತೆ ಬದಲಾಗುವ ವಿಷಯದಲ್ಲಾಗಲೀ ದೈನಂದಿನ ಭಾಷೆಗಿಂತ ಬಹಳ 
ಬೇರೆಯಾಗಿರುವುದಿಲ್ಲ ಎಂಬುದಕ್ಕೆ ಹಿನ್ನೆಲೆಯಾಗಿ ಮೇಲಿನ ವಾಕ್ಯಗಳನ್ನು 
ಕೊಡಲಾಗಿದೆಯಷ್ಟೇ. 


೩ 


ಬಿಡಿವಾಕ್ಕರಚನೆಯ ಸ್ತರದಲ್ಲಿ ಮಾಸ್ತಿಯವರ ಭಾಷ “ಸುಲಭಗಹಿಕೆ''ಯನ್ನು 
ವ್ಯಕ್ತಪಡಿಸುತ್ತದೆ ಎಂಬುದನ್ನು ನೋಡಿದ್ದೇವೆ. ಈಗ ಪರಿಚ್ಛೇದದ (paragraph) 
ಅಥವಾ ಇಡೀ ಕಥೆಯ ರಚನೆಯ ಹಂತದಲ್ಲಿ ಭಾಷೆಯ ಮೂಲಕ ವ್ಯಕ್ತವಾಗುವ 
ಕೆಲವು ಸಂಗತಿಗಳನ್ನು ಗಮನಿಸೋಣ. ಮಾಸಿಯವರ ಕಥೆಗಳಿಗೆ ಸಂಬಂಧಿಸಿದ 
ಕೆಲವು ವಿಶೇಷ ಲಕ್ಷಣಗಳು ವ್ಯಕ್ತವಾಗುವುದು. ಈ ಹಂತದಲ್ಲಿಯೇ. ಇವು: ೧. ಹೆಚ್ಚಿನ 
ಸಾಮಾಜಿಕ ಕತೆಗಳೆಲ್ಲ ಒಬ್ಬನಿಗಿಂತ ಹೆಚ್ಚಿನ ನಿರೂಪಕರನ್ನು ದಾಟಿ ಬಂದವುಗಳು, 
೨. ಸಾಮಾಜಿಕ/ಪೌರಾಣಿಕ ವಸ್ತುಗಳನ್ನುಳ್ಳ ಹಲವಾರು ಕತೆಗಳಲ್ಲಿ ಆಲೋಚನೆ, 
ಅನುಭವಗಳು ಕತೆಯ ಪಾತ್ರವೊಂದಕ್ಕೆ ಸೀಮಿತವಾದಂತೆ ಭಾಷೆ ಬಳಕೆಯಾಗಿರುವುದು, 
೩. ಭೂತ ಮತ್ತು ವರ್ತಮಾನಗಳ ಅಂತರವನ್ನು ಸೂಚಿಸುವ ರೀತಿಯಲ್ಲಿ ಪದಗಳನ್ನು 
ಪೂರ್ವಸೂಚಕಗಳಾಗಿ (೩೧೩೧೧೦೦೩11) ಬಳಸಿರುವುದು, ೪. ಮೇಲಿಂದ ಮೇಲೆ 
ಅದರಲ್ಲಿಯೂ ಪರಿಚ್ಛೇದಗಳ ಪ್ರಾರಂಭದಲ್ಲಿ (ಒಂದು ಕಾಲದಲ್ಲ, ಸುಮಾರು ವರ್ಷಗಳ 
ಹಿಂದೆ ಇತ್ಯಾದಿ) ಕಾಲವಾಚಕ ಪದಪುಂಜಗಳನ್ನು ಬಳಸಿರುವುದು, ೫. ಕತೆಯಲ್ಲಿಯ 
ಘಟನೆಗಳ ಕಾಲ ಅಥವಾ ಕಾಲದ ಗಡುವನ್ನು ಹೇಳುವ ಪದಗಳ ಬಳಕೆ, ೬. ಕತೆಯಲ್ಲಿಯ 
ಘಟನೆಗಳು ವ್ಯಕ್ತಿ/ಪರಿಸರಗಳಿಗೆ ಅನ್ವಯಿಸುವಂತೆ ಸಾಮಾನ್ಯೀಕರಣಗೊಳಿಸುವಂತಹ 
ವಾಕ್ಯಗಳ ಬಳಕೆ. ಈ ಲಕ್ಷಣಗಳನ್ನು ಒಂದೊಂದಾಗಿ ಸ್ವಲ್ಪ ವಿವರದಲ್ಲಿ ಈಗ 
ಪರಿಶೀಲಿಸೋಣ. 

ಮಾಸಿಯವರ ಕತೆಗಳಲ್ಲಿ ಕೆಲವದರಲ್ಲಿ ಮಾಸ್ತಿಯವರೇ ನೇರವಾಗಿ, ನಿರೂಪಕರಾಗಿ 
ಹೇಳಿದಂತಿದ್ದರೆ ಇನ್ನು ಕೆಲವದರಲ್ಲಿ ಬೇರೆಯವರಿಂದ ಕೇಳಿದ ಕತೆಗಳನ್ನು ಎರಡನೆಯ 
ಅಥವಾ ಮೂರನೆಯ ಹಂತದ ನಿರೂಪಕರಾಗಿ ಹೇಳುತ್ತಾರೆ೦ಂದೂ ಅವರ ಬಹುಪಾಲು 
ಸಾಮಾಜಿಕ ಕತೆಗಳು ಎರಡನೆಯ ರೀತಿಯವೆಂದೂ ಈಗಾಗಲೇ ವಿಮರ್ಶಕರು 
ಗಮನಿಸಿದ್ದಾರೆ (ನೋಡಿ : ಗಿರಡ್ಡಿ ಗೋವಿಂದರಾಜು, ೧೯೮೬), “ರಂಗನ ಮದುವೆ', 


೩೩೦ | ಲೋಚನ ದೀಪ್ತಿ 


"ರಂಗಪ್ಪನ ದೀಪಾವಳಿ', 'ಬೈಚೇಗೌಡ', 'ಚನ್ನಮ್ಮ', "ನಳಿನಿಯ ತಂದೆ' ಮೊದಲಾದವು 
ಮೊದಲನೆಯ ಜಾತಿಗೆ ಸೇರಿದ್ದರೆ 'ಚಿಕ್ಕವ್ವ, "ವೆಂಕಟಶಾಮಿಯ ಪ್ರಣಯ, "ಮಲೆನಾಡಿನ 
ಒಂದು ಪಿಶಾಚ' ಮೊದಲಾದವು ಎರಡನೆಯ ಜಾತಿಗೆ ಸೇರಿದ್ದು, ಬೇರೆಯವರು 
ಹೇಳಿದ ಕತೆಗಳನ್ನು ಮಾಸ್ತಿಯವರು ಎರಡನೆಯ ಅಥವಾ ಮೂರನೆಯ ನಿರೂಪಕರಾಗಿ 
ಹೇಳಿದಂತಿದೆ. ಇದು ಮಾಸ್ತಿಯವರು ಅನುಸರಿಸಿದ ತಂತ್ರಗಳಲ್ಲಿ ಒಂದೆಂದೂ ಕತೆಯ 
ದೂರವನ್ನು ಹೆಚ್ಚಿಸಿ ಅದರ ಬಗೆಗೆ ವಿಶ್ವಾಸ ಹುಟ್ಟಿಸುವುದು ಇದರ ಉದ್ದೇಶವೆಂದೂ 
ವಿಮರ್ಶಕರ ಅಭಿಪ್ರಾಯವಿದೆ. ತಂತ್ರವೆಂಬುದು ಕತೆಯ ಶಿಲ್ಪಕ್ಕಿಂತ ಬೇರೆಯಾದ, ಕತೆಯ 
ಸಂವಹನಕ್ಕಾಗಿ ಬಳಸಲಾದ ಅಥವಾ ನಿರ್ದಿಷ್ಟ ಪರಿಣಾಮವನ್ನು ಉದ್ದೇಶಿಸಿ ಬಳಸಲಾದ 
(ಶಿಲ್ಪಕ್ಕೆ ತೊಡಿಸಲಾದ) ಒಂದು ಹೊರಕವಚ (Super structure) ಹಾಗೂ ಒಂದು 
ಉದ್ದೇಶಪೂರ್ವಕ ಆಯ್ಕೆ ಎಂಬ ಗ್ರಹಿಕೆ ಸಾಮಾನ್ಯವಾಗಿ ವಿಮರ್ಶೆಯ ವಲಯದಲ್ಲಿದೆ. 
ಶಿಲ್ಪ ಹಾಗೂ ತಂತ್ರಗಳ ಪ್ರತ್ಯೇಕತೆ ಚರ್ಚಾಸ್ಪದವಾದ ವಿಷಯವೇ. ಈ 'ತಂತ್ರ' 
ಭಾಷಾಬಳಕೆಯ ವಿಶಿಷ್ಟತೆಯಿಂದಾಗಿರಬಹುದು ಅಥವಾ ಭಾಷೆಯ ಮೂಲಕ ಸಾಧಿಸಲಾದ 
ಪ್ರತಿಮೆ, ಸಂಕೇತ, ಪ್ರಾಸ ಮು೦ತಾದ ಭಾಷೇತರ ಸಂಗತಿಗಳಿ೦ದಾಗಿರಬಹುದು. ಪ್ರಸ್ತುತ 
ಲೇಖನದಲ್ಲಿ “ನಾನು' ಎ೦ಬ ನಿರೂಪಕನ ಬಳಕೆಯನ್ನು ತಂತ್ರವೆಂದಾಗಿ ಪರಿಗಣಿಸದೇ 
ಭಾಷೆಯ ಬಳಕೆಯ ಒಂದು ಸಾಧ್ಯತೆಯನ್ನಾಗಿ ಮಾತ್ರ ಪರಿಗಣಿಸಲಾಗಿದೆ. ಒಬ್ಬನಿಗಿ೦ತ 
ಹೆಚ್ಚು ನಿರೂಪಕರನ್ನು ದಾಟಿಬ೦ದ ಕತೆ ದೂರವನ್ನು ಹೆಚ್ಚಿಸಿಕೊಳ್ಳುವುದೇನೋ ನಿಜವೇ. 
(ಇದರ ಉದ್ದೇಶ ಎಶ್ವಾಸವನ್ನು ಹುಟ್ಟಿಸುವುದು ಎ೦ಬುದು ಒಂದು ವ್ಯಾಖ್ಯಾನಸಾಧ್ಯತೆ 
ಮಾತ್ರ). ಆದರೆ ಇದರ ಪರಿಣಾಮ ಕತೆಯ ಶಿಲ್ಪ-ಭಾಷೆಗಳ ಮೇಲೆ ವಿಶಿಷ್ಟವಾಗುವ 
ಸಾಧ್ಯತೆ ಹೆಚ್ಚಾಗುತ್ತದೆ. ಮೇಲೆ ಪಟ್ಟಿಮಾಡಿದ ಇತರ ಲಕ್ಷಣಗಳೆಲ್ಲ ಈ ಕಾರಣದಿಂದಲೇ 
ಉಂಟಾದವೆಂದು ತರ್ಕಿಸಲು ಸಾಧ್ಯ. ನಿರೂಪಕನೂ ಒಂದು ಪಾತ್ರವಾಗಿ ಇರುವ ಎಲ್ಲ 
ಕತೆಗಳಲ್ಲೂ ಅವನು(ಳು) ಕತೆಯ ಆಗುವಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿರದ ಆದರೆ 
ಮಾಹಿತಿಯನ್ನು ದೊರಕಿಸುವ ರೀತಿಯಲ್ಲಿ ಪ್ರಶ್ನೆ ಕೇಳುವ ಅಥವಾ ನೆನಪಿಸಿಕೊಳ್ಳುವ, 
ಹೆಚ್ಚೆಂದರೆ ಅನುಭವಿಸುವ ಒಂದು ಗೌಣಪಾತ್ರವಾಗಿರುತ್ತಾನೆ(ಳೆ). ಇದಕ್ಕೆ ನಿದರ್ಶನವಾಗಿ 
ಕೆಲವು ಉದಾಹರಣೆಗಳನ್ನು ನೋಡಬಹುದು: 


೧. "ಇದೆಲ್ಲ ಏನವ್ಪ? ಹುಡುಗ ಬೆಳೆಯೋ ತಂಕಾನೇ, ಬೆಳೆದ ಮೇಲೆ ಯಾವಳೋ 
ಬರ್ತಾಳೇ, ಈಗ ಅಮ್ಮ ಅಮ್ಮ ಅ೦ತ ಇರೋ ಮಗ ಆಗ ಅಮ್ಮನ್ನ ನೀನು 
ಇದ್ದೀಯಾ ಸತ್ಯಾ ಅಂತಾ ಕೇಳೋಲ್ಲ” ಅಂದಳು. ನಾನು "ಯಾಕೆ ಮಂಗಮ್ಮ 


ಲೋಚನ ದೀಪ್ತಿ |೩೩೧ 


ಏನಾಯಿತು. ಮಗ ನೀ ಹೇಳಿದ ಮಾತು ಕೇಳಲಿಲ್ಲವೇ, ಎಂದೆ. (ಮೊಸರಿನ 

ಮಂಗಮ್ಮ) 

೨. ಇದನ್ನೆಲ್ಲ ಕೇಳಿ ನನಗೆ ಬಹಳ ವ್ಯಸನವಾಯಿತು (ಅದೇ.) 

ಹ. ಶಾಸ್ತ್ರಿಗಳು ಮನೆಗೆ ಹೋದಮೇಲೆ ಕೃಷ್ಣಮೂರ್ತಿಯ ಕತೆಯನ್ನೆಲ್ಲ ನೆನೆದುಕೊಂಡೆನು. 
(ಕೃಷ್ಣಮೂರ್ತಿಯ ಹೆಂಡತಿ) 

೪, ಆಕೆ “ನಾನು ಇನ್ನು ಯಾವಾಗಲೂ ಬರುವುದು ಸರಿಹೋಗುವುದಿಲ್ಲ, ಒಂದು 
ಮಾತಿದೆ. ಅದನ್ನು ಹೇಳಿ ಹೊರಟುಹೋಗುತ್ತೇನೆ” ಎಂದರು... ನಾನು "ಅವಶ್ಯವಾಗಿ 
ಹೇಳಿ ತಾಯಿ, ಬನ್ನಿ' ಎಂದು ಒಳಗೆ ಬಂದು ಒಂದು ನಾಗಾಲಿಗೆಯನ್ನು 
ಹಾಕಿದೆನು. (ಅದೇ) 

(ಓರೆ ಅಕ್ಷರಗಳಿಂದ ಸೂಚಿಸಿದ) ಈ ಉದಾಹರಣೆಗಳಲ್ಲಿ ನಿರೂಪಕ (ಕಿ) 
ಕತೆಯ ಘಟನೆ ನಡೆದ ಕಾಲಕ್ಕೆ ಇತರ ಪಾತ್ರಗಳೊಂದಿಗೇ ಇದ್ದರೂ ಮೇಲೆ ಹೇಳಿದಂತೆ 
ಸಕ್ರಿಯವಾಗಿ ಕಾಣಿಸಿಕೊಳ್ಳದ, ಜನಪದ ಕತೆಗಳಲ್ಲಿ ಕತೆ ಮುಂದುವರೆಯಲು ಹೂಂಗುಟ್ಟತ್ತ 
ನಿಮಿತ್ತಮಾತ್ರವಾಗಿರುವಂತೆ ಇರುವ ಅಥವಾ ಅನುಭವವನ್ನು ನಿರೂಪಿಸುವ ಪಾತ್ರ 
ಮಾತ್ರವಾಗಿದೆ. ಕತೆಯ ಕಾಲ, ಸ್ಥಳಗಳಿ೦ದ ದೂರವಾಗಿ ಹೇಳುತ್ತಿರುವ 'ವೆ೦ಕಟಿಗನ 
ಹೆ೦ಡತಿ'ಯ ಶ್ರೀರಾಮ್‌, 'ಸುಬೇದಾರರಿಗೆ ಪ್ಯಾದೇಮಾತಿ'ನ ರಾಮಣ್ಣನ೦ತಹ ನಿರೂಪಕರು 
ಅನಿವಾರ್ಯವಾಗಿಯೇ ಕೇವಲ ವರದಿಗಾರರಾಗುತ್ತಾರೆ. ಹೀಗೆ ಲೇಖಕನಲ್ಲದ ನಿರೂಪಕ 
ವರದಿಗಾರ, ಹಾಗೂ ನಿರೀಕ್ಷಕನಾಗಿದ್ದಾನೆ. 


ಮಾಸ್ತಿಯವರ ಅನೇಕ ಕತೆಗಳಲ್ಲಿ ಯಾವುದೋ ಒಂದು ಪಾತ್ರದ ಮಾನಸಿಕ 
ವರ್ತನೆಗಳನ್ನು ದಾಖಲಿಸುವಂತೆ ಕ್ರಿಯಾಪದಗಳು (ಯೋಚಿಸು, ಭಯಪಡು, ನೆನೆ, 
ಮನಸೋಲು, ಆಶ್ಚರ್ಯಪಡು, ಎಂದುಕೊಳ್ಳು ಇತ್ಯಾದಿ) ಬಳಕೆಯಾಗಿವೆ. "ಒಂದು 
ಹಳೆಯ ಕತೆ'ಯ ಸನ್ಯಾಸಿ, "ಕೃಷ್ಣಮೂರ್ತಿಯ ಹೆಂಡತಿ'ಯ ಕೃಷ್ಣಮೂರ್ತಿ, 
"ಹೇಮಕೂಟದಿಂದ ಬ೦ದಮೇಲೆ'ಯ ಶಕುಂತಲೆ, “ರಂಗಸ್ವಾಮಿಯ ಅವಿವೇಕ'ದಲ್ಲಿಯ 
ರಂಗಸ್ವಾಮಿ ಮುಂತಾದ ಪಾತ್ರಗಳು ಈ ಬಗೆಯವು. ಈ ಕತೆಗಳಲ್ಲಿಯ ಉಳಿದ 
ಪಾತ್ರಗಳ ವಿಷಯದಲ್ಲಿ ಬಹುಮಟ್ಟಿಗೆ ಬಾಹ್ಯವರ್ತನೆಗಳನ್ನು (ಹೋಗು, ಬಾ, ಕೇಳು 
ಮಲಗು ಇತ್ಯಾದಿ) ಮಾತ್ರ ಹೇಳಲಾಗಿದೆ. ಇಂತಹ ಕತೆಗಳಲ್ಲಿ ಸನ್ಯಾಸಿ ಶಕುಂತಲೆ 
ಮೊದಲಾದ ಕೇಂದ್ರಪಾತ್ರಗಳ ಮಾನಸಿಕ ಸ್ಥಿತ್ಯಂತರಗಳನ್ನೆ ಮುಖ್ಯವಾಗಿ ಚಿತ್ರಿಸಲಾಗಿದೆ. 
ಹೀಗಾಗಿ ಇಂತಹ ಕಥೆಗಳು (ಸಂಖ್ಯೆಯಲ್ಲಿ ಇವು ಕಡಿಮೆ) ಕೇಂದಪಾತ್ರಗಳ 
ದೃಷ್ಟಿಕೋನವನ್ನು ಅಭಿವ್ಯಕ್ತಿಸುವುವೆಂದು ಹೇಳಬಹುದು. ಹೀಗೆ ಹೇಳಬಹುದಾದರೆ 
ಮಾಸ್ತಿಯವರು ಕೇಂದಪಾತ್ರಕ್ಕೆ ಬದ್ಧವಾದ ದೃಷ್ಟಿಕೋನವನ್ನು ಹೊಂದದ ಸರ್ವಸಾಕ್ಷಿತ್ವದ 


೩೩೨ | ಲೋಚನ ದೀಪ್ತಿ 


AE AREAS. RE A AAT 


ನಿರೂಪಣಾತಂತ್ರವನ್ನು ಬಳಸುತ್ತಾರೆ೦ಬ, (ಈ ಲೇಖನದ ಪ್ರಾರಂಭದಲ್ಲಿ ಉದ್ದರಿಸಿದ) 

ವಾಸುದೇವನ್‌ ಅವರ ಹೇಳಿಕೆ ಪೂರ್ಣ ಸತ್ಯವಲ್ಲ. 

ಭೂತ ಮತ್ತು ವರ್ತಮಾನದ ಸನ್ನಿವೇಶಗಳ ಅ೦ತರವನ್ನು ಸೂಚಿಸುವಂತಹ 
ವಾಕ್ಯಗಳನ್ನು ಮಾಸ್ತಿಯವರ ಸಾಕಷ್ಟು (ಸ್ವದೇಶಕ್ಕೆ ಸಂಬಂಧಿಸಿದ) ಕತೆಗಳಲ್ಲಿ ಕಾಣಬಹುದು, 
ಇದಕ್ಕೆ ನಿದರ್ಶನವಾಗಿ ಅಂತಹ ಕೆಲವು ವಾಕ್ಯಗಳನ್ನು ಕೊಟ್ಟಿದೆ. 

೧. “ಈ ರೀತಿಯಾದ ಅಮೂಲ್ಯವಾದ ಇಂಗ್ಲೀಷು ಭಾಷೆ ಆಗ ನಮ್ಮೂರಿನಲ್ಲಿ 
ಪ್ರಚುರವಾಗಿರಲಿಲ್ಲ.” ("ರಂಗನ ಮದುವೆ?) 

೨. “ಈಗಿನವರೆಗೆ “ಅವಳು” ಎನ್ನುವವರು ಹೆಚ್ಚಾಗಿರಬಹುದು ; ಹಿಂದಿನ ಕಾಲದವರಿಗೆ 
“ಅವಳು' ಒಬ್ಬಳೇ.” ("ನಮ್ಮ ಮೇಷ್ಟರು?) 

೩. “ಈಚೆಗೆ ಅದೆಲ್ಲಾ ಕಡಿಮೆಯಾಗಿದೆ, ... ಹಿಂದೆ ನಮಗೆ ಇಂಥ ಸಂಕೋಚ 
ಕಾರ್ಪಣ್ಯಗಳು ಇರಲಿಲ್ಲ.” ('ಕಾಮನಹಬ್ಬದ ಒಂದು ಕತೆ”) 

೪. “ಇದು ಆ ಕಾಲದಲ್ಲಿ ರಾಣಿಯರಿಗೆ ಸಾವರಾನ್ಯವಾದ ಅನುಭವ, 
("ಹೇಮಕೂಟದಿ೦ದ ಬಂದ ಮೇಲೆ')” 

೫. “ಈಗ ಆ ಹಬ್ಬ ನಡೆಯುತ್ತಿಲ್ಲ, ಊರು ಪಾಳೆಯಗಾರನನ್ನು ಮರೆತಿದೆ. ಆದರೆ 
ನಿಜಗಲ್ಲಿಗೆ ಹೋದವರಿಗೆ ಊರಜನ ಅಲ್ಲಿಯ ರಾಣಿಯ ಈ ಕತೆಯನ್ನು 
ಹೇಳುವರು.” ("ನಿಜಗಲ್ಲಿನ ರಾಣಿ') 
ಇಂತಹ ಉದಾಹರಣೆಗಳನ್ನು ಗಮನಿಸಿದರೆ ಕತೆಗಾರ ಕತೆಯ ನಿರೂಪಣೆಯ 

ಉದ್ದಕ್ಕೂ ಭೂತ - ವರ್ತಮಾನಗಳ ಅಂತರವನ್ನು ಸದಾ ನೆನಪಿನಲ್ಲಿರಿಸಿ 

ಕೊಂಡಿರುತ್ತಾನೆಂದು - ಇದನ್ನು ಸಾಮಾನ್ಯಗೊಳಿಸಿ ಹೇಳಬಹುದಾದರೆ - ಕಾಲದ 
ಸಾಕಷ್ಟು ವಿಸ್ತಾರವಾದ ಹರಹಿನಲ್ಲಿ ಆದ ಬದಲಾವಣೆ ಕತೆಗಾರರ ಗಮನದಲ್ಲಿದೆ 
ಎ೦ದು ಹೇಳಬಹುದೆ೦ದು ತೋರುತ್ತದೆ. 

ಈ ಮೇಲಿನ ಹೇಳಿಕೆಗೆ ಪೂರಕವೆಂಬಂತಿರುವ ಮತ್ತೂ ಒಂದರೆಡು ಅಂಶಗಳು 
ಮಾಸ್ತಿಯವರ ಕತೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಕಾಲಸೂಚಕ ಪದಪುಂಜಗಳ ಬಳಕೆ, 
ಅದೂ ಪರಿಚ್ಛೇದಗಳ ಪ್ರಾರಂಭದಲ್ಲಿಯೇ ಹೆಚ್ಚಾಗಿ ಬಳಕೆಯಾಗುವುದು ಇವುಗಳಲ್ಲಿ 
ಒಂದು. ಅಂತಹ ಕೆಲವು ಉದಾಹರಣೆಗಳನ್ನಿಲ್ಲಿ ಗಮನಿಸಬಹುದು: 

೧. "ಸ್ವಲ್ಪಕಾಲ ಕಳೆದಿದೆ: ಎಷ್ಟು ವಾರ ಎಂದು ಈಗ ನಾನು ಗೊತ್ತಾಗಿ ಹೇಳಲಾರೆ” 


('ಕಾಕಲೋಕ?”) 


ಲೋಚನ ದೀಪ್ತಿ |೩೩೩ 


೨. “ಮತ್ತೆ ಕೆಲವು ಕಾಲ ಕಳೆದಿದೆ: ಇಷ್ಟೇ ಎಂದು ನಾನು ಹೇಳಲಾರೆ” (ಅದೇ.) 
೩. “ಈಗ ಸುಮಾರು ಒಂದು ತಿಂಗಳ ಹಿಂದೆ ಮಂಗಮ್ಮ ಬೆಳಗಾಗ “ಮೊಸರು ' 
ತಕ್ಕೊಳ್ಳುತ್ತೀರಾ ಅಮ್ಮಯ್ಯ” ಅಂತ ಬಂದಾಗ ನಾನು ಎಲ್ಲೋ ಒಳಗಿದ್ದ” ' 
("ಮೊಸರಿನ ಮಂಗಮ್ಮ) 
೪. “ಈಗ ಹದಿನೈದು ದಿನದ ಹಿಂದೆ ಮಂಗಮ್ಮ ಮನೆಗೆ ಬಂದಾಗ ಬಹಳ ' 
ಬೇಸರಪಟ್ಟಿದ್ದಳು ಅಂತ ಕಂಡಿತು.” (ಅದೇ) | 
೫. “ಮಾರನೆಯ ದಿನ ಮಂಗಮ್ಮ ಬಂದಾಗ ಹಿಂದಿನ ದಿನದಷ್ಟು ವ್ಯಸನವಿರಲಿಲ್ಲ.” ' 
(ಅದೇ) 
೬, “ಆಮೇಲೆ ಒಂದೆರಡು ದಿನ ಈ ಮಾತನ್ನು ಎತ್ತಲಿಲ್ಲ.” (ಅದೇ) 
೭ “ಮಾರನೆಯ ದಿನ ಮಂಗಮ್ಮ ನನಗೆ ಇದನ್ನು ಹೇಳಿದಳು” (ಅದೇ) 
೮. “ಇದಾದ ಕೆಲವು ದಿನದ ಮೇಲೆ ಮಂಗಮ್ಮ ನನ್ನನ್ನು ಅವ್ವಾ ನೀವು ಸತ್ಯವಂತರು.” 
(ಅದೇ) 
ಮೇಲೆ ಎರಡೇ ಕತೆಗಳಿಂದ ಉದಾಹರಣ ವಾಕ್ಯಗಳನ್ನು ಆಯ್ದುಕೊಟ್ಟದ್ದರ 
ಕಾರಣ: ಕತೆಯ ಕಾಲದ ಗಡುವು ಹೇಗೆ ವಿಸ್ತಾರಗೊಳ್ಳುತ್ತ ಹೋಗುತ್ತದೆ ಎಂಬುದನ್ನು 
ತಿಳಿಯಬಹುದೆಂದು. ಇಲ್ಲಿ ಒಂದು ಸಂಗತಿಯನ್ನು ಗಮನಿಸುವುದು ಅವಶ್ಯ: ಕತೆಯ 
ಘಟನೆಗಳಿಗೆ ಹಿನ್ನೋಟವಾಗಿ ಭೂತಕಾಲದ ವಿವರಗಳನ್ನು ಕೊಡುವುದಕ್ಕಿಂತ ("ಕಲ್ಲಾಡಿಯ 
ಕೋಣ'ದಲ್ಲಿಯಂತೆ) ಕಾಲಾನುಕ್ರಮದಲ್ಲಿ ಕತೆಯ ಘಟನೆಗಳನ್ನು ಪ್ರಸ್ತಾಪಿಸುವ, 
ನೆನಪಿಸಿಕೊಳ್ಳುವ ಈ ಕತೆಗಳ ರೀತಿ ಭಿನ್ನವಾದುದು. ಮೊದಲ ರೀತಿಯಲ್ಲಿ ಭೂತಕಾಲದ 
ಘಟನೆಗಳು ವರ್ತಮಾನದ ಒಂದು ಭಾಗ ಎಂಬಂತೆ ಸೇರಿದ್ದರೆ ಎರಡನೆಯ ರೀತಿಯಲ್ಲಿ 
ಕತೆಗೆ ಹಿನ್ನೆಲೆಯಾದ ಕಾಲಾನುಕ್ರಮಣಿಕೆಯ ಪ್ರಜ್ಞಾಪೂರ್ವಕವಾದ ಪರಿಗಣನೆಯಿರುತ್ತದೆ. 


ಐತಿಹಾಸಿಕ ವಸ್ತುವನ್ನುಳ್ಳ ಅನೇಕ ಕತೆಗಳಲ್ಲಿ ಕಾಲವನ್ನು ಕುರಿತಾದ ಬೇರೊಂದು 
ರೀತಿಯ ಪ್ರಸ್ತಾಪವಿದೆ. ಕತೆಯ ಪ್ರಾರಂಭದಲ್ಲಿ ಅದು ಇತಿಹಾಸಕ್ಕೆ ಸೇರಿದ್ದೆಂಬುದನ್ನು 
ಸ್ಪಷ್ಟವಾಗಿ ತೋರಿಸುವ ರೀತಿಯಲ್ಲಿ ನಿರ್ದಿಷ್ಟ ಕಾಲವನ್ನು ಹೇಳುವ ವಾಕ್ಯಗಳಿವೆ. 
ಹಾಗೂ ಕತೆಯ ಕೊನೆಯಲ್ಲಿ ಮುಖ್ಯಕತೆಗೆ ಹೊಂದಿಕೊಂಡಂತೆ ದೀರ್ಫಾವಧಿಯಲ್ಲಿ 
ನಡೆದ ಮತ್ತಿನ ಕೆಲವು ಘಟನೆಗಳನ್ನು ಸಾರಾಂಶರೂಪವಾಗಿ (ಕೆಲವೊಮ್ಮೆ ಅವುಗಳನ್ನು 
ಕುರಿತ ವ್ಯಾಖ್ಯಾನದೊಡನೆ) ಹೇಳಲಾಗಿದೆ. ಕ್ರಮವಾಗಿ ಇವುಗಳಿಗೆ ನಿದರ್ಶನವಾಗಿ 
(ಅ) ಹಾಗೂ (ಬ) ವಿಭಾಗದ ವಾಕ್ಕಗಳನ್ನು ನೋಡಬಹುದು : 


೩೩೪ | ಲೋಚನ ದೀಪ್ತಿ 


ಅ) ಕ್ರಿಸ್ತಶಕ ೧೮೦೦ ಡಿಸೆಂಬರ್‌ ೧೨ನೇ ತಾರೀಖು, ಶ್ರೀರಂಗಪಟ್ಟಣದಿ೦ದ.... 
('ಡೂಬಾಯಿ ಪಾದ್ರಿಯ ಒಂದು ಪತ್ರ?) 

ಅ) ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತು ಮೇಲ್ಪಟ್ಟು ಹಿಂದೆ ಒಂದು ದಿನ. ಏಥೆನ್ಸ್‌ 
ನಗರದ ಪ್ರಮುಖ ತತ್ವಜ್ಞ ಅರಿಸ್ಟಾಟಲ್‌... ಓದುತ್ತಿದ್ದನು. ("ಅಲೆಕ್ಸಾಂಡರನ 
ಗುರುದಕ್ಷಿಣೆ”) 

ಅ) ಕ್ರಿಸ್ತಶಕ ಮುನ್ನೂರ ತೊಂಭತ್ತನೆಯ ವರ್ಷದ ಒಂದು ದಿನ, ಮಿಲಾನ್‌ 
ನಗರದ ದೇವಮಂದಿರದಲ್ಲಿ ಜನ ಸಾವಿರಸಾವಿರವಾಗಿ ಸೇರಿದ್ದಾರೆ. ("ಅಂಬ್ರೋಸ್‌ 
ಅಪ್ಪಾಜಿ?) 

ಅ) ಹೂಣರ ರಾಜ ಆಟೆಲಾ ದೇಶದ ಮೇಲೆ ದಾಳಿ ಮಾಡಿ ಜನಾ೦ಗಗಳನ್ನು 
ತಲ್ಲಣಗೊಳಿಸುತ್ತಿದ್ದ ಕಾಲ. ("ಆ್ಯಟಿಲಾನ ದಾಕ್ಷಿಣ್ಯ?) 

ಅ) ಶಕವರ್ಷ ೯೪೪: ದುಂದುಭಿ ಸ೦ವತ್ಸರ, ಹೊಯಳರ ಮೊದಲಿಗೆ ಕಾಮರಸ 
ಮೋಲನೂರಿನಲ್ಲಿ ಆಳುತ್ತಿದ್ದಾನೆ. ((ಹೊಯಿಸಳನ ದಳಪತಿ”) 

ಬ) ಅಶೋಕ ಮಹಾರಾಜರು ತಾನು ಬುದ್ಧಮೂರ್ತಿಗೆ ಕೊಟ್ಟಮಾತನ್ನು ಹೇಗೆ 
ನಡೆಸಿದನೆನ್ನುವುದು ಇತಿಹಾಸ ಪ್ರಸಿದ್ಧವಾಗಿದೆ. ಅವನು ಮತ್ತೆ ಯುದ್ಧ ಮಾಡಲಿಲ್ಲ, 
ತನ್ನ ಆಳ್ವಿಕೆಯ ಉಳಿದೆಲ್ಲ ಕಾಲವನ್ನೂ ಧರ್ಮದ ಪ್ರಚಾರಕ್ಕೆ ಮೀಸಲು ಮಾಡಿ... 
("ಪ್ರಿಯದರ್ಶಿ ಅಶೋಕ?) 

ಬ) ಇತಿಹಾಸದ ಸಂಗತಿಯಾಗಿ ಇನ್ನೊಂದು ಮಾತನ್ನು ಹೇಳುವುದು 
ಉಚಿತವಾಗಬಹುದು. ಈ ಮದುವೆಯಾದ ಮಾರನೆಯ ವರ್ಷ ಮೇರಿ 
ತೀರಿಕೊಂಡಳು. ನೆಪೋಲಿಯನ್‌ ಆಮೇಲೆ ನಾಲ್ಕು ವರ್ಷ ಜೀವಿಸಿದ್ದನು. 
("ನೆಮೋಲಿಯನ್ನನ ಸೋಲು”) 

ಬ) ಹಿರಿಯರು ಹೇಳಿದರು. ಕಿರಿಯರು ಬೇಡಿದರು... ಹೇಗೆ೦ದು ಅರಿಯದೆ 
ವಾಸಂತಿ ತನ್ನ ಜೀವವನ್ನು ಧರಿಸಿನಿ೦ತಳು.. ಮಗ ಜೋಗನ ಹೆಸರನ್ನು ಹೇಳುವ 
ವೀರಗಲ್ಲು ದೊರೆತಿಲ್ಲ. ಅವನು ಬಹುಕಾಲ ಬಾಳಿದನೆಂದು ನಂಬಿದರೆ ತಪ್ಪಿಲ್ಲ. 
("ಹೊಯಿಸಳನ ದಳಪತಿ') 

ಬ) ನಾನು ನೋಡುವ ದಿನಕ್ಕೆ ಹುಂಡಿ ಬಹಳ ಖಿಲವಾಗುತ್ತ ಬಂದಿದ್ದಿತು. ಆ 
ಮನುಷ್ಯನಿಗೆ ಆಗ ಮಧ್ಯವಯಸ್ಸು ಮೀರಿದ್ದಿತು. ಈ ಕಥೆಯಲ್ಲಿ ಬಹುಜನಕ್ಕೆ 
ನಂಬಿಕೆಯಿಲ್ಲ... ("ಬಿಳಿಗಿರಿ ರಂಗ') 

ಬ) ಸಾವಿಯಬ್ಬೆಗೆ ಸ್ಪರ್ಗದಲ್ಲಿ ಇನಿಯನ ಒಲವಿನಂತೆ ತಂದೆಯ ವಾತ್ಸಲ್ಯವೂ 


ಲೋಚನ ದೀಪ್ತಿ |೩೩೫ 


ಒದಗಿತು. ಭೂಮಿಯಲ್ಲಿ ಒಂದು ವೀರಗಲ್ಲು ಅವಳ ಕೀರ್ತಿಯನ್ನು ಸಾರಿತು; 

("ಸಾವಿಯಚ್ಚೆ?) 

ಮೇಲೆ ೧ ಅ) - ೫ ಅ)ದ ವಾಕ್ಯಗಳು ಕತೆಗಳನ್ನು ನಿರ್ದಿಷ್ಟ ಕಾಲ, ದೇಶದಲ್ಲಿ 
ಆಗಿಹೋದ ಘಟನೆಗಳೆಂಬಂತೆ - ಇತಿಹಾಸದ ಭಾಗಗಳೆಂಬಂತೆ ಪ್ರಸ್ತುತಗೊಳಿಸುತ್ತವೆ. 
ಸಾಮಾನ್ಯವಾಗಿ ಇತರತ್ರ ಐತಿಹಾಸಿಕ ವಸ್ತುಗಳನ್ನು ಹೊಂದಿರುವ ಸಾಹಿತ್ಯಕೃತಿಗಳ 
(ಕಾಲವನ್ನು ಪರೋಕ್ಷವಾಗಿ ಮಾತ್ರ ಸೂಚಿಸುವ ರೀತಿಗಿ೦ತ ಇದು ಭಿನ್ನವಾದುದು. 
೧ ಬ) - ೫ ಬ) ವರೆಗಿನ ಉದಾಹರಣೆಗಳು ಮುಖ್ಯಕಥೆಗೆ ಸಂಬಂಧಿಸಿದ ಮತ್ತೆ 
ಕೆಲವು ಘಟನೆಗಳನ್ನು ಕತೆಯನ್ನು ಕುರಿತು ನಿರ್ದಿಷ್ಟ ನಿಲುವುಗಳನ್ನು ಹೊಂದಲು 
ಅನುಕೂಲವಾಗುವ ರೀತಿಯಲ್ಲಿ ಸಾರಾಂಶ ರೂಪದಲ್ಲಿ ಪ್ರಸ್ತುತಪಡಿಸುತ್ತವೆ. ಇಲ್ಲಿ 
'ಮುಖ್ಯ-ಕಥೆ' ಎಂಬ ಪದವನ್ನು ಬಳಸಲು ಕಾರಣ ಕತೆಗಾರರು ಇತಿಹಾಸದಲ್ಲಿ 
ಯಾವುದೋ ಒಂದು ನಿರ್ದಿಷ್ಟ ಕಾಲಾವಧಿಯ ಘಟನೆಗಳ ಮೇಲೆ ಗಮನವನ್ನು 
ಕೇಂದ್ರೀಕರಿಸಿ ಮುಂದಿನದನ್ನು ಸಡಿಲವಾಗಿ ಸಾರಾಂಶರೂಪವಾಗಿ ಹೇಳಿದಂತೆ ಕತೆಯ 
ರಚನೆಯಿದೆ. 

ಕೊನೆಯದಾಗಿ ಮಾಸ್ತಿಯವರ ಕತೆಗಳಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಇನ್ನೊಂದು 
ಬಗೆಯ ವಾಕ್ಯಗಳನ್ನು ಗಮನಿಸಬಹುದು. ಇವು ಕತೆಯಲ್ಲಯ ಸಂದರ್ಭ ಪಾತ್ರಗಳನ್ನು 
ಕುರಿತು ಅಥವಾ ಇಡೀ ಕತೆಯನ್ನು ಕುರಿತು ಮಾಡುವ ವ್ಯಾಖ್ಯಾನಗಳು; ಹಲವೊಮ್ಮೆ | 
ಗುಣ, ಸ್ವಭಾವಗಳನ್ನು ಸಾಮಾನ್ಯೀಕರಣಗೊಳಿಸುವ೦ತಹ ಹೇಳಿಕೆಗಳು. ನಿದರ್ಶನವಾಗಿ 
ಕೆಲವನ್ನಿಲ್ಲಿ ನೋಡಬಹುದು: 


೧. ವಿವಾಹದ ಕಾಲದಲ್ಲಿ ಗೃಹವೆಲ್ಲ ಪತಿಯ ಆಲೋಚನೆಯಿಂದ ತುಂಬಿತ್ತು... 
ಮದುವೆಯಾದವರೆಲ್ಲರಿಗೂ ಇದು ಅನುಭವದಲ್ಲಿರಬೇಕು. ಸ್ವಲ್ಪ ಕಸ್ತೂರಿಯನ್ನು 
ಒಂದು ಕೋಣೆಯಲ್ಲಿಡಿ; ಮನೆಯಲ್ಲೆಲ್ಲ ಗಮಗಮ ಎಂದಿರುತ್ತದೆ; ವಾಸನೆ ' 
ಬಲ್ಲವರಿಗೆ. ಪತಿಯ ಭಾವವು ಪತ್ನಿಗೆ ಹಾಗೆಯೇ, ("ರಂಗಪ್ಪನ ದೀಪಾವಳಿ) . 

೨. ರಂಗಪ್ಪನ ಸುಖಕ್ಕಂತೂ ಪಾರವೇ ಇಲ್ಲ. ಯಾಕೆ?... ಒಬ್ಬೊಬ್ಬನೂ ತನ್ನ ಹೆಂಡತಿ 
ತನ್ನ ಸಂಗಡ ಮೊದಲು ಮಾತನಾಡಿದಾಗ ಏನೋ ಮಹಾಕೋಟೆ ಕೊತ್ತಲವನ್ನು . 
ಗೆದ್ದವನಿಗಿ೦ತ ಹೆಚ್ಚು ಸುಖಿಯಾಗುತ್ತಾನೆ. (ಅದೇ.) 

೩. ಸರಸ್ಪತಿಯದು ಬಹಳ ಜಂಭ. ಹುಡುಗಿಯರೇ ಹಾಗೆ ಎಂದು ತೋರುತ್ತದೆ. 
(ನಮ್ಮ ಮೇಸ್ಟರು) 


೩೩೬ | ಲೋಚನ ದೀಪ್ತಿ 


೪, ರಾಮರಸನಾಯಕನು ದೇವರ ಮುಂದೆ ನಮವಾಗಿ ನಿಂತು ಕಿಂಕರನಂತೆ 
ನಡೆದುಕೊಂಡನು. ಹಿರಿಯರೂ ಪುಣ್ಯವ೦ತರೂ ಭಕ್ತರಂತೆ ನಡೆದರೆ ಜನರು 
ಅವರಿಗೆ ಅತಿಶಯವಾದ ಪ್ರೀತಿ ಗೌರವಗಳನ್ನು ತೋರಿಸುವರು. ("ನಿಜಗಲ್ಲಿನ 
ರಾಣಿ? 

೫. ಊರಿನಲ್ಲಿ ಉತ್ಸವಗಳು ಹೆಚ್ಚುದುವೆಂದರೆ ಬರಿಯ ಒಳ್ಳೆಯದು ಮಾತ್ರ 
ಹೆಚ್ಚಾಗುವುದಿಲ್ಲ. (ಅದೇ) 

೬ ಆದರೆ ತಾನು ಯಜಮಾನಿ ಅಂತ ತನಗೆ ಎಲ್ಲರೂ ಗೌರವ ತೋರಿಸಬೇಕು. 
ಮನುಷ್ಯನಾದವನಿಗೆ ಈ ಚಪಲ ತಪ್ಪಿದ್ದಲ್ಲ. (ಮೊಸರಿನ ಮಂಗಮ್ಮ) 
ಇಂತಹ ವ್ಯಾಖ್ಯಾನರೂಪದ, ಸಾಮಾನ್ಯೀಕರಣಗೊಳಿಸುವ೦ತಹ (8000೩112- 

ing) ವಾಕ್ಯಗಳು ಕತೆಗಳಲ್ಲಿ ಮಧ್ಯೆ ಮಧ್ಯೆ ಕಾಣಿಸಿಕೊಳ್ಳುತ್ತವೆ. ಕತೆಗಾರ ರೂಪಕ 

ಕತೆಯ ಘಟನಾವಳಿಗಳನ್ನು ಇಡಿಯ ಒಂದು ಆಕೃತಿಯಾಗಿ ಪರಿಗಣಿಸಿ ಅದರಲ್ಲಿ 
ತಲ್ಲೀನನಾಗಿ ಹೇಳದೆ ತಾನು ದೂರವಾಗಿ ಎಚ್ಚರವಾಗಿಯೇ ಉಳಿಯುತ್ತಾನೆ. ಹಾಗೂ 
ತನ್ನ ಹಾಗೂ ಓದುಗ (ಕೇಳುಗರ) ಸಂಬಂಧವನ್ನೂ (ಇದು ಬಹುಮಟ್ಟಿಗೆ ಹಿತವಚನದ 
ಧಾಟಿಯದು) ಮನಸಿನಲ್ಲಿರಿಸಿಕೊಂಡಿರುತ್ತಾನೆಂಬುದು ಇಂತಹ ವಾಕ್ಯಗಳಿಂದ ಸ್ಪಷ್ಟ 
ಮಾಸ್ತಿಯವರು ಮೊದಮೊದಲ ಕೆಲವು ಕತೆಗಳಲ್ಲಂತೂ 'ನೀವು' ಎ೦ಬ ಪದದೊಂದಿಗೆ 
ಓದುಗರೊಡನೆ ಆತ್ಮೀಯತೆಯನ್ನು ಕುದುರಿಸುವಂತಹ ಕೆಲವು ವಾಕ್ಕಗಳನ್ನು ಬಳಸುತ್ತಾರೆ 

(ಗಮನಿಸಿ : ನೀವು ನಿಮ್ಮ ಪತ್ನಿರತ್ನಗಳನ್ನು... ಮುತ್ತಿಡುವಾಗ ಹತ್ತಿರ ಯಾರಾದರೂ 

ಮಕ್ಕಳಿದ್ದರೆ, ಇವರಿದ್ದರೇನು' ಎಂತ ಮಾತ್ರ ಅಲಕ್ಷ್ಯ ಮಾಡಬೇಡಿ... ಬಹಳ ನಗೆಗೇಡಿಗೆ 

ಗುರಿಯಾಗುವಿರಿ ಜೋಕೆ! ಹೇಳಿದ್ದೇನೆ”. ("ರಂಗಪ್ಪನ ದೀಪಾವಳಿ?) ಕತೆಗಾರ ಓದುಗ 
ಸಂಬಂಧ ಕತೆಯ ಸಂವಹನದ ಒಂದು ಮುಖ್ಯವಾದ ಅಂಶವೇ ಆಗಿದೆ. ಈ ವಿಷಯದಲ್ಲಿ 

ಈ ಕತೆಗಳು ಹರಟೆ ಪ್ರಬಂಧಗಳ ರಚನೆಯೊಂದಿಗೆ ಹೋಲಿಕೆ ಪಡೆದಿವೆ. ಪ್ರಾರಂಭದ 

ಕೆಲವೇ ಕತೆಗಳಲ್ಲಿ ಕಾಣಿಸಿಕೊಳ್ಳುವ ಈ ಲಕ್ಷಣ ಮುಂದೆ ಉಳಿದಿಲ್ಲವೆಂಬುದು ಬೇರೆ 

ಮಾತು. 
೪ 
ಈವರೆಗೆ ಮಾಸ್ತಿಯವರ ಸಣ್ಣಕತೆಗಳಲ್ಲಿ ಕಾಣಿಸುವ - ವಾಕ್ಯಗಳು, ವಾಕ್ಕ ಭಾಗಗಳು 
ಹಾಗೂ ಪದಗಳ ಸ್ತರದಲ್ಲಿ ವ್ಯಕ್ತವಾಗುವ - ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ 
ಅವಕ್ಕೆ ವಿವರಣೆ ನೀಡಲು ಪ್ರಯತ್ನಿಸಲಾಗಿದೆ. (ಕಟ್ಟುನಿಟ್ಟಾದ ಅರ್ಥದಲ್ಲಿ, ಮೇಲೆ 


ಲೋಚನ ದೀಪ್ತಿ |೩೩೭ 


ಗುರುತಿಸಿದ ಲಕ್ಷಣಗಳಲ್ಲಿ ಹೆಚ್ಚಿನವನ್ನು ಭಾಷೆಗೆ ಸಂಬಂಧಿಸಿದ ಲಕ್ಷಣಗಳೆಂದು ' 
ಕರೆಯುವುದಕ್ಕಿಂತ ಕತೆಯ ರಚನೆಯ ಲಕ್ಷಣಗಳೆಂದು ಗುರುತಿಸುವುದು ಸೂಕ್ತ ಆದರೆ 
ವಿಷಯಾಧಾರಿತವಾಗಿ ವಾಕ್ಕ ವಾಕ್ಕಭಾಗಗಳನ್ನಾಯ್ದು, ಅವನ್ನೇ ಸಡಿಲವಾದ ಅರ್ಥದಲ್ಲಿ ' 


ಭಾಷಿಕ ವಿಶ್ಲೇಷಣೆ ಎಂದು ಇಲ್ಲಿ ಕರೆದಿದ್ದೇನೆ. ಈಗ ಮೇಲಿನ ವಿವರಣೆಗಳನ್ನೆ ಒಟ್ಟಾಗಿ 
ನೋಡಿ ಮಾಸ್ತಿಯವರ ಕತೆಗಳನ್ನು ಕುರಿತು ಕೆಲವು ಮಾತುಗಳನ್ನು ಹೇಳಬಹುದು, 


ಮಾಸ್ತಿಯವರ ಕತೆಗಳು ಕಾಲ, ದೇಶ, ಓದುಗರ ನೇರ ಸಂಬಂಧಗಳನ್ನು 
ಕಳಚಿಕೊಂಡು ತನಗೆ ತಾನೇ ಒಂದು ಆಕೃತಿಯಾಗಿ ನಿಲ್ಲುವ ಇತರ ಆಧುನಿಕ ಕತೆಗಳಿಗಿಂತ 
ಭಿನ್ನವಾದವು. ಇಲ್ಲಿ ವಸ್ತು ಮತ್ತು ಆಕೃತಿಗಳ ನಡುವಿನ ಗೆರೆ (ಹೆಚ್ಚಿನ ಕತೆಗಳ ವಿಷಯದಲ್ಲಿ) 
ಸ್ಪಷ್ಟವಿಲ್ಲ. ಐತಿಹಾಸಿಕ ವಸ್ತುವನ್ನುಳ್ಳ ಕತೆಗಳಲ್ಲಿ ಇದು ಖಚಿತವಾದ ಕಾಲವನ್ನು ಹೇಳುವ 
ವಾಕ್ಯಗಳು, ವಿಸ್ತತವಾದ ಕಾಲದ ಹಿನ್ನೆಲೆಯಲ್ಲಿ ಘಟನೆಗಳನ್ನಾಯ್ದುಕೊಳ್ಳುವ ರೀತಿ, 
ಕತೆಗಾರನ ನಿಲುವಿನ ಅನುಗುಣವಾಗಿ ಕತೆಯ ಆಕೃತಿಗೆ ಸಂಬಂಧವಿಲ್ಲದ ಘಟನೆಗಳನ್ನು 
ಸಂಗ್ರಹವಾಗಿ ಸೇರಿಸುವ ರೀತಿ ಇವುಗಳ ಮೂಲಕ ವ್ಯಕ್ತವಾಗುತ್ತದೆ. ಸಾಮಾಜಿಕ 
ವಸ್ತುವನ್ನುಳ್ಳ ಕತೆಗಳಲ್ಲಿ ಇದು ವಿಷಯಾಂತರ, ಮಧ್ಯೆ ಮಧ್ಯೆ ನಿರೂಪಕನ ಪ್ರವೇಶ, 
ಪಾತ್ರ, ಘಟನೆಗಳನ್ನು ಕುರಿತ ವಿವರಣೆ - ವ್ಯಾಖ್ಯಾನ - ಇವುಗಳ ಮೂಲಕ ವ್ಯಕ್ತವಾಗುತ್ತದೆ. 
ಕತೆಗಾರ ಕತೆಯಲ್ಲಿ, ನೇರವಾದ ನಿರೂಪಕನಾಗಿ ಪ್ರವೇಶಿಸಿದಾಗಲೂ ಅದರಲ್ಲಿ ಒಂದು 
ಸಕ್ರಿಯ ಪಾತ್ರವಾಗದೇ, ಅಥವಾ ಪರೋಕ್ಷ ನಿರೂಪಕನಾದಾಗಲೂ ಅದರಲ್ಲಿ 
ತಲ್ಲೀನವಾಗದೇ ಉದ್ದಕ್ಕೂ ನಿರೀಕ್ಷಕನಾಗಿ, ವ್ಯಾಖ್ಯಾನಕಾರನಾಗಿಯೇ ಉಳಿಯತ್ತಾನೆಂದು 
ಹಿಂದೆಯೇ ಹೇಳಲಾಗಿದೆ. ಇದು ಕತೆಗಾರ, ಉದ್ದೇಶಪೂರ್ವಕವಾಗಿ ಉಳಿಸಿಕೊಂಡ 


ನಿಲುವಿರಬಹುದು. ಭಾವಾತ್ಮಕ ಪ್ರಶಿಕ್ರಿಯೆಯನ್ನಪೇಕ್ಷಿಸುವುದಕ್ಕಿಂತ ನೈತಿಕ ಉದ್ದೇಶಗಳಿಗಾಗಿ | 
ಬಳಸುವುದೇ ಉತ್ತಮ ಎಂಬ ಕತೆಗಾರನ ನಿಲುವು ಇಂತಹ ಕತೆಗಳಿಗೆ ಜನ್ಮ ನೀಡಿರಬೇಕು. 


ಗಮನಿಸಬೇಕಾದ ಮೂರನೆಯ ಮತ್ತೊಂದು ಅಂಶ : ಪಾತ್ರ, ಘಟನೆಗಳು ಅಥವಾ 


ಮನುಷ್ಯನ ಜೀವನ ಕ್ರಮ-ಪರಿಣಾಮಗಳು ಕಾಲದ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ' 


ಒಳಗಾಗುತ್ತಿರುತ್ತವೆ ಎಂಬ ನಂಬಿಕೆ ಮಾಸ್ತಿಯವರ ಕತೆಗಳನ್ನು ರೂಪಿಸಿದೆ. 


00 


೩೩೮ | ಲೋಚನ ದೀಪ್ತಿ 


| 


“ಮಾಸ್ತಿಯವರ ಅನುಭವದ ಬೆಳಕಿನಲ್ಲಿ ಬಿ.ಎಂ.ಶ್ರೀ 


- ಡಾ. ಜಿ.ಎಂ. ಹೆಗಡೆ 


ಈ ಶತಮಾನದ ಆರಂಭದಲ್ಲಿ ಹೊಸಗನ್ನಡ ಸಾಹಿತ್ಯದ ನವೋದಯಕ್ಕೆ 
ಕಾರಣರಾದವರಲ್ಲಿ ಬಿ.ಎಂ.ಶ್ರೀ ಯವರಿಗೆ ಅಗ್ರಸ್ಥಾನವಿದೆ. ಅವರು ಕನ್ನಡದ 
ಹೊಸ ಸಾಹಿತ್ಯಕ್ಕೆ ಬುನಾದಿ ಹಾಕಿದ ಮಹನೀಯರು. 'ಶ್ರೀ' ಕಾವ್ಯನಾಮದ 


 ಬಿ.ಎಂ.ಶ್ರೀಕ೦ಠಯ್ಯನವರು ತಮ್ಮ ಮಹತ್‌ ಕೃತಿಗಳ ಮೂಲಕ ಕನ್ನಡ ಹೊಸ ಸಾಹಿತ್ಯವನ್ನು 


| 


 ಶ್ರೀಮಂತಗೊಳಿಸಿರುವುದಲ್ಲದೆ ಹೊಸಗನ್ನಡದ ಲೇಖಕ ಲೋಕಕ್ಕೆ ಆದರ್ಶವನ್ನು 


ಹಾಕಿಕೊಟ್ಟ ಪುಣ್ಮಪುರುಷರಾಗಿದ್ದಾರೆ. "ಶ್ರೀ'ಯವರ ಹಿರಿಯ ಶಿಷ್ಕರಾದ ಮಾಸ್ತಿ ವೆಂಕಟೇಶ 
ಅಯ್ಯಂಗಾರ್‌ ಅವರು ಕನ್ನಡದ ಆಧುನಿಕ ಸಾಹಿತ್ಯದಲ್ಲಿ ಕಳೆದ ಏಳು ದಶಕಗಳಿಂದ 
ಸತತವಾಗಿ ಸಾಹಿತ್ಯದ ಸಾಧನೆ ಮಾಡುತ್ತ ಕನ್ನಡದ ಸರ್ವತೋಮುಖ ಉತ್ಕರ್ಷಕ್ಕೆ 


ಕಾರಣರಾಗಿದ್ದಾರೆ. ಕನ್ನಡದ ಹಿರಿಯಣ್ಣ ಮಾಸ್ತಿಯವರಿಗೆ 'ಶ್ರೀೀಯವರು ಎಲ್ಲ 
ದೃಷ್ಟಿಯಿ೦ದಲೂ ಗುರುಸ್ಥಾನದಲ್ಲರುವವರು. ಅವರಿಬ್ಬರ ಗುರು-ಶಿಷ್ಯ ಸಂಬಂಧ, 
ಸಾಹಿತ್ಯಿಕ ಒಡನಾಟದ ಅನುಭವ ವಿವರಣೆಗಳು ಕನ್ನಡ ಸಾಹಿತ್ಯದ ಇತಿಹಾಸದ ದೃಷ್ಟಿಯಿಂದ 
ಬಹು ಬೆಲೆಯುಳ್ಳದ್ದಾಗಿವೆ. ಮಾಸ್ತಿಯವರು ತಮ್ಮ ಅನುಭವದ ಬೆಳಕಿನಲ್ಲಿ 
ಬಿ.ಎಂ.ಶ್ರೀಯವರ ವ್ಯಕ್ತಿತ್ವ ಸಾಧನೆಯನ್ನು ವಿಶ್ಲೇಷಿಸಿದ್ದನ್ನು ಪರಿಶೀಲಿಸಿ ವಿವೇಚಿಸುವುದು 
ಈ ಪ್ರಬಂಧದ ಉದ್ದೇಶ. 

ಬಿ.ಎಂ. ಶ್ರೀಕಂಠಯ್ಯನವರು ಮಾಸ್ತಿಯವರಿಗೆ ಉಪಾಧ್ಯಾಯರಾಗಿದ್ದಾಗಲೇ 
ಪರಿಚಿತರಾಗಿದ್ದರು. ಮಾಸ್ತಿ ಹದಿನೇಳು ವರುಷದ ತರುಣರಾಗಿದ್ದಾಗ ಮೈಸೂರಿನ 
ಮಹಾರಾಜಾ ಕಾಲೇಜಿನಲ್ಲಿ ಎಫ್‌.ಎ. ತರಗತಿಯಲ್ಲಿ (೧೯೦೭)ವ್ಯಾಸಂಗ ಮಾಡುತ್ತಿದ್ದರು. 
ಆಗ ಬಿ.ಎಂ. ಶ್ರೀಯವರು ಎಂ.ಎ. ಬಿ.ಎಲ್‌. ಪರೀಕ್ಷೆ ಮುಗಿಸಿ ಅವರಿಗೆ ಕನ್ನಡ ಮತ್ತು 
ಇಂಗ್ಲಿಷ್‌ ಭಾಷೆಗಳನ್ನು ಕಲಿಸುವ ಪ್ರಾಧ್ಯಾಪಕರಾಗಿದ್ದರು. ವಾಸ್ತವಿಕವಾಗಿ ಆ ಕಾಲದಲ್ಲಿ 
ಕನ್ನಡ ಪ್ರಾಧ್ಯಾಪಕರಿಗೆ ಮರ್ಯಾದೆಯ ಸ್ಥಾನವಿರಲಿಲ್ಲ. ಆದುದರಿ೦ದ ಮೈಸೂರು 


* (ಲೋಚನ- ಸಂಪುಟ-೨, ಸಂಚಿಕೆ-೨- ೧೯೮೪) 


ಲೋಚನ ದೀಪ್ತಿ | ೩೩೯ 


ವಿಶ್ವವಿದ್ಯಾನಿಲಯದ ಉನ ೈತಾಧಿಕಾರಿಗಳಾದ ವಿಯರ್‌ ಸಾಹೇಬರು "ಶ್ರೀ'ಯವರಿಗೆ 
ಕನ್ನಡ ಮತು ಇಂಗ್ಲಿಷ್‌ ಭಾಷೆಗಳೆರಡನ್ನೂ ಬೋಧಿಸುವ ಪ್ರಾಧ್ಯಾ ಪಕರೆಂದು ನೇಮಕ 
ಮಾಡಿದ್ದರಂತೆ. ಮದ್ರಾಸ್‌ ಪ್ರಾಂತಕ್ಕೆ ಮೆಟ್ರಿಕ್ಕುಲೇಷನ್‌ ಪರೀಕ್ಷೆಯಲ್ಲಿ ಪ್ರಥಮಸ್ಥಾನ 
ಪಡೆದ ಮಾಸ್ಕಿಯವರಂಥ ಪ್ರತಿಭಾವಂತರಿಗೆ Me ಪಾಂಡಿತ್ಯ, ಜ್ಞಾನಪಿಪಾಸೆಯಿಂದ 
ಕೂಡಿದ ಕವಿಹೃದಯದ "ಶ್ರ'ಯವರು, ಉಪನ್ಯಾಸಕರಾಗಿ ದೊರೆತಿದ್ದು ಒಂದು 
ಭಾಗ್ಯವಾಯಿತು. "ಶ್ರೀ' ಯವರು ಮಾಸ್ತಿಯವರಿಗೆ ಇಂಗ್ಲೀಷ್‌ ಸಾಹಿತ (ವನ್ನೂ, ಕೆಲವು 
ಭಾಷಾಂತರದ ವಿಷಯಗಳನ್ನೂ ಕಲಿಸುತ್ತಿದ್ದರು. ಶ್ರೀಯವರ ಪಾಠಗಳು "ಮಾಸ್ತಿಯವರಿಗೆ 
ಪ್ರಿಯವಾಗಿದ್ದವು. ಅವರು ತರಗತಿಯಲ್ಲಿ ವರ್ಡ್ಸ್‌ವರ್ತ್‌ನ ಪದ್ಯಗಳನ್ನು ಕನ್ನಡಕ್ಕೆ 
ಭಾಷಾಂತರಿಸುವಂತೆ ಮಾಸ್ತಿಯವರಿಗೆ ಹೇಳುತ್ತಿದ್ದರು. ಕರಿಹಲಗೆಯ ಮ 
ವರ್ಡ್‌ವರ್ತ್‌ನ ಪದ್ಯಗಳನ್ನು ಶ್ರೀಯವರು ಬರೆಯುವಾಗ ಅವುಗಳನು, ಬಾಯಿಪಾಠ 
ಮಾಡಿದ ಮಾಸ್ತಿಯವರು ಬಿಟ್ಟ ಪದಗಳನ್ನು ತುಂಬಿ ಪೂರ್ಣಗೊಳಿಸುತ್ತಿದ್ದರು. ಹೀಗೆ 
ವಿದ್ಯಾರ್ಥಿಗಳಿಗೆ ಅನುವಾದ ಜಾ ಹಚ್ಚುವುದಲ್ಲದೆ "ಶ್ರ'ಯವರು ತಾವೇ ಸ್ವತಃ 
ಕನ್ನಡದ ಆಡುನುಡಿಗಳನ್ನು ಆಯ್ದು ಹೊಸ ಭಾವಸಂಪತ್ತಿನಿಂದ ಕವಿತೆಗಳ ಕಾವ್ಯಾನುವಾದ 
ಮಾಡುತ್ತಿದ್ದರಂತೆ. ಕಾವಾ ನುವಾದದಲ್ಲಿ "ಶ್ರೀಯವರು ತಮ್ಮ ನೂತನವಾದ ಪ್ರತಿಭೆಯನ್ನು 
ಪ್ರಕಟಿಸುತ್ತಿದ್ದರು. ಅಗ ಮಾಸಿ ಮತ್ತು ಉಳಿದ ಶಿಷ್ಯರ ಮುಖ ಅರಳುತ್ತಿತ್ತು.” 


"ಶ್ರೀ' ಯವರು ಉಪನ್ಯಾಸ ಮಾಡುವಾಗ ಆಂಗ್ಲ ಮತ್ತು ಭಾರತೀಯ ಸಾಹಿತ್ಯವನ್ನು 


ವಿಮರ್ಶನ ಬುದ್ಧಿಯಿ೦ದ ನೋಡಿ ತಮ್ಮ ಅಭಿಪ್ರಾಯಗಳನ್ನು ನೀಡುತ್ತಿದ್ದರಲ್ಲದೆ 


ವಿದಾ ಿರ್ಧಿಗಳ ಬುದ್ಧಿಶಕ್ತಿಯನ್ನು ವಿಚಾರವನ್ನು ಹರಿತಗೊಳಿಸುತ್ತಿದ್ದರು. ಅವರು ಒಮ್ಮೆ 
ಮಾಸ್ತಿಯವರ ತರಗತಿಯಲ್ಲಿ ಯಾವುದೋ ಮಾತನಾಡುತ್ತ ಬಂದು ರಾಜಧನ 
ರಾಮಚಂದ್ರನ ನಡತೆಯನ್ನು ಪ್ರಸ್ತಾಪಿಸಿ, ಅವನು ವಾಲಿಯನ್ನು ಸ ಕೊಂದದ್ದು, ಯಾವನೋ 


ಅಲ್ಪ ಕೆಟ್ಟ ಮಾತನಾಡಿದನೆಂಬ ಕಾರಣದಿಂದ ಹೆಂಡತಿಯನ್ನು ಹು ಅಟ್ಟಿದ್ದು ತಪ್ಪಾಯಿತು 


ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. "ಶ್ರೀ? ಸುಜನ ಮುಂದುವರಿದು 
ಸೀತಾದೇವಿಯನ್ನು ಕಾಡಿಗೆ ಅಟ್ಟಿದ ಮಾತನ್ನು ಹಿಡಿದು “ಇದೊಂದು ದುರಭಿಮಾನದ 
ನಿಲವು. Caesars wife must be above suspicion ಎ೦ದು ಆಂಗ್ಲ ವಚನ. 


ರಾಮ ಈ ಅಭಿಪ್ರಾಯದ ಮನುಷ್ಯನಾಗಿದ್ದ” ಎಂದರು. "ಶ್ರೀ'ಯವರು ಪ್ರಾಜ್ಞರಾಗಿದ್ದು 
ಹೇಳಿದ ಮಾತು ಭಾರತೀಯ ಸಾಹಿತ್ಯ ಸಂಸ್ಕೃತಿಯ ಅಭಿಮಾನಿಗಳಾದ ಮಾಸಿಯವರಿಗೆ | 


ಸರಿಕಾಣಲಿಲ್ಲ. ಕೂಡಲೇ ಎದ್ದುನಿಂತು ' "ಕ್ಷಮಿಸಬೇಕು. ರಾಮನಿಗೆ ನ್ಯಾಯವನ್ನು ಹೇಳುವ 
ಸ್ಥಿತಿಯಲ್ಲ ನಾವಿಲ್ಲವೆಂದು ತೋರುತದೆ" ಎಂದಾಗ "ಶ್ರೀ' ಯವರು ಬಾ ಇಂತಹ 
ಬಿ ಮಾಡುವುದರಲ್ಲಿ ತಪ್ಪೇನಿದೆ?” ಎಂದಾಗ ಮಾಸ್ತಿಯವರು “ಆದರ್ಶ 


೩೪೦ | ಲೋಚನ ದೀಪ್ತಿ 


Ree ed 


ಕಾವ್ಯನಾಯಕನಾದ ಶ್ರೀರಾಮನಲ್ಲಿ ತಪ್ಪನ್ನು ಹುಡುಕುವುದು ನಮ್ಮ ತಪ್ಪಾದೀತು” 
ಎಂದರು. ಆಗ "ಶ್ರೀಿ'ಯವರು ಮಾಸ್ತಿಯವರಿಗೆ ಸಮಾಧಾನಪಡಿಸಿ ಉಪನ್ಯಾಸ 
ಮುಂದುವರಿಸಿದರು. ತರಗತಿ ಮುಗಿದ ಬಳಿಕ ಉಳಿದ ವಿದ್ಯಾರ್ಥಿಗಳು ಮಾಸ್ತಿಯವರ 
ಧೈರ್ಯವನ್ನು ಮೆಚ್ಚಿದ್ದರಂತೆ. ಆದರೆ “ಶ್ರೀ'ಯವರು ಯಾವುದೇ ಬೇಸರ ತಾಳದೆ 


| ಮಾಸ್ತಿಯವರ ಕುಶಾಗ್ರಮತಿಯನ್ನೂ ಸಾಹಿತ್ಯ ಪ್ರೀತಿಯನ್ನೂ ಮೆಚ್ಚಿಕೊಂಡಿದ್ದರು. ಅವರಲ್ಲಿ 


ಆದರ್ಶ ಶಿಕ್ಷಕನಲ್ಲಿರುವ ಶಿಷ್ಠವಾತ್ಸಲ್ಯ ಮತ್ತು ವಿದ್ಯಾರ್ಥಿಗಳನ್ನು ಹೊಸಹೊಸ ವಿಚಾರದಡೆಗೆ 
ಕರೆದೊಯ್ಯುವ ಗುಣವಿತ್ತೆಂಬುದನ್ನು ಮಾಸ್ತಿ ಕಂಡುಕೊಂಡರು. ಈ ಶತಮಾನದ 
ಆರಂಭದಲ್ಲಿ ಕನ್ನಡ ಭಾಷೆ, ಸಾಹಿತ್ಯದ ಬಗೆಗೆ ಜನರಲ್ಲಿ ಆದರವಿರಲಿಲ್ಲ. ಆ ಕಾಲದಲ್ಲಿ 


ಕನ್ನಡ ಮತ್ತು ಇಂಗ್ಲಿಷ್‌ ಸಾಹಿತ್ಯಗಳೆರಡರಲ್ಲೂ ಅಪಾರ ಪಾಂಡಿತ್ಯ ಗಳಿಸಿದ ಬಿ.ಎಂ. 
ಶ್ರೀಯವರು ಕನ್ನಡ ಭಾಷೆಯ ಏಳಿಗೆಗಾಗಿ ಚಿಂತನ ನಡೆಸುತ್ತಿದ್ದರು. ಅವರು ಮಾಸ್ತಿಯವರ 


ತರಗತಿಯಲ್ಲಿ ಕನ್ನಡದಲ್ಲಿ ಪ್ರಬಂಧಗಳನ್ನು ಬರೆಯುವಂತೆ ಒತ್ತಾಯಿಸುತ್ತಿದ್ದರಂತೆ. ಕೆಲವು 


ವಿದ್ಯಾರ್ಥಿಗಳು ಅದು ಪಠ್ಯಕ್ರಮದಲ್ಲಿಲ್ಲವೆಂದು ಹೇಳಿದಾಗ ಮಾಸ್ತಿಯವರು 'ಶ್ರೀ'ಯವರ 


ಮಾತನ್ನು ಮೀರದೆ ಕನ್ನಡದಲ್ಲಿ ಪ್ರಬಂಧ ಬರೆಯುತ್ತಿದ್ದರಂತೆ. ಕನ್ನಡದಲ್ಲಿ ಪ್ರಬಂಧ 
ಬರೆಯುವುದು ಮತ್ತು ಮಾತನಾಡುವುದು ಆ ಕಾಲದಲ್ಲಿ ನಿಜವಾಗಿಯೂ ದೊಡ್ಡ 


ಸಂಗತಿಯಾಗಿತ್ತು. ಎಫ್‌.ಎ. ತರಗತಿಯಲ್ಲಿ "ಶ್ರೀ' ಯವರ ಮಾರ್ಗದರ್ಶನದ ಫಲವಾಗಿ 
ಮಾಸ್ತಿಯವರ ಕನ್ನಡಾಭಿರುಚಿಯು ವಿಗುರ್ವಿಸಿತು. ಮುಂದೆ ಅವರು ಬಿ.ಎ ಓದಲು 
ಬೆಂಗಳೂರಿನ ಸೆಂಟ್ರಲ್‌ ಕಾಲೇಜು ಸೇರಿದರು. ಮದ್ರಾಸಿನಲ್ಲಿ ಎಂ.ಎ ಪರೀಕ್ಷೆಯಲ್ಲಿ 
ತೇರ್ಗಡೆಯಾದ ಮಾಸ್ತಿಯವರು ಮೈಸೂರು ಸಿವಿಲ್‌ ಸರ್ವೀಸ್‌ ಪರೀಕ್ಷೆಯಲ್ಲಿ ಹೆಚ್ಚಿನ 
ಸ್ಥಾನ ಪಡೆದು ಸರಕಾರದ ಉನ್ನತ ಅಧಿಕಾರಿಗಳಾಗಿ ನಿಯುಕ್ತರಾದರು. ಆಗಲೇ "ಶ್ರೀ 
ಮತ್ತು ಮಾಸ್ತಿಯವರು ಕನ್ನಡದ ಸೇವೆಮಾಡುವ ಸಂಕಲ್ಪ ಮಾಡಿದ 
ಕಾರ್ಯನಿರತರಾಗಿದ್ದರು. 


'ಶ್ರ' ಯವರಿಗೂ ಮಾಸ್ತಿಯವರಿಗೂ ಅವ್ಯಾಜವಾದ ಸ೦ಬ೦ಧ ಮುಂದುವರಿಯಿತು. 
ಅವರ ಮಧ್ಯೆ ಪತ್ರ ವ್ಯವಹಾರ, ಪರಸ್ಪರ ಭೇಟಿ ಆಗುತ್ತಲಿತ್ತು. ಇಬ್ಬರೂ ಜೊತೆಗೆ 
ಸೇರಿದಾಗ ಕನ್ನಡ ಭಾಷೆಯ ಏಳಿಗೆ ಮತ್ತು ಹೊಸ ಲೇಖಕರು ಧೈರ್ಯದಿಂದ 
ಕಾರ್ಯಪ್ರವೃತ್ತರಾಗುವಂತೆ ಮಾಡುವ ವಿಚಾರಗಳೇ ಅವರಿಬ್ಬರ ಸಂವಾದದ 
ವಿಷಯವಾಗಿರುತ್ತಿತ್ತು. ಬಿಎಂಶ್ರೀಯವರು ಮಾಸ್ತಿಯವರ ಮನೆಗೆ ಬರುತ್ತಿದ್ದರಂತೆ. 
ಇಬ್ಬರೂ ಆಗಲೂ ಸಾಹಿತ್ಯ ವಿಚಾರಗಳನ್ನೇ ಚರ್ಚಿಸುತ್ತಿದ್ದರಂತೆ. ಮಾಸ್ತಿಯವರು 
ರಚಿಸಿದ ಗ್ರಂಥಗಳನ್ನು ಓದಿ ಆನಂದಪಡುತ್ತಿದ್ದ "ಶ್ರೀ ಯವರ ಸಾಹಿತ್ಯ ಪ್ರೀತಿ 
ಅಸಾಮಾನ್ಯವಾಗಿತ್ತು. ಮಾಸ್ತಿಯವರು ಸರ್ಕಾರದ ಸೇವೆ ಮಾಡುತ್ತಲೇ ಇರುವಾಗ 


ಲೋಚನ ದೀಪ್ತಿ |೩೪೧ 


ಕನ್ನಡದಲ್ಲಿ ಸಣ್ಣಕಥೆ, ಕವಿತೆ, ವಿಮರ್ಶೆ, ನಾಟಕ ಬರೆಯುತ್ತಿದ್ದರು. ಅದನ್ನು ತಮ್ಮ 
ಗುರುಗಳಾದ ಬಿ.ಎಂ.ಶ್ರೀ ಯವರಿಗೆ ಕಳಿಸುತ್ತಿದ್ದರು. ಅವರಿ೦ದ ಆ ಬಗೆಗೆ ಅಭಿಪ್ರಾಯ 
ಪಡೆಯುತ್ತಿದ್ದರು. ಮಾಸ್ತಿಯವರು ತಮ್ಮ 'ಸಾಹಿತ್ಯ' ಗ್ರಂಥ ೧೯೨೪ರಲ್ಲಿ ಪ್ರಕಟವಾದಾಗ 
"ಶ್ರೀಯವರಿಗೆ ಒಂದು ಪ್ರತಿ ಪ್ರತಿ ಕಳಿಸಿಕೊಟ್ಟರು. ಅದನ್ನು ಓದಿ ಮಾಸ್ತಿಯವರಿಗೆ 'ಶ್ರೀ'ಯವರು 
ಪತ್ರ ಬರೆದು ತಮ್ಮ ಅಭಿಮತ ತಿಳಿಸಿದರು. ಆ ಪತ್ರ ಹೀಗಿದೆ: 


Mysore 
15.9.1924 
Dear Mr. Venkatesha Iyengar 


So kind of you to send me your ‘Sahitya’. I have read it three 
times now and admire the beautiful style in which you have presented 
the chief points about the art of literature. It is possible to differ on 
small points; ef. your defence of the monotony of Kannada poetry but 
Ibelieve all your positions will be accepted. After creative work you 
have every right to speak authoritatively in criticism. 


Wising you a long life of active work for Kannada. 


Yours sincerely, 
B.M. Srikantia 


ಮಾಸ್ತಿಯವರ 'ಸಾಹಿತ್ಯ' ಗ್ರಂಥವನ್ನು 'ಶ್ರೀ' ಯವರು ರಸಿಕರಾಗಿ ಮೂರು 
ಬಾರಿ ಓದಿದರಂತೆ. ಅದು ಕನ್ನಡದಲ್ಲಿ ಬಂದ ಮೊಟ್ಟಮೊದಲನೆಯ ಸಾಹಿತ್ಯ 
ಮೀಮಾಂಸೆಯ ಕೃತಿಯಾಗಿದೆ. "ಸಾಹಿತ್ಯ' ಗ್ರಂಥದ ಸುಂದರವಾದ ಶೈಲಿ ಮಫೆ 
ಸಾಹಿತ್ಯ ತತ್ತ್ವಗಳ ನಿರೂಪಣಾ ವಿಧಾನ 'ಶ್ರೀ' ಯವರಿಗೆ ಸಂತೋಷ ಕೊಟ್ಟಿತ್ತು. ಆದರೆ 
ಮಾಸಿಯವರು ಪ್ರತಿಪಾದಿಸಿದ ಕವಿಸಮಯ ಹೆಚ್ಚಿದಷ್ಟೂ ರಸಿಕತೆಯ ಸಾಮಗ್ರಿ 
ಹೆಚ್ಚಬಹುದೆಂಬ ಅಭಿಪ್ರಾಯವನ್ನು ಮಾತ್ರ ಒಪ್ಪುವದು ಇವರ ಎಂದು "ಶ್ರೀ'ಯವರಿಗೆ 
ತೋರಿದೆ. ಆದರೂ ಸೃಜನಾತ್ಮಕ ಬರಹಗಾರರಾದ ಮಾಸ್ತಿಯವರು ಸಾಹಿತ್ಯ ತತ್ತ್ವಗಳ 
ಪ್ರತಿಪಾದನೆ ಮಾಡಿರುವ ಬಗೆಯು ವಿಶೇಷ ಸಮರ್ಥನೀಯ ಮತ್ತು ಆಚ ಅದರಲ್ಲಿ 
ಅಧಿಕಾರಯುತವಾಗಿ ಹೇಳಬಲ್ಲರೆಂಬುದನ್ನು "ಶ್ರೀ' ಯವರು ಬಹು ಸ್ಪಷ್ಟವಾಗಿ 
ಅಭಿಪ್ರಾಯಪಟ್ಟಿದ್ದಾರೆ. ಈ ವಿಷಯದಲ್ಲಿ 'ಶ್ರೀ' ಯವರ ವಿಚಾರಕ್ಕೆ ಎರಡು 
ಮಾತುಗಳಿರಲಾರವು. 


೩೪೨ | ಲೋಚನ ದೀಪ್ತಿ 


ಮಾಸ್ತಿಯವರ 'ವಿಮರ್ಶೆ' ಗ್ರಂಥ ಪ್ರಕಟವಾದಾಗ ಅದನ್ನು ನೋಡಿ ಬಿ.ಎಂ. ಶ್ರೀ 
ಮಾಸ್ತಿಯವರಿಗೆ ಹೀಗೆ ಪತ್ರ ಬರೆದರು. 


Mysore 
15.3.1962 
Dear Mr. Venkatesha Iyengar. 


Pardon the delay in greatefuly acknowledging your latest favour 
-" Vimarse’. Three of the essaysI had read and enjoyed before. The 
one of 00 "ಸತೀ ಹಿತೈಷಿಣಿ ಗ್ರಂಥಮಾಲೆ” ೪/೩5 new to me and itis delightful 
to see one novelist doing the necessary operation gently on a fair ೦೧೦! 


As lI have written to Mr. Gundappa, the sleeping partner of the 
league just wakes up to admire and envy and — so much goodness 1s 
left in him to wish you even greater tnumphs. 


With kindest regards. 


Yours sincerely, 

B.M.Sriknatia. 
"ಶ್ರ ಯವರು ತಮ್ಮ ಶಿಷ್ಯರಾದ ಮಾಸ್ತಿಯವರಿಗೆ “ವಿಮರ್ಶೆ' 
ಕ್ಕೆ ತಿಳಿಸಲು ತಡವಾದುದಕ್ಕೆ ಕ್ಷಮಿಸಬೇಕು ಎಂದು ಬರೆದಿದ್ದಾರೆ. 
ಅವರ ಸಜ್ಜನಿಕೆ ಇದರಿಂದ ವ್ಯಕ್ತವಾಗುತ್ತದೆ. ಈ ಪತ್ರದಲ್ಲಿ ಶ್ರೀಯವರು ಒಂದು ಪ್ರಮುಖ 
ಸಂಗತಿಯನ್ನು ಪ್ರಸ್ತಾಪಿಸಿದ್ದಾರೆ. ಅವರು ಡಿ.ವಿ.ಜಿ. ಮಾಸ್ತಿ, ಕುವೆಂಪು ಮೊದಲಾದವರನ್ನು 
ಸೇರಿಸಿ ಹೊಸ ಲೇಖಕರ ಕೂಟ (10೩800)ವನ್ನು ಸ್ಥಾಪಿಸಬೇಕೆನ್ನುವ ಎಚಾರವನ್ನು 
ವ್ಯಕ್ತಪಡಿಸಿದ್ದಾರೆ. ಆ ಕಾಲದಲ್ಲಿ ಕನ್ನಡ ಹೊಸ ಲೇಖಕರ ಪಡೆ ಕಟ್ಟಬೇಕೆನ್ನುವ ಅವರ 
ಸಂಕಲ್ಪವು ಸಾಧುವಾದದ್ದಾಗಿದೆ. ಅಂದಿನ ಇಂಗ್ಲಿಷ್‌ ಹೆಚ್ಚಳದ ಬ್ರಿಟಿಷ್‌ ಆಡಳಿತದ 
ವಾತಾವರಣದಲ್ಲಿ ಕನ್ನಡದಲ್ಲಿ ಕಾರ್ಯ ಮಾಡುವದು.ಸರ್ಕಾರದ ಅಧಿಕಾರಿಗಳಾಗಿದ್ದವರಿಗೆ 
ತೀರ ತೊಡಕಿನದಾಗಿತ್ತು. ಬಿ.ಎಂ.ಶ್ರೀ. ಮಾಸ್ತಿಯವರಿಗೆ ಬರೆದ ಮೇಲಿನ ಎರಡು 
ಇಂಗ್ಲೀಷ್‌ ಪತ್ರಗಳು ಅಂದಿನ ವಾತಾವರಣದ ಸಂಕೇತವೆಂದು ಹೇಳಬಹುದು. 


"ಶ್ರೀ' ಯವರ “ಇಂಗ್ಲಿಷ್‌ ಗೀತಗಳು' ಬೆಂಗಳೂರಿನ ಸೆಂಟ್ರಲ್‌ ಕಾಲೇಜಿನ ಕರ್ನಾಟಕ 
ಸಂಘದಿಂದ ಪ್ರಕಟವಾಗಿ ಬ೦ದಾಗ ಮಾಸ್ತಿಯವರು ಮಿಥಿಕ್‌ ಸೂಸಾಯಿಟಿಯ ತ್ರೈಮಾಸಿಕ 


ಲೋಚನ ದೀಪ್ತಿ |೩೪೩ 


ಪತ್ರಿಕೆಯಲ್ಲಿ ಅದನ್ನು ಕುರಿತು ಒಂದು ವಿಮರ್ಶೆಯ ಲೇಖನ ಇಂಗ್ಲಿಷಿನಲ್ಲಿ ಬರೆದರು. 
"ಶ್ರೀ' ಯವರ “ಇಂಗ್ಲಿಷ್‌ ಗೀತಗಳು' ಹೊಸಗನ್ನಡ ಕಾವ್ಯದ ಚರಿತ್ರೆಯಲ್ಲಿ ಅಪೂರ್ವವಾದ 
ಸ್ಥಾನವನ್ನು ಹೊಂದಿದೆ. ಇದನ್ನು ಕುರಿತು ಮೊದಲಿಗೆ ಬಂದ ವಿಮರ್ಶೆಯ ಬರವಣಿಗೆಗಳಲ್ಲಿ 
ಮಾಸ್ತಿಯವರ ಪ್ರಬಂಧವೂ ಒಂದಾಗಿದ್ದು ಅದರಲ್ಲಿ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳು 
ಮಹತ್ವಪೂರ್ಣವಾಗಿದೆ. ಅವುಗಳನ್ನು ಇಲ್ಲಿ ಸಮಾಲೋಚಿಸಬಹುದು. 


"ಶ್ರೀ' ಯವರ "ಇಂಗ್ಲಿಷ್‌ ಗೀತಗಳು' ಅವರ ದ್ವಿಭಾಷಾ ಪಾಂಡಿತ್ಯ ಪ್ರತಿಭೆಗಳ 
ಫಲವಾಗಿದೆ. "ಶ್ರೀ'ಯವರ ಕವಿಹೃದಯ ಆಂಗ್ಲಸಾಹಿತ್ಯದಲ್ಲಿ ಪ್ರಸಿದ್ಧರಾದ ಕೆಲವು ಕವಿಗಳ 
ಕವಿತೆಗಳ ಕನ್ನಡಾನುವಾದದಲ್ಲಿ ಮಿಡಿದಿದೆ. ಸ್ವತಃ ಕವಿಗಳಾದ "ಶ್ರೀ' ಯವರಿಗೆ 
ಭಾವಗೀತೆಗಳನ್ನು ರಚಿಸುವುದರಲ್ಲಿ ವಿಶೇಷವಾದ ಆಸಕ್ತಿ. ಆದರೆ ಅವರ ಮನಸ್ಸಿನ 
ಭಾವಗಳನ್ನು ಸ್ವತಂತ್ರವಾಗಿ ಹೊರಗೆಡಹುವುದಕ್ಕೆ ಅವರಿಗೆ ಸಂಕೋಚ. ಈ ಒಂದು 
ಕಾರಣಕ್ಕಾಗಿ ಮೂಡ ಹೆಚ್ಚಾಗಿ ಕಾವ್ಯಾನುವಾದದಲ್ಲಿ ತೊಡಗಿದ್ದರೆಂದು ಮಾಸ್ತಿ 
ವ್ಯಕ್ತಪ ಸಿದ್ದಾರೆ. 'ಶ್ರಯವರು ಜಂ ಮಾಡುವಾಗ ಕವಿತೆಯಲ್ಲಿಯ ಭಾವವು 
ನಮ್ಮ ಪರಿಸ ಸರ ಜಾಯಮಾನಕ್ಕೆ ಅತ್ಯಂತ ಹತ್ತಿರವಾಗುವಂತೆ ಮಾಡಿದ್ದಾರೆ. ಇದಕ್ಕೆ 
ನಕರ್ತನೆವಾಗಿ ವರ್ಡ್‌ವರ್ತ್‌ನ “Written in March’, ಕವಿ ಸ್ಥಾಟನ ಬರತ 
ಕವಿತೆಗಳು, ಕೊಲೆರಿಡ್ಡನ ಒಂದು ಕವಿತೆ, ಹೂಡ್‌ ಕವಿಯ 'ದುಃಖಸೇತು', ಲ್ಯಾಂಡರ್‌, 
ಕ್ರಿಸ್ಸಿನ ರಾಸೆಟಿ ಇವರ "ಒಂದೊಂದು ಕವಿತೆ. ನ್ಯೂಮನ್‌ನ “Lead Kindly Light - 
ಈ ಕೃತಿಗಳ ಭಾಷಾಂತರ ಸಾಕ್ಷಿಯಾಗಿವೆ. ಶ್ರೀ” ಯವರ "ದುಃಖಸೇತು' ಮತ್ತು 
ಪ್ರಾರ್ಥನೆ” ಪದ್ಯಗಳು ಕನ್ನಡದ ಶಾಶ್ವತ ಆಸ್ಥಿ ಎ೦ದು ಮಾಸ್ತಿ ಪ್ರಕಟಿಸಿದ್ದಾರೆ. ಇವುಗಳ 
ಮೂಲಕವಾಗಿ 'ಇುಗ್ಸೆಂಡ್‌ ಮತ್ತು ' ಇಂಡಿಯಾ ದೇಶಗಳ ಆತ್ಮ ಇಡ ಎಂದು 
ಮನವರಿಕೆಯಾಗುತ್ತದೆ. ಅಷ್ಟರಮಟ್ಟಿಗೆ ಕಾವ್ಯಾನುವಾದ ಪರಿಪಕ್ಷವಾಗಿದೆಯೆಂದು ಮಾಸ್ತಿ 
"ಶ್ರೀ' ಯವರ ಭಾಷಾಂತರ ಸಿದ್ದಿಯನ್ನು ಶ್ಲಾಘಿಸಿದ್ದಾರೆ. 

"ಇಂಗ್ಲಿಷ್‌ ಗೀತಗಳ'ಲ್ಲಿಯ ಕೆಲವು ಕವಿತೆಗಳ ಅನುವಾದ ಕಾರ್ಯದಲ್ಲಿ "ಶ್ರೀಯವರ 

ಪಾರ ಶ್ರಮ ಇರುವುದಾದರೂ ಶೆಲ್ಲಿ ಕವಿಯ Skylark’ ನ್ನು (ಬಾನಾಡಿ) 
ಭಾಷಾಂತರಿಸುವಲ್ಲಿ ಮೂಲದ ಪದಪುಂಜಗಳ ಪ್ರಭೆ ಭಾಷಾಂತರಕ್ಕೆ ಸಿಕ್ಕಿಲ್ಲ, ನುಸುಳಿ 
ತಪ್ಪಿಸಿಕೊ೦ಡಿದೆಯೆಂದು ಮಾಸ್ತಿಯವರಿಗೆ ಕಂಡುಬಂದಿದೆ. 

ಮಾಸ್ತಿಯವರು ತಮ್ಮ ಲೇಖನದಲ್ಲಿ "ಶ್ರೀ'ಯವರು "ಇಂಗ್ಲಿಷ್‌ ಗೀತಗಳ'ಲ್ಲಿ ನಡೆಸಿದ 
ಹೊಸ ಛಂದಸ್ಸಿನ ವಿಚಾರವಾಗಿಯೂ ವಿವೇಚಿಸಿದ್ದಾರೆ. ಹೊಸ ಕಾವ್ಯದ ಛ೦ದಸ್ಸಿನ 
ಲಯಗಳನೂ, ಪ್ರಾಸವಿನ್ಯಾಸವನ್ನೂ "ಶ್ರೀಯವರು ಬಳಸಿದ್ದು ಪ್ರಯೋಗವಾಗಿ ನಿಂತಿಲ್ಲ, 
ಆದರೆ ಫಲಿಸಿದೆ. ಕನ್ನಡ ಹೊಸಕವಿಗಳಿಗೆ ಶ್ರೀಯವರು ಹೊಸ ಛಂದೋಲಯದ 


೩೪೪ | ಲೋಚನ ದೀಪ್ತಿ 


ಹಚಚ ಶ್ಚ, ತ್‌ ಶ್‌ ಹಾಾ್‌್‌್ನೆ..... 


ಮಾದರಿಯಲ್ಲಿ "ಇಂಗ್ಲಿಷ್‌ ಗೀತಗಳ'ಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಎಲ್ಲರೂ 
ಅನುಸರಿಸಬೇಕೆಂದು ಮಾಸ್ತಿ ಅಂದು ಕರೆಕೊಟ್ಟಿದ್ದಾರೆ. ಪಾಶ್ಚಾತ್ಯ ಕಾವ್ಯದ ಸುವರ್ಣ 
| ಸೌಂದರ್ಯವನ್ನು ಪೌರ್ವಾತ್ಯವಸನದಿಂದ ಸಿಂಗರಿಸಿ ನೋಡುವ 'ಶ್ರೀ'ಯವರ 
ಸದಾಶಯವು "ಇಂಗ್ಲಿಷ್‌ ಗೀತಗಳ'ಲ್ಲಿ ಯಶಸ್ವಿಯಾಗಿ ನೆರವೇರಿದೆಯೆಂದು ಮಾಸ್ತಿ 
ಹೇಳುತ್ತ "ಶ್ರೀ'ಯವರ ಕವಿವ್ಯಕ್ತಿತ್ತದ ಬಗೆಗೂ ಹೀಗೆ ವಿವೇಚಿಸಿದ್ದಾರೆ; “ಶ್ರೀಕಂಠಯ್ಯನವರು 
ಮನಸ್ಸು ಮಾಡಿದರೆ ದೇಶಪ್ರೇಮಿ ಕವಿಯಾಗಿ ಸಫಲ ಮತ್ತು ಅಧಿಕೃತವಾಣಿಯಿಂದ 
ನಮ್ಮ ಜನರ ಪರವಾಗಿ ದನಿಯೆತ್ತಲು ಶಕ್ತಿ ಪಡೆದಿದ್ದಾರೆ. ಆದರೆ ಇವರ ಮಾತಿಗೆ ಶಕ್ತಿ 
ತರುವ ಆತ್ಮಸಂಯಮ ಆ ಮಾತನ್ನು ಮಿತವಾಗಿರುವಂತೆ ಮಾಡಿದೆ. ಈ ಮಾತುಗಳನ್ನು 
'ಶ್ರೀ'ಯವರ “ಇಂಗ್ಲೀಷ್‌ ಗೀತಗಳ'ಲ್ಲಿ ಬಂದ ಅವರ ಎರಡು ಸ್ವತಂತ್ರಕವಿತೆಗಳ ಹಿನ್ನೆಲೆಯಲ್ಲಿ 
ಮಾಸ್ತಿ ವ್ಯಕ್ತಪಡಿಸಿದ್ದಾರೆ. ಕಾವ್ಯನಿರ್ಮಿತಿಯಲ್ಲಿ ಕವಿಯ ವ್ಯಕ್ತಿತ್ವದ ಗುಣಗಳೂ ಹೇಗೆ 
ಕಾರಣವಾಗಿರುತ್ತವೆಂಬ ಮೌಲಿಕ ಸತ್ಯವನ್ನು ಮಾಸ್ತಿಯವರು ಹೇಳಿರುವುದು 
| ಅರ್ಥಪೂರ್ಣವಾಗಿದೆ. 

ಆಚಾರ್ಯ ಬಿ.ಎಂ.ಶ್ರೀಕ೦ಠಯ್ಯನವರು ಕನ್ನಡ ಹೊಸಕವಿಗಳಿಗೆ ನೀಡಿದ ಉತ್ತೇಜನ 
ಮತ್ತು ಸ್ಪೂರ್ತಿ ಅವ್ಯಾಹತವಾಗಿತ್ತು. "ಇಂಗ್ಲೀಷ್‌ ಗೀತಗಳು' ಪ್ರಕಟಣೆಯ ಮೂಲಕ 
ಅವರು ಕನ್ನಡದಲ್ಲಿ ಹೊಸಕಾವ್ಯದ ಬೆಳವಣಿಗೆಗೆ ನಾಂದಿ ಹಾಡಿದರು. ಮಾಸ್ತಿಯವರು 
'ಶ್ರ'ಯವರ ಅನುಪಮವಾದ ಈ ಕೈಂಕರ್ಯವನ್ನು ೧೯೩೪ರಲ್ಲಿ ಬರೆದ “ಮಲಾರ'ದ 
ಸುನೀತವೊ೦ದರಲ್ಲಿ ಹೀಗೆ ಉದ್ಗರಿಸಿದ್ದಾರೆ: 


"... ಕನ್ನಡದೊಳಿಂದಾವ 

ಕಲಕಂಠ ಕೇಳುತಿದೆ ಅದರ ಗಾನದೊಳೆಲ್ಲ 
ತೋರುತಿದೆ ನೀವು ತೆರೆದಾ ನವ್ಯ ಅಕ್ಬುಲ್ಲ 

ಧೀರಗತಿ, ಸುವಿಶಾಲ ವಿಶ್ವವಿಸ್ತರಭಾವ 

ನುಡಿದು ಕಲಿಸಿದಿರಿ; ನುಡಿಯದೆ ಮತ್ತೆ ಕಲಿಸಿದಿರಿ 
ದುಡಿದು ಕಲಿಸಿದಿರಿ: ಮನದರಕೆಗಳನೆಚ್ಚರಿಸಿ 
ಎಳೆಯರೆದೆಯಲಿ ಹಾಡುವಾಸೆಯನು ಸುಳಿಸಿದಿರಿ.'' 


"ಶ್ರೀ' ಯವರು ನುಡಿದು, ದುಡಿದು ಮತ್ತು ನುಡಿಯದೆಯೆ ಎಳೆಯರೆದೆಯಲ್ಲಿ 
ಹಾಡುವಾಸೆಯನ್ನು ಕಲಿಸಿದ ಗುರುವರ್ಯರು. ಅವರು ಹೊಸಗನ್ನಡ ಕಾವ್ಯ 
ಕುಲಪತಿಗಳಾಗಿದ್ದಾರೆ. 


ಲೋಚನ ದೀಪ್ತಿ | ೩೪೫ 


ಕನ್ನಡ ನವೋದಯ ಸಾಹಿತ್ಯದ ಪ್ರವರ್ತಕರಾದ ಬಿ.ಎಂ.ಶ್ರೀಕ೦ಠಯ್ಯನವರು 
ತಮ್ಮ ಶಿಷ್ಯ ಪೀಳಿಗೆಯಲ್ಲಿ ಪ್ರಮುಖರಾದ ಮಾಸ್ತಿಯವರ ಅನವರತವಾದ ಸಾಹಿತ್ಯ 
ಸಾಧನೆಯನ್ನು ಕ೦ಡು ಆನಂದಿಸಿದರು. ಮಾಸ್ತಿಯವರ ಕೃತಿಗಳನ್ನು ಸಹೃದಯರಾಗಿ 
ಮೆಚ್ಚಿಕೊಂಡರು. ರಸಿಕಾಗಿ ಆಸ್ವಾದಿಸಿದರು. ತಾವು ಒಪ್ಪಿ ಮೆಚ್ಚಿದ ಕೃತಿಗಳ ಬಗ್ಗೆ 
ವಿಮರ್ಶೆ ಬರೆದರು. ಇದರಲ್ಲಿ ಮಾಸ್ಕಿಯವರ “ಶಾಂತಾ' ನಾಟಕದ ವಿಮರ್ಶೆ 
ಉಲ್ಲೇಖನೀಯವಾದದ್ದಾಗಿದೆ.೭ ಅವರು ಮಾಸ್ತಿಯವರ ಭಾವಚಿತ್ರ ಅನಾವರಣ 
ಸಮಾರಂಭದಲ್ಲಿ ಮಾಸ್ತಿಯವರು ಕನ್ನಡನಾಡಿನ ಪ್ರೇಮ ಪುತ್ಥಳಿ ಎ೦ದು ಉದ್ಗರಿಸಿದ 
ಮಾತು ಅರ್ಥವತ್ತಾಗಿದೆ. ಮಾಸ್ತಿ ಸಾಹಿತ್ಯವೆಂದರೆ ನಾಡಸಂಸ್ಕೃತಿಯ ಹಾಡು, ಅದರಲ್ಲಿ 


ಜೀವನದ ಇಂಪು, ಬೆಳಕು, ಮಾಧುರ್ಯ ಕೆನೆಗಟ್ಟಿದೆಯೆಂದು "ಶ್ರೀಯವರು ತಮ್ಮ 


ಶ್ರೀಕಂಠದಿಂದ ನುಡಿದರು. "ಮಾಸ್ತಿಯವರನ್ನು ಕುರಿತು ಮಾಡಿದ ಭಾಷಣವು "ಶ್ರೀ'ಯವರ 
ಭಾವಶ್ರೀಮಂತಿಕೆಯಿ೦ದ ಕೂಡಿದ ಗದ್ಯಶೈ ಲಿಗೆ ಮತ್ತು ಹೃದಯ ವೈಶಾಲ್ಯಕೆಗೆ ಸಾಕ್ಷಿಯಾಗಿದೆ. 


"ಶ್ರೀಯವರು ಮೈಸೂರು ವಿಶ್ವ ವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ, 
ವಿಶ್ವವಿದ್ಯಾನಿಲಯದ ರಿಜಿ ಸ್ಟಾರ್‌ ಆಗಿ 1? ಸೇವೆ ಸಲ್ಲಿಸಿದರು. “ಶ್ರೀಯವರ 
ಸಲಹೆಯಂತೆ ಮಾಸ್ತಿಯವರು ವಿಶ್ವಕವಿ ರವೀಂದ್ರನಾಥ ಠಾಕೂರರನ್ನು ಕುರಿತು ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ಒಂದು ಜೀವನ ಚರಿತೆ, ಕೃತಿಗಳ ಸಮೀಕ್ಷೆಯ ಗ್ರಂಥವನ್ನು 
ರಚಿಸಿಕೊಟ್ಟರು. ಅದಕ್ಕೆ ಮೊದಲ ಮಾತನ್ನು 'ಶ್ರೀ 'ಯವರೇ ಬರೆದರು ರವೀಂದರನ್ನು 
ಕುರಿತ ಕನ್ನಡ ಗಂಥಗಳಲ್ಲಿ ಅದಕ್ಕೆ ಮಹತ್ವದ ಸ್ಥಾನವಿದೆ. 


ಬಿ.ಎಂ.ಶ್ರೀಕಂಠಯ್ಯನವರ ಅಭಿನ೦ದನ ಗ್ರಂಥ “ಸಂಭಾವನೆ'ಗೆ ಅವರ ಹಿರಿಯ 
ಶಿಷ್ಯರಾದ ಮಾಸ್ತಿ ವೆ೦ಕಟೇಶ ಅಯ್ಯಂಗಾರ್‌ ಅವರೇ ಸಂಪಾದಕರು. ಕನ್ನಡದಲ್ಲಿ ಈ 
ಅಭಿನಂದನ ಸಂಪ್ರದಾಯಕ್ಕೆ "ಸಂಭಾವನೆ'ಯೇ ನಾಂದಿ. ಕನ್ನಡದ ಕಣ್ವಮುನಿ 'ಶ್ರೀ' 
ಯವರ ನಾಡು-ನುಡಿಗಳ ಸೇವೆಯ ಸವಿನೆನಪಿಗಾಗಿ ಅವರ ೫೮ನೆಯ ವಯಸಿನಲ್ಲಿ 
ಕನ್ನಡ ಜನತೆಯ ಪರವಾಗಿ ಅವರ ಮಿತ್ರರೂ, ಶಿಷ್ಕರೂ ಅರ್ಪಿಸಿದ ಕೃತಜ್ಞತೆಯ 
ಕಾಣಿಕೆಯಿದು. ೧೯೪೧ರಲ್ಲಿ ಪ್ರಕಟವಾದ ಈ ಗಂಥ ಮುಂದಿನ ಅಂಥ ಅಭಿನಂದನ 
ಗ್ರಂಥಗಳಿಗೆ ಮಾದರಿಯಾಯಿತೆನ್ನಬಹದು. ರಾಯಲ್‌ ಆಕಾರದ ೫೬೯ ಪುಟಗಳ ಆ 
ಹೆಬ್ಬೊತ್ತಿಗೆಯಲ್ಲಿ ೭೫ ಲೇಖನಗಳಿವೆ. ಅವುಗಳಲ್ಲಿ ಎಂಟು ಕವಿಯ ವ್ಯಕ್ತಿತ್ವವನ್ನು 
ಕುರಿತವು; ಆರು ಅವರ ಕೃತಿವಿಮರ್ಶೆಗೆ ಸಂಬಂಧಿಸಿದವು; ಉಳಿದ ೬೧ ) ಸಾಹಿತ್ಯ 
ಸಂಸ್ಕೃತಿಗಳನ್ನು ಕುರಿತು ಪೌಢ ಪ್ರಬಂಧಗಳು. ಗದ್ಯವೆ ೈವಿಧ್ಯದಿಂದ ವಸ್ತುಬಾಹುಳ್ಳ ದಿಂದ 
ಅದು ಪ್ರಶಸ್ತಿಗೆ ಪಾತ್ರವಾಗಿರುವುದಲ್ಲದೆ ಸ ಕನ್ನಡ ಸಾಹಿತ್ಯದ ಹ ದಲ್ಲಿ 
ಅದೊಂದು 'ಮೈಲಿಗಳಿನ್ನ ಬಹುದು.” “ಶ್ರೀ'ಯವರಿಗೆ ಸಮರ್ಪಿಸಲ್ಪಟ್ಟ ಫೌ ಸಂಭಾವನೆಯ 
ಸಂಪಾಡಕತ್ಸದ ಪುಣ್ಯಕೀರ್ತಿ ಮಾಸ್ತಿಯವರಿಗೆ ಸ ಸಲ್ಲುತ್ತದೆ. 


೩೪೬ | ಲೋಚನ ದೀಪ್ತಿ 


ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಿವೃತ್ತರಾದ ಬಿ.ಎಂ.ಶ್ರೀಯವರು ಧಾರವಾಡಕ್ಕೆ 


' ಬಂದು ಇಂದು ಜನತಾ ಶಿಕ್ಷಣ ಸಂಸ್ಥೆಯಾಗಿರುವ ಹಿಂದಿನ ಕೆ.ಇ.ಬೋರ್ಡ್‌ ಕಾಲೇಜಿನ 


ಪ್ರಥಮ ಪ್ರಾಚಾರ್ಯರಾಗಿ ೧೯೪೪ ರಿಂದ ೧೯೪೬ರವರೆಗೆ ಅಪಾರವಾಗಿ ಸೇವೆಸಲ್ಲಿಸಿ 
ಆ ಕಾಲೇಜಿನ ಬೆಳವಣಿಗೆಗೆ ಕಾರಣರಾದರು. "ಶ್ರೀ'ಯವರ ಹರಕೆಯ ಫಲವಾಗಿ 
ಜನತಾ ಶಿಕ್ಷಣ ಸಂಸ್ಥೆಯು ಈಗ ಧಾರವಾಡದಲ್ಲಿ ಅನೇಕ ವಿದ್ಯಾಶಾಖೆಗಳನ್ನು ಹೊಂದಿ 


ಶಿಕ್ಷಣ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಲಿದೆ. "ಶ್ರೀ'ಯವರು ೫ ಜನವರಿ ೧೯೪೬ರಂದು 


ಧಾರವಾಡದಲ್ಲಿ ತೀರಿಕೊಂಡರು. ಅವರು ಆಶಿಸಿದ ನವರ್ನಾಟಕ ಮತ್ತು ಕನ್ನಡದ 


ಮಾತು ತಲೆಯೆತ್ತಿ ನಿಂತುದನ್ನು ಕಾಣಲಾಗಲಿಲ್ಲ. "ಶ್ರೀಯವರು ಅಗಲಿದ ನಂತರ 


ಅವರ "ಹೊಂಗನಸು' ಕೃತಿಗೆ ಪ್ರಸ್ತಾವನೆ ಬರೆದ ಮಾಸ್ತಿಯವರು "ಶ್ರೀ' ಯವರ ಬಗೆಗೆ 


ಹೇಳಿದ ಮಾತುಗಳಿವು; "ವಾರ್ಧಕ್ಯ್ಕವನ್ನು ಕಾಣದೆ ತೀರಿಕೊಂಡರಾದರೂ 


ಶ್ರೀಕಂಠಯ್ಯನವರು ನಾಡ ಜೀವನದಲ್ಲಿ ತಾವು ಮಾಡಬೇಕಾಗಿದ್ದ ಕಾರ್ಯವನ್ನು 


 ಸಮಗವಾಗಿ ಮಾಡಿ ಮುಗಿಸಿದ್ದರು. ಆ ಪಾಂಡಿತ್ಯಕ್ಕೆ ಆ ಅನುಭವಕ್ಕೆ ಆ ಪ್ರಾಜ್ಯತೆಗೆ 


ತಕ್ಕಷ್ಟು ಕೃತಿಯನ್ನು ಅವರು ರಚಿಸಲಿಲ್ಲ. ಆದರೆ ರಚಿಸಿದಷ್ಟರಲ್ಲಿ ತಮ್ಮ ವ್ಯಕ್ತಿತ್ವವನ್ನು 


ಪೂರ್ಣವಾಗಿ ಪ್ರಕಟಿಸಿದ್ದಾರೆ.” "ಶ್ರೀಯವರು ಯೋಜಿಸಿದ್ದ ಅನೇಕ ಕಾರ್ಯಗಳು 


ಆಗಲಿಲ್ಲ ನಿಜ. ಆದರೆ ಅವರು ಕನ್ನಡದ ಕೆಲಸಕ್ಕೆ ನವಾರಂಭ ಮಾಡಿ ಮುಂದಿನ 
ಪೀಳಿಗೆಗೆ ಆದರ್ಶವನ್ನು ಹಾಕಿಕೊಟ್ಟದ್ದು ಅತ್ಯಂತ ಮಹತ್ತದ್ದಾ, ಗಿದೆ. 


'ಶ್ರೀ' ಯವರನ್ನು ಬಹುಕಾಲದಿಂದ ಹತ್ತಿರದಿಂದ ಕಂಡು ಅವರ ವ್ಯಕ್ತಿತ್ವದ ಸಾರವನ್ನು 
ಗುರುತಿಸಿ ಮಾಸ್ತಿ ಒಂದೆಡೆ ಹೀಗೆ ಹೇಳಿದ್ದಾರೆ: "ಇವರ ಕಾವ್ಯದಲ್ಲಿ ಕನ್ನಡ ಪ್ರೇಮವಿದೆ. 
ಸಜ್ಜನರಾದ ಆಂಗ್ಲರನ್ನು ಕುರಿತು ವಿಶ್ವಾಸವಿದೆ. ವಿಶ್ವವನ್ನು ಒಳಕೊಳ್ಳುವ ವೈಶಾಲ್ಯವಿದೆ. 
ಇವರು ವೇದಕ್ಕೆ ಶರಣು ಹೋದರು. ಬೈಬಲ್ಲನ್ನು ಮೆಚ್ಚಿಕೊಂಡರು. ಖೊರಾನನ್ನು, 
ಜೆ೦ದ ಅವೆಸ್ತಾವನ್ನು ಒಪ್ಪಿ ಅರಿತರು. ಷೇಕ್ಸ್‌ಪಿಯರ್‌ನನ್ನು, ಕಾರ್ಲೈೆಲ್‌ನನ್ನು, ಗಯಟೆಯನ್ನು 
ಗುರು ಎಂದರು. ಕಾಳಿದಾಸ, ಪಂಪ, ನಾರಣಪ್ಪ, ಬಸವಣ್ಣನವರಲ್ಲಿ ತಮ್ಮ ಹಿರಿಯರನ್ನು 
ಕಂಡರು. ಮಾನವನ ಪಾಲಿಗೆ ಬಾಹ್ಯ ಪ್ರಪಂಚಕ್ಕೆ ಒಬ್ಬ ಸೂರ್ಯನಿರುವಂತೆ, 
ಅಂತರ್ಲೋಕಕ್ಕೆ ಒಂದು ಜ್ಯೋತಿ ಇರುವುದನ್ನು ಅನುಭವಿಸಿದರು. ನಮ್ಮ ಕಾಲಕ್ಕೆ 
ಒಬ್ಬ ಯಷಿಯಂತೆ ಆದರು, ಯಷಿಯಂತೆ ನುಡಿದರು.” ಹೀಗೆ ವಿಶ್ವಪ್ರೇಮಿಗಳಾದ 
ಬಿ.ಎಂ.ಶ್ರೀ ಯಷಿಸದೃಶವಾದ ವ್ಯಕ್ತಿತ್ವವನ್ನು ಹೊಂದಿ ಭಾರತೀಯತ್ತವನ್ನು ಮೆರೆದು 
ಕನ್ನಡದ ಕಣ್ಣರಾಗಿದ್ದಾರೆಂದು ಹೇಳಿ ಮಾಸ್ತಿ ತಮ್ಮ ನುಡಿನಮನ ಸಲ್ಲಿಸಿದ್ದಾರೆ. 


ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯದ ಈ ಇಬ್ಬರು ಲೇಖಕರ 
ಸಾಹಿತ್ಯ ಮೈತ್ರಿ ಅತ್ಯ೦ತ ವಿಶಿಷ್ಟವಾದದ್ದೂ ಆದರ್ಶಪ್ರಾಯವಾದದ್ದೂ ಆಗಿದೆ. ಅವರ 


ಲೋಚನ ದೀಪ್ತಿ |೩೪೭ 


ಉನ್ನತ ಸಾಹಿತ್ಯ ಚೇತನ ಕನ್ನಡದ ಉತ್ಕರ್ಷಕ್ಕೆ ಕಾರಣವಾಗಿದೆ. ಬಿ.ಎಂ.ಶ್ರೀಕ೦ಠಯ್ಯ- 
ಮಾಸ್ತಿ ಅಯ್ಯಂಗಾರ್‌ ಈ ಮಹನೀಯರಿಂದ ನಮ್ಮ ಲೇಖಕಲೋಕ ಸತತವಾಗಿ 
ಪ್ರೇರಣೆಯನ್ನು, ಚೈತನ್ಯವನ್ನು ಪಡೆಯುವುದರಲ್ಲಿ ಕನ್ನಡದ ಹಿರಿಮೆಯಿದೆ. 


ಅಡಿ ಟಿಪ್ಪಣಿಗಳು 

೧. ಬಿ.ಎಂ. ಶ್ರೀಯವರ ವಿದ್ಯಾರ್ಥಿಯಾಗಿದ್ದಾಗಿನ ಅನುಭವಗಳಲ್ಲಿ ಕೆಲವನ್ನು 
ಮಾಸ್ತಿಯವರು ತಮ್ಮ ಆತ್ಮಚರಿತ್ರೆ "ಭಾವ' (೧೯೬೮) ಗ್ರಂಥದಲ್ಲಿ ಬಿತ್ತರಿಸಿದ್ದಾರೆ. 
ನೋಡಿ 'ಭಾವ' ಪು.೨೫೨ ಮತ್ತು ೨೯೩-೨೯೬. 

೨. ಉತ್ತರ ಕರ್ನಾಟಕದಲ್ಲಿ ಬೇಂದ್ರೆ ಮಾಸ್ತರ್‌ ತಮ್ಮ ಶಿಷ್ಯರಾದ ಪ್ರಹ್ಲಾದ 
ನರೇಗಲ್‌, ವಿನೀತ ರಾಮಚಂದ್ರರಾಯರು ಮೊದಲಾದವರಿಗೆ ತರಗತಿಯಲ್ಲಿ ಇದೇ 
ರೀತಿ ಕವಿತೆ, ಪ್ರಬಂಧ ಬರೆಯಲು ಹಚ್ಚುವುದಲ್ಲದೆ ತಾವೂ ಸ್ವತಃ ಬರೆದು 
ತೋರಿಸುತ್ತಿದ್ದರೆ೦ಬುದನ್ನು ನಾವು ಕೇಳಿದ್ದನ್ನು ಇಲ್ಲಿ ಸ್ಮರಣೆಗೆ ತಂದುಕೊಳ್ಳ ಬಹುದಾಗಿದೆ. 

೩. ರಾಮಾಯಣದ ಅಧ್ಯಯನದಲ್ಲಿ ವಿಶಿಷ್ಟವಾದ "ಆದಿಕವಿ ವಾಲ್ಮೀಕಿ” ವಿಮರ್ಶನ 
ಗ್ರಂಥದಲ್ಲಿ ಮಾಸ್ತಿಯವರು ವಾಲಿವಧೆ ಮತ್ತು ಸೀತೆಯ ಚಾರಿತ್ರ್ಯ ಶುದ್ಧಿಯ 
ಬಗೆಗೆ ಮನೋಜ್ಯ್ಞವಾದ ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ: 'ಆದಿಕವಿ ವಾಲ್ಮೀಕಿ' 
ಪು. ೧೨೩-೧೨೫ ಮತ್ತು ೧೨೯-೧೩೨. 

೪. ಪಿ.ಎಚ್‌ಡಿ. ವ್ಯಾಸಂಗಕ್ಕಾಗಿ ಮಾಸ್ತಿಯವರ ಸಾಹಿತ್ಯಾಧ್ಯಯನವನ್ನು ಕೈಕೊಂಡಾಗ 
ನನ್ನ ಸಂಗ್ರಹದಲ್ಲಿ ಸೇರಿದ ಬಿ.ಎಂ.ಶ್ರೀ ಮಾಸ್ತಿಯವರಿಗೆ ಬರೆದ ಮೇಲಿನ ಎರಡು 
ಪತ್ರಗಳನ್ನು ಇಲ್ಲಿ ಆಕರವಾಗಿ ಬಳಸಲಾಗಿದೆ. ಇವು ಮಾಸ್ತಿಯವರ "ಸಾಹಿತ್ಯ 
ಲಾಲನೆ'ಯ ಪ್ರತೀಕವಾಗಿವೆ. 

೫. ಮಾಸ್ತಿ: "ಇಂಗ್ಲೀಷ್‌ ಗೀತಗಳು', ಪ್ರಸ೦ಗ ೫, ಪುಟ.೪೮ 

೬. ಮಾಸ್ತಿ: "ಮಲಾರ' (೧೯೩೪) ಪುಟ.೪೩. 

೭ "ಶ್ರೀ ಸಾಹಿತ್ಯ (೧೯೮೩), ಪುಟ.೫೯೪-೫೯೬ 

೮. ಜೀವನ : ೫-೧; ೪ ಮಾರ್ಚ್‌ ೧೯೪೦. 

೯. ನೋಡಿ: ರವೀಂದ್ರನಾಥ ಠಾಕೂರರು: "ಶ್ರೀ' ಸಾಹಿತ್ಯ ಪುಟ. ೩೬೭-೩೬೮ 

೧೦. ದೇ. ಜವರೇಗೌಡ, ಸಂಪಾದಕೀಯ "ಗಂಗೋತ್ರಿ'. ಪುಟ.ಗಿ 

೧೧. ಮಾಸಿ; ಶ್ರೀ "ಶ್ರೀ'ಯರ ಹೊಂಗನಸುಗಳು, 'ಪೂಜನ' ಪುಟ. ೧೨ 

೧೨. ಮಾಸಿ; ಶ್ರೀ "ಶ್ರ' ಯವರ ಹೊಂಗನಸುಗಳು. ಪೂಜನ ಪು.೧೨೩ 

೧೦ 


೩೪೮ | ಲೋಚನ ದೀಪ್ತಿ 


"ಚಿಕ್ಕದೇವರಾಜ ವಡೆಯರ ಕಾಲ - ಹೊಸ ಆಸ್ಥಾನ ಕಾವ್ಯ 


- ಡಾ. ಎನ್‌.ಆರ್‌. ಲಲಿತಾಂಬ 


ಮುನ್ನುಡಿ 

ಚಿಕ್ಕದೇವರಾಜವಡೆಯರ ಕಾಲದ ಸಾಹಿತ್ಯವನ್ನು “ಪುರಾಣ ಪುಣ್ಯಕಥೆಗಳ 
ಸಮೂಹ, ಎಂದು ಅಲಕ್ಷ್ಯಮಾಡಲಾಗಿತ್ತು ಚರಿತ್ರಕಾರರು ಈ ಪುರಾಣ ಪುಣ್ಯಕಥೆಯೊಳಗೆ 
ಹುದುಗಿದ್ದ ಚರಿತ್ರೆಯನ್ನು ಬೆಳಕಿಗೆ ತರುವ ಪ್ರಯತ್ನವನ್ನು ಮಾಡಿದ್ದಾರಾದರೂ ಅದು 
ಕೇವಲ ಒಡೆಯರ ವಂಶಾವಳಿ, ಆಡಳಿತ ಕಾಲಮಾನದ ಪುನಾರಚನೆಯಷ್ಟೇ ಚರಿತ್ರೆ 
ಎಂದರೆ ಕೇವಲ ಘಟನೆಗಳ ದಾಖಲೆ ಅಷ್ಟೇ ಅಲ್ಲ. ಇಡೀ ಒಂದು ಭೌಗೋಳಿಕ 
ಪರಿಸರದ, ಆ ಕಾಲಮಾನದ ನಾಡಿಮಿಡಿತ, ಭಾವಕೋಶ, ಸಾಂಸ್ಕೃತಿಕ ಕಥನ. ಅಂತಹ 
ಚಾರಿತ್ರಿಕ ಸಾ೦ಸ್ಕೃತಿಕ ಒತ್ತಡ ವಿನ್ಯಾಸಕ್ಕೆ ಓಗೊಟ್ಟಿರುವ ಚಿಕ್ಕದೇವರಾಜ ಒಡೆಯರ 
ಆಸ್ಥಾನಪೋಷಿತ, ಸಾಹಿತ್ಯ ಮತ್ತು ಅದರ ಪ್ರಭಾವ ಪರಿಸರದಲ್ಲಿ ರಚಿತವಾದ ಕಲೆ 
ಮತ್ತು ಸಾಹಿತ್ಯ ಸೃಷ್ಟಿಯನ್ನು ಅರಿಯುವ, ಆಮೂಲಕ ಆ ಕಾಲದ ಸಾಂಸ್ಕೃತಿಕ ಕಥನವನ್ನು 
ಕಟ್ಟಿಕೊಳ್ಳುವ ಪ್ರಯತ್ನವಿನ್ನೂ ಆಗಬೇಕಾಗಿದೆ. 


ಒ೦ದು ಕಾಲದ ಸಾಹಿತ್ಯಮಾರ್ಗದ ಕಡೆಗೆ ಅಥವಾ ದೇಸಿಯ ಕಡೆಗೆ, ಪ್ರೌಢಭಾಷೆ 
ಅಥವಾ ಸರಳತೆಯೆಡೆಗೆ ಅತಿಧಾರ್ಮಿಕತೆ ಅಥವಾ ಸೆಕ್ಯುಲರ್‌ ಆಗುವ ಕಡೆಗೆ ಯಾಕೆ 
ಹೊರಳುತ್ತದೆ, ಅಂತಹ ಸಂಚಲನಕ್ಕೆ ಕಾರಣವಾಗುವ ಸಾಮಾಜಿಕ, ರಾಜಕೀಯ, ಧಾರ್ಮಿಕ 
ಒತ್ತಡ ವಿನ್ಯಾಸಗಳು ಯಾವುವೆಂಬುದನ್ನು ಅರಿಯುವುದು ಅನಿವಾರ್ಯ ಅದರಲ್ಲೂ 
ಆಶಯ ಆಕೃತಿಗಳ ಬದಲಾವಣೆ ಒಂದು ನಿರಂತರ ಪ್ರಕ್ರಿಯೆಯೇ ಆಗಿರುವ ಕನ್ನಡ 
ಸಾಹಿತ್ಯದಲ್ಲ೦ತೂ ಇದು ಮತ್ತಷ್ಟು ಅನಿವಾರ್ಯವಾಗಿದೆ. 


ವಿಜಯನಗರದ ಪರಮಾಧಿಕಾರವನ್ನು ೧ನೆಯ ರಾಜವಡೆಯರು ಬದಿಗೊತ್ತಿ 
ಶ್ರೀರಂಗಪಟ್ಟಣದಿಂದ ಸ್ವತಂತ್ರವಾಗಿ ಆಳ್ವಿಕೆ ತೊಡಗಿದಂದಿನಿಂದ ಕ್ರಿ.ಶ. ೧೫೭೮- 


* (ಲೋಚನ: ಸಂಪುಟ-೨೮, ಸಂಚಿಕೆ-೨. ೨೦೧೪) 


ಲೋಚನ ದೀಪ್ತಿ |೩೪೯ 


೧೯೧೭ರವರೆಗೆ ಹಳೇಮೈಸೂರು ಸಂಸ್ಥಾನವು ಒಡೆಯರ ಆಧಿಪತ್ಯಕ್ಕೆ ಒಳಪಟ್ಟಿತ್ತು 
ಚಿಕ್ಕದೇವರಾಜ ಒಡೆಯರದು ಮೈಸೂರರಸರಲ್ಲಿ ನಾನಾ ಕಾರಣಗಳಿಗೆ ಎದ್ದು ಕಾಣುವ 
ವ್ಯಕ್ತಿತ್ವ ಅವರು ರಾಜ್ಯವಿಸ್ತರಣೆಯಲ್ಲಿ ಹಿಂದೆಬೀಳಲಿಲ್ಲ. ಅನೇಕ ಹೊಸ ಆಡಳಿತ 
ಪ್ರದೇಶಗಳನ್ನು ಗೆದ್ದುಕೊಂಡರು. ದೆಹಲಿಯ ಸುಲ್ತಾನರೊಂದಿಗೆ ಉತ್ತಮ ರಾಯಭಾರ 
ಸಂಬಂಧ ಹೊಂದುವ ಮೂಲಕ ಸುತ್ತ ಮುತ್ತಿನ ಶತ್ರುಬಾಧೆಯಿಂದ ರಕ್ಷಣೆಯನ್ನೊದಗಿಸುವ 
ಪ್ರಯತ್ನ ಮಾಡಿದರು. ಅವರು ಕೇವಲ ರಾಜನೀತಿ ವಿಚಕ್ಷಣರಾಗಿರಲಿಲ್ಲ. ವಿಸ್ತಾರಗೊಂಡ 
ರಾಜ್ಯದಲ್ಲಿ ಆಡಳಿತವನ್ನು ಸುಭದ್ರವೂ, ಸಕ್ರಮವೂ ಆಗಿರುವಂತೆ ರೂಪಿಸಲು ನಾನಾ 
ಸುಧಾರಣೆಗಳನ್ನು ತಂದರು. “ಅಠಾರ ಕಚೇರಿ' ಆರಂಭಿಸಿ ಸರ್ಕಾರದ ಆಡಳಿತವನ್ನು 
೧೮ ಇಲಾಖೆಗಳಾಗಿ ವಿಂಗಡಿಸಿ ನಡೆಸತೊಡಗಿದರು. ಕಂದಾಯ ಪದ್ಧತಿಯಲ್ಲಿ ಸುಧಾರಣೆ 
ತ೦ದು ಬಿಗಿಗೊಳಿಸಿದರು. ಪ್ರತಿಪಟ್ಟಣ ಜಿಲ್ಲೆಗಳಿಗೆ ಅಧಿಕಾರಿಗಳು ಹಾಗೂ ಸಹಾಯಕ 
ಅಧಿಕಾರಿಗಳನ್ನೂ ಸಿಬ್ಬಂದಿಗಳನ್ನೂ ಸಂಬಳದ ಸೇವಕ, ಸಹಾಯಕ ವರ್ಗವನ್ನೂ 
ನೇಮಿಸಿ ಗ್ರಾಮಾಡಳಿತಕ್ಕೆ ಒ೦ದು ಸುವ್ಯವಸ್ಥೆಯನ್ನೂ ಕಲ್ಪಿಸಿದರು. ಆಪ್ರಸಮಾಲೋಜನೆಗೆ, 
ಮಂತ್ರಾಲೋಚನೆಗೆ ವಿಶಿಷ್ಠವಾದ ಮಂತ್ರಿಮಂಡಲವನ್ನು ರಚಿಸಿಕೊಂಡಿದ್ದರು. 


ಅವರ ಆಲೋಚನೆಗಳು ಹೆಚ್ಚು ಪ್ರಗತಿಪರವಾಗಿದ್ದವು. ಅವರು ಅಂಚೆಯ 
ವ್ಯವಸ್ಥೆಯನ್ನು ಆಡಳಿತ ವಹಿಸಿಕೊಂಡೊಡನೇ ಆರಂಭಿಸಿದರು. ಔರಂಗಜೇಬನಿಂದ 
ಬೆ೦ಗಳೂರನ್ನು ಕೊಂಡುಕೊಂಡರು. ಅದನ್ನು ಅತ್ಯುತ್ತಮವಾದ ವಾಣಿಜ್ಯ 
ಉತ್ಪಾದನಾಕೇಂದ್ರವನ್ನಾಗಿ ಮಾಡುವ ದೂರದೃಷ್ಟಿಯನ್ನು ಹೊಂದಿದ್ದು, ೧೨ ಸಾವಿರ 
ನೇಕಾರರನ್ನು ಕರೆಯಿಸಿ ಅಲ್ಲಿ ವಾಸಿಸಲು ಅನುವು ಮಾಡಿಕೊಟ್ಟರು. ತಯಾರಾದ 
ಬಟ್ಟೆಗಳನ್ನು ದೇಶದ ನಾನಾ ಭಾಗಗಳಿಗೆ ಮಾರಾಟಮಾಡುವ ವ್ಯವಸ್ಥೆಮಾಡಿದರು. 
ಇಂದು ಕನ್ನಡಿಗರು ಬೆ೦ಗಳೂರಿನ ಬಗ್ಗೆ ಹೆಮ್ಮೆ ಪಡುವಾಗ ಕೆಂಪೇಗೌಡನೊಂದಿಗೆ 
ಚಿಕ್ಕದೇವರಾಜ ಒಡೆಯರನ್ನು ನೆನಪಿಸಿಕೊಳ್ಳಲೇಬೇಕು. ಶ್ರೀರಂಗಪಟ್ಟಣದಲ್ಲಿ ಮದ್ದುಗುಂಡು 
ಮುಂತಾದ ಯುದ್ಧೋಪಯೋಗಿ ಉಪಕರಣಗಳ ಕೇಂದ್ರವನ್ನು ವ್ಯವಸ್ಥೆಗೊಳಿಸಿದರು. 


ಚಿಕ್ಕದೇವರಾಜರು ಸ್ವತಃ ಸಾಹಿತಿಯೂ, ಸಂಗೀತಗಾರರೂ ಆಗಿದ್ದು, 
ವಿದ್ವಜ್ಹನಪೋಷಣೆಗೆ ವಿಶೇಷ ಮಹತ್ವನೀಡಿದ್ದರಿಂದ ಆ ಕ್ಷೇತ್ರದಲ್ಲಿ ಅಪಾರ 
ಸಾಧನೆಯಾಯಿತು. ಅದನ್ನು ಗಮನಿಸಿ ೧೭ನೇ ಶತಮಾನದ ಉತ್ತರಾರ್ಧವನ್ನು "ಕನ್ನಡ 
ಸಾಹಿತ್ಯದಲ್ಲಿ ಚಿಕ್ಕದೇವರಾಜ ಯುಗ' ವೆಂದೇ ಪರಿಗಣಿಸಬೇಕೆಂದು ವಿದ್ವಾಂಸರು 
ಅಭಿಪ್ರಾಯಪಡುತ್ತಾರೆ. ಅವರ ಆಸ್ಥಾನದಲ್ಲಿ ಕವಿ ತಿರುಮಲಾರ್ಯ, ಸಿಂಗರಾರ್ಯ, 
ಚಿಕುಪಾಧ್ಯಾಯ, ವೇಣುಗೋಪಾಲ ವರಪ್ರಸಾದಿ ಎಂದು ಖ್ಯಾತನಾದ ತಿಮ್ಮಕವಿ, 
ಮಲ್ಲಿಕಾರ್ಜುನ, ಮಲ್ಲರಸ ಮೊದಲಾದ ಕವಿಗಳೂ ಶೃಂಗಾರಮ್ಮ ಹೊನ್ನಮ್ಮ ಮೊದಲಾದ 


೩೫೦ | ಲೋಚನ ದೀಪ್ತಿ 


ಕವಯಿತ್ರಿಯರು ಆಶ್ರಯ ಪಡೆದು ವಿಶಿಷ್ಟವಾದ ಅಪಾರವಾದ ಸಾಹಿತ್ಯ ಕೃಷಿಯನ್ನು 
ಮಾಡಿದರು ಮತ್ತು ಇತರರಿಗೆ ಪ್ರೇರಣೆಯನ್ನು ಪ್ರೋತ್ಸಾಹವನ್ನೂ ನೀಡಿದರು. 


ಈ ಕಾಲದ ಸಾಹಿತ್ಯವನ್ನು ಒಟ್ಟಾರೆಯಾಗಿ ಗಮನಿಸಿದಾಗ ಎದ್ದು ಕಾಣುವ 
ಅಂಶವೆಂದರೆ, ಶ್ರೀವೈಷ್ಣವ ಧರ್ಮವೇ ಈ ಸಾಹಿತ್ಯದ ಪ್ರಧಾನ ಜೀವಸೆಲೆಯಾಗಿದೆ 
ಎಂಬುದು. ಆದರೂ ಈ ಕಾಲದಲ್ಲಿ ಜೈನರು ಮತ್ತು ವೀರಶೈವ ಸಂಪ್ರದಾಯದ ಇತರ 
ಹಲವಾರು ಕವಿಗಳ, ಮಹಾಂತರ ಕೊಡುಗೆಯೂ ಗಮನಾರ್ಹವೇ. 


ಶ್ರೀವೈಷ್ಣವ ಧಾರ್ಮಿಕ ಸಾಹಿತ್ಯ 

ಯಾವುದೇ ಧರ್ಮದ ಏಳಿಗೆ, ಸಾಧನೆ-ಸಿದ್ಧಿಗೆ ರಾಜಪೋಷಣೆಯು ಅವಶ್ಯಕ 
ಎಂಬುದು ತಿಳಿದ ವಿಚಾರವೇ. ರಾಜಾಶ್ರಯವಿದ್ದರೆ ಧಾರ್ಮಿಕ ಸಾಹಿತ್ಯವಪ್ಪೇ ಅಲ್ಲ, 
ಚಿತ್ರಕಲೆ, ಶಿಲ್ಪಕಲೆ ದೇವಾಲಯ ವಾಸ್ತುಶಿಲ್ಪ. ಧಾರ್ಮಿಕ ಆಚರಣೆ, ಉತ್ಸವ-ಜಾತ್ರೆ 
ಸಂಪ್ರದಾಯಗಳು ಯಾವ ಬಾಧೆಯಿಲ್ಲದೇ ಎಲ್ಲ ವರ್ಗದವರನ್ನು ಒಳಗೊಳ್ಳುತ್ತಾ 
ಅಭಿವೃದ್ಧಿ ಪಡೆಯಲು ಸಾಧ್ಯ. ವೀರಶೈವಧರ್ಮ ಹೊರಗೆ ನಿಂತು ತನ್ನ ಧರ್ಮವನ್ನು 
ಪ್ರಚುರಪಡಿಸುವ ಪ್ರಯತ್ನಮಾಡಿತಾದರೂ ಅದರ ಪುನರುಜ್ಜೀವನಕ್ಕೆ ವಿಜಯನಗರದ 
ಅರಸರ ಅಧಿಕಾರಿಗಳ ಆಶ್ರಯ ಬೇಕಾಯಿತೆಂಬುದು ಸತ್ಯವಿಚಾರ. ಇನ್ನು ದ್ವೈತಮತಕ್ಕೆ 
ರಾಜಗುರು ವ್ಯಾಸರಾಯರು, ಕೃಷ್ಣದೇವರಾಯನ ಆಶ್ರಯವಿದ್ದು, ದಾಸಕೂಟ 
ವ್ಯಾಸಕೂಟಗಳು ಬಲಗೊಂಡವೆಂಬುದು ನಿರ್ವಿವಾದ. 


ರಾಜಮಾನೃತೆ : ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ, ನರಸಿ೦ಹರಿ೦ದ ಶ್ರೀವೈಷ್ಣವ 
ಧರ್ಮಕ್ಕೆ ಸಿಕ್ಕ ಪ್ರೋತ್ಲಾಹದಿಂದಾಗಿ ದಕ್ಷಿಣಕರ್ನಾಟಕದುದ್ದಕ್ಕೂ ನಿರ್ಮಾಣಗೊಂಡ 
ಅಗಹಾರ-ಅಷ್ಟಮಂಗಲಗಳು, ಕೇಶವಪುರಗಳು, ದೇವಾಲಯಗಳು, ಮಠಗಳು, ಪಡೆದ 
ದಾನ-ದತ್ತಿಗಳು ಹೊಯ)ಳ ಕರ್ನಾಟಕದ ಭಾಗದಲ್ಲಿ ಆ ಧರ್ಮಕ್ಕೆ ಒಂದು ಸದೃಢವಾದ 
ಬುನಾದಿಯನ್ನು ಹಾಕಿಕೊಟ್ಟತ್ತು. ಅಗ್ರಹಾರ ಕೇಶವಪುರಗಳಲ್ಲಿ ಸಂಸ್ಕೃತ, ಕನ್ನಡ, 
ತೆಲುಗುಗಳೊಂದಿಗೆ ತಮಿಳು ಭಾಷೆ ಹಾಗೂ ಗ್ರಂಥಪಿಲಿಯನ್ನು ಕಲಿಸಲಾಗುತ್ತಿತ್ತು. 
ದೇವಾಲಯಗಳಲ್ಲಿ ಆಗಮಿಕ ರೀತಿಯ ಪೂಜಾ ಕೈಂಕರ್ಯಗಳೂ, ವೈಕುಂಠೇಕಾದಶಿ, 
ತಿರುನಾಳುಗಳು, ಚೈತ್ರ ಪವಿತ್ರ ದೀಪೋತ್ಸವಗಳು, ಯತಿಭಿಕ್ಷೆ ನೂಲಪರ್ವ, ವಸಂತೋತ್ಸವ, 
ಕಲ್ಯಾಣೋತ್ಸವಗಳು, ದಿನನಿತ್ಯದ ಪೂಜಾಕೈಂಕರ್ಯ, ನೈವೇದ್ಯ ಧರ್ಮಛತ್ರಗಳ 
ಸೇವೆಗಳಿಗೆಂದು, ಬೀಜಹೊನ್ನುಗಳನ್ನು ನೀಡಿರುವುದು, ಪುದುವಟ್ಟುಗಳನ್ನು 
ಸ್ಥಾಪಿಸಿರುವುದು, ದೇವರ ತೋಟ, ದೇವರಗದ್ದೆಗಳನ್ನು ದಾನಬಿಟ್ಟಿರುವುದು, ವೇದ 
ಖಂಡಿಕೆಗಳು, ಪುರಾಣ ಶ್ರವಣಗಳು, ತಿರುವಾಯ್ಕೋಳಿ ಹಾಗೂ ತಿರುವಧ್ಯಯನಗಳಿಗಾಗಿ 


ಲೋಚನ ದೀಪ್ತಿ |೩೫೧ 


ಅನೇಕ ಸಂಸ್ಕೃತ -ತಮಿಳು ವಿದ್ವಾಂಸರುಗಳನ್ನು ನಿಯಮಿಸಿ, ಅವರುಗಳಿಗೆ 
ಭೂದಾನಗಳನ್ನು ನೀಡಿರುವುದನ್ನು ಅನೇಕ ಶಾಸನಗಳು ಹೇಳುತ್ತವೆ. 


ಆರಂಭಕಾಲದಲ್ಲಿ ಶೈವರು ಹಾಗೂ ಜೈನರಿಂದ ತೀವ್ರ ಪ್ರತಿರೋಧವನ್ನು 
ಎದುರಿಸಬೇಕಾಗಿ ಬಂದರೂ ಶ್ರೀವೈಷ್ಣವ ಧರ್ಮ ಕರ್ನಾಟಕದ ನೆಲದಲ್ಲಿ 
ಬೇರುಬಿಡತೊಡಗಿತು. ನಿಧಾನವಾಗಿ ಸಾಮಾಜಿಕ, ಆಡಳಿತ ಕ್ಷೇತ್ರದಲ್ಲಿ ಶ್ರೀ ವೈಷ್ಣವರು 
ಸದೃಢವಾಗಿ ಕಾಲೂರಿದುದನ್ನು, ಕೇವಲ ಅರಸುಗಳ ಅಧಿಕಾರೀ ವರ್ಗದವರಪ್ಪೇ ಅಲ್ಲ 
ಜನಸಾಮಾನ್ಯರಿಂದಲೂ ಹರಿಸೇವೆ, ಹರಿಕಥೆ, ಹರಿಭಕ್ತರ ದಾನ ದತ್ತಿ, ಧಾರ್ಮಿಕಸೇವೆಗಳು 
ನಿರಂತರವಾಗಿ ನಡೆಯುತ್ತಿತ್ತೆಂಬುದನ್ನು ಶಾಸನ ದಾಖಲೆಗಳು ಸ್ಪಷ್ಟಪಡಿಸುತ್ತವೆ.” 
ಈ ಎಲ್ಲದರ ಹಿನ್ನೆಲೆಯಲ್ಲಿ ಮೈಸೂರು ಒಡೆಯರ ಕಾಲಕ್ಕೆ ಹಳೇ ಮೈಸೂರು ಪ್ರಾಂತದಲ್ಲಿ 
ಜೈನ, ಶೈವಧರ್ಮದ ವಾತಾವರಣ ತಗ್ಗಿ ಶ್ರೀವೈಷ್ಣವ ಗಾಳಿ ಪಬಲವಾಗಿ ಬೀಸುತ್ತಿತ್ರೆಂಬುದನ್ನು 
ನಾವು ಮನಗಾಣಬೇಕು. ಇದು ಕೇವಲ ಅಗ್ರಹಾರ, ಅಷ್ಟಮಂಗಲ, ರಾಜಾಶ್ರಯಕ್ಕಷ್ಟೇ 
ಸೀಮಿತವಾಗದೇ, ಹೋರಾಟದ ವೀರಪಡೆಗಳು, ಮಾವಂತರು, ಜಟ್ಟಿಗಳು, ಹಾಗೂ 
ನಾನಾವೃತ್ತಿಯ ಜನಸಾಮಾನ್ಯರು, ತಳ ಸಮುದಾಯದವರನ್ನು ತನ್ನ ತೆಕ್ಕೆಗೆ 
ತೆಗೆದುಕೊಂಡಿತ್ತೆಂಬುದನ್ನು ನಾವು ಗುರುತಿಸಲೇಬೇಕು. ಜನಸಾಮಾನ್ಯರನ್ನು ಶ್ರೀವೈಷ್ಣವ 
ಧರ್ಮದ ಒಕ್ಕಲಾಗಿಸುವ ಕಾರ್ಯದಲ್ಲಿ ಬುಡಕಟ್ಟಿನ ಜನರನ್ನೂ ಸಹ ತನ್ನತ್ತ ಸೆಳೆಯಲು 
ಈ ಧರ್ಮಕ್ಕೆ ಸಾಧ್ಯವಾದದ್ದು ಆಶ್ಚರ್ಯವೇಸರಿ, ಬಿಳಿಗಿರಿರಂಗನನ್ನೇ ತಮ್ಮ ಅಳಿಯನನ್ನಾಗಿ 
ಮಾಡಿಕೊಂಡ ಸೋಲಿಗರ ಕಥೆಯು ಧರ್ಮ ಹೇಗೆ ಒಂದು ಸಮುದಾಯದ ಸ್ಮೃತಿಯ, 
ಬುದ್ಧಿಭಾವಕೋಶದ ಪದರಗಳೊಳಗೆ ಹಾಸುಹೊಕ್ಕಾಗಿ ಸೇರಿಸಿಕೊಳ್ಳುತ್ತದೆ೦ಬುದಕ್ಕೆ 
ಉತ್ತಮ ಉದಾಹರಣೆಯಾಗಿದೆ. 


ಇದೆಲ್ಲದರ ಪರಿಣಾಮ ಪ್ರಭಾವಗಳು ಅರಸರಮೇಲಷ್ಟೊ ಅಲ್ಲ ಅರಮನೆಯ 
ಆಸ್ಥಾನಕವಿಗಳಮೇಲೂ ಅವರ ಆಶ್ರಿತ ವಿದ್ವಜ್ಜನರಮೇಲೂ, ಊಳಿಗದವರಮೇಲೂ 
ಉಂಟಾಗಿದ್ದು ಸ್ಪಷ್ಟ ವೈಷ್ಣವ ಧರ್ಮ ಚಿಕ್ಕದೇವರಾಜರನ್ನು ಎಷ್ಟು ಆವರಿಸಿಬಿಟ್ಟಿತ್ತೆ೦ದರೆ 
ತಾವು ವಿಷ್ಣುಭಕ್ತರಾಗಿ ದೀಕ್ಷೆಗೊಂಡುದಲ್ಲದೇ ಅರಮನೆಯ ಆಶ್ರಿತರು, ಊಳಿಗದವರೆಲ್ಲರೂ 
ಶ್ರೀವೈಷ್ಣವ ಲಾ೦ಛನಗಳನ್ನು ಧರಿಸಲೇಬೇಕೆ೦ದು ನಿಯಮಿಸುವಷ್ಟರ ಮಟ್ಟಿನ ಅತಿರೇಕಕ್ಕೂ 


ಹೋಗಿತ್ತೆಂಬುದನ್ನು ಗಮನಿಸಬಹುದು. ಹಾಗಾಗಿ ಇವರ ಕಾಲದಲ್ಲಿ ಶೇಕಡಾ ೯೦ರಷ್ಟು ' 


ವಿಷ್ಣುಪರವಾದ ಗ್ರಂಥರಾಶಿ ಹೊರಹೊಮ್ಮಿತು. 
ಎಭಿನ್ನ ಕಾವ್ಯ ಪ್ರಕಾರಗಳ ಪ್ರಯೋಗ ಶೀಲತೆ ಸ್ಥಳಮಾಹಾತ್ಮ್ಯಗಳ ಹೊಸ ಪ್ರಯೋಗ 
ಇಲ್ಲಿನ ಆಸ್ಥಾನ ಸಾಹಿತ್ಯದ ವಿಶೇಷತೆಯನ್ನು ಗುರುತಿಸುವಾಗ ಸ್ಥಳಮಾಹಾತ್ಮ್ಯಗಳು 


೩೫೨ | ಲೋಚನ ದೀಪ್ತಿ 


ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಈ ರೀತಿಯ ಸ್ಥಳ ಮಾಹಾತ್ಮ್ಯಗಳು ಕನ್ನಡ ಸಾಹಿತ್ಯಕ್ಕೆ 
ಹೊಸಬಗೆಯ ಕಾವ್ಯ ಪ್ರಕಾರಗಳೆಂಬುದನ್ನು ನಾವು ಗಮನಿಸಬಹುದು. ಪ್ರತಿಯೊಂದು 
ಊರು, ದೇವಾಲಯ, ತೀರ್ಥಕ್ಷೇತ್ರಗಳು, ಬೆಟ್ಟ ಗುಡ್ಡಗಳೂ, ಜಾತಿ-ಜನಾ೦ಗಗಳು 
ತಮ್ಮದೇ ಆಗಿರುವ ಸ್ಥಳ ಪುರಾಣ ಐತಿಹ್ಯಗಳನ್ನು, ಜನಾ೦ಗೋತ್ಪತ್ತಿಯ ಕಥನಗಳನ್ನು 
ಹೊಂದಿರುವುದು ನಮ್ಮ ಸಂಸ್ಕೃತಿಯ ಒ೦ದು ವಿಶಿಷ್ಠವಾದ ಲಕ್ಷಣ. ಇದು ಪಾಶ್ಚಿಮಾತ್ಯ 
ಸಂಸ್ಕೃತಿಗಿಂತ ತೀರಾ ಭಿನ್ನವಾದದ್ದು. ಇದು ಒಂದು ರೀತಿಯಲ್ಲಿ ಆ ಭೌಗೋಳಿಕ 
ಪರಿಸರದ ಜನತೆಯ ಸಂಸ್ಕೃತಿಯ ಕುರುಹಾಗಿರುತ್ತದೆ. ಇದೆಲ್ಲ ಪಾಶ್ಚಿಮಾತ್ಕರಿಗೆ ಕಾಗಕ್ಕ- 
ಗುಬ್ಬಕ್ಕರ ಕಥೆಯಾಗಿ ತೋರಬಹುದು. ಆ ಕಾರಣಕ್ಕಾಗಿ ಅವರು ಭಾರತೀಯರಿಗೆ 
ಚಾರಿತ್ರಿಕ ಪ್ರಜ್ಞೆಯಿಲ್ಲ ಎ೦ದು ಹೇಳಿದ್ದು, ಭಾರತೀಯರ ಚಾರಿತ್ರಿಕ ಪ್ರಜ್ಞೆ ಪಾಶ್ಚಿಮಾತ್ಕರಿಗಿ೦ತ 
ಭಿನ್ನವಾದದ್ದು, ಅವರಂತೆ ಕಾಲ ದೇಶ ವ್ಯಕ್ತಿಗಳಿಗೆ ಬದ್ಧವಾಗಿ ನಿಲ್ಲುವ ಕ್ರೊನೊಲಾಜಿಕಲ್‌ 
ಆದ ದಾಖಲೆಯಲ್ಲ. ನಮ್ಮ ಸಮುದಾಯದ ಸ್ಮೃತಿಯಲ್ಲಿ ಸುರುಳಿಯಾಗಿ ಸುತ್ತಿಕೊಂಡ 
ಗತವು ವರ್ತಮಾನದಲ್ಲಿ ಮರುಸೃಷ್ಟಿಗೊಳ್ಳುತ್ತ ಆಚರಣೆಗಳಲ್ಲಿ ಮರುಜೀವಿಸಲ್ಪಡುತ್ತದೆ. 
ಪ್ರಸ್ತುತದೊಂದಿಗೆ ಗತವು ಸಮೀಕರಣ, ಅನುಸಂಧಾನಗೊಳ್ಳುತ್ತಲೇ ಹೋಗುತ್ತದೆ. ನಮ್ಮ 
ಚರಿತ್ರೆ ಪುರಾಣೀಕರಣಗೊಳ್ಳುತ್ತಲೇಯಿರುತ್ತದೆ. ಭಾರತೀಯರ ಚರಿತ್ರೆ ದಾಖಲಾಗುವ 
ಕ್ರಮವೇ ಹೀಗೆ, ತನ್ನ ಧರ್ಮದ, ತನ್ನ ಜಾತಿ, ಜನಾ೦ಗ ವೃತ್ತಿಯ ಅಸ್ಮಿತೆಯ ಕುರುಹಾದ 
ಇಂತಹ ಪುರಾಣಗಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಬರವಿಲ್ಲ. ಜನತೆಯ ಸ್ಮೃತಿಪಟಲದಲ್ಲಿ, 
ಬರಹದಲ್ಲಿ, ಆಚರಣೆಗಳಲ್ಲಿ ದಾಖಲಾಗಿರುವ ಇಂತಹ ಪುರಾಣೇತಿಹಾಸಗಳನ್ನು 
ಚರಿತ್ರಕಾರರು, ಸಂಸ್ಕೃತಿ ಚಿಂತಕರು ಡೀಕೋಡ್‌ ಮಾಡಿಕೊಂಡು ಅರ್ಥೈಸಬೇಕಾಗುತ್ತದೆ. 


ಪ್ರಸ್ತುತ ಚಿಕ್ಕದೇವರಾಜರ ಕಾಲದಲ್ಲಿ ಚಿಕುಪಾಧ್ಯಾಯನೊಬ್ಬನೇ ಏಳು 
ಸ್ಥಳಮಾಹಾತ್ಮ್ಯಗಳನ್ನು ಬರೆದಿದ್ದಾನೆ. "ಹಸ್ತಿಮಾಹಾತ್ಮ' "ಕಮಲಾಚಲಮಾಹಾತ್ಮ್ಯ,' 
'ಪಶ್ಚಿಮರಂಗಮಾಹಾತ್ಮ್ಯ,” ಶ್ರೀರಂಗಪಟ್ಟಣದ, "ಶ್ರೀರಂಗಮಾಹಾತ್ಮ' ಮೇಲುಕೋಟೆಯ 
'ಯದುಗಿರಿಮಾಹಾತ್ವ' ಮತ್ತು ಹಿಮವದ್ಗೋಪಾಲಸ್ವಾಮಿ ಬೆಟ್ಟದ "ಪಶ್ಚಿಮರಂಗ ಮಾಹಾತ್ಮ; 
"ತಿರುಪತಿಯ ವೆಂಕಟಗಿರಿ ಮಾಹಾತ್ಮ್ಯ' ಇವು ಆಯಾಯ ಕ್ಷೇತ್ರಗಳನ್ನು, ಮಹಾತ್ಮೆಗಳನ್ನು 
ವರ್ಣಿಸಿವೆ. ಇವನ ಪ್ರೇರಣೆಯಿಂದ ಮತ್ತೊಬ್ಬ ಆಶ್ರಿತ ಕವಿ ತಿಮ್ಮಕವಿ "ಯಾದವಗಿರಿ 
ಮಾಹಾತ್ಮ', 'ಪಶ್ಚಿಮರಂಗಮಾಹಾತ್ಮ್ಯ', "ವೆಂಕಟಗಿರಿ ಮಾಹಾತ್ಮ್ಯ'ಗಳನ್ನು 
ಚ೦ಪೂಪ್ರಕಾರದಲ್ಲಿ ಬರೆದಿದ್ದಾನೆ. ಇನ್ನೊಬ್ಬ ಆಶ್ರಿತಕವಿ ಮಲ್ಲಿಕಾರ್ಜುನನು' "ಶ್ರೀರಂಗ 
ಮಾಹಾತ್ಮ್ಯ'ವೆ೦ಂಬ ೧೨ ಆಶ್ವಾಸಗಳ ಒಂದು ಚ೦ಪೂಕೃತಿಯನ್ನು ರಚಿಸಿದ್ದಾನೆ. 


ಇವೆಲ್ಲಗಳನ್ನು ಭವಿಷ್ಯೋತ್ತರ, ನಾರದೀಯ ಬ್ರಹ್ಮಾಂಡ ಮುಂತಾದ ಸಂಸ್ಕೃತ 
ಪುರಾಣಗಳಿಂದ ತೆಗೆದುಕೊಂಡು ಕನ್ನಡ ಕಾವ್ಯ ಪದ್ಧತಿಯಲ್ಲಿ, ವರ್ಣನೆ 


ಲೋಚನ ದೀಪ್ತಿ | ೩೫೩ 


ಹಾಗೂ ಕಥೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಇಂತಹ ಸ್ಥಳಪುರಾಣಗಳನ್ನು 
ಚಂಪೂರೂಪವಾಗಿಯೂ, ಸಾಂಗತ್ಯ ರೂಪವಾಗಿಯೂ, ಗದ್ಯರೂಪವಾಗಿಯೂ 
ಬರೆಯಲಾಗಿದೆ. 


ಮಾಹಾತ ಕ 


ಇವು ಕೇವಲ ಮಹಾತ್ಮೆ ಗಳಾಗದೇ, ಆ ಕಾಲದ ಒತ್ತಡಕ್ಕೆ ಆಶಯಕ್ಕೆ ತಕ್ಕಂತೆ 
ಒಂದು ವಿಶಿಷ್ಟ ಆಕೃತಿಯನ್ನು, ರಚನಾಪದ್ಧತಿಯನ್ನು ರೂಢಿಸಿಕೊಂಡು ವಿಶಿಷ್ಟ 
ಸಾಹಿತ್ಯಪ್ರಕಾರವಾಗಿರುವುದು ವಿಶೇಷ ಆರಂಭದಲ್ಲಿ ಶ್ರೀವೈಷ್ಣವ ಧರ್ಮದಲ್ಲಿ ಆರಾಧ್ವರಾದ 
ರಾಮಾನುಜಾಚಾರ್ಯರು, ಆಳ್ವಾರರು, ಭಕ್ತಾಗ್ಯೇಸರ ಗರುಡ, ವಿಷ್ಠಕ್ಲೇನರ ಪ್ರಾರ್ಥನೆಗಳಿರುತ್ತವೆ. 
(ಶಾಸನಗಳಲ್ಲೂ ಈ ಪದ್ಧತಿಯಿದೆ.) ನಂತರ ಕರ್ನಾಟಕ, ಮೈಸೂರಿನ ವರ್ಣನೆ, 
ಆಶ್ರಯದಾತ ಒಡೆಯರ ವಂಶವರ್ಣನೆ, ಅವರ ರಾಜಕೀಯ ಸಿದ್ಧಿ ಸಾಧನೆ, ಶೀಲಸ್ವಭಾವ, 
ಧಾರ್ಮಿಕತೆ, ವೈಭವಗಳ ವರ್ಣನೆ ಇರುತ್ತದೆ. ಮುಂದೆ ಕಥಾವಸ್ತು ವಿಸ್ತಾರವಾಗಿರುತ್ತದೆ. 
ಈ ಭಾಗದಲ್ಲಿ ವೈಷ್ಟವಭಕ್ತಿ, ವಿಷ್ಣುಮತವೇ ಸರ್ವೋತ್ಕಷ್ಟವೆ೦ದೂ, ಸೇವ್ಯವೆಂದೂ 
ಮೋಕ್ಷಸಾಧನವೆಂದೂ ಪ್ರತಿಪಾದಿಸಲಾಗಿರುತ್ತದೆ. 

ಷಡಕ್ಷರಿಯಂತಹ ವಿರಕ್ತ ಸಮರ್ಥಕವಿ ರಾಜಾಶ್ರಯದಿಂದ ಹೊರಗುಳಿದರೂ 
ಆ ಕಾಲದ ಮರಾಣೇತಿಹಾಸ ಕಾವ್ಯಗಳ ಭರಾಟೆಯಿಂದ ತಪ್ಪಿಸಿಕೊಳ್ಳದೇ ಅದಕ್ಕೆ 
ಅನುಗುಣವಾಗಿಯೇ "ರಾಜಶೇಖರವಿಳಾಸ', "ಬಸವರಾಜವಿಳಾಸ', "ಶಬರಶಂಕರ ವಿಳಾಸ' 
ಗಳೆಂಬ ಚಂಪೂ ಕಾವ್ಯಗಳನ್ನು ಕನ್ನಡದಲ್ಲೂ, 'ಭಕ್ತಾಧಿಕ್ಕ ರತ್ನಾವಳಿ,' ಶಿವಾಧಿಕ್ಕ 
ರತ್ನಾವಳಿ', ಕವಿಕರ್ಣರಸಾಯನ ಎಂಬ ಸಂಸ್ಕೃತ ಕೃತಿಗಳನ್ನು ಬರೆದಿದ್ದಾನೆ. 
ಹಾಡುಗಬ್ಬಗಳು ಮತ್ತು ಬಿಡಿಹಾಡುಗಳಿಗೆ ಹೊಸ ಕಾಯಕಲ್ಪ 


ಹಾಡುಗಬ್ಬಗಳು ಕನ್ನಡಕ್ಕೆ ಹೊಸತೇನಲ್ಲ. ಕನ್ನಡ ನೆಲದಲ್ಲಿ ಮೆಲ್ಹಾಡೆಂದೋ 
ಬೆದಂಡೆಗಬ್ಬವೆ೦ದೋ ಗೇಯಗುಣ ಸಂಪನ್ನವಾದ ಗೀತಸಾಹಿತ್ಯ ಪ್ರಕಾರವೊ೦ದು 
ಜನಪ್ರಿಯತೆ ಗಳಿಸಿತ್ತು. ಕವಿರಾಜಮಾರ್ಗದ ಪ್ರಕಾರ ಕ೦ದ ವೃತ್ತಗಳ ಜೊತೆ 
ಜಾತಿಸೇರ್ಪಡೆಯಾಗಿದ್ದರೆ ಬೆದಂಡೆ ಎನಿಸಿಕೊಳ್ಳುವುದು 'ಜಾತಿ' ಎಂದರೆ ಪದ ಅಥವಾ 
ಹಾಡು. ಪದವೆಂದರೆ ಹಾಡಲೆಂದೇ ರಚಿತವಾದ ಛಂದಸಹಿತವಾದ ಒಂದು ಸಾಹಿತ್ಯ 
ಬಂಧ.೨ ಇದರ ವಸ್ತು ಶೃಂಗಾರ ಪ್ರಧಾನವಾಗಿರುತ್ತಿದ್ದು, ಅವುಗಳನ್ನು ವೇಶ್ಯೆಯರು 
ಹೆಚ್ಚಾಗಿ ಹಾಡುತ್ತಿದ್ದುದರಿಂದ ತನ್ನ ಅತಿಯಾದ ಶೃಂಗಾರರಸ ಪ್ರಚೋದಕ 
ಗುಣದಿಂದಾಗಿಯೇ ಸಭ್ಯರೆನಿಸಿದವರಿಂದ ನಿಂದನೆಗೂ ಗುರಿಯಾಗಿತ್ತು. ಗರತಿಯರು 
(ಸನ್ಯಾಸಿಗಳು, ಮುನಿಗಳು) ಬೆದಂಡೆಗೆ ಕಿವಿಗೊಡಬಾರದೆಂದೂ, ಬೆದಂಡೆಯನ್ನು 


೩೫೪ | ಲೋಚನ ದೀಪ್ತಿ 


ಹಚ್ಚ NN 


೫. ತೆ (ಜಯ ಓಟ ಎಚ 


ಹಾಡುವ ಕಡೆ ಹೆಂಡತಿಯನ್ನು ಸುಳಿಯಲೂ ಬಿಡಬಾರದೆಂದು ಎಚ್ಚರಿಸುವ, 
"ಬಿದಂಡೆಯ ದೆಸೆಬೊಗಲೀಯಲಾಗದು' ಎಂಬತಹ ನಾಣ್ಣುಡಿಗಳೂ, ನೀತಿವಾಕ್ಕಗಳೂ 
ಪ್ರಚಲಿತವಾಗಿದ್ದವು, ಆದರೆ ದೇವಾಲಯದ ದೇವದಾಸಿಯರು, ಮಧುರ ಭಕ್ತಿಭಾವದಲ್ಲಿ 
ಆರಾಧ್ಯದೈವದ ಮುಂದೆ ನರ್ತನಸೇವೆಯನ್ನು ಮಾಡುವ ಪದ್ಧತಿ ಬೆಳೆಯುತ್ತಾ ಬ೦ದಂತೆ, 
ಪ ವೇಶ್ಯೆಯರ ಶೃಂಗಾರ ಪದಗಳಿಗೆ ಬಣ್ಣವಾಡು, ಸಿಂಗರವಾಡುಗಳಿಗೆ ಒಂದು 
ದೈವಿಕ ಶೃಂಗಾರದ ಛಾಯೆ ಬಂದಿತ್ತೆನ್ನಬಹುದು. ಮಧ್ಯಕಾಲೀನ ಭಾರತದ ಭಕ್ತಿಪಂಥವು 
ಇಂತಹ ಹಾಡುಗಳಿಗೆ ಭಗವನ್ನಾಮ ಸಂಕೀರ್ತನೆಯ ಪಾವಿತ್ರತೆಯನ್ನೂ, ಹೊಳಪನ್ನೂ 
ಹೊಸ ಆಕೃತಿಯನ್ನೂ ತಂದು ಕೊಟ್ಟಿತೆ೦ದೇ ಹೇಳಬಹುದು. ಆಳ್ವಾರರು, ಪುರಾತನ 
ಶಿಭಕ್ತರು, ಆ೦ಡಾಳ್‌, ಮೀರ, ಕಬೀರ, ತುಲಸೀದಾಸ, ಕರ್ನಾಟಕದ ವಚನಕಾರರು, 
ಹರಿದಾಸರು ಈ ಗೀತಸಾಹಿತ್ಯವನ್ನು ವಿಭಿನ್ನವಾಗಿ ಬಳಸಿದರು. 


ಚಿಕ್ಕದೇವರಾಜರ ಕಾಲದಲ್ಲಿ ಇದನ್ನು ಪ್ರಾಚೀನ ಬೆದಂಡೆಯಂತೆ ಶೃಂಗಾರ 
ಪ್ರಧಾನವಾಗಿಯೂ, “ಭಕ್ತಸತಿ- ದೈವಪತಿ' ಭಾವದ ಸರ್ವಸಮರ್ಪಣಾ ಮಧುರಭಕ್ತಿಯ 
ದೈವಿಕ ಶೃಂಗಾರಪದವಾಗಿಯೂ ಅತ್ಯದ್ಭುತವಾಗಿ ಬಳಸಿ ವಿಪುಲ ಗೀತಕಾವ್ಯಗಳನ್ನು 
ನಿರ್ಮಿಸಿ, ಕನ್ನಡ ಸಾಹಿತ್ಯಕ್ಕೆ, ನೃತ್ಯ, ಸಂಗೀತ ಕ್ಷೇತ್ರಕ್ಕೆ ಅಪೂರ್ವ ಕಾಣಿಕೆಯನ್ನೇ 


ಜಾ ಬಜ್‌ 
ನೀಡಿದ್ದಾ ರೆ. 


ಇವುಗಳದೇ ಒಂದು ಪ್ರತ್ಯೇಕ ಅಧ್ಯಯನ ಆಗಬೇಕಾಗಿದೆ. ಹನ್ನೆರಡನೇ ಶತಮಾನದ 
ಶಿವಶರಣರ ವಚನಗಳಿಗೆ, ಹದಿನೈದು, ಹದಿನಾರನೇ ಶತಮಾನದ ಹರಿದಾಸರ ಪದಗಳಿಗೆ 
ದೊರೆತ ಮಾನ್ಯತೆ ಮೈಸೂರೊಡೆಯರ ಕಾಲದಲ್ಲಿ ರಚಿತವಾಗಿರುವ ಶ್ರೀವೈಷ್ಣವ ಭಕ್ತಕವಿಗಳ 
ಹಾಡುಗಳಿಗೆ ದೊರೆತಿಲ್ಲವೆಂಬುದು ಖೇದಕರ. ಲೌಕಿಕ ಶೃಂಗಾರ, ಭಕ್ತನ ಮಧುರ ಭಕ್ತಿ 
ಅಥವಾ ದಿವ್ಯರತಿ ಮನಮೋಹಕವಾಗಿ ಒಡಮೂಡಿ ಬಂದಿರುವ ಈ ಕಾಲದ ಅನೇಕ 
ಗೀತೆಗಳನ್ನು ನಾವು ಕಡೆಗಣಿಸಿದ್ದೇವೆ, ಶೃಂಗಾರರಸದ ವಿವೇಚನಾ ಶಾಸ್ತ್ರದ. ನೆಪದಲ್ಲಿ 
ಮೈಪಡೆದಿರುವ ಶೃಂಗಾರ ಹಾಗೂ ಭಕ್ತಿರಸಗಳು ಉಕ್ಕಿ ಹರಿದಿರುವ ಈ ಗೇಯಕೃತಿಗಳು, 
ಕನ್ನಡ ನಾಡಿನ ಸ೦ಗೀತ ನೃತ್ಯ ಕಲೆಗೆ ಅತ್ಯಮೂಲ್ಯವಾದ ಕೊಡುಗೆಯಾಗಿದೆ. ಆದರೆ 


ಕಲಾವಿದರ ಗಮನ ಈಕಡೆ ಬೀಳದಿರುವುದು ದುರ್ದೈವ. 


ತಿರುಮಲಾರ್ಯನ "ಶೃಂಗಾರ ನಿದರ್ಶನ” ಅಥವಾ "ಚಿಕ್ಕದೇವರಾಯ ಸಪ್ತಪದಿ' 
ಕೃತಿಯು ಶೃಂಗಾರ ರಸಪ್ರಧಾನವಾಗಿಯೂ ಚಿಕ್ಕದೇವರಾಜಾಂಕಿತವಾದ 
“ಗೀತಗೋಪಾಲ'ವು ಶಾಂತರಸಪ್ರಧಾನದ ಭಕ್ತಿಕಾವ್ಯವೂ ಆಗಿದೆ. 'ಶೃಂಗಾರನಿದರ್ಶನ' 
ಎಂಬ ಸಪಪದಿಯಲ್ಲಿ ಶೃ೦ಗಾರಶಾಸ್ತ್ರ ವಿವರಣೆಗೆ ನೀಡಿರುವ ಲಕ್ಷ್ಯಪದ್ಯಗಳೂ ತನ್ನ 


2. 9 


ಲೋಚನ ದೀಪ್ತಿ | ೩೫೫ 


ಸ್ವಾಮಿಯೂ ಆತ್ಮೀಯ ಗೆಳೆಯನೂ ಆದ ಚಿಕ್ಕದೇವರಾಜ ಒಡೆಯನ ಸಪ್ರೇಮ, 
ಶೃಂಗಾರದ ಚಿತ್ರಗಳ ಬಣ್ಣನೆಯ ಗೀತೆಗಳೇ ಆಗಿವೆ. ಇದರ ಏಳು ವಿಭಾಗಗಳಲ್ಲಿ 
"ವರಹ ಸಪ್ತಪದಿ” ಮೊದಲಾದ ಹಾಡುಗಳಲ್ಲಿ ಚಿಕ್ಕದೇವರಾಜನನ್ನು ಶೃಂಗಾರನಾಯಕ 
ನೆಂಬಂತೆ ವಿರಹಿಣಿಯ ದೃಷ್ಟಿಯಿಂದ ಚಿತ್ರಿಸಿರುವುದು ಅದ್ಭುತವಾಗಿದೆ. 


ಏನು ಹದನಿದಕೆ ನಾನೇವೆನಕಟ 

ಈ ನಿಮಿಷವವನೊಡನೆವೆರೆಯದುಳಿಯದು ಹರಣ ॥ಪಲ್ಲವಿ॥ 
ಭರದೊಳಿನಿಯನನನೆನ್ನ ಬಳಿಗೆ ಬರಿಸುವವವೊಲಾ 
ಕರುಷಣದ ವಿದ್ಯೆ ತಾ ಕೈಸಾರದೇ? 

ಪರಿದಳಸಿದವೊಲವನ ಬಳಿಸಂದು ಬಾಳ್ಗಂತೆ 

ಪರಮ ಯೋಗಾಭ್ಯಾಸ ಹೊಸತೆನಿಸಿ ಫಲಿಸದೆ? ॥ಚ॥ 

ಆ ವೇಳೆಗಿನಿಯನೆಡೆಗಡರ್ವ ಕಿನ್ನರಸತಿಯ 
ಭಾವದೊಳೆರಂಕೆಗಳು ಬಳೆದುಣ್ಮವೇ? 

ದೇವಗುರು ಊರ್ವಷಿಗೆ ದಿವ್ಯಮಂತ್ರವ ಕಲಿಸಿ 
ದಾವಗೆಯೊಳ್‌ ಎನಗೊರ್ವರಾರ್ಯರನುಗೊಳಿಸರೆ - ॥ಚ॥ 
ಕನಸ ಕಂಡುಷೆಗವನ ಕರೆತಂದು ತೋರಿದವೊ 
ಲನುಗೆಳದಿಯೆನಗೊರ್ವಳಲವಡಿಸಳೆ 

ನೆನೆದು ಹರಿ ರುಕ್ಕಿಣಿಯ ನಿಡುನೆಲಕೆ ತಂದವೊ 

ಲಿನಿಯ ಚಿಕದೇವೇಂದನೆನ್ನ ನೆನೆದೊಯ್ಯನೇ - ॥ಚ॥ 


ಇದು ಲೌಕಿಕ ಶೃಂಗಾರವಾದರೆ ಗೀತಗೋಪಾಲದಲ್ಲಿ ದೈವೀ ಶೃಂಗಾರವು 
ಓತಪ್ರೋತವಾಗಿ ಹರಿದಿದೆ. “ಹರಿಸಂಕೀರ್ತನೆಯೊಂದೆ ಪರಗತಿಗನುಕೂಲಂ' ಎ೦ಬ 
ನಂಬುಗೆಯ ಗೀತಗೋಪಾಲದ ಹಾಡುಗಳ ರಚನೆಯ ಹಿಂದಿನ ಸ್ಫೂರ್ತಿ “ಶ್ರೀ 
ಗೀತಗೋಪಾಲ ಮಹಾಪ್ರಬಂಧದೊಳ್‌ ಪೂರ್ವಭಾಗದೇಲುಂ ಸಪ್ಪಪದಿಗಳೊಳ್‌ 
ಗೋಪಿಕಾವೃತ್ತಾಂತ ನಿರೂಪಣ ವ್ಯಾಜದಿಂ ಭಗವದ್ಗುಣ೦ಗಳನನುಭವಿಸಿ ಮೋಕ್ಷಮಂ 
ಸಾದಿಪುದರ್ಕೆ ಉಪಾಯಮಾದ ಪ್ರಪತ್ತಿ ಸ್ತ್ವರೂಪಮಂ ನಿರೂಪಿಸುವರ್‌” ಎಂಬ 
ವಿವರಣೆಯಿಂದ ಪೂರ್ಣ ಶರಣಾಗತ ಭಾವದಿಂದ ಭಗವಂತನಿಗೆ ಕೊಟ್ಟುಕೊಳ್ಳುವ ಆ 
"ಸತಿಪತಿ' ಭಾವದ ಮಧುರ ಭಕ್ತಿಗೆ ಇಲ್ಲಿ ಪ್ರಾಶಸ್ತ ವೆಂಬುದು ಸ್ಪಷ್ಟವಾಗುತ್ತದೆ. ಆ 
ಭಾವವನ್ನು ಸವಿನುಡಿಯು ಇಂಪಾದಸ್ಪರದೊಡನೆ ಬೆರೆತಿರುವಂತೆ ಮನವೊಲಿಸುವ 
ಬೆಡಗಿನಿಂದ ಓದುಗರಿಗೆ "ಒಳ್ಳನ್ನಡದ ಕಬ್ಬ'ವಾಗಿ ನೀಡಿದ್ದು ವಿಶೇಷ. 


೩೫೬ | ಲೋಚನ ದೀಪ್ತಿ 


ಪಾಲಂ ಬಯಸಿದ ರೋಗಿಗೆ 

ಪಾಲಿಂದೌಷಧವನೀವ ವೈದ್ಯನ ತೆಣದಿಂ 

ದೀಲೋಗರೋಲ್ಪ ಗೀತದ 

ಮೂಲದೊಳೇ ಮುಕ್ತಿಗತಿಯ ಮೊಗದೋಟಿೆಸಿದಂ 

ತೊಡರ್ದಿರೆ ನುಡಿ ನುಣ್ಣರಗಳ 

ಬೆಡಂಗು ಮನವೊಲ್ಲು ಗೀತಗೋಪಾಲವೆಸ 

ರ್ವಡೆದೊಳ್ಳನ್ನಡ ಗಬ್ಬಮ 

ನೊಡರಿಸಿ ಚಿಕ್ಕದೇವರಾಯನುನ್ನತಿವೆತ್ತಂ-ರಾಗ-ಶಂಕರಾಭರಣ, ರೂಪಕತಾಳ 

ಸಿಂಗಾರಾರ್ಯನ ರಾಘವಾಭ್ಯುದಯಂ, ಗೀತರ೦ಗೇಶ್ವರಂ ಕೃತಿಗಳು 
ಕ೦ಜಾಕ್ಷನನ್ನು ಸ೦ಕೀರ್ತಿಸುವ ಕೃತಿಗಳಂದು ಅವನೇ ಹೇಳಿಕೊಂಡಿದ್ದಾನೆ. ಅವು 
ದೊರಕಿಲ್ಲ. ಅವನೇ ಹೇಳಿಕೊಂಡಿರುವಂತೆ ಅವನ ಕೃತಿಗಳು ಕಂಠಕ್ಕೆ ಕರ್ಣಕ್ಕೆ ಸತು 
 ಅಳವಟ್ಟಿರುವಂತಹವು* ಎಂದಾಗ ಅವುಗಳೂ ಗೇಯಗುಣ ಪ್ರಧಾನವಾದ 

ಕೃತಿಗಳಾಗಿರಬಹುದು; ಗೀತಗೋಪಾಲದಂತಹ ಸಂಗೀತ ಪ್ರಧಾನವಾದ 

 ಕೃತಿಯಾಗಿರಬಹುದು: 'ಗೀತರ೦ಗೇಶ್ವರ' ಎ೦ಬ ಹೆಸರೂ ಅದನ್ನು ಪುಷ್ಟೀಕರಿಸುತ್ತದೆ. 


ಚಿಕುಪಾಧ್ಯಾಯನು ತನ್ನ ಆರಾಧ್ಯ ದೈವ ಶ್ರೀರಂಗಪಟ್ಟಣದ ರಂಗನಾಥಸ್ವಾಮಿಯ 
ಮಧುರ ಪ್ರೇಮಗೀತೆಗಳನ್ನು ತಿಳಿಗನ್ನಡದಲ್ಲಿ ಮನಸೂರೆಗೊಳ್ಳುವಂತೆ ರಚಿಸಿದ್ದು, ಆ 
ಹಾಡುಗಳನ್ನೇ ತಾನು ರಚಿಸಿರುವ "ರಂಗಸ್ವಾಮಿಯ ಶೃಂಗಾರಸೂತ್ರೋದಾಹರಣೆ' 
ಕೃತಿಯಲ್ಲಿ ತನ್ನ ಸೂತ್ರಕ್ಕೆ ಉದಾಹರಣೆಗಳಾಗಿ ನೀಡಿದ್ದಾನೆ. ಚಿಕುಪಾಧ್ಯಾಯನ "ಶೃಂಗಾರದ 
ಹಾಡುಗಳು' ಚಿಕ್ಕದೇವರಾಜರ ಸ್ತುತಿರೂಪವಾದ ಆರು ಹಾಡುಗಳನ್ನೊಳಗೊಂಡಿದೆ. 
"ಚಿಕ್ಕದೇವರಾಯ ಪದಗಳು' ಎ೦ಬ ಹೆಸರಿನಲ್ಲಿ ಕೆಲವು ಹಾಡುಗಳು ಭಾವಗೀತೆಗಳಂತೆ 
ಮನಸೂರೆಗೊಳಿಸುತ್ತವೆ. ಇವುಗಳನ್ನು ಚಿಕ್ಕುಪಾಧ್ಯಾಯ ಬರೆದಿರಬಹುದೆಂದು 
ಊಹಿಸಲಾಗಿದೆ.* 

“ಎನ್ನ ಮಾನಾಪಮಾನವು ನಿನ್ನದೆನಗೇನು 

ಚೆನ್ನಿಗ ಚಿಕ್ಕದೇವರಾಯ ನಿನ್ನ ಚಿತ್ತವೆನ್ನ ಭಾಗ್ಯ' 
ಎ೦ಬ ಹಾಡಿನಲ್ಲಿ ಸಮರ್ಪಣ ಭಾವ ಎದ್ದು ಕಾಣುತ್ತಿದೆ. 

“ಅಂದವೆ ಈ ಬಗೆಯ ಮಾಯ. 

ಆಯಿತಾಯಿ ಕೇಳು ಚಿಕದೇವರಾಯ ॥ಪ॥ 

ಬಲ್ಲೆ ಬಲ್ಲೆನಯ್ಯ ನಿನ್ನ ಬಗೆಯನೆಲ್ಲ 

ಬರಿಯ ಬನ್ನಣೆಯನಿಲ್ಲಿ ಬಳಸಲ್ಲ 


ಲೋಚನ ದೀಪ್ತಿ |೩೫೭ 


ಬೆಲ್ಲಮಾತಿಗೆ ನಾನು ಬೆರೆವಳಲ್ಲ 

ಬೇಡಬೇಡ ಯಿನ್ನುಮೇಲೆ ಬಿನದವಲ್ಲ - ॥ಚೆ॥ 
ಇದಿರುನುಡಿಯ ತಕ್ಕವಳೆಯಲ್ಲ ನಾನು 

ಯೆನ್ನವಂಚಿಸಿ ಬರುವ ಭಾಗ್ಯವೇನು 

ಮೊದಲುದಯದಿ ನಡೆಸಿದುದಿಲ್ಲವೇ ನೀನು 

ಮುನಿಯೆ ದೈವವಾರು ಯಿನ್ನು ಗೆಯ್ದುದೇನು ? - ॥ಚಿ॥ 
ಅಹುದು ಕೇಳಿ ಬಲ್ಲೆ ಬಿಡುಬಿಡು ಕೈಯ 

ಆನು ಈ ಗರುಡಿಯೊಳಾಡಿದವಳಯ್ಯ , 
ತ(ಸ)ಹಜವೆ ನಿನಗಿನಿತು ಚಾಯಮಾಯ 

ಸಾಕು ಸುಮ ನೆಯಿರು ಚಿಕ್ಕದೇವರಾಯಚ ರಾಗ-ಕಾಂಬೋಜ 


| 


ಇದೊಂದು ಅದ್ಭುತವಾದ ಶೃಂಗಾರರಸ ಉಕ್ಕುವ ಜಾವಳಿಯಂತಿದೆ. ಬಹುಶಃ 
ಇಂಥವುಗಳನ್ನು ಅರಮನೆಯಲ್ಲಿ ನೃತ್ಯಗಾರ್ತಿಯರು ಅಭಿನಯಿಸುತ್ತಿದ್ದಿರಬೇಕು. 
ಹೆಣ್ಣುಗ೦ಡುಗಳ ಸಪ್ರೇಮಶೃ ೫೫ರ ಹೇಳುವ ಈ ಗೀತೆಗಳು ಅನೇಕ 
ಸಂಚಾರೀಭಾವಗಳಿಂದ ಕೂಡಿ "ಅಭಿನಯಕ್ಕೆ ಒಳ್ಳೆ ಅವಕಾಶನೀಡುತ್ತವೆ. 


“ನೆನೆದು ಎನ್ನ ಮನ ನೆರೆಮೋಹಿಸುತಿದೆ ಯಿನಿಯಳ೦ದಿನದಿನದೊಳೆಸಗಿದ 

ಲಾಸಗಳ” ಎನ್ನುವ ತೋಡಿ ರಾಗದ ಹಾಡಿನ ಪಲ್ಲವಿ ಹಾಗೂ ಎರಡು ಚರಣಗಳಿಂದ 
ಕೂಡಿದ 'ಪದ' pd ಬಳಲುವ ಗಂಡನ್ನ, ಅವನನ್ನು ಕಾಡುತ್ತಿರುವ ಆ ಹೆಣ್ಣಿನ 
ವಿಲಾಸಗಳನ್ನು ಕಣ್ಣಮುಂದೆ ಕಟ್ಟಿಸುತ್ತದೆ. “ಇ ಇನ್ನೇನು ಮದನ ನಿನಗಿದಿರಿಡುವೆನವಳ 
ನ ಕೇಳು ದಿಟ ವಿಚ್ಚಕದ ನಡಿಯಲ್ಲ” ಎ೦ಬ ಗೀತೆಯ೦ತೂ ಕೆಳದಿಯೊಬ್ಬಳು 

ಸ.ಚಿಕ್ಕದೇವರಾಜನಿಗೊಲಿದಿರುವ ತನ್ನ ಮಿತ್ರೆಯ ಶೃಂಗಾರ ಸ 
SRE ಬೆಡಗು ಬಿನ್ನಾಣ, ಸುಯಿಲುಗಳನ್ನು ಅದನ್ನು ತನ್ನ ಕೆಳದಿಯರೊಂದಿಗೆ 
ಅರುಹುವ ರೀತಿಯನ್ನು ಮನೋಜ್ಞವಾಗಿ ಚಿತ್ರಿಸಿದೆ. 


“ಇನಿಯನ ಬಗೆಗಳನೆಣಿಸದ ಮುನ್ನ ತನುಮನವೊಂದಾಗಿ ತಲ್ಲಣಿಸುತಿದೆ 
ಮುನಿವುದೆತ್ತಣದಿನ್ನು ಮಾರ್ಮಲೆವುದೆತ್ತಣದು” 


oe ಎ NS 


ಎಂಬ ಗೀತೆಯು ಚೆನ್ನಮಲ್ಲಿಕಾರ್ಜುನನಿಗಾಗಿ ಹಂಬಲಿಸಿ ಒಂದಾದಂತೆ ಸುಖಿಸುವ 
ಅಕ್ಕನ ವಚನವನ್ನು ನೆನಪಿಸುತ್ತದೆ. 

“ಎರೆಯ ಚಿಕ್ಕದೇವೇಂದ್ರನೆನ್ನನಾಲಿಸಿದ 

ನೆರೆಸೊಗಸುಗಳೆನ್ನೆರ್ದೆವನೆಯೊಳು 


೩೫೮ | ಲೋಚನ ದೀಪ್ತಿ 


ಸೆರೆಸಿಕ್ಕಿದವೊಲು ಚಿತ್ರಿಸಿದವೊಲು 

ಕರುವಿಟ್ಟಿರೆದವೊಲು ಕಾಸಿ ಬೆಚ್ಚವೊಲು 

ಕೊರೆದು ಹೋದವೊಲೊಂದುಗೂಡಿಸಿದವೊಲು 

ನೆರಿಗೆವಡೆದವೊಲು ನೆಲಸಿತೆಂಬವೊಲು 

ತರಿಸಂಧಾನದಿ ತನ್ಮಯವಾಗುತಿದೆ.” 

ಇದರ ಛಂದಸ್ಸು ೫4೫4೫+೩ರ ನಡಿಗೆಯಲ್ಲಿ ಸಾಗುವ ಎಂಟುಪಾದಗಳ 
ಪಲ್ಲವಿ ಚರಣಗಳನ್ನು ಹೊಂದಿದೆ. 


ಇತರ ಬಿಡಿಪದಗಳು 

ಅಂಕಿತವಿಲ್ಲದ ಅನೇಕ ಬಿಡಿಪದಗಳು ಈ ಕಾಲದಲ್ಲಿ ಸಾಕಷ್ಟು ರಚನೆಗೊಂಡಿವೆ. 
ಈ ಬಿಡಿ ಹಾಡುಗಳು ಶೃಂಗಾರ ವಿಲಾಸಗಳು, ಭಕ್ತಿ ಪರವಶತೆಗಳಷ್ಟು ಅಲ್ಲದೆ ಆ 
ಕಾಲಕ್ಕೆ ಕನ್ನಡಿ ಒಡಿದಂತೆ ಅನೇಕ ವಿಶಿಷ್ಟ ಚಿತ್ರಗಳನ್ನು ನಮ್ಮ ಮುಂದೆ ಇಡುತ್ತವೆ. 
ಇವುಗಳಲ್ಲಿ rT ತಾಯಿ ಕಾವೇರಿಯ ನೆನಕೆ, ಸ್ವಾಮಿ ಭಕ್ತಿ, ಪ್ರಕೃತಿ ಪ್ರೀತಿ, 
ಆ ಕಾಲದ ಭರತಖಂಡದ ಭೌಗೋಳಿಕ ಪ್ರಜ್ಞೆ ವಿಷ್ಣುಪಾರಮ್ಯ, ಗೋಪಾಲನ 
 ಲೀಲಾವಿನೋದ, ಸಮಕಾಲೀನ ಚಾರಿತ್ರಿಕ ಪ್ರಜ್ಞೆ ಅದ್ಭುತವಾಗಿ ಮೂಡಿ ಬಂದಿದೆ. ಈ 
ಕೃತಿಗಳಲ್ಲಿರುವ ಪದಗಳನ್ನು, ಬಿಡಿಪದಗಳನ್ನು ಓದುವಾಗ ಅಲ್ಲಿನ ಚಿತ್ರಗಳು, ಭಾವ, 
ಭಾಷಾ ಪ್ರಯೋಗ, ಗೇಯಗುಣ, ಛಂದೋ ನಿರ್ವಹಣೆಗಳು ದಾಸರಪದಗಳನ್ನು 
ನೆನೆಪಿಸುವಂತೆಯೇ ಆಧುನಿಕ ಭಾವಗೀತೆಗಳ ನೆನಪನ್ನೂ ತರುತ್ತವೆ. 


ಉದಾ: 

“ಆನೆ ಬಂದಿತಲ್ಲಾ ಮದ ಸೊಕ್ಕಿದಾನೆ ಬಂದಿತಲ್ಲಾ, ದೀನ ವತ್ನಲ 
ಚಿಕದೇವರಾಜೇಂದನುದಾರ ಗಂಭೀರ ಶೃಂಗಾರ ಹಾರವೆಂಬುವಾನೆ ಬಂದಿತಲ್ಲಾ” 
ಪುರಂದರರ ಪದವನ್ನು ಇದು ನೆನಪಿಸುತ್ತದೆ. 


“ಇಂದು ಮನದೆಣಿಕೆ ಈಡೇರಿತು, ಇಂದಿರೇಶನ ಕರುಣವೀಗ ಮೊಗತೋರಿತು.... 
ತಿರುಮಲಾರ್ಯನುಸಿರ್ದ ಹರಿಕಥಾಮೃತವೆನ್ನ ಹಸ್ತಗತವಾಯಿತು” ಎಂಬುದು 
ಕನಕದಾಸರ “ಬದುಕಿದೆನು ಬದುಕಿದೆನು ಭವವೆನಗೆ ಹಿಂಗಿತು..” ಎಂಬ ಕೀರ್ತನೆಯನ್ನು 
ಹೋಲುತ್ತದೆ. ಈ ಹಾಡುಗಳನ್ನು ಹಸ್ತಪ್ರತಿಕಾರರು ಕೀರ್ತನೆಗಳು ಎಂಬ ಹೆಸರಿನಲ್ಲೇ 
ಸಂಗಹಿಸಿಕೊಂಡಿದ್ದಾರೆ. ರಚನಾ ದೃಷ್ಟಿಯಿಂದಲೂ ಸಾಮ್ಯವಿದೆ. ಇವು ಪಲ್ಲವಿ ಚರಣಗಳನ್ನು 
ಪಡೆದಿವೆ. ಅಂಕಿತ ಐಚ್ಛೆಕವಾಗಿದೆ. 


ಲೋಚನ ದೀಪ್ತಿ | ೩೫೯ 


ಶ್ರೀ ವೈಷ್ಣವ ಧರ್ಮದ ಪ್ರಪತ್ತಿಯ ಹಾಗೂ ಮಧುರಭಕ್ತಿ. ದೈವಿಕಶೃಂಗಾರದ 

ಶೇಷ ಪ್ರಭಾವವು ಎದ್ದುಕಾಣುವ ಪುತಿನ ಅವರ ನಿಲ್ಲಿಸದಿರು ವನಮಾಲಿ', “ಕೊಳಲನೂದು 

ಗೋವಿಂದ', ಕುವೆ೦ಪು ಅವರ "ಬೃ೦ದಾವನಕೆ ಹಾಲುನು ಮಾರಲು' "ಕೊಳಲನೂದಿ 

ಮೋಹಿಪುದನು ಕಲಿಸು ಎನಗೆ ಚೆನ್ನ', ಡಿವಿಜಿಯವರ ಚೆನ್ನಕೇಶವನನ್ನು ಕುರಿತ 

ಅಂತಃಪುರ ಗೀತೆಗಳು ಈ ಕಾಲದ ದೈವಿಕ ಶೃಂಗಾರದ ಹಾಡುಗಳ ಮುಂದುವರಿಕೆಯಾಗಿ 

ಕಾಣುತ್ತವೆ. ನವೋದಯ ಕಾವ್ಯಗಳ ದೇಸೀ ಪೇರಣೆಯನ್ನು ಹುಡುಕುವಾಗ ಒಡೆಯರಕಾಲದ 
ಸಾಹಿತ್ಯವನ್ನು ಅವಶ್ಯವಾಗಿ ಗಮನಿಸಲೇಬೇಕು. 


ಶ್ರೀಸ್ತಯಂವರ, ಶೋಭಾನೆ ಪದಗಳು, ಅವಧಾನ, ಉಯ್ಯಾಲೆ ಪದಗಳು, 
ಉಗ್ಗಡಣೆಯ ಪರಾಕಿನ ಪದಗಳೂ ಇವೆ. ತೆಲುಗು ಭಾಷಸನನಸಣೆ ಇಂತಹ 
ಕೀರ್ತನೆಗಳು ಈ ಕಾಲದಲ್ಲಿ ರಚನೆಗೊಂಡಿವೆ. 


ಸಕ್ಕದದ ಜಾಗದಲ್ಲಿ ಕನ್ನಡವಾತಿನ ಮೆಲ್ಲುಡಿಯ ಸ್ಥಾಪನೆ, ಕನ್ನಡಪರ, ಜನಸಾಮಾನ್ಯರ 
ಪರವಾದ ಧೋರಣೆ 

ಈ ಕಾಲದ ರಚನೆಗಳಲ್ಲಿ ಪೌಢ ಚಂಪೂ ಕೃತಿಗಳು ವಿದ್ವಾಂಸರಿಗಾಗಿ 
ನಿರ್ಮಿತವಾದಂತೆಯೂ, ಗದ್ಯ, ಸಾಂಗತ್ಯ ಕೃತಿಗಳು ಸಾಮಾನ್ಯ ಜನರಿಗಾಗಿ 
ರಚಿತವಾದಂತೆಯೂ ತೋರುತ್ತದೆ. ತಮ್ಮ ಧರ್ಮವು ಎಲ್ಲ ವರ್ಗದವರನ್ನು 
ತಲುಪುವಂತಾಗಬೇಕೆಂಬ ಹಂಬಲವೇ ಇದರ ಸೂರ್ತಿ. 


“ವಿ೦ತಣ್ಣೆನಿತಾನುಂ ಪಾಪಿಗಳಾದೊಡಂ ಆವಜಾತಿಯೊಳ್‌ ಪುಟ್ಟರ್ದೊಡಮೀಗಳುಂ 
ತತ್ತ ಜ್ಞಾನದಿಂ ತನ್ನೊ ಳ್ಛಕ್ತಿಗೆಯ್ದು ನಂಬಿದವರ್ಗೆ ಮುಕ್ತಿ ತಪ್ಪದೆಂದೆಣಿಸಿ 
ಅಕ್ಕರಮ ನಚೆಯದೊಕ್ಕಲಿಗರ್ಗಂ ಪೆಣ್ಗಳ್ಳಂ ಸಕ್ಕದದಿಂ ತತ ತ್ತ್ವಜ್ಞಾನಮಪ್ಪುದದೆಂದು 
ಮೆಲ್ಲರುಮಚೆವಂತೆ ಕನ್ನ ಡವಾತಿನೊಳ೦ ಮೆಲ್ಲು ಡಿಗಳಿಂದಖಿಳ ತತ್ಪಾಥರ೯ಗಳಂ 
ಸಂಗತಿಗೊಳಿಸಿ.” ಈ ಕೃತಿಯೊಳು ನಿರೂಪಿಸುತ್ತಿರುವುದಾಗಿ ಹೇಳಿರುವ ಚಿಕ್ಕದೇವರಾಜ 
ಬಿನ್ನಪದ ಈ ಮಾತು ಕೇವಲ ಆ ಕೃತಿಗಷೆ ಲ ಅಲ್ಲ, ಆ ಕಾಲದ ಇಡೀ ಸಾಹಿತ್ಯದ 
ಕನ್ನ! ಡಪರತೆಯ ವಿವರಣೆಯಂತಿದೆ. Me i ತತ್ವವಿಚಾರಗಳು ಜನಸಾಮಾನ್ನರಿಗೆ 
Fer ಮಾತ್ರ ತಮ್ಮ ಧರ್ಮ ಉಳಿಯುತ್ತದೆ, ಬೆಳೆಯುತದೆಂಬುದನ್ನು ಅದಕ್ಕಾಗಿ 
ಜನಸಾಮಾನ್ಯರ ಸರಳ ಭಾಷೆಯಲ್ಲದೆ ಬೇರೆ ದಾರಿಯಿಲ್ಲವೆಂಬ ವಿವೇಕವನ್ನು ಎಲ್ಲ 
ಧರ್ಮಗಳೂ ಅರಿತಿದ್ದವು. 


ಎಲ್ಲರಿಗೂ ಭಗವಂತನ ಕೃಪೆಗೆ ಪಾತ್ರರಾಗುವ ಪ್ರಪತ್ತಿಯನ್ನು ಪಡೆಯುವ 


ಶ್ರ 


ಅವಕಾಶವಿದೆ ಎಂಬ ಶ್ರೀವೈಷ್ಣವ ಬ್‌ ನಂಬಿಕೆಯಿಂದಲೇ ಅಂತಹ ಜನಸಾಮಾನ್ಯರ 


೩೬೦ | ಲೋಚನ ದೀಪ್ತಿ 


ಉದ್ದಾರಕ್ಕೆ ಮುಕ್ತಿಗೆ ಅರಿವಿಗೆ ಶ್ರೇಷ್ಠವಾದ ಧಾರ್ಮಿಕ ವಿಚಾರಗಳು ಮಹಿಮೆಗಳನ್ನು 
ಅವರೆಲ್ಲರಿಗೂ ತಲುಪಿಸುವ ಹೊಣೆಯನ್ನು ಹೊತ್ತರೋ ಎಂಬಂತೆ ಈ ಕಾಲದಲ್ಲಿ 
ಕೃತಿಗಳನ್ನು ಕೇವಲ ಪ್ರೌಢ ಚಂಪುವಿನಲ್ಲಷ್ಟೆ ಅಲ್ಲ ಸಾಂಗತ್ಯ, ಗದ್ಯ, ಗೀತಕಾವ್ಯ 
ಗಳಲ್ಲೂ ವಿಪುಲವಾಗಿ ರಚಿಸಿದರು. ಒಂದೇ ವಸ್ತುವನ್ನು ಒಬ್ಬನೋ ಅಥವಾ ಹಲವರೋ 
ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ರಚಿಸಿರುವುದು ಗಮನಾರ್ಹ, ಇದು ಕವಿಗಳ ಶಕ್ತಿ, 
ಪ್ರಯೋಗಶೀಲ ದೃಷ್ಟಿಯಿಂದಲೂ ಗಮನಿಸಬೇಕಾದ ಅಂಶವಾಗಿದೆ. 


ಗದ್ಯರಚನೆ ಮತ್ತು ಭಾಷಾಂತರಗಳು 

ಈ ಕಾಲದ ಸಾಹಿತ್ಯದ ಮತ್ತೊಂದು ಪ್ರಮುಖ ನೆಲೆ ಗದ್ಯದಲ್ಲಿ ಕೃತಿ ರಚನೆ 
ಮತ್ತು ಸಂಸ್ಕೃತ, ತಮಿಳು ಭಾಷೆಗಳಲ್ಲಿರುವ ಅನೇಕ ಕೃತಿಗಳನ್ನು ಅನುವಾದಿಸಿ ಕನ್ನಡದಲ್ಲಿ 
ಸಾಮಾನ್ಯ ಜನತೆಗೆ ನೀಡಿರುವುದು. ಅಚ್ಚ ಕನ್ನಡಿಗರಾದ ಮೈಸೂರು ಒಡೆಯರ ಮತ್ತು 
| ಬಹುಸಂಖ್ಯಾತರಾದ ಕನ್ನಡಿಗರಿಗಾಗಿ ಅಂದಿನ ಅರಸರ ಪೋಷಣೆಯಲ್ಲಿ, ಅಗ್ರಹಾರಗಳಲ್ಲಿ 
ಅತ್ಯಂತ ನೆಮ್ಮದಿಯ, ಸೌಖ್ಯದ ಜೀವನವನ್ನು ನಡೆಸುತ್ತಿದ್ದ ಶ್ರೀವೈಷ್ಣವ ಬ್ರಾಹ್ಮಣರು 
ಸಂಸ್ಕೃತ, ತಮಿಳು ವಿದ್ವಾಂಸರು, ಸಂಸ್ಕೃತ ತಮಿಳು ಕೃತಿಗಳಿಗೆ ಕನ್ನಡ ಟೀಕುಗಳನ್ನು 
ವ್ಯಾಖ್ಯಾನಗಳನ್ನು ಬರೆಯುವ ವಾಡಿಕೆಯೊಂದನ್ನು ಬೆಳೆಸಿಕೊಂಡರು, ಒಂದು ಕಡೆ 
ಧರ್ಮವನ್ನು ಜನಸಾಮಾನ್ಯರಿಗೆ ತಿಳಿಸಿಕೊಡುವ ಹ೦ಬಲವಾದರೆ ಮತ್ತೊಂದೆಡೆ ಆಶ್ರಯ 
ನೀಡಿದ ಅರಸರ ಯಣ ಪ್ರಜ್ಞೆ ಮತ್ತು ಸಾಮಾನ್ಯರಿಗೂ, ತತ್ತ್ವಜ್ಞಾನ ತಲುಪಬೇಕೆಂಬ 
ಅರಸರ ಆಶಯಕ್ಕೆ ಅವರು ಸ್ಪಂದಿಸಿದರು. ಚಿಕ್ಕದೇವರಾಯನ ಹೆಸರಿನಲ್ಲಿ ರಚಿತವಾಗಿರುವ 
ಸಂಸ್ಕೃತ 'ಭಾಗವತ', 'ಭಾರತ' ಮತ್ತು 'ಶೇಷಧರ್ಮ' ಕೃತಿಗಳೆಲ್ಲವೂ ಗದ್ಯಾನುವಾದದ 
ಟೀಕೆಗಳಾಗಿವೆ. "ಚಿಕ್ಕದೇವರಾಜ ಸೂಕ್ತಿ ವಿಲಾಸ'ವು ಭಾಗವತದ ಗದ್ಯಟೀಕೆ, ಸಂಸ್ಕೃತದ 
ಕಾಮಂದಕನೀತಿಗೆ 'ಉಪಾದ್ಯಾ ನಿರಪೇಕ್ಷಾ' ಎಂಬ ಹೆಸರಿನಿಂದ ಪ್ರಸಿದ್ಧವಾದ 
"ಕಾಮಂದಕಟೀಕೆ'ಯನ್ನು ಬರೆಯಲಾಗಿದೆ. ನಮ್ಮಾಳ್ವಾರರ ತಮಿಳು ರಚನೆಗೆ 
“ತಿರುವಾಯ್ಕೋಳಿ' ಟೀಕೆ ಕನ್ನಡ ವ್ಯಾಖ್ಯಾನವಾಗಿದೆ. "ಶುಕಸಪ್ಪತಿ' ಸಂಸ್ಕೃತ ಶುಕಸಪ್ತತಿಯ 
ಭಾಷಾಂತರವಾದರೆ' "ಶೇಷಧರ್ಮ' ಹರಿವಂಶದೊಳಗಿರುವ ಆಶ್ವಧಿಕಾ 
ಪರ್ವದಿಂದಾರಿಸಿಕೊಂಡಿರುವ ಶೇಷಧರ್ಮದ ಟೀಕು, ಸಂಸ್ಕೃತ ಪದ್ಮಪುರಾಣ, 
ರಾಮಾನುಜಾ ಭಾಷ್ಯಾನುಗುಣವಾದ ಭಗವದ್ಗೀತೆಯ ಕನ್ನಡಟೀಕೆಯಾದ 
“ಭಗವದ್ಗೀತಾಟೀಕು', ಕುಲಶೇಖರ ಆಳ್ವಾರರ ಜನಪ್ರಿಯವಾದ ಮುಕುಂದಮಾಲಾ 
ಸೋತ್ರದ ಕನ್ನಡಟೀಕು, ವಾಲ್ಮೀಕಿ ರಾಮಾಯಣದ ಮೊದಲ ಅಧ್ಯಾಯದ "ಸಂಗ್ರಹ 
ರಾಮಾಯಣದ ಟೀಕು', ಸಂಸ್ಕೃತ ವಿಷ್ಣುಪುರಾಣದ ಗದ್ಯರೂಪ, ಸಿ೦ಗರಾರ್ಯನ 
ಯದುಗಿರಿನಾರಾಯಣ ಸ್ವ್ಥವದ ವ್ಯಾಖ್ಯಾನ, ತಿರುಮಲಾರ್ಯನ "ಯದುಗಿರಿ ನಾರಾಯಣ 


ಲೋಚನ ದೀಪ್ತಿ |೩೬೧ 


ಸ್ಪವದ ವ್ಯಾಖ್ಯಾನ' ಇತ್ಯಾದಿ ಅನೇಕ ಗದ್ಯ ಕೃತಿಗಳನ್ನು ಕನ್ನಡದಲ್ಲಿ ಕನ್ನಡ ಜನತೆಗೆ 
ನೀಡಿದ ಶ್ರೇಯಸ್ಸು ಈ ಕಾಲದ ಅರಸರಿಗೆ ಮತ್ತು ವಿದ್ವಾಂಸರಿಗೆ ಸಲ್ಲುತ್ತದೆ. 


ಚಿಕ್ಕದೇವರಾಜ ಒಡೆಯರು ಹಲವು ಸಂಸ್ಕೃ ತ, ಕನ್ನಡ ಗ್ರಂಥಗಳನ್ನು ಸ್ವತಃ 
ರಚಿಸಿರುವರೆಂದು ತಿಳಿದುಬರುತ್ತದಾದರೂ ಸಾ ಆ ಹಟ ಸಂಪ್ರದಾಯದಂತೆ 
ಅವು ಆಸ್ಥಾನ ಕವಿಗಳ ರಚನೆಗಳಾಗಿದ್ದು, ಅರಸರ ಅಂಕಿತದಲ್ಲಿ ಪ ಪ್ರಸಿದ್ಧವಾಗಿವೆ ಎಂಬ 
ಮಾತೂ ಇಕೆ ಸ್ವತಃ ಎದ್ದಾಂಸರೂ ಸಂಗೀತಗಾರರೂ ಆಗಿದ್ದುದರಿಂದ ಅವರಿಗೆ 
'ಸಾಹಿತ್ಯ ವಿದ್ಯಾ ನಿಕಷಪ್ರಸ್ತರಂ', "ರಸಿಕಜನ ಕರ್ಣ ರಸಾಯನೀಕೃತ "ಸಂಗೀತ ವಿಸ್ತರಂ' 
ಎಂಬ ಬಿರುದುಗಳಿದ್ದುವೆ೦ದು ತಿಳಿದುಬರುತ್ತದೆ. ಈತನನ್ನು ದೇವಚಂದ್ರ ಕವಿ ಅರಸ ನ 
ಸಮಕಾಲೀನ ಕವಿಗಳ ಸಾಲಿನಲ್ಲಿ ಗುರುತಿಸಿ 'ಚಿಕ್ಕದೇವರಾಜಂ ಕೋವಿದಶಿಖಾ 
ಮಣಿಯೆನಿಸಿದಂ' ಎಂದು ಹೊಗಳಿದ್ದಾನೆ. ಸಾಹಿತ್ಯದಲ್ಲಿ ಅಭಿರುಚಿಯೂ ಅರಿವೂ 
ಇದ್ದುದರಿಂದಲೇ ವಿಪುಲವಾದ ಸಾಹಿತ್ಯ ನಿರ್ಮಿತಿಗೆ ಆತ ಪ್ರೇರಕನಾದನೆಂಬುದು 
ನಿರ್ವಿವಾದ. ಇವರ ಅಂಕಿತದಲ್ಲಿರುವ "ಚಿಕ್ಕದೇವರಾಜಬಿನ್ನಪಂ' ಒಂದು ಗದ್ಯಕೃತಿಯಾಗಿದ್ದು 
ಅರಸನ ಆರಾಧ್ಯದೈವವಾದ ಮೇಲುಕೋಟೆಯ ಚೆಲುವರಾಯಸ್ವಾಮಿಯಲ್ಲಿ ಅರಸನು 
ಮಾಡಿಕೊಂಡ ಮುವ್ವತ್ತು ಭಕ್ತಿಯ ಬಿನ್ನಪಗಳನ್ನು ಒಳಗೊಂಡಿದೆ. ಈ ಬಿನ್ನಪಗಳಲ್ಲ 
ಶ್ರೀವೈಷ್ಣವ ಧರ್ಮದ ವಿಶಿಷ್ಟಾದ್ವೈತ ಸಿದ್ಧಾಂತದ ಸಾರವನ್ನು ಭಟ್ಟಿ ಇಳಿಸಲಾಗಿದೆ. 
ಸಂಸ್ಕೃತ ಅರಿಯದ ಪಾಮರರಿಗೂ ಸ್ತ್ರೀಯರಿಗೂ ತತ್ವಜ್ಞಾನವನ್ನು ಕನ್ನಡದಲ್ಲಿ ನೀಡುವ 
ಹಂಬಲದಿಂದ ಇದು ಹುಟ್ಟಿದೆ ಎಂದು ಕೃತಿಯಲ್ಲೇ ಹೇಳಲಾಗಿದೆ. 


ತಿರುಮಲಾರ್ಯನ ಚಿಕ್ಕದೇವರಾಜ ವಂಶಾವಳಿ ಗದ್ಯ ಗ್ರಂಥ ಒ೦ದು ಚರಿತ್ರ 
ಕಾವ್ಯ; ಇದರ ಗದ್ಯ ಶೈಲಿ ಹೊಸಕಾಲದ ಹಳಗನ್ನಡ ಗದ್ಯದ ವಿಶಿಷ್ಟ ಮಾದರಿ, ರಾಜ 
ಒಡೆಯರಿಂದ ಚಿಕ್ಕದೇವರಾಜ ಒಡೆಯರವರೆಗಿನ ವಂಶಾವಳಿಯನ್ನೂ ಆ ಕಾಲದ 
ಮೈಸೂರು ದೇಶ, ಸ್ಥಳ, ಜನತೆ ಹಾಗೂ ಧಾರ್ಮಿಕ ಪರಿಸರ, ಶ್ರೀವೈಷ್ಟ ಪಂಥದ 
ಏಳ್ಗೆಯ ಚಿತ್ರಣವನ್ನು ಒಳಗೊಂಡಿದೆ. 
ಸಾಂಗತ್ಯ 

ಈ ಕಾಲಮಾನದಲ್ಲಿ ಕವಿಗಳನ್ನು ಸಾಂಗತ್ಯ ವಿಶೇಷವಾಗಿ ಸೆಳೆದಿದೆ. ಕವಿ 
ತಿರುಮಲಾರ್ಯ (೧೬೫೭-೧೭೦೬) ತನ್ನ 'ಚಿಕ್ಕದೇವರಾಜ ವಿಜಯ' ಎಂಬ ಚಂಪೂ 
ಕಾವ್ಯದಲ್ಲಿ ಸಾಂಗತ್ಯ ಮತ್ತು ತ್ರಿಪದಿಗಳನ್ನು ಕುರಿತು ಪ್ರಸ್ತಾಪಿಸುತ್ತಾನೆ. ೪ ಇವು ಪಾಮರ 
ಪ್ರಿಯವಾದವೆಂಬುದನ್ನು ಈ ಕಾಲದವರು ಅರಿತಿದ್ದು, ತಮ್ಮ ಧರ್ಮ ಪ್ರಚಾರಕ್ಕೆ ಅದು 
ಸುಲಭಮಾರ್ಗವೆಂದು ಕಂಡುಕೊಂಡು ವಿಪುಲವಾಗಿ ಸಾಂಗತ್ಯದಲ್ಲಿ ರಚನೆಗಳನ್ನು 
ಮಾಡಿದರು. 


೩೬೨ | ಲೋಚನ ದೀಪ್ತಿ 


ಕವಿ ಚಿಕುಪಾಧ್ಯಾಯನೊಬ್ಬನೇ ಹನ್ನೊಂದು ಸಾಂಗತ್ಯ ಕೃತಿಗಳನ್ನು ರಚಿಸಿದ್ದಾನೆ. 
ಇವು ಕಿರಿದಾಗಿದ್ದು, ನೂರಿನ್ನೂರು ಪದ್ಯಗಳನ್ನೊಳಗೊಂಡಿವೆ. ರಂಗನಾಥ ಸ್ತುತಿಯ 
"ಅಕ್ಷರ ಮಾಲಿಕ ಸಾ೦ಗತ್ಯ' ಕನ್ನಡ ಭಾಷೆಯ ಚದುರುಮಾತು, ಚಾಟುಪದ್ಯಗಳುಳ್ಳ 
ಚಿತ್ರಕಾವ್ಯಪದ್ಧತಿಯ ವರ್ಣಚಿತ್ರದ ಒಂದು ಲಕ್ಷ್ಯವಾದ 'ಚಿತ್ರಶತಕ ಸಾಂಗತ್ಯ' 
'ರಂಗಧಾಮನನೀತಿಶತಕದ ಸಾಂಗತ್ತ', “ರಂಗಧಾಮ ಪುರುಷ ವಿರಹ ಸಾಂಗತ್ಯ, 
ಕೃಷ್ಣನ ರೂಪವನ್ನು ನೋಡಿದ ಸ್ತೀಯರ ಸರಸಸಲ್ಲಾಪಗಳ ನಿರೂಪಣೆಯಿರುವ ಸು೦ದರ 
ಕೃತಿ. 'ಶೃ೦ಗಾರ ಶತಕ ಸಾ೦ಗತ್ಯ', ರಂಗನಾಯಕ ರಂಗನಾಯಕಿ ಸ್ತುತಿಸಾ೦ಗತ್ಯಕ್ಕತಿ, 
ಶ್ರವಣಬೆಳಗೊಳದ ಜೈನ ಮಠ, ಹಾಗೂ ಮೈಸೂರರಸರ ಬಾ೦ಧವ್ಯವನ್ನು ಚಿತ್ರಿಸಿರುವ 
ಜೈನ ಕವಿ ಚಿದಾನಂದನ (೧೬೮೦)ನ "ಮುನಿವಂಶಾಭ್ಕ್ಯುದಯ'ವು ಮಠದ 
ಜೈನಪರ೦ಪರೆಯನ್ನೂ ಅರಸರ ವಂಶಾವಳಿಯನ್ನೂ ಹೇಳಿರುವ ಸಾಂಗತ್ಯ ಕೃತಿ. 
ಸ್ತ್ರೀಯರ - ಸಾಂಗತ್ಯ ರಚನೆ 
ಚಿಕ್ಕದೇವರಾಜರ ಕಾಲದಲ್ಲಿ ಅರಮನೆಯಲ್ಲಿ ಸ್ತ್ರೀಯರಿಗೆ ಎದ್ಕೆ ಕಲೆಗಳಲ್ಲಿ 
ಪರಿಣತಿಯನ್ನು ಪಡೆಯಲು ಪ್ರೋತ್ಸಾಹ ದೊರಕಿರುವುದು ವಿಶೇಷ. 

ಸಂಚಿಹೊನ್ನಮ್ಮ (೧೬೭೨-೧೭೦೪)ನ ಹೆಸರು ವಚನಕಾರ್ತಿಯರ ನಂತರದಲ್ಲಿ 
ಎದ್ದುಕಾಣುವಂತಹದ್ದು, ಇವಳು ಸ್ತೀಧರ್ಮದ ಕೈಪಿಡಿಯಂತಿರುವ “ಹದಿಬದೆಯ ಧರ್ಮ 
ಎಂಬ ೯ ಸಂಧಿಗಳ ಒಂದು ಸಾಂಗತ್ಯ ಕಾವ್ಯವನ್ನು ರಚಿಸಿದ್ದಾಳ. ಚಿಕ್ಕದೇವರಾಜರ 
ಆಶ್ರಿತ ಅಂತಃಪುರವರ್ಗಕ್ಕೆ ಸೇರಿದವಳೆಂದು ಊಹಿಸಲಾಗಿರುವ ಈಕೆಯು 
ಉಪಾಧ್ಯಾಯರಿಂದ ವಿದ್ಯಾಭ್ಯಾಸ ಪಡೆದುದಲ್ಲದೇ, ಗುರು ಸಿಂಗರಾರ್ಯನಿಂದಲೇ 
'ಸರಸಸಾಹಿತ್ಯದ ವರದೇವತೆ' ಎಂಬುದಾಗಿ ಮೆಚ್ಚುಗೆಯನ್ನೂ ಪಡೆದಿದ್ದಳಂಬುದು 
ವಿಶೇಷ. ಈ ಕೃತಿಯ ಹಸರೇ ಹೇಳುವಂತೆ ಆದರ್ಶ ಸ್ತ್ರೀಯರು ಅನುಸರಿಸಬೇಕಾದ 
ಸನಾತನ ನೀತಿ ಸಂಹಿತೆಯೇ ಆಗಿದ್ದರೂ, ಕೆಲವೆಡೆ ಅವಳ ಸ್ತೀಪರವಾದ ವಿಚಾರಗಳು 
ಮಿಂಚಿವೆ. ಹೆಣ್ಣು ಮಕ್ಕಳನ್ನು ಕುರಿತಾಗಿ ತಂದೆಗೆ ಇರಬೇಕಾದ ಜವಾಬ್ದಾರಿಗಳನ್ನು 
ಕುರಿತೂ ಹೇಳಿದ್ದಾಳೆ. ಸ್ತೀಯರ ಪರವಾಗಿ ಪುರುಷಪ್ರಧಾನ ಸಮಾಜದೊಡನೆ ಈ 
ಕೃತಿಯ ಮೂಲಕ ವಾದಕ್ಕೆ ಇಳಿದದ್ದೇ ಅವಳ ವಿಶೇಷ. 

ಶೃ೦ಗಾರಮ್ಮ (೧೬೮೫) ಕೂಡ ರಾಜರ ಆಶ್ರಿತವರ್ಗಕ್ಕೆ ಸೇರಿದವಳಾಗಿದ್ದಳು 
ಎಂಬುದು “ಕುಂತುಗಿಮ್ಮಡಿರೂಪ ಚಿಕದೇವ ಭೂಪಾಲ ಸಂತವಿಸಿದ ಸಣ್ಣ ಮಗಳು” 
ಎ೦ಬ ಅವಳ ಮಾತಿನಿಂದಲೇ ತಿಳಿದು ಬರುತ್ತದೆ. ಆಕೆ 'ಪದ್ಮಿನೀ ಕಲ್ಯಾಣಿ'ಎ೦ಬ 
೧೮೯ ಪದ್ಯಗಳುಳ್ಳ ಸಾಂಗತ್ಯವನ್ನು ರಚಿಸಿದ್ದಾಳೆ. ಶ್ರೀವೈಷ್ಣವ ಕವಯಿತ್ರಿಯಾಗಿದ್ದು 


ಲೋಚನ ದೀಪ್ತಿ |೩೬೩ 


ಸಹಜವಾಗಿ ತಿರುಪತಿ ಶ್ರೀನಿವಾಸ ಹಾಗೂ ಪದ್ಮಾವತಿಯರ ಕಲ್ಯಾಣವೇ ಇವಳ ಕಾವ್ಯದ 
ವಸ್ತುವಾಗಿದೆ. 


ನಾಟಕ ಮತ್ತು ಇತರ ಕಲಾ ಪ್ರಕಾರಗಳ ಪ್ರಯೋಗ 

ರನ್ನನ "ಗದಾಯುದ್ಧ' ಕೃತಿಯಲ್ಲಿ, ಹರಿಹರ ರಾಘವಾಂಕರ ಕೃತಿಗಳಲ್ಲಿ ಸಾಕಷ್ಟು 
ನಾಟಕದ ಲಕ್ಷಣಗಳನ್ನು ಗುರುತಿಸಬಹುದಾದರೂ ನಾಟಕವನ್ನೇ ಪ್ರಧಾನವಾಗಿ ಬರೆದ 
ಪ್ರಾಚೀನ ಕನ್ನಡ ಕವಿಗಳು ಕಂಡುಬಂದಿಲ್ಲ. ಹದಿನೇಳನೇ ಶತಮಾನದ ಚಿಕ್ಕದೇವರಾಜರ 
ಕಾಲದಲ್ಲಿ ರಂಗಭೂಮಿಯ ಮೇಲೆ ನಾಟಕಗಳು ಅಭಿನಯಿತವಾಗುತ್ತಿದ್ದವು ಎನ್ನುವುದಕ್ಕೆ 
ತಿರುಮಲಾರ್ಯನ ಪದ್ಯ ನಮಗೆ ಸ್ಪಷ್ಟ ಆಧಾರವಾಗಿದೆ. 


“ಕಿವಿಗಿನಿದಪ್ಪ ದಿಬ್ಬ (ಬ್ಯ) ಸವಿಗಬ್ಬಮನೋದಿಸುತೊರ್ಮೆ, ಕಣ್ಗಳೊಳ್‌ ಕವಿಸೆ 
ರಸಂಗಳಂ ನಟಪ ನಾಟಕಮುಂ ನೆರೆನೋಡುತೊರ್ಮೆ, ನುಣ್ಣವಣೊಳೆ ಪಾಡುತೊರ್ಮೆ, 
ಜತೆಗೂಡಿರೆ ಬಾಜಿಸುತೊರ್ಮೆ ಬೀಣೆಯಂ ವಿವಿಧ ವಿನೋದದಿ ಕಳೆಗುಮಪ್ರತಿಮಂ 
ಸೊಗದಿಂದೆ ಕಾಲಮಂ”೫ ಸ್ವತಃ ಸಾಹಿತ್ಯ ಸಂಗೀತ-ವೀಣಾವಾದನ ಕೋವಿದನಾದ 
ಚಿಕ್ಕರಾಜ ಒಡೆಯನು ದಿವ್ಯವಾದ ಕಾವ್ಯಗಳ ಗಮಕ ವಾಚನ, ಸಂಗೀತನೃತ್ಯ ವೀಣಾವಾದನ, 
ನಾಟಕ ಪ್ರದರ್ಶನಗಳಿಗೆ ವಿಶೇಷವಾದ ಪ್ರೋತ್ಸಾಹ ನೀಡಿದ್ದನು. 


ಮಿತ್ರವಿಂದ ಗೋವಿಂದ ಶ್ರೀ ಹರ್ಷನ "ರತ್ನಾವಳಿ' ನಾಟಕದ ಅನುವಾದ; ಆದರೆ 
ಇದನ್ನು ಅನುವಾದವೆಂದು ಎಲ್ಲಿಯೂ ಹೇಳಿಕೊಳ್ಳದೇ ಕೆಲ ಬದಲಾವಣೆಯೊಂದಿಗೆ 
ಅದಕ್ಕೆ ಕೃಷ್ಣನ ಲೀಲಾವಿನೋದದ ಭಾಗವತದ ಪರಿವೇಷವನ್ನು ತೊಡಿಸಿದ್ದಾನೆ, 
ಶೀವೆ ಷ್ರವನಾದ ಸಿ೦ಗಾರಾರ್ಯ ಭಾಗವತದಲ್ಲಿ ಬರುವ ವಾಸುದೇವ ಮತ್ತು ಮಿತ್ರವಿಂದೆಯರ 
ಪರಿಣಯದಲ್ಲಿ ಬರುವ ಪಾ ತ್ರಗಳನ್ನು ರತ್ನಾವಳಿಯ ಪಾತ್ರಕ್ಕೆ ಬದಲಾಗಿ. ಅಳವಡಿಸಿದ್ದಾನೆ. 
ಉದಯನ ಮಹಾರಾಜನನ್ನೇ ಏುಸಬೀವ! ಕೃಷ್ಣನಾಗಿ ಪರಿವರ್ತಿಸಿ ಅದಕ್ಕೆ ಹೊಂದುವ 
ಎಲ್ಲಾ ಪಾತ್ರಗಳ ಹೆಸರುಗಳನ್ನು ಬದಲಾಯಿಸಿದ್ದಾನೆ. ವಾಸ ಸವದತ್ತೆಯನ್ನೇ 
ರುಕ್ಮಿಣಿದೇವಿಯನ್ನಾಗಿಸಿ, ಸ ಸಾಗರಿಕೆಯನ್ನು ಮಿತ್ರವಿಂದೆ. (ಸಾರಸ್ಪತಿ)ಯನ್ನಾಗಿ ಮಾಡಿದ್ದಾನೆ. 
ವಿದೂಷಕನನ್ನು ವಾಸುದೇವನ ಅಪ್ಪನಾದ ಕುಚೇಲನ್ನಾಗಿಸಿರುವುದು ಹೊಂದಿದೆ. 
ಬುದ್ಧಿವಂತನಾದ ಯೌಗಂಧರಾಯಣನನ್ನು ವಾಸುದೇವನ ಮಂತ್ರಿ ಉದ್ದವನನ್ನಾಗಿ 
ಮಾಡಿದ್ದಾನೆ. ಸಿಂಗರಾರ್ಯನ ಪಾಲಿಗೆ ಇದು ಮಿತ್ರವಿಂದಾ ಗೋವಿಂದರ “ಪ್ರಣಯ 
ಕತೆಯೇ ಆಗಿದೆ. ಸ ಕೃತಿಯೊಂದಿಗೆ ಹೋಲಿಸಿ ನೋಡುವ ಬದಲು ಸಿಂಗಾರಾರ್ಯ 
ತನ್ನ ಉದ್ದೇಶವನ್ನು ಹೇಗೆ ಸಾಧಿಸಿದ್ದಾನೆ ಎಂದು ಗಮನಿಸಬಹುದು. 


ಮಿತ್ರವಿಂದೆಯನ್ನು ಹುಡುಕುತ್ತಾ ವಾಸುದೇವ ಅರಮನೆಗೆ ಬಂದ ಜಯತ್ನೇನನ 
ಮಂತ್ರಿ ಸುನಂದನು ತಾನು ದಾರಿ ತಪ್ಪಿ ವೈಕುಂಠಕ್ಕೇನಾದರೂ ಬಂದೆನೋ ಎಂದು 


೩೬೪ | ಲೋಚನ ದೀಪ್ತಿ 


ದಿಗ್ಗಮೆಗೊಳ್ಳುವುದು, ತನ್ನ ರಾಜನ ಮಗಳು ಮಿತ್ರವಿಂದೆಯನ್ನು ಗೋವಿಂದನಿಗೆ 
ಕಾಣಿಕೆಯಾಗಿ ಒಪ್ಪಿಸಿದರೆ ತನ್ನ ಬದುಕು ಸಾರ್ಥಕವೆಂದುಕೊಳ್ಳುವುದು, ತನ್ನ ಸ್ವಾಮಿಯಾದ 
ಗೋವಿಂದನನ್ನು ಬಹುದಿನಗಳಾದ ಮೇಲೆ ಕಾಣಬೇಕೆಂದಿರುವ ಉತ್ಸಾಹದಿ೦ದ ಅವನ 
ಮನಸೇ ಬೇರೊಂದು ಬಗೆಯಾಗಿರುವುದು, ಅವನಿಗಾದ ಸಂತೋಷದಿಂದ ಮುಪ್ಪು 
ಮರೆತೇಹೋಗುವುದು, ಅತಿಯಾದ ಆನಂದದಿಂದ ತೊದಲು ಮಾತುಗಳು ಗದದಿಕೆಯಿಂದ 
ಮತ್ತಷ್ಟು ಅಸ್ಪಷ್ಟವಾಗುವುದು, ಮಂಜಾಗಿದ್ದ ಅವನ ಕಣ್ಣುಗಳು ಆನಂದಾಶ್ರುಗಳಿಂದ 
ಮತ್ತಷ್ಟು ಮಂಜಾಗುವುದು ಈ ಮುಂತಾದ ವರ್ಣನೆಗಳು ಕೃಷ್ಣಪಾರಮ್ಮವನ್ನು ಭಕ್ತರಿಗೆ 
ಕೃಷ್ಣನೊಂದಿಗೆ ಇರುವಾಗ ದೊರೆಯುತ್ತಿದ್ದ ಸೌಖ್ಯವನ್ನು ಚೆನ್ನಾಗಿ ಮನಮುಟ್ಟಿಸುತ್ತವೆ. 
ಭಕ್ತ ವಿದುರ, ಅಕ್ರೂರರ ಪಾತ್ರಗಳು ಇದಕ್ಕೆ ಸ್ಫೂರ್ತಿ ಎಂಬುದರಲ್ಲಿ ಅನುಮಾನವಿಲ್ಲ. 
ಇಲ್ಲಿ ಶ್ರೀವೈಷ್ಣವ ಭಕ್ತಿಯನ್ನೇ ಪ್ರಧಾನವಾಗಿ ಮೆರೆಸಬೇಕೆಂಬ ಅವನ ಉದ್ದೇಶ ಸ್ವಲ್ಪವಾದರೂ 
ನೆರವೇರಿದೆ ಎನ್ನಬಹುದು. ತನ್ನ ಉದ್ದೇಶಸಾಧನೆಗಾಗಿ ಅವನು ಮೂಲದಲ್ಲಿ ಬರುವ 
ಶಿವ ಸ್ತುತಿ ಪದ್ಯಗಳನ್ನು ಅನುವಾದಿಸದೆ ಕೈಬಿಟ್ಟಿದ್ದಾನೆ, ನಾಂದಿ ಪದ್ಯದಲ್ಲಿ ವಿಷ್ಣು 
ಸ್ತುತಿಯಿದೆ. 

ಈ ನಾಟಕವನ್ನು ಶ್ರೀರಂಗಪಟ್ಟಣದ ರಂಗನಾಥಸ್ವಾಮಿಯ ವಸಂತೋತ್ತವದಲ್ಲಿ 
ಚಿಕ್ಕದೇವರಾಯರ ಎದುರಿನಲ್ಲಿ ಪ್ರದರ್ಶಿಸಲು ಉದ್ದೇಶಿಸಲಾಗಿತ್ತು ಎ೦ದು ವಿದ್ವಾಂಸರ 
ಅಭಿಪ್ರಾಯ. 
ವ್ಯಕ್ತಿಚಿತ್ರದ ವಿಶಿಷ್ಟ ರಚನೆಗಳು 


ಈ ಕಾಲದಲ್ಲಿ "ಶ್ರೀಶೈಲಾರ್ಯ ದಿನಚರ್ಯಾ' ಎ೦ಬ ಕೃತಿಯನ್ನು ಸಿ೦ಗರಾರ್ಯನು 

ಬರೆದಿದ್ದಾನೆ. ಇದು ತಿರುಮಲಾರ್ಯನನ್ನೇ ಕುರಿತು ಬರೆದಿರುವ ವ್ಯಕ್ತಿಚಿತ್ರಣ. ಕನ್ನಡದಲ್ಲಿ 
ಶುದ್ಧಾ೦ಂಗವಾಗಿ ಜೀವನ ಚರಿತ್ರೆಗಳಿರದಿದ್ದರೂ ವ್ಯಕ್ತಿಚಿತ್ರಗಳಿಗೇನೂ ಬರ ಇರಲಿಲ್ಲ. ಈ 
ಕಾಲದಲ್ಲಿ ಮತ್ತು ಆನ೦ತರದ ಕಾಲದಲ್ಲಿ ವ್ಯಕ್ತಿಚಿತ್ರಣಗಳಿಗಾಗಿಯೇ ಬಿಡಿ ಬಿಡಿ ಹಾಡುಗಳು 
ರಚಿತವಾಗಿರುವುದನ್ನು ನಾವು ಗಮನಿಸಬೇಕು. ಒಬ್ಬ ಜೋಯಿಸನ ಬಗೆಗೆ, ವೈದ್ಯನ 
ಬಗೆಗೆ ಶೆಟ್ಟರೊಬ್ಬರ ಹೆ೦ಡತಿ ನೀಲಮ್ಮ ಎನ್ನುವವರ ಬಗೆಗೆ ಅವರ ವ್ಯಕ್ತಿಚಿತ್ರಕ ಹಾಡುಗಳಿವೆ. 
ಎಲ್ಲದಕ್ಕೂ ಪಾಶ್ಚಿಮಾತ್ಯ ಪ್ರೇರಣೆಯ ಕಡೆಗೆ ನೋಡುವುದನ್ನು ಬಿಟ್ಟು, ಆಧುನಿಕ ಕನ್ನಡ 
ಸಾಹಿತ್ಯದಲ್ಲಿ ಗಾಂಧಿ, ಮಾಸ್ತಿ, ಅಂಬೇಡ್ಕರ್‌, ಗುಂಡಪ್ಪ ವಿಶ್ವನಾಥ್‌ ಅಂಥವರನ್ನು 
ಕುರಿತ ಕಾವ್ಯಗಳನ್ನು ಇವುಗಳ ಮುಂದುವರಿಕೆಯಾಗಿ ನೋಡಲು ಸಾಧ್ಯವೇ ಎಂಬುದನ್ನು 
ಗಮನಿಸಬಹುದೇನೋ. 


ಲೋಚನ ದೀಪ್ತಿ | ೩೬೫ 


ಚರಿತ್ರಸಾಹಿತ್ಯ 


ಚರಿತ್ರೆ ಮತ್ತು ಸಾಹಿತ್ಯದ ನಂಟು ಕನ್ನಡದಲ್ಲಿ ಪ್ರಾಚೀನವಾದುದೇ, 
ರಾಜಪ್ರಶಸಿಶಾಸನಗಳ ದೊಡ್ಡ ರಾಶಿಯೇ ನಮ್ಮಲ್ಲಿದೆ. ಆದರೆ ಚರಿತ್ರೆಗಾಗಿಯೇ 
ಕಾವ್ಯರಚನೆಯಾದದ್ದು ೧೬ನೇ ಶತಮಾನದ ನಂಜ೦ಡನ ಕುಮಾರರಾಮಸಾಂಗತ್ಯದಿಂದ. 
ಆ ಹಿಂದೆ ಪಂಪಾದಿಗಳು ತಮ್ಮ ಕಾಲದ ಚರಿತ್ರೆಯನ್ನು ಭಾರತ ಕಥೆಯೊಳಗೆ ಸಮಸ್ಸಮಾಡಿ 
ಹೇಳಿದ್ದರೆ, ಒಡೆಯರ ಕಾಲದಲ್ಲಿ ರಾಜಪ್ರಶಂಸೆಯ ಪ್ರಶಸ್ತಿಗಳಿಗಾಗಿಯೇ ಕಾವ್ಯ" 
ರಚನೆಯಾಗಿರುವುದನ್ನು ಕಾಣಬಹುದು. 


ತಿರುಮಲಾರ್ಯ ತನ್ನ ಸಮಕಾಲೀನ ನಾಡಿನ ಚರಿತ್ರೆಯೊಂದನ್ನು ಒಂದು ಪೌಢ 
ಚಂಪುವಿಗೆ ವಸ್ತುವನ್ನಾಗಿ ಮಾಡಿಕೊಂಡು ಕಾವ್ಯ ರಚಿಸಿದ್ದು ವಿಶೇಷ. ಒಡೆಯರನ್ನು 
ಕುರಿತು ರಚಿತವಾದ ಆ ಮೊದಲಿನ ಕೃತಿಗಳಾದ, ಕನ್ನಡದ ಚಾರಿತ್ರಿಕ ಕಾವ್ಯಗಳಲ್ಲಿ ' 
ಮಹತ್ವದ್ಧಾಗಿರುವ ಗೋವಿಂದ ವೈದ್ಯನ ಸಾ೦ಗತ್ಯ ಕೃತಿ "ಕಂಠೀರವ ನರಸರಾಜ 
ವಿಜಯಂ' (೧೬೪೮) ಹಾಗೂ ಚಾಮಯ್ಯನ "ದೇವರಾಜ ಸಾ೦ಗತ್ಯ'ಗಳು ಅವನಿಗೆ 
ಮಾದರಿಯಾಗಿದ್ದುವು. ಪಂಪ ಅರಿಕೇಸರಿಗಳಂತೆ, ರನ್ನ ಇರಿವಬೆಡಂಗ ಸತ್ಯಾಶ್ರಯರಂತೆ 
ಚಿಕ್ಕದೇವರಾಜ ಮತ್ತು ತಿರುಮಲಾರ್ಯರ ಸಂಬಂಧವೂ ಸಸ್ನೇಹ ಗೌರವ 
ಪೂರ್ಣವಾದುದು, ಆತ್ಮೀಯವಾದುದು. ತನ್ನ ಸ್ವಾಮಿಯ ಆತ್ಮೀಯ ಗೆಳೆಯನನ್ನು 
ಬಾಲ್ಯದಿಂದ ಹತ್ತಿರದಿಂದ ಕಂಡವನು, ಅವನ ಗುಣಸ್ವಭಾವ, ವೈಭವ, ವಿಲಾಸ ಅವನ 
ಸಂಗೀತ ವೀಣಾವಾದನಗಳನ್ನು ಕುರಿತಾದ ತೀವವಾದ ಆಕರ್ಷಣೆಗಳನ್ನು ಮನಮುಟುವಂತೆ 
ಚಿತ್ರಿಸಿದ್ದಾನೆ. ಚಿಕ್ಕದೇವರಾಜ ಒಡೆಯರ ಬಿರುದುಗಳಲ್ಲೊಂದಾದ "ಅಪ್ರತಿಮ ವೀರ' 
ಎಂಬ ಹೆಸರಿನಲ್ಲಿ ಇವನು "ಅಪ್ರತಿಮ ವೀರ ಚರಿತೆ'ಯೆ೦ಬ ಅಲಂಕಾರ ಗ್ರಂಥವನ್ನು 
ಬರೆದಿದ್ದಾನೆ. ಅದರ ಲಕ್ಷ್ಯಪದ್ಯಗಳೆಲ್ಲದರಲ್ಲಿ ಚಿಕ್ಕರಾಜೇಂದ್ರನ ಸಾಹಸ ಸಿದ್ಧಿಗಳನ್ನೇ 
ಕೀರ್ತಿಸಿದ್ದಾನೆ. ಈ ಕೃತಿಯಲ್ಲಿ ಚಿಕ್ಕರಾಜೇ೦ದ್ರನ ಸಮಕಾಲೀನರಾದ ಮಧುರೆಯ 
ನಾಯಕ, ಮರಾಠರು, ಮಹಮದೀಯರು, ಇಕ್ಕೇರಿ ರಾಜ್ಯದವರಿಗೆ ಸಂಬಂಧಿಸಿದ 
ಕೆಲವು ಚಾರಿತ್ರಿಕ ಅಂಶಗಳೂ ಬಂದಿವೆ. ಇವನ “ಚಿಕ್ಕದೇವರಾಯ ಸಪ್ತಪದಿ” ಎಂಬ 
ಹಾಡುಗಬ್ಬದಲ್ಲಿನ ಏಳು ವಿಭಾಗಗಳಲ್ಲಿ ಬಿರುದಾವಳಿ' ಎಂಬ ಭಾಗದಲ್ಲಿ ಚಿಕ್ಕದೇವರಾಜರ 
ರಾಜಕೀಯ ಸಾಧನೆಗಳ ಕಿರುನೋಟವಿದೆ. ಉದಾ: “ಹೊಸವೂರ ಮುತ್ತಿದ 
ಯಶವಂತರಾಯನನೆಬ್ಬಿಸಿ', "ವಿಟ್ಟಲಬಾವೆರಾವಿನ ಫೌಜ ಸದೆದೋಡಿಸಿ', "ಮೇಟಿಯ 
ಜೈತುಗಿ ಕಾಟರನು ದಾಟಿಸಿ', "ಏದುಲಶಾಹನ ನಿರವುಗೆಡಿಸಿ', “ತುರುಬಿ ಕುತುಪಶಾಹಿ 
ದವಳ', "ಕೆಳದಿ ನೃಪಾಲಬಲವ ಭ೦ಗಪಡಿಸಿ', "ಮೇಲ್ವಾಯ್ದು ಬಂದ ಇಕ್ಕೇರಿಯವರ 
ಕಯ್ಯಶಗೆಯ್ದು ಸಕ್ಕರೆ ಪಟ್ಟಣವ ಸುಮಾರ್ಗದೆ ಕೊಂಡು, ಮಧುರೆ ತಂಜಾವೂರ 


೩೬೬ | ಲೋಚನ ದೀಪ್ತಿ 


ಮರ್ದಿಸಿ” ಛತ್ರಪತಿಯೆಂದು ಬೆಜ್‌ತ ಶಂಬುಜಿ ಪಾತಕಿಗೊಂದು ಭುಜವೆನಿಸುವಾ 
ದಾದಜಿಕಾಕಡೆಯ ಪಂದಲೆಯ ಚಂಡಾಡಿದ' ಇತ್ಯಾದಿ ಸಾಲುಗಳನ್ನು ಗಮನಿಸಬಹುದು. 


ಈ ರೀತಿ ವೀರರ ಸಾಹಸ ತ್ಕಾಗ ಬಲಿದಾನ ವೀರಗೀತಗಳನ್ನು ಹಾಡುವ ಪದ್ಧತಿ 
ಇತ್ತೆಂಬುದು ಕೆಲವು ವೀರಗಲ್ಲು ಶಾಸನಗಳಿಂದಲೂ ಕಾವ್ಯಗಳಿಂದಲೂ ತಿಳಿದುಬರುತ್ತದೆ.“ 
ಅ೦ತಹ ವೀರಗೀತೆಗಳೇ 'ಅರಬಟ್ಟನ ಶಾಸನ', "'ಗುಣಮಧುರನ ಶಾಸನ' ಗಳಲ್ಲಿರುವ 
ಗೀತೆಗಳೆಂಬುದು ನನ್ನ ಭಾವನೆ. 


ಚಿಕುಪಾಧ್ಯಾಯ "ಚಿಕ್ಕದೇವರಾಜ ಶೃಂಗಾರ ಪದಗಳು' ಎ೦ಬ ಕೃತಿಯಲ್ಲಿ ಲಕ್ಷ್ಯ 
ಪದ್ಯಗಳನ್ನು ತನ್ನ ಆಶ್ರಯದಾತನಾದ ಚಿಕ್ಕದೇವರಾಯನ ಸಾಧನೆ, ಸಿದ್ಧಿ, ಧರ್ಮನಿಷ್ಠೆ. 
ಕವಿಜನ ಪ್ರೇಮವನ್ನು ಹೃದಯತುಂಬಿ ಹೊಗಳುವುದಕ್ಕಾಗಿಯೇ ಬರೆದಿದ್ದಾನೆ. 
ವೇಣುಗೋಪಾಲ ವರ ಪ್ರಸಾದಿ ಎಂದು ಹೇಳಿಕೊಳ್ಳುವ ತಿಮ್ಮಕವಿ, 'ಚಿಕ್ಕದೇವೇ೦ದ್ರ 
ವಂಶಾವಳಿ' ಎಂಬ ೧೩೮ ಪದ್ಯಗಳ ಪುಟ್ಟ ಚ೦ಪೂಕೃತಿಯನ್ನು ರಚಿಸಿದ್ದಾನೆ. ತನ್ನ 
೧೬ ಆಶ್ವಾಸಗಳ “ಯಾದವಗಿರಿ ಮಾಹಾತ್ಮ್ಯ' ಚ೦ಪೂಕೃತಿಯಲ್ಲಿ ಮೊದಲ ನಾಲ್ಕು 
ಆಶ್ವಾಸಗಳನ್ನು ಒಡೆಯರ ವಂಶಾವಳಿಗೆ, ಜೀವನ ಚರಿತ್ರೆಗೆ ಮೀಸಲಿಟ್ಟಿದ್ದಾನೆ. ಆ 
ಕಾಲದಲ್ಲಿ ಕೃತಿ ರಚಿಸಿದವರು ತಮ್ಮ ಕೃತಿಯ ಆರಂಭದಲ್ಲೇ ಮೈಸೂರರಸರ ಚರಿತ್ರೆಯನ್ನು 
ಕುರಿತು ಬರೆಯುವ ಪದ್ಧತಿಯನ್ನೇ ರೂಢಿಸಿಕೊಂಡು ಬಿಟ್ಟರು. ಒಡೆಯರ ವಂಶಾವಳಿ 
ಹಾಗೂ ದಿಗ್ದಿಜಯಗಳ ಚಾರಿತ್ರಿಕಾಂಶ ಚಿಕುಪಾಧ್ಯಾಯನ ಕೃತಿಗಳಲ್ಲೂ ವಿಸ್ತಾರವಾಗಿಯೇ 
ಬಂದಿದೆ. ಮಲ್ಲಿಕಾರ್ಜುನನು ತನ್ನ "ಶ್ರೀರಂಗ ಮಾಹಾತ್ಮ್ಯ' ಎಂಬ ಚಂಪೂ ಕೃತಿಯಲ್ಲಿ 
ಮೊದಲಿಗೆ ಕರ್ಣಾಟಕ ದೇಶದ ವರ್ಣನೆಯನ್ನೂ ಚಿಕ್ಕದೇವರಾಜ ವಂಶಾವಳಿಯನ್ನು 

ತಿಳಿಸುತ್ತಾನೆ. ಸಿಂಗಾರಾರ್ಯನಿರಲಿ, ಹೊನ್ನಮ್ಮನಿರಲಿ ಚಾರಿತ್ರಿಕ ಅಂಶಗಳನ್ನು ತಮ್ಮ 
ಕೃತಿಗಳಲ್ಲಿ ಹೇಳದೇ ಬಿಟ್ಟಿಲ್ಲ. 

ಈ ಎಲ್ಲ ಅರಸನ ಪ್ರಶಂಸೆ-ಸಾಧನೆಯದು ಒಂದುಮುಖದ ಚಿತ್ರಣವಾದರೆ, 
ಹೊನ್ನ ಕವಿ ಎಂಬುವವನು ಬರೆದಿರುವ ಒಂದು ಹಾಡು ಚರಿತ್ರೆಯ ಮತ್ತೊಂದು 
ಮುಖವನ್ನು ತೋರಿಸುತ್ತದೆ. ಆತ ಚಿಕ್ಕದೇವರಾಯರ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದು, 
ಅರಮನೆಯ, ರಾಜ್ಯದ ಸಿರಿಸಂಪತ್ತು ಪೋಲಾಗುತ್ತಿರುವುದನ್ನು, ಅಲ್ಲಿನ ಅಕ್ರಮಗಳನ್ನು 
ಕಂಡು ನೊಂದು ಅದನ್ನು ಅರಸರಿಗೆ ಅರುಹುವ ದಾರಿಯೂ ಕಾಣದೆ, ಕಡೆಗೆ 
ಶ್ರೀರಂಗಪಟ್ಟಣವನ್ನೇ ಬಿಟ್ಟು ಅರಸರೊಳಿತಿಗಾಗಿ ಪ್ರಾರ್ಥಿಸಲು ನಾನಾ ತೀರ್ಥಯಾತ್ರೆಗಳನ್ನು 
ಕೈಗೊಳ್ಳಲು ಹೋಗಿಬರುತ್ತೇನೆಂದು ತನ್ನ ಸಂಕಟವನ್ನು ತೋಡಿಕೊಂಡಿರುವುದು ಬಹಳ 
ವಿಶೇಷವಾಗಿದೆ. 


ಲೋಚನ ದೀಪ್ತಿ | ೩೬೭ 


“ಹೋಗಿಬರಲಪ್ಪಣೆಯೆ ಹೊನ್ನ ಕವಿಗೆ 
ನಾಗಶಯನ ಪುರದಿ ನ್ಯಾಯವೆಳ್ಳನಿತಿಲ್ಲ ॥ಪ॥ 
ಅರಸು ಚಿಕ್ಕದೇವರಾಜೇಂದ್ರ... ... 
ಒಳಗಿರುವ ಅರಸರಿಗರುಹುವರಿಲ್ಲ ಕರಿತಿಲಕ 
ಪೋಲಾಯ್ತು ರಾಜ್ಯದ ಸಿರಿಯ ಸಂಪತ್ತು. ॥ಚ॥ 
ತನ್ನ ಹಣ....ತಿರುಮಲದೇವ 

ರನ್ನ ಕಾಡುತಲಿಹರು ನವವಿಧನಾಯಕರು 
ತಿನ್ನುವರು ಅರಮನೆಯ ಹೊನ್ನುಗಳ ಕೇಳಿದರೆ 
ಅನ್ಯಾಯ....ಪಟ್ಟೆಯ ಕೊಟ್ಟು ಕಾಡುವರು. ॥ಚಿ॥ 
ರಂಗನಿಗೆ ನಿದ್ರೆ ನರಸಿಂಗನಿಗೆ ಆಕಳಿಕೆ 
ಅಂಗಸಿತ ವರಹನಿಗೆ ಎತ್ತು ಮೊ... .... 


ಚಾಮುಂಡಿ ತೃಣೆಯ (ತ್ರಿನಯನ)ರಿಗೆ 

ಹಂಗಿಲ್ಲ ಮೊರೆಯಲಾಲಿಸಿ ಕೇಳ್ಸರಾರಿನ್ನು ೧ಚ೧ 
ಅಗ್ರಾರ ಸೊನ್ನೆ ...ದೂಳಿ 

ಉಗ್ರದೇವತೆಗಳಿಗೆ ಗುಟುಕುನೀರು 

ಕುಗ್ರಾಮ ಸತ್ರ ನಿಸ್ಪತ್ರ ಪ್ರಜೆಗರೆವಾಸಿ 
ಅಗ್ರಜರಿಗಾತನ್ನ ಕ...... 

ಕಾವೇರಿ ಒಳಕೊ೦ಬಳೇ ಖಳರನು..... 


ಡೊಂಬಿಯಾಯಿತು ಪಾರುಪತ್ಯ ಸರ್ವಾಗಾತ್ಯಾ....” 


ಚಿಕ್ಕದೇವರಾಜರು ಅತಿಯಾಗಿ ನಂಬಿದ್ದವರೇ ಧರ್ಮದ ಹೆಸರಿನಲ್ಲಿ ಮಾಡುತ್ತಿದ್ದ 
ಅನ್ಯಾಯವನ್ನು, ಅರಮನೆ, ದೇವಾಲಯಗಳ ಪಾರುಪತ್ಯದಲ್ಲನ ಆಂತರಿಕ ಮೋಸವನ್ನು, 
ಆಡಳಿತ ಹದಗೆಟ್ಟಿದ್ದುದರ ಸುಳಿವನ್ನು ಇದು ಬಿಟ್ಟುಕೊಡುತ್ತದೆ. ಇಂತಹ ಆಡಳಿತಾತ್ಮಕ 
ವಿಚಾರಗಳು ಹಾಡುಗಳಲ್ಲಿಯೂ ಚಿತ್ರಣಗೊಂಡಿರುವುದು ಆ ಕಾಲದ ವಿಶೇಷ. 


ಚಂಪೂ ಪ್ರಕಾರದ ಪುನರುಜ್ಜೀವನ ಪ್ರಯತ್ನ 
ಚಿಕ್ಕದೇವರಾಜರ ಕಾಲದ ಕನ್ನಡ ಕವಿಗಳು ಕನ್ನಡದ ಹೆಮ್ಮೆಯ ಚಂಪೂ ಪ್ರಕಾರವನ್ನು 


ಪುನರುಜ್ಜೀವಿಸುವ ಕಾಯಕಕ್ಕೂ ತೊಡಗಿದುದು ಮಹತ್ತರ ವಿಷಯ. ವಚನ ಚಳುವಳಿಯು 
ಕನ್ನಡ ಸಾಹಿತ್ಯದಲ್ಲಿ ತಂದ ಹೊಸ ಸಂಚಲನದ ಫಲವಾಗಿ ಚಂಪೂ ಮಾರ್ಗ 


೩೬೮ | ಲೋಚನ ದೀಪ್ತಿ 


ಪ್ರಕಾರವು ಹಿಮ್ಮೆಟ್ಟಬೇಕಾಯಿತು. ಅರಸರ ದಿಗ್ನಿಜಯಗಳ ಜಾಗದಲ್ಲಿ ಭಗವಂತನ 
ಲೀಲಾವಿನೋದಗಳು, ಕ್ಷಾತ್ರ ತೇಜದ ಜಾಗದಲ್ಲಿ ಭಕ್ತಿಸುಧೆಯು, ವೀರನ ಜಾಗದಲ್ಲಿ 
ಭಕ್ತನೂ ನೆಲೆನಿಂತ ಹೊಸ ಆಶಯಕ್ಕೆ ತಕ್ಕಂತೆ ವಿಭಿನ್ನ ಆಕೃತಿಗಳನ್ನು ಪಡೆದು ರಗಳ, 
ಷಟ್ಟದಿ, ಕೀರ್ತನೆ ಸಾ೦ಗತ್ಯಗಳು ಮುನ್ನೆಲೆಗೆ ಬಂದವು. 


ಚಿಕ್ಕದೇವರಾಜರ ಆಶ್ರಿತರಾದ ಬಹುಭಾಷಾ ವಿದ್ವಾಂಸ ಕವಿಗಳು ಮತ್ತೆ ವಿದ್ವಜ್ಜನ 
ಪ್ರಿಯವಾದ ಚಂಪೂ ಪ್ರಕಾರಕ್ಕೆ ಪೂರ್ವದ ವೈಭವವನ್ನು ಶಕ್ತಿಯನ್ನು ತುಂಬುವ 
ಮತ್ತು ಜನತೆಯಲ್ಲಿ ಮತ್ತೆ ಅಭಿರುಚಿ ಮೂಡಿಸುವ ಪ್ರಯತ್ನವನ್ನು ಮಾಡಿದರು. ಇವು 
ಕೇವಲ ಪುರಾಣವಾಗದೇ ಆ ಕಾಲದ ಸಾಮಾಜಿಕ ಜೀವನದ ಕಡೆಗೂ ಗಮನ 
ಹರಿಸಿರುವುದು ವಿಶೇಷ. 


ತಿರುಮಲಾರ್ಯನು ಸಂಸ್ಕತ, ಕನ್ನಡ ಹಾಗೂ ತೆಲಗು ಭಾಷೆಗಳಲ್ಲಿ ಕೃತಿ ರಚಿಸಿದ್ದಾನೆ. 
ತನ್ನ "ಅಪ್ರತಿಮ ವೀರಚರಿತೆ'ಯಲ್ಲಿ ಕಾವ್ಯ ಭೇದಗಳನ್ನು ಹೇಳುತ್ತಾ 'ಚಿಕದೇವರಾಜವಿಜಯಂ' 
ಮುಂತಾದವು ಗದ್ಯ ಪದ್ಯೋಭಯಾತ್ಮಕವಾದ ಕಾವ್ಯಂಗಳ್‌ ಇದರ್ಕ “ಚಂಪು'ವೆಂದು 
'ವಸ್ತುಕ'ವೆಂದು "ಹೆಸಜ್‌' ಎಂದು ಹೇಳಿದ್ದಾನೆ. ಚಂಪೂಕಾವ್ಯದ ಬಗ್ಗೆ ಮೆಚ್ಚುಗೆಯ 
ಮಾತಾಡುತ್ತಾ "ಕಂದ ಗದ್ಯ ವೃತ್ತಗಳು ಸುರಸ ಸತ್ವಗಳಿ೦ದ ಕೂಡಿದವುಗಳು' ಎನ್ನುತ್ತಾನೆ. 
ಈ ಕೃತಿಯಲ್ಲಿ ಗದ್ಯ ವೃತ್ತಗಳೊಂದಿಗೆ ತ್ರಿಪದಿ, ಷಟ್ಟದಿ, ಸಾಂಗತ್ಯ ಮತ್ತು ಹಾಡುಗಳು 
ಮಿಶವಾಗಿರುವುದು ವಿಶೇಷವಾಗಿದೆ. 


ಚಿಕುಪಾಧ್ಯಾಯನೆಂದು ಪ್ರಖ್ಯಾತನಾದ ಲಕ್ಷ್ಮೀಪತಿ ಎಂಬುವನು ತೆರಕಣಾ೦ಬಿಯವನು. 
ಕನ್ನಡ ಪ್ರೇಮದ ತಮಿಳನಾದ ಈತ ಚಿಕ್ಕದೇವರಾಯರ ಕರಣಿಕನೂ, ಮಂತ್ರಿಯೂ, 
ಆಸ್ಥಾನಪಂಡಿತನೂ ಆಗಿದ್ದನು. ಇವನು ಉಭಯ ಭಾಷಾ ವಿದ್ದಾಂಸನಾಗಿದ್ದು ಗಣಿತ, 
| ವೈದ್ಯವನ್ನೂ ಬಲ್ಲವನಾಗಿದ್ದನು, ಶ್ರೀಮ೦ತನಾಗಿದ್ದನು, ಅನೇಕರನ್ನು ಪೋಷಿಸಿದ್ದನು. 
ಮುಖ್ಯವಾಗಿ ಇವನು ಅಪ್ಪಟ ಶ್ರೀವೈಷ್ಣವನಾಗಿದ್ದು, ತನ್ನ ಆರಾಧ್ಯದೈವವಾದ ವಿಷ್ಣುವಿನ 
| ಪಾರಮ್ಯವನ್ನು ಸಾರುವ ಸಲುವಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕೃತಿಗಳನ್ನು 
ಬರೆದಿದ್ದಾನೆ. ಇವನು ಗದ್ಯದಲ್ಲಿ ಈಗಾಗಲೇ ತಾನೇ ಬರೆದ ವಿಷ್ಣುಪುರಾಣವನ್ನು 
 ಚಂಪೂಕೃತಿಯಾಗಿ ಮತ್ತೆ ರಚಿಸಿರುವುದು ಅವನ ಚಂಪೂ ವ್ಯಾಮೋಹವನ್ನೂ 
ಪ್ರಯೋಗಶೀಲತೆಯನ್ನೂ ವಿದ್ದಜ್ಞನಪ್ರಿಯಾಕಾಂಕ್ಷೆಯನ್ನೂ ಹೇಳುತ್ತದೆ. ಈತ ೭ ಚೆಂಪೂ 
ಕೃತಿಗಳನ್ನು ಬರೆದಿದ್ದಾನೆ. ಇವನ ಗ್ರಂಥಗಳು ವಿಪುಲ ಮತ್ತು ವೈವಿಧ್ಯಮಯವಾಗಿವೆ. 
ವಸ್ತುವಿಷಯವೂ ಪುರಾಣ, ಇತಿಹಾಸ, ಆಶ್ರಯದಾತನ ಪ್ರಶಸ್ತಿಹೂಗಳಿಕೆ, 
ಸ್ಥಳಮಾಹಾತ್ಮ ಗಳು, ದೇವತಾಸ್ತುತಿಗಳು, ಭಕ್ತರ ಕಥೆಗಳು ಆಗಮವಿಚಾರ, ಶಾಸ್ತ್ರವಿಚಾರದ 
ಗ್ರಂಥಗಳು, ಸುಭಾಷಿತಗಳನ್ನು ಒಳಗೊಂಡಿದೆ. 


ಲೋಚನ ದೀಪ್ತಿ |೩೬೯ 


ಮಲ್ಲರಸನು (೧೬೮೦)ತನ್ನ “ದಶಾವತಾರ ಚರಿತೆ'ಯ ಪ್ರಾರಂಭದಲ್ಲಿ ಇದು 
ಹರಿಪದ ಸಂಕೀರ್ತನೆ/ಯದಜೆ೦ದ೦ ಅಳಕುಳಕ್ಷಳದ ನೇಮಗಳಿಂ ಸದಲಂಕಾರ 
ರಸ೦ಗಳನೊದವಿಸಿತಿಲ್ಲೆನಬೇಡ ಸುಪ್ರೌಢಜನ೦ ಎಂದು ಹೇಳಿದ್ದಲ್ಲದೆ, ವಿಷ್ಣುಪುರಾಣ, 
ಭಾಗವತಗಳಿಗೆ ಅನುಸಾರವಾಗಿ ಕನ್ನಡ ಮಾರ್ಗಕಾವ್ಯದ ಸಂಪ್ರದಾಯವನ್ನು ಅನುಸರಿಸಿ 
ಹದಿನೆಂಟು ವರ್ಣನೆಗಳಿಂದ ಕೂಡಿದ ಚಂಪೂ ಕಾವ್ಯವನ್ನು ಬರೆದಿದ್ದಾನೆ. 


ತಿಮ್ಮ ಕವಿಯು ಮೂರು ಚಂಪೂಕೃತಿಗಳನ್ನು ರಚಿಸಿದ್ದಾನೆ. ಇವುಗಳಲ್ಲಿ 
ಮೇಲುಕೋಟೆಯ ಯಾದವಗಿರಿ ಕ್ಷೇತ್ರ ಮಹಿಮೆಯನ್ನು ಕುರಿತ "ಯಾದವಗಿರಿ ಮಾಹಾತ್ಮ 
ಎ೦ಬ ಕೃತಿ ಹದಿನಾರು ಆಶ್ವಾಸಗಳ ಸಾವಿರದ ತೊಂಬತ್ತೆಂಟು ಪದ್ಯಗಳನ್ನೊಳಗೊಂಡ 
ಕೃತಿ. "ಪಶ್ಚಿಮರ೦ಗ ಕ್ಷೇತ್ರ ಮಾಹಾತ್ಮ' ಎಂಬ ಚಂಪೂಕೃತಿಯಲ್ಲಿ ಶ್ರೀರಂಗಪಟ್ಟಣದ 
ಮಹಿಮೆಯನ್ನು ವರ್ಣಿಸಿದ್ದಾನೆ. ಐದು ಆಶ್ವಾಸ, ೨೫೪ ಪದ್ಯ ಸಂಖ್ಯೆಗಳಿವೆ. 
ಚಿಕ್ಕದಾದರೂ ಪ್ರೌಢ ಚಂಪೂ ಕೃತಿಯಾಗಿದೆ. “ವೆಂಕಟಗಿರಿ ಮಾಹಾತ್ಮ್ಯ ಚ೦ಪೂಕೃತಿಯಲ್ಲಿ 
ತಿರುಪತಿಕ್ಷೇತ್ರದ ಮಹಿಮೆ ವರ್ಣಿತವಾಗಿದೆ. ಹತ್ತು ಆಶ್ವಾಸಗಳ ಐದುನೂರ ಎರಡು 
ಪದ್ಯಗಳನ್ನೊಳಗೊಂಡಿದೆ. ಈ ಕಾವ್ಯವನ್ನು ಚಿಕ್ಕದೇವರಾಜರೊಡೆಯರ ಹಾಗೂ 


ಚಿಕುಪಾಧ್ಯಾಯನ ಪ್ರೇರಣೆಯಿಂದ ರಚಿಸಿದುದಾಗಿ ಹೇಳಿಕೊಂಡಿದ್ದಾನೆ. 


ಸಮಾರೋಪ 

ಒಟ್ಟಿನಲ್ಲಿ ಚಿಕ್ಕದೇವರಾಜ ಒಡೆಯರ ಕಾಲದ ಹೊಸ ಆಸ್ಥಾನಕಾವ್ಯ ಅವುಗಳ 
ಪ್ರಭಾವ ಪರಿಸರದಲ್ಲಿ ಹುಟ್ಟಿದ ಸಾಹಿತ್ಯರಾಶಿಯಲ್ಲಿ ಅನೇಕ ಹೊಸತನಗಳಿದ್ದು ಅವು 
ಆಸ್ಥಾನಕಾವ್ಯಕ್ಕೆ ಒ೦ದು ವಿಭಿನ್ನ ನೆಲೆಯನ್ನು ಕಲ್ಪಿಸಿದವೆಂದು ಹೇಳಬಹುದು. ಈ 
ಸಾಹಿತ್ಯದ ಕಡೆಗೆ ಸಂಶೋಧಕರು ಗಮನಹರಿಸಬೇಕಷ್ಟೇ, ಈ ಕಾಲದ ಅನೇಕ ಕೃತಿಗಳಿನ್ನೂ 
ತಾಳೆಗರಿಗಳಲ್ಲೇ ಇವೆ. ಅವುಗಳು ಪೂರ್ಣಪ್ರಮಾಣದಲ್ಲಿ ಪ್ರಕಟವಾಗಬೇಕಿದೆ. ಈ 
ಕಾಲದ ಕೃತಿಗಳ ಸರಳಗದ್ಯದ ಕನ್ನಡ ಆಡುಮಾತಿನ ಮಾದರಿಗಳನ್ನು ಅಲ್ಲಿ 
ಕಾಣಿಸಿಕೊಂಡಿರುವ ಅನ್ಯಭಾಷಾ ಸ್ಲೀಕರಣ ವಿಚಾರಗಳ ಭಾಷಿಕ ಅಧ್ಯಯನ ಮಾಡಬೇಕಿದೆ. 
ವಿಪುಲವಾಗಿ ಅನುವಾದಗೊಂಡಿರುವ ಸಂಸ್ಕೃತ, ತಮಿಳು ಪಠ್ಯಗಳನ್ನು ತೌಲನಿಕ 
ಅಧ್ಯಯನಕ್ಕೆ ಒಳಪಡಿಸಿ ಆ ಕಾಲದ ಭಾಷಾಂತರ ಪ್ರಕ್ರಿಯೆಯನ್ನು ಅಧ್ಯಯನ 
ಮಾಡಬೇಕಾಗಿದೆ. ಅಲ್ಲದೆ ಈ ಕಾಲಕ್ಕೇ ವಿಶಿಷ್ಟವಾದ "ಗೀತಕೃತಿ'ಗಳು, ಬಿಡಿಹಾಡುಗಳ 
ಅಧ್ಯಯನ ಮತ್ತು ಕರ್ನಾಟಕ ಸಂಗೀತ, ನೃತ್ಯ, ಅಭಿನಯ ಕಲೆಗೆ ಇವುಗಳ ಕೊಡುಗೆಯನ್ನು 
ಕುರಿತು ಅಧ್ಯಯನ ಹಾಗೂ ರಂಗ ಪ್ರಯೋಗಗಳು ನಡೆಯಬೇಕಾಗಿದೆ. ಕನ್ನಡದಲ್ಲ 
ರಚಿತವಾಗಿರುವ ಶ್ರೀವೈಷ್ಣವ ಧರ್ಮದ ಕೃತಿಗಳನ್ನು, ಸ್ಥಳಮಹಾತ್ಮಗಳನ್ನು ಇಟ್ಟುಕೊಂಡು 


೩೭೦ | ಲೋಚನ ದೀಪ್ತಿ 


ಶ್ರೀವೈಷ್ಣವಧರ್ಮ, ಆಚರಣೆ, ನಂಬಿಕೆ, ಭಕ್ತಿ ಮೌಲ್ಯಗಳು ಹೇಗೆ ಜಾತಿ- ಧರ್ಮ, 
ಭಾಷೆ, ರಾಜ್ಯಗಳ ಗಡಿಗಳನ್ನು ದಾಟಿ ಜನಸಾಮಾನ್ಯರನ್ನು, ಸಮುದಾಯಗಳನ್ನು, 
ಬುಡಕಟ್ಟುಗಳನ್ನು ಒಳಗೊಂಡಿತ್ತು ಮತ್ತು ಸಮಾಜದಲ್ಲಿ ಸಂಚಲನವನ್ನುಂಟು 
ಮಾಡಿತ್ತೆಂಬುದರ ಸಮಾಜೋಸಾಂಸ್ಕೃತಿಕ ಅಧ್ಯಯನ ನಡೆಯಬೇಕಾಗಿದೆ.” 


೫% % x 


ಅಡಿ ಟಿಪ್ಪಣಿಗಳು 

೧. ಮಧ್ಯಕಾಲೀನ ಕರ್ನಾಟಕದ ಸಾಮಾಜಿಕ ಸಂಚಲನ: ಡಾ. ಎನ್‌.ಆರ್‌. ಲಲಿತಾಂಬ, 
ಮುದ್ದುಶ್ರೀ ಪ್ರಕಾಶನ, ೨೦೧೧. 

೨. ಚರ್ಚೆಗೆ ನೋಡಿ ಪೀಠಿಕೆ, ಶೃಂಗಾರ ನಿದರ್ಶನ(ಸಂ) ಡಾ ಎಲ್‌ ಬಸವರಾಜು, 
ಗೀತ ಬುಕ್‌ ಹೌಸ್‌, ಮೈಸೂರು - ೧೯೭೧ 

೩. ತಾಳೆಗರಿ ಹಸ್ತಪ್ರತಿಯ ನಂ. ೧೨೮೧ ೧೯೫೮ 

೪. ಮುಕ್ಕು ಮುಕ್ಕಾದೀ ಮುಕ್ಕಾಲ್ವಾಡುಗಳ ನಿ ಜೋಕೆಯಿ೦ ಚೌಕಂಗಂಗೊಂಡು 
ಬಣ್ಣಿಗೆಯೊಳ್‌ ತುಂಬುವಾಡ೦ ಪಾಡಿಂ (ಚಿಕ್ಕದೇವರಾಜ ವಿಜಯ ೬-೧೫೪ವ) 
ಎಂಬ ವಾಕ್ಕದೊಡನೆ ಮುಂದುವರೆದು ಕೆಲವು ಸಾಂಗತ್ಯಗಳನ್ನು ಬರೆದಿದ್ದಾನೆ. 
“ಡೊಂಬಿಯ ತಂಬಟೆಗರ್‌ ಪಾಡುವ ತಿವದಿಯನಿರ್ಮಡಿಸಿ ಷಟ್ರದಿಯಾದುದೆನುತ್ತೆ” 
(ಅದೇ, ೬-೧೫೪ವ) ಎಂಬ ಮಾತನ್ನು ಪರಿಹಾಸೋಕ್ತಿಯಂತೆ ಹೇಳಿದ್ದಾನೆ. 

೫. ಚಿಕ್ಕದೇವರಾಜ ವಿಜಯಂ ೫-೧೫೮. 

ಜ್‌ ಬಕ: (ಪರಿಷ್ಕೃತ) ೮ ಶಾ. ಸ೦. ೬೯. ನಿಟ್ಟೂರು, ಜಗನ್ನಾಥವಿಜಯ 


ಆಕರ ಗ್ರಂಥಗಳು 

೧. History of Wodeyars of Mysore- A. Sathyanarayana Directorate 
of Archaeology and Museums, Mysore - 1996 

೨. ವಿಷ್ಣುಪುರಾಣ, ಗದ್ಧರೂಪ -ಚಿಕುಪಾಧ್ಯಾಯ ೨೦.೮. ರಾಮಾನುಜಯ್ಯಂಗಾರ್‌ 
ಮೈಸೂರು, ಪ್ರಥಮಾಂಶಂ, ೧೯೧೪, ಚತುರ್ಥಾಂಶಂ,-೧೯೧೧ 

೩. ವಿಷ್ಣುಪುರಾಣ ಪೂರ್ವಾರ್ಧ, ಚಿಕುಪಾಧ್ಯಾಯ (ಸಂ) ಎಸ್‌.ಎನ್‌. ಕೃಷ್ಣಜೋಯಿಸ್‌, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿ.ವಿ. ೧೯೭೧ 

೪, ವಿಷ್ಣುಪುರಾಣ ಉತ್ತರಾರ್ಧ, ಚಿಕುಪಾಧ್ಯಾಯ, (ಸ೦) ವಿದ್ವಾನ್‌ ನರಸಿಂಹಾಚಾರ್‌, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿ.ವಿ.-೧೯೮೦ 


ಲೋಚನ ದೀಪ್ತಿ |೩೭೧ 


೧೧. 


0. 


೧೩. 


೧೪, 


೧೫. 


93 
Cs 


ಲಿ. 


(6. 


೨೦. 


ಶ್ರೀರಂಗ ಮಾಹಾತ್ಮಂ, ಚಿಕುಪಾಧ್ಯಾಯ, (ಸಂ) ಎಂ.ಪಿ. ಮಂಜಶೆಟ್ಟಿ, ಕನ್ನಡ 
ಅಧ್ಯಯನ ಕೇಂದ್ರ, ಮೈಸೂರು-೧೯೮೧ 

ಶ್ರೀ ರಂಗಧಾಮ ಸ್ತುತಿ ಸಾಂಗತ್ಯ, ಚಿಕುಪಾಧ್ಯಾಯ, (ಸಂ) ಎನ್‌.ಬಸವಾರಾಧ್ಮ 
ಕನ್ನಡ ಸಾಹಿತ್ಯ ಪರಿಷತ್ರತ್ರಿಕೆ. 

ಶತಕ ಸಾಂಗತ್ಯ, ಚಿಕುಪಾಧ್ಯಾಯ, (ಸಂ) ಎನ್‌ ಬಸವಾರಾಧ್ಯ. 
ಚಿಕ್ಕದೇವರಾಯ ಸಪ್ತಪದಿ (ಸಂ), ಎಚ್‌.ಎಸ್‌. ಹರಿಶಂಕರ್‌ 


ಚಿಕ್ಕದೇವರಾಜವಿಜಯ, ತಿರುಮಲಾರ್ಯವಿರಚಿತ. (ಸಂ) ಎಸ್‌.ಜಿ ನರಸಿಂಹಾಚಾರ್‌ 


. ಚಿಕ್ಕದೇವೇಂದ್ರ ವಂಶಾವಳಿ (ಸಂ), ಎಸ್‌.ಜಿ. ನರಸಿಂಹಾಚಾರ್‌ ಮತ್ತು ಮಂ.ಅ. 


ರಾಮಾನುಜಯ್ಯಂಗಾರ್‌, ಮೈಸೂರು ೧೯೦೧ 
ಚಿಕ್ಕದೇವರಾಯ ವಂಶಾವಳೀ ಎಂಬ ಗದ್ಯಕಾವ್ಯಂ, ತಿರುಮಲೆಯಾರ್ಯ (ಸಂ) 
ಮಂ.ಅ. ರಾಮಾನುಜಯ್ಯಂಗಾರ್‌, ಮೈಸೂರು - ೧೯೩೩ 
ವೆಂಕಟಗಿರಿ ಮಾಹಾತ್ಮ್ಯ೦. ತಿಮ್ಮಕವಿ, ಪ್ರಥಮಾಶ್ವಾಸ೦ (ಸಂ) ರಾ. 
ಮಹಾಮಹೋಪಾಧ್ಯಾ , ರಾ. ನರಸಿಂಹಾಚಾರ್‌ 
ಗೀತಗೋಪಾಲಂ, ಚಿಕ್ಕದೇವಮಹಾರಾಜ, (ಶ೦) ಮ೦.ಅ. ರಾಮಾನುಜಯ್ಯಂಗಾರ್‌, 
ಮೈಸೂರು -೧೯೧೧ 
ದಿವ್ಯಸೂರಿ ಚರಿತೆ, ಚಿಕುಪಾಧ್ಯಾಯ (ಸಂ) ಮಂ.ಅ. ರಾಮಾನುಜಯ್ಯಂಗಾರ್‌, 
ಮೈಸೂರು ೧೯೦೫ 
ಪದ್ಮಿನೀ ಕಲ್ಯಾಣ, ಶೃಂಗಾರಮ್ಮ ವಿರಚಿತ (ಸಂ) ಎಸ್‌. ಶಿವಣ್ಣ, ಬಿ.ಎಂ. ಶ್ರೀ 
ಸ್ಮಾರಕ ಪ್ರತಿಷ್ಠಾನ-೧೯೯೫ 
ಸಿಂಗರಾರ್ಯ -ಎಚ್‌.ಎಸ್‌. ಹರಿಶ೦ಕರ, ಸಾಹಿತ್ಯ ವಾಹಿನಿ, ೩೧-೧೯೭೨ 
ಹದಿಬದೆಯ ಧರ್ಮ ಸಂಚಿಹೊನ್ನಮ್ಮ ವಿರಚಿತ; ಗದ್ಯಾನುವಾದ: ವಿದ್ವಾನ್‌ 
ರಂಗನಾಥಶರ್ಮ. ಪ್ರಕ.ಸಾ. ಪ. ೨೦೦೪ 
ಹದಿಬದೆಯ ಧರ್ಮ (ಸಂ) ಡಿ. ಚಂಪಾಬಾಯಿ, ಪ್ರಸಾರಾಂಗ, ಮೈಸೂರು ದ 
೧೯೮೬ 
ಸಂಚಿಹೊನ್ನಮ್ಮನ ಹದಿಬದೆಯ ಧರ್ಮ (ಸಂ) ಮಂ.ಅ. ರಾಮಾನುಜಯ್ಯಂಗಾರ್‌, 
ಮೈಸೂರು, ೧೯ ೩೫ 
ಕನ್ನಡ ಸಾಹಿತ್ಯಕ್ಕೆ ಮೈಸೂರು ಅರಸರ ಕೊಡುಗೆ ಲೇಖನ, ಡಾ.ಟಿ.ವಿ. ವೆಂಕಟಾಚಲ 
ಶಾಸೀ, ಶಾಸೀಯ ಸಂ. ೪.೧೯೯೯ 

ಮೆ ಮೆ 


೩೭೨ | ಲೋಚನ ದೀಪ್ತಿ 


೨೧. 


D೨. 


೨೩. 
ಎ೪. 


ತಿರುಮಲಾರ್ಯ ಕವಿಕಾವ್ಯ ಮಾಲೆ ಪರಂಪರೆ ೧೭ (ಸಂ) ವಿ. ಸೀತಾರಾಮಯ್ಯ, 
ಐ.ಬಿ.ಎಚ್‌. ಪ್ರಕಾಶನ -೧೯೮೦ 

ಶೃಂಗಾರ ನಿದರ್ಶನ (ಚಿಕ್ಕದೇವರಾಜ ಸಪ್ತಪದಿ) ತಿರುಮಲಾರ್ಯ (ಸಂ.)ಡಾ ಎಲ್‌ 
ಬಸವರಾಜು, ಗೀತಬುಕ್‌ ಹೌಸ್‌, ಮೈ ೧೯೭೧. 

ಚಿಕ್ಕದೇವರಾಜಬಿನ್ನಪಂ, ಚಿಕ್ಕದೇವರಾಜ ವಡೆಯರು, (ಸಂ) ಜಿ.ಪಿ. ರಾಜರತ್ನಂ. 
Discriptive catalogue of the Kannada Manuscripts in G&.O.M.L. 
Madras Vol. 1-3/11. 1958. 


00 


ಲೋಚನ ದೀಪ್ತಿ |೩೭೩ 


*ಚಿಕದೇವರಾಯರ “ಗೀತಗೋಪಾಲ” ಪ್ರಬಂಧ ಕಾವ್ಯ 


- ಎಂ.ಆರ್‌. ನರಸಿಂಹನ್‌ 


ಮೈಸೂರಿನ ಅರಸರು ಸಂಗೀತ ಸಾಹಿತ್ಯಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದ ವಿಚಾರವನ್ನು 
ಜನಸಾಮಾನ್ಯರು ಅರಿತಿರುವರೇ ವಿನಾ ಅನೇಕ ಅರಸರು ಸ್ವಯಂ ಸಂಗೀತ ಸಾಹಿತ್ಯ ' 
ರಚನೆ ನಡೆಸುವುದರಲ್ಲಿ ಎತ್ತಿದ ಕೈ ಆಗಿದ್ದರೆಂಬ ವಿಚಾರ ಹಲವರಿಗೆ ತಿಳಿಯದು. 


ಚಿಕದೇವರಾಜ ಒಡೆಯರ್‌ ಅವರು ಗೀತರಚನೆ ನಡೆಸಿರುವುದು ಅವರ 
"ಗೀತಗೋಪಾಲಂ' ಎಂಬ ಪ್ರಬಂಧ ಕಾವ್ಯದಿಂದ ನಮಗೆ ಗೊತ್ತಾಗುತ್ತದೆ. 
"ಗೀತಗೋಪಾಲಂ' ಎಂಬ ಹೆಸರು ಕೇಳಿದೊಡನೆಯೇ ನಮಗೆ ತಟಕ್ಕನೆ ಜ್ಞಾಪಕಕ್ಕೆ 
ಬರುವುದು ಜಯದೇವ ಮಹಾಕವಿಯ ಸಂಸ್ಕೃತ ಭಾಷೆಯ “ಗೀತಗೋವಿಂದ” 
ಪ್ರಬಂಧಕಾವ್ಯ ಎರಡರ ಹೆಸರಲ್ಲೂ ಗೋಪಾಲ, ಗೋವಿಂದ ಎಂಬ ಕೃಷ್ಣನ 
ನಾಮಾಂತರಗಳು ಕಂಡುಬರುವುದರಿಂದ ಗೀತಗೋಪಾಲವನ್ನು ಗೀತಗೋವಿಂದ 
ಕನ್ನಡಾನುವಾದವಿರಬಹುದೆಂದು ಊಹಿಸಲವಕಾಶವುಂಟು. ಆದರೆ ವಸ್ತುಸ್ಥಿತಿ ಹಾಗಲ್ಲ. 
ಗೀತಗೋವಿಂದದ ವಿಚಾರವೇ ಬೇರೆ; ಗೀತಗೋಪಾಲದ ಕಾವ್ಕಸಾಮಗ್ರಿಯೇ ಬೇರೊಂದು 
ತೆರ. ಎರಡರಲ್ಲೂ ಕೃಷ್ಣ ಗೋಪಿಯರ ವಿಲಾಸ ವಿಚಾರ ಪ್ರಸ್ತಾಪಿಸಲ್ಪಟ್ಟಿರಬಹುದು.. 
ಆದರೆ ಗೀತಗೋವಿಂದ ಕೃಷ್ಣ ರಾಧೆ ಮತ್ತು ಗೋಪಿಯರು ಇವರ ಕಾಮವಿಹಾರಕ್ಕೆ 
ಮೀಸಲಾಗಿರುವ ಗ್ರಂಥ, ಶೃ೦ಗಾರದ ವಿಧಿ ಅವಸ್ಥೆಗಳ ವರ್ಣನೆ ತದ್ವತ್ತಾಗಿ 
ವಿವರಗೊಂಡಿರುವ ಪ್ರಬಂಧ ಕೃತಿ ಅದು, ಎಂದಾಗ ಇದೊಂದು ಅಶ್ಲೀಲ 
ಕಾವ್ಯವೆನಿಸುವುದಲ್ಲವೆ ಎ೦ಬ ಪ್ರಶ್ನೆ ಮೂಡುವುದು ಸಹಜ. ಕೃಷ್ಣನನ್ನು ಪರಮಾತ್ಮನೆಂದೇ 
ಭಾವಿಸಿ ಪೂಜಿಸುವ ನಮ್ಮ ಜನ ಅವನ ರಾಸಲೀಲೆಗಳನ್ನು ಅಶ್ಲೀಲವಾಗಿ ಪರಿಗಣಿಸದೆ 
ಅದಕ್ಕೆ ಒಂದು ಪಾವಿತ್ವದ ಹೊದಿಕೆ ಹೊದಿಸಿ, ಆದರದಿಂದ ಕಂಡು ಪೂಜ್ಯಭಾವದಿ೦ದಲೇ 
ಈ ಕಾವ್ಯವನ್ನು ಸ್ವೀಕರಿಸಿದ್ದಾರೆ. ನಿತ್ಯ ಪಾರಾಯಣಕ್ಕೂ ಅಳವಡಿಸಿಕೊಂಡು 
ಕೃತಾರ್ಥರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಜನರ ಸಂಸ್ಕೃತಿಯ “ಕಾಣುವ ಕಣ್ಣು” 


* (ಲೋಚನ-ಸಂಪುಟ-೨೦. ಸಂಚಿಕೆ-೨. ೨೦೦೬) 


೩೭೪ | ಲೋಚನ ದೀಪ್ತಿ 


ಇದನ್ನು ಪವಿತ್ರ ಗಂಥವನ್ನಾಗಿ ಕಂಡುಕೊಂಡಿದೆ. ತಮಿಳುನಾಡಿನ ಆಳ್ವಾರ್‌ ದಿವ್ಯ 
ಪ್ರಬಂಧಗಳಲ್ಲಿ ಬರುವ ಇಂತಹುದೇ ಪ್ರಸಂಗಗಳನ್ನು ವ್ಯಾಖ್ಯಾನಕಾರರುಗಳಾದ 
ಆಚಾರ್ಯವರ್ಯರುಗಳು ಭಗವತ್‌ ಕಾಮವ್ಯಾಪಾರವನ್ನು “ಪೇರಿನ್ನಂ” ಎಂದೂ 
ಮಾನವನ ಕಾಮವ್ಯಾಪಾರವನ್ನು “ಚೆಟ್ಟಿನ್ನಂ” ಎಂದೂ ಪರಿಗಣಿಸಿ ವಿವರಣೆ ನೀಡಿದ್ದಾರೆ. 
“ಪೇರಿನ್ಬಂ” ಎಂದರೆ "ಹಿರಿದಾದ, ಮಹತ್ತಾದ ಕಾಮ” ಎಂಬುದಾಗಿಯೂ “ಚೆಟ್ಟಿನ್ನಂ” 
ಎಂದಾಗ “ಕಿರಿದಾದ, ಕೀಳಾದ ಕಾಮ” ಎಂಬುದಾಗಿಯೂ ವ್ಯತ್ಯಾಸ ಗುರುತಿಸಿದ್ದಾರೆ. 
ಐಹಿಕ ಕಾಮವ್ಯಾಪಾರವೂ ಮನುಷ್ಯನ ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದಾಗಿದ್ದು 
ಅದರ ಅನುಸರಣೆಯಿಂದಲೂ ಮೋಕ್ಷ ಪುರುಷಾರ್ಥ ಸಂಪಾದನೆ ಸಾಧ್ಯವೆಂಬುದಾಗಿ 
ಅವರು ಭಾಗವತಾದಿ ಪುರಾಣಗಳಿಂದ ದೃಷ್ಟಾಂತಗಳನ್ನು ಉದಾಹರಿಸಿ ಸಿದ್ಧಗೊಳಿಸಿದ್ದಾರೆ. 
. ಅವರ ವಾದದ ಪ್ರಕಾರ ಪರಮಾತ್ಮನೊಬ್ಬನೇ ಪುರುಷ ಮಿಕ್ಕ ಜೀವಾತ್ಮಗಳೆಲ್ಲ ಸ್ತ್ರೀಯರೇ. 
ಈ ಜೀವಾತ್ಮಗಳ ಗುರಿ - ಗಂತವ್ಯ ಪರಮಾತ್ಮನೊಡನೆ ಸಂಶ್ಲೇಷ ಸೌಖ್ಯ ಹೊಂದುವುದೇ 
ತಾನೇ. ಇದೇ ಮುಕ್ತಿ ಎಂದು ಅವರು ಪ್ರತಿಪಾದಿಸುತ್ತಾರೆ. ಈ ಮುಕ್ತಿಲಾಭಕ್ಕೆ ಮುಖ್ಯವಾದ 
ಸುಲಭ ಆಚರಣಾಯೋಗ್ಯವಾದ ಸ್ತರವೇ ಪ್ರಪತ್ತಿ ಮಾರ್ಗ ಎಂದು ಅವರ ತತ್ವ 
ವಿವರಣೆ, ಪರಮಾತ್ಮ ಜೀವಾತ್ಮಗಳು ಬೇರೆ ಬೇರೆ ಆದರೂ ಜೀವಾತ್ಮದಿಂದ ಕೂಡಿಯೇ 
ಪರಮಾತ್ಮ ಅದ್ವೈತನೆನಿಸಿಕೊಳ್ಳುವ ವಿಶಿಷ್ಟ ಲಕ್ಷಣ ಹೊಂದಿರುವುದರಿಂದಲೇ ಈ ಸಿದ್ಧಾಂತ 
ಎಶಿಷ್ಟಾದ್ವೈತ ಎನಿಸಿಕೊ೦ಡಿರುವುದು. ಇದೇ ಈ ಗೋಪೀ ಕೃಷ್ಣ ವಿಲಾಸ ವೈಭವದ 
ಹಿಂದೆ ಅಡಗಿರುವ ಉಪಾಯ ಭಕ್ತಾ ಃಚರಣೆ, ಇದರಿಂದಲೇ ಜಯದೇವ ಕವಿಯ 
ಗೀತ ಗೋವಿಂದ ಕಾವ್ಯಕ್ಕೆ ಪಾವಿತ್ರತೆ ಲಭಿಸಿರುವುದು. 


ಇನ್ನು ಗೀತಗೋಪಾಲ ಕಾವ್ಯ ಯಾವ ರೀತಿ ಗೀತಗೋವಿಂದ ಕಾವ್ಯದೊಡನೆ 
ಸಾಮ್ಯತೆ ಮತ್ತು ಭಿನ್ನತೆ ಹೊಂದಿದೆ ಎಂಬುದನ್ನರಿಯಲು ಗೀತಗೋವಿ೦ದದ ರಚನಾ 
ಸಂವಿಧಾನವನ್ನು ಮೊದಲು ಅರಿಯಬೇಕಾದುದು ಅತ್ಯವಶ್ಯಕ. 


ಗೀತಗೋವಿಂದ ಪ್ರಬಂಧದಲ್ಲಿ ಹನ್ನೆರಡು ಸರ್ಗಗಳಿವೆ. ಪ್ರತಿ ಸರ್ಗದಲ್ಲೂ 
ಅಷ್ಟಪದಿಗಳಂಬ ಗೀತಪ್ರಕಾರಗಳಿವೆ. ಅಷ್ಟಪದಿಗಳು ಎಂದರೆ ಎಂಟು ಅಥವಾ ಒಂಭತ್ತು 
ದ್ವಿಪದಿಗಳು ಜೋಡಿಸಲ್ಪಟ್ಟ ಗೀತಗಳು: ಈ ಅಷ್ಟಪದಿಗಳ ಕಡೆಯ ದ್ವಿಪದಿಗಳಲ್ಲಿ ಕವಿಯ 
ಹೆಸರು, ಅಷ್ಟಪದಿಯಲ್ಲಿನ ಭಾವದ ಸಂಕ್ಷಿಪ್ತ ಪರಿಚಯ ಮತ್ತು ಫಲಶೃತಿಗಳು ಇರುತ್ತವೆ. 
ಪ್ರತಿ ಅಷ್ಟಪದಿಯ ಮೊದಲನೆಯ ದ್ವಿಪದಿಯನಂತರ "ಧ್ರುವಮ್‌' ಎಂದು ಹೆಸರಿಸಿರುವ 
ಒಂದು ಸಾಲಿನ ಪಲ್ಲವಿಯಂತಹ - ರಚನೆ ಇರುತ್ತದೆ. ಆದರೆ ಗೀತಗೋವಿಂದದ 
ಅಷ್ಟಪದಿಗಳನ್ನು ಹಾಡುವವರು ಪ್ರತಿ ದ್ವಿಪದಿಯ ಕಡೆಗೂ ಈ ಧ್ರುವಂ ಅನ್ನು ಹೇಳುವ 
ಪದ್ಧತಿ ನಾನು ಕೇಳಿಲ್ಲ. 


ಲೋಚನ ದೀಪ್ತಿ |೩೭೫ 


ಕೆಲವು ಸರ್ಗಗಳಲ್ಲಿ ಒಂದೇ ಅಷ್ಟಪದಿ ಇರುತ್ತದೆ. ಕೆಲವದರಲ್ಲಿ ಎರಡಿರುತ್ತವೆ; 
ಕೆಲವದರಲ್ಲಿ ನಾಲ್ಕು ಅಷ್ಟಪದಿಗಳು ಇರುವುದನ್ನೂ ನಾವು ಕಾಣಬಹುದಾಗಿದೆ. ಹೀಗೆ 
ಸರ್ಗಗಳಲ್ಲಿ ಅಷ್ಟಪದಿಗಳ ಜೋಡಣೆ ಕ್ರಮಬದ್ಧವಾಗಿಲ್ಲ. ಈ ಅಷ್ಟಪದಿಗಳ ವಿಚಾರ 
ವಿವರಣೆಯನ್ನು ಮತ್ತು ಅಷ್ಟಪದಿಗೂ ಇರುವ ಸಂಬಂಧವನ್ನು ಕಲ್ಪಿಸುವ ಶ್ಲೋಕ 
ವೃತ್ತಗಳು ಅವುಗಳ ಆದಿ ಮತ್ತು ಅಂತ್ಯಗಳಲ್ಲಿ ಇರುವುದನ್ನೂ ನಾವು ನೋಡಬಹುದು. 
ಇಂತಹ ವೃತ್ತ ಶ್ಲೋಕಗಳು ಅಷ್ಟಪದಿಗಳ ಆರಂಭದಲ್ಲಿ ಒಂದೆರಡಿದ್ದು ಮುಕ್ತಾಯದಲ್ಲಿ 
ಮೂರು, ನಾಲ್ಕು ಅಥವಾ ಇನ್ನೂ ಹೆಚ್ಚಿಗೆಯೂ ಇರಬಹುದು. 


ಹೀಗೆ ಈ ಪ್ರಬಂಧದಲ್ಲಿ ಕಂಡುಬರುವ ಅಷ್ಪಪದಿಗಳ ಒಟ್ಟು ಸಂಖ್ಯೆ ಇಪ್ಪತ್ನಾಲ್ಕು; 
ಈ ಶ್ಲೋಕಗಳೂ ಮತ್ತು ಅಷ್ಟಪದಿಗಳೂ ಸೇರಿದರೆ ಈ ಪ್ರಬಂಧದಲ್ಲಿರುವ ಒಟ್ಟು 
ಶ್ಲೋಕಗಳ ಸಂಖ್ಯೆ ಒಂದು ನೂರ ಇಪ್ಪತ್ತಾಗುತ್ತದೆ. ಮೊದಲಿನ ಸರ್ಗದ ಪ್ರಾರಂಭಿಕ 
ಪೀಠಿಕಾ ಶ್ಲೋಕಗಳ ನಂತರ ಇರುವ ಪ್ರಥಮ ಅಷ್ಟಪದಿಯಲ್ಲಿ ಪರಮಾತ್ಮನ ಹತ್ತು 
ಅವತಾರಗಳನ್ನು ಹತ್ತು ತ್ರಿಪದಿಗಳಲ್ಲಿ ವರ್ಣಿಸಲಾಗಿದೆ. ಪ್ರತಿ ತ್ರಿಪದಿಯ ಮೂರನೇ 
ಸಾಲಿನಲ್ಲಿ ಆಯಾ ಅವತಾರದ ಹೆಸರು ಮತ್ತು “ಜಯ ಜಗದೀಶ ಹರೇ” ಎಂಬ 
ಧ್ರುವ ವಾಕ್ಯವೂ ಇರುತ್ತದೆ. ಈ ಹತ್ತು ತ್ರಿಪದಿಗಳ ನಂತರ ಹತ್ತು ಅವತಾರಗಳ 
ಹೆಸರನ್ನು ಒಟ್ಟಾಗಿ ಹೇಳಿ ಅವುಗಳ ವೈವಿಧ್ಯ ಸ್ಮರಿಸುವ ವೃತ್ತವೊ೦ದು ಕೂಡಿಸಲ್ಪಟ್ಟಿದೆ. 
ಎರಡನೆ ಅಷ್ಟಪದಿಯಲ್ಲಿ ಕೃಷ್ಣನ ಗುಣಮಹಿಮಾ ವರ್ಣನೆಯ ಎಂಟು ದ್ವಿಪದಿಗಳು 
ಇದ್ದು ಪ್ರತಿದ್ವಿಪದಿಯ ನಾಲ್ಕನೇ ಪಾದ “ಜಯ ಜಯದೇವ ಹರೇ” ಎಂಬ ಭಗವಂತ 
ಕವಿಯ ಹೆಸರೂ ಆಗಬಲ್ಲ ಶ್ಲೇಷಾರ್ಥದ ನಮನ ಚಮತ್ಕಾರದ ರಚನೆ ಇದೆ. ಮುಂದಿನ 
ಅಷ್ಟಪದಿಗಳೆಲ್ಲಾ ಗಂಥಾಂತ್ಕದವರೆಗೂ ಶ್ರೀಕೃಷ್ಣರಾಧೆಯರ ವಿಲಾಸವೈಭವವನ್ನು ತುಂಬಿ 
ಕವಿಯು ಶೃಂಗಾರದ ವಿವಿಧ ಮಜಲುಗಳ ವರ್ಣನೆಗಳು ರಂಜಿತವಾಗಿಯೂ ಇದ್ದು 
ಈ ಪ್ರಬಂಧ ಭಾರತೀಯ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಗಿ ಬೆಳಗುವುದರಲ್ಲಿ ಸಂದೇಹವೇ 
ಇಲ್ಲ. 

ಜಯದೇವ ತನ್ನ ಪಬಂಧದಲ್ಲಿನ ಸರ್ಗಗಳಿಗೆ ಕ್ರಮವಾಗಿ ಸಾಮೋದ ದಾಮೋದರ, 
ಅಕ್ಷೇಶ ಕೇಶವ, ಮುಗ್ಧ ಮಧುಸೂದನ, ಸ್ನಿಗ್ಭ ಮಧುಸೂಧನ, ಸಾಕಾಂಕ್ಷ ಪುಂಡರೀಕ, 
ಧನ್ಯ ವೈಕುಂಠ ಕುಂಕುಮ, ನಾಗರ ನಾರಾಯಣ, ವಿಲಕ್ಷ ಲಕ್ಷ್ಮೀಪತಿ, ಮುಗ್ಗ ಮುಕುಂದ, 
ಚತುರ ಚತುರ್ಭುಜ, ಸಾನಂದ ದಾಮೋದರ ಮತ್ತು ಸುಪ್ರೀತ ಪೀತಾಂಬರ ಎಂಬ 
ಹೆಸರುಗಳನ್ನು ಆಕರ್ಷಕ ರೀತಿಯಲ್ಲಿ ನೀಡಿದ್ದಾನೆ. ಕಾಮವಿಹಾರ, ವಿಕಾರಗಳ ವಿವಿಧ 
ಮಜಲುಗಳಾದ ವಸಂತ ಯತುವಿನ ಕಾಲ, ರಾಧೆಗೆ ಕೃಷ್ಣನೊಡನೆ ಸೇರುವ ತವಕ, 


ಆತ ಇತರ ಗೋಪಿಯರೊಡನೆ ಲೀಲಾವಿನೋದದಲ್ಲಿದ್ದುದನ್ನು ಕಂಡು ಈರ್ಷ್ಯೆ, ತನ್ನ ' 


೩೭೬ | ಲೋಚನ ದೀಪ್ತಿ 


~~ 


ವಿರಹದ ಆವೇಗ ಮತ್ತು ಕೃಷ್ಣನಿಗೆ ತನ್ನ ಮೇಲಿರುವ ಅಲಕ್ಷ ಇವುಗಳನ್ನು ಗೆಳತಿಗೆ 
ವಿವರಿಸುವ ರೀತಿ, ಹಾಗೆ ಹೇಳುವಾಗ ತಾನು ಕೃಷ್ಣನೊಡನೆ ಅನುಭವಿಸಿದ ರತಿ 
ಸೌಖ್ಯದ ವರ್ಣನೆ, ಕೃಷ್ಣನನ್ನು ಒಪ್ಪಿಸಲು ಸಂಧಾನ, ಆ ಸಖಿ ಕೃಷ್ಣನನ್ನು ಕಂಡು 
ರಾಧೆಯ ವಿರಹ ತಾಪವನ್ನು ವಿವರಿಸುವುದು, ರಾಧೆಯನ್ನು ಕೂಡುವಂತೆ ಉಪದೇಶ, 
ಕೃಷ್ಣನಿಗೆ ತಾನು ರಾಧೆಯನ್ನು ದೂರ ಮಾಡಿದ್ದು ತಪ್ಪೆಂದು ತಿಳಿದು ಪರಿತಾಪ ಪಡುವುದು, 
ಹಾಗೆ ಪರಿತಪಿಸುವಾಗ ತಾನು ಆಕೆಯೊಡನ ಅನುಭವಿಸಿದ ಕೇಳಿಗಳನ್ನು ನೆನೆದು 
ಬಾಧೆ ಪಡುವುದು; ಅವುಗಳನ್ನು ಸಖಿಗೆ ಹೇಳುವುದು, ಸಖಿಯೊಡನೆ ರಾಧೆಯನ್ನು 
ನಿಗದಿತ ಸ್ಥಳಕ್ಕೆ ತನ್ನೊಡನೆ ಸಂಧಿಸಲು ಆಹ್ವಾನ ನೀಡುವುದು, ರಾಧೆಗೆ ಹೋಗಲು 
ತವಕ, ಆದರೆ ಆತ್ಮಾಭಿಮಾನದ ತಡೆ; ಆಕೆ ಕೃಷ್ಣನನ್ನು ನಿಂದಿಸುವುದು, ಕೃಷ್ಣನ ಸಮಾಧಾನ, 
ಕೊನೆಗೆ ಈರ್ವರೂ ಸಂಕೇತ ಸ್ಥಳದಲ್ಲಿ ಗೆಳತಿಯರ ಸಂಧಾನದಿಂದ ಸೇರಿ ಸಮಾಗಮ 
ಮಾಡಿ ತೃಪ್ತಿ ಹೊಂದುವುದು- ಈ ಎಲ್ಲ ವಿವರಗಳೂ ಗೀತ ಗೋವಿಂದದಲ್ಲಿ ಸಿಗುತ್ತದೆ. 
ಕವಿಯ ವಚನ ರಚನಾ ವೈಭವದಿಂದ ಗೀತ ಗೋವಿಂದ ಒಂದು ಅಭೂತಪೂರ್ವ 
ಕಾವ್ಯರತ್ನವಾಗಿ ಏಕಮೇವಾದ್ವಿತೀಯವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಮೆರೆಯುತ್ತದೆ. 
ಆದರೆ ಅದರಲ್ಲಿನ ಅಷ್ಟಪದಿಗಳಿಗೆ ಒಂದೊಂದಕ್ಕೂ ಸಂಬಂಧವಿದೆ. ಅಷ್ಟಪದಿಗಳು 
ನಮ್ಮ ಸಂಗೀತಗಾರರು ಹಾಡುವ ಕೀರ್ತನೆಗಳಂತೆ ಇರದಿರುವುದರಿಂದ ಈ ಕಾವ್ಯವನ್ನು 
ಗೇಯಪ್ರಬಂಧವೆಂದು ಪರಿಗಣಿಸಬಹುದಾಗಿದೆ. ಕರ್ನಾಟಕ ಸಂಗೀತದಲ್ಲಿನ ಕೀರ್ತನೆಗಳಂತೆ 
ಪಲ್ಲವಿ, ಅನುಪಲ್ಲವಿ ಚರಣ (ಎರಡು ಅಥವಾ ಮೂರು ನುಡಿಗಳು)ಗಳ ರೂಪ 
ಹೊಂದಿದ್ದರೆ ಇವೂ ಮುತ್ತುಸ್ವಾಮಿ ದೀಕ್ಷಿತರ ಅಥವಾ ನಾರಾಯಣ ತೀರ್ಥರ ಅಥವಾ 
ಸ್ವಾತಿ ತಿರುನಾಳರ ಕೀರ್ತನೆಗಳ ಸೊಗಸನ್ನು ಹೊಂದಿರುತ್ತಿದ್ದುದರಲ್ಲಿ ಸಂದೇಹವೇ 
ಇಲ್ಲ. ಆದರೆ ಈ ಅಷ್ಟಪದಿಗಳ ಬೆಡಗು ಕಾವ್ಯ ಲಕ್ಷಣ, ಸಾಹಿತ್ಯ ಪ್ರಕಾರದ ಕಡೆಗೇ ಹೆಚ್ಚು 
ವಾಲುತ್ತದೆ ಎಂದು ಲಾಕ್ಷಣಿಕರು ಅಭಿಪ್ರಾಯ ಹೊಂದಿದ್ದಾರೆ. ಸಂಗೀತದಲ್ಲಿ ಈ ರೀತಿಯ 
ಕೀರ್ತನೆಗಳ ರಚನೆಗಳು ಬರುವುದಕ್ಕೆ ಮುಂಚೆ ಅಷ್ಟಪದಿಗಳೇ ರಾಜಸಭೆಗಳಲ್ಲಿ, ನರ್ತಕಿಯರ 
ಅಭಿನಯದಲ್ಲಿ ರಸಿಕರ ಕೂಟಗಳಲ್ಲಿ ಹಾಡಲ್ಪಡುತ್ತಿದ್ದುದು ತಿಳಿದ ವಿಚಾರವೇ ಆಗಿದೆ. 
ಈ ರೀತಿಯ ಕೀರ್ತನ ನಿರ್ಮಾಣ ಪದ್ಧತಿ ನಮಗೆ ಗೊತ್ತಾಗಿರುವಂತೆ ಪ್ರಪ್ರಥಮ 
ಹರಿದಾಸರೆಂದು ಗುರುತಿಸಲಾಗಿರುವ ೧೨-೧೩ನೇ ಶತಮಾನದ ನರಹರಿತೀರ್ಥರಿಂದಲೇ 
ಆರಂಭಗೊಂಡಿದೆಯೆಂದು ಊಹಿಸಲವಕಾಶವಾಗುತ್ತದೆ. ಆದರೆ ಅವರ ಕೀರ್ತನೆಗಳು 
ಲಭ್ಯವಾಗಿಲ್ಲ. ಒಂದೆರಡು ಅವರದ್ದೆಂದು ಹೇಳಲ್ಪಟ್ಟರೂ ಅದಕ್ಕೆ ಸ್ಪಷ್ಟ ಸಾಕ್ಷ್ಯಪುರಾವೆಗಳು 
ಸಾಲದಾಗಿವೆ. ಆದರೆ ಹರಿದಾಸರಲ್ಲಿ ಪ್ರಥಮ ಕೃತಿಕಾರರೆನಿಸಲಡುವ ಶ್ರೀಪಾದರಾಯರ 
ಕೃತಿ, ಚಿಕದೇವ ರಾಜ ಒಡೆಯರ ಗೀತಗೋಪಾಲ ಪ್ರಬಂಧದಲ್ಲಿ ಇಂತಹ ಲಕ್ಷಣಗಳಿಂದ 


ಲೋಚನ ದೀಪ್ತಿ |೩೭೭ 


ಕೂಡಿದ ಕೀರ್ತನೆಗಳು ಮೊದಲಿಂದ ಕಡೆಯವರೆಗೂ ತುಂಬಿಕೊಂಡಿವೆ. ಇವುಗಳಲ್ಲಿ 
ಕೆಲವು ಕೀರ್ತನೆಗಳಿಗೆ ಪರಸ್ಪರ ಸಂಬ೦ಧವಿರುವುದೆ೦ದು ಕಂಡರೂ ಪ್ರತಿಯೊಂದು 
ಗೀತಗಳೂ ಸ್ವತಂತ್ರವಾದ ಹಾಡುಗಳಂತೆಯೇ ವಿಷಯ ವಸ್ತುಗಳನ್ನು ಹೊಂದಿವೆ. 
ತ್ಯಾಗರಾಜರ ನೌಕಾಚರಿತ್ರೆಯಿ೦ದ, ನಾರಾಯಣ ತೀರ್ಥರ ಕೃಷ್ಣ ಲೀಲಾ ತರಂಗಿಣಿಯಿಂದ 
ಆರಿಸಿಕೊಂಡ ಕೀರ್ತನೆಗಳನ್ನು ಪ್ರತ್ಯೇಕ ಹಾಡುಗಳಂತೆಯೇ ನಮ್ಮ ವಿದ್ವಾಂಸರು 


೩ ವ್‌ 


ಕಛೇರಿಗಳಲ್ಲಿ ಹಾಡುವಂತೆ ಗೀತಗೋಪಾಲದ ಈ ಕೀರ್ತನೆಗಳನ್ನೂ ಪ್ರತ್ಯೇಕ 
ಕೃತಿಗಳಂತೆಯೇ ಸಂಗೀತಗಾರರು ಹಾಡಲು ಯಾವ ಅಡ್ಡಿಯೂ ಇಲ್ಲ. ಇದೇ ನಾವು 


ಕಾಣುವ ಗೀತಗೋವಿಂದ ಗೀತಗೋಪಾಲಗಳಲ್ಲಿನ ಸಾಮ್ಯ ವ್ಯತ್ಯಾಸಗಳು. 


ನಾವೀಗ ಗೀತಗೋಪಾಲದ ಅಧ್ಯಯನಕ್ಕೆ ತೊಡಗೋಣ. ಗೀತಗೋಪಾಲವನ್ನು 
ಎರಡು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಪೂರ್ವಭಾಗ, ಉತ್ತರ ಭಾಗವೆಂದು ಅವುಗಳನ್ನು 
ಕರೆದಿದ್ದಾರೆ. ಇಲ್ಲಿನ ಗೀತಗಳನ್ನು ಸಪ್ತಪದಿಗಳೆಂದು ಕರೆದಿದ್ದಾರೆ. ಈ ಪ್ರಬಂಧದ 
ಲಕ್ಷಣವನ್ನು ಈ ಪ್ರಬಂಧವನ್ನು ಮೊದಲಿಗೆ ಮುದ್ರಣ ಕಾಣಿಸಿದ ಕರ್ನಾಟಕ ಕಾವ್ಯ 
ಕಲಾನಿಧಿ ಕಾರ್ಯಾಲಯದ ವ್ಯವಸ್ಥಾಪಕರುಗಳೂ ಕನ್ನಡ ಸಾಹಿತ್ಯ ಸೇವಕರುಗಳೂ 
ಕನ್ನಡ ಭಾಷೆಯ ಪ್ರಾತಃಸ್ಮರಣೀಯರುಗಳೂ ಆದ ಎಂ.ಎ. ರಾಮಾನುಜಯ್ಯಂಗಾರರೂ, 
ಎಸ್‌.ಜಿ. ನರಸಿಂಹಾಚಾರ್ಯರೂ ಅದರ ಮುನ್ನುಡಿಯಲ್ಲಿ ಈ ರೀತಿ ವಿವರಿಸಿದ್ದಾರೆ. 
ಈ ಪೀಠಿಕೆಯು ಕಿರಿದಾದರೂ ಅನೇಕ ವಿಚಾರಗಳಿಂದ ಕೂಡಿರುವುದರಿಂದ ಅದನ್ನೇ 
ಇಲ್ಲಿ ಉದ್ಧರಿಸಲು ಆಶಿಸುತ್ತೇನೆ. 

ಕರ್ನಾಟಕ ಮಂಡಲಾಧೀಶ್ವರ ಶ್ರೀ ಚಿಕದೇವ ಮಹಾರಾಜ ವಿರಚಿತವಾದ ದಿವ್ಯ 
ಪ್ರಬಂಧಗಳಲ್ಲಿ ಈ ಗ್ರಂಥವು ಒಂದಾಗಿದೆ. ಈ ಗಂಥದ ರಚನೆಯ ವಿಷಯವಾಗಿ 
ಕವಿಯು ತನ್ನ ಉದ್ದೇಶವನ್ನು ಗ್ರಂಥಾದಿಯಲ್ಲಿ ಈ ರೀತಿ ಹೇಳಿಕೊಳ್ಳುತ್ತಾನೆ. 


ಅನವಧಿ ದಯದಿಂದೀ ಪರಿ 
ಜನಮನಿತುಮನರಸುಗೆಯ್ದದಿಂ ಪೊರೆದಿಹದೊಳ್‌ । 
ನೆನೆದಂ ಪರಸುಖಮನವ 
ರ್ಗನುಗೊಳಿಪಿರವಾವುದೆಂದು ಚಿಕದೇವೇಂದ್ರಂ ॥ " 
ಪರಿಕಿಸೆ ಪರಿಕಿಸೆ ಕವಿಯೊಳ್‌.. 

ಪರಾಶರವ್ಯಾಸ ಮುಖ್ಯ ಮುನಿಸಮ್ಮತದಿಂ | 
ಹರಿಸಂಕೀರ್ತನಮೊಂದೆ 

ಪರಸತಿಗನುಕೂಲವೆಂದು ನಿರವಿಸಿನೆಗಲ್ಲಿಂ । 
ಪಾಲಂ ಬಯಸಿದ ರೋಗಿಗೆ 


೩೭೮ | ಲೋಚನ ದೀಪ್ತಿ 


ಮಾ ಈ 


ಪಾಲಿಂದೌಷಧವನೀವ ವೈದ್ಯನ ತೆಅದಿಂ । 

ದೀಲೋಗರೊಲ್ಪ ಗೀತದ 

ಮೂಲದೊಳೇ ಮುಕ್ತಿಗತಿಯಮೊಗದೋಚಟೆಸಿದಂ । 

ತೊಡರ್ದಿರೆ ನುಡಿನುಣ್ಣರಗಳ 

ಬೆಡಂಗುಮನಮೊಲ್ಲು ಗೀತ ಗೋಪಾಲ ವೆಸ | 

ರ್ವಡದೊಳ್ಗನ್ನಡ ಗಬ್ಬಮ 

ಗೊಡರಿಸಿ ಚಿಕದೇವರಾಯನುನ್ನತಿವೆತ್ತಂ ॥ 

'ಗೀತಗೋಪಾಲ ಮಹಾಪ್ರಬಂಧ' ಎಂದು ಕವಿ ತಾನೇ ಹೇಳುವುದರಿಂದ ಈ 
ಗ್ರಂಥವನ್ನು ಮಹಾಪ್ರಬಂಧಗಳ ಗಣನೆಯಲ್ಲಿ ಸೇರಿಸುತ್ತಾನೆಂದು ತೋರುತ್ತದೆ. 
ಕವಿಯು ಈ ಗ್ರಂಥದಲ್ಲಿ ಪ್ರಸಿದ್ಧವಾದ ಜಯದೇವನ ಗೀತಗೋವಿಂದ ಕಾವ್ಯದ 
 ಕೆಮವನ್ನನುಸರಿಸಿ “ಗೋಪಿಕಾ ವೃತ್ತಾಂತ ನಿರೂಪಣಾ ವ್ಯಾಜದಿ೦ ಭಗವದ್ಗುಣ೦ಗಳಂ', 
' “ಮೋಕ್ಷೋಪಾಯಮಂ ಸಾಧಿಮದರ್ಕೆ ಉಪಾಯಮಾದ ಪ್ರಪತ್ತಿ ಸ್ವರೂಪಮಂ? 
ಕೀರ್ತನೆಗಳ ದ್ವಾರಾ ನಿರೂಪಿಸಿ, ತನ್ಮೂಲಕ ವೇದಾಂತ ತಾತ್ಪರ್ಯಾರ್ಥವನ್ನು ಸಂಗ್ರಹಿಸಿ 
ಹೇಳುತ್ತಾನೆ. 


ಈ ಗ್ರಂಥದಲ್ಲಿ ಪೂರ್ವ, ಉತ್ತರ ಎಂಬುದಾಗಿ ಎರಡು ಭಾಗಗಳಿವೆ. ಪ್ರತಿ 
ಭಾಗಗಳಲ್ಲಿ 'ಏಳೇಳು' ಖಂಡಗಳಿವೆ. ಈ ಪ್ರತಿಖಂಡಗಳಲ್ಲಿ ಏಳೇಳು ಪದ್ಯಗಳಿವೆ. 
ಹೀಗಿರುವುದರಿಂದ ಪ್ರತಿಖಂಡಕ್ಕೂ 'ಸಪ್ತಪದಿ' ಎ೦ಬ ಹೆಸರನ್ನು ಕವಿ ನೀಡಿದ್ದಾನೆ. 
ಒಂದೊಂದು ಸಪ್ಪಪದಿಯಲ್ಲಿ ಒಂದೊಂದು ವಿಷಯ ಹೇಳಲ್ಪಟ್ಟಿದೆ. ಆಯಾ ವಿಷಯಗಳ 
ಸಾರಾಂಶವು ಆಯಾ ಸಪ್ಪಪದಿಗಳ ಆದಿಯಲ್ಲಿ ವಚನ ರೂಪದಲ್ಲಿ ಬರೆಯಲ್ಪಟ್ಟಿದೆ. ಈ 
ಗ್ರಂಥದ ಕೀರ್ತನೆಗಳಲ್ಲಿ ಇತಿಹಾಸ ಪುರಾಣಾದಿಗಳಲ್ಲಿ ಕಂಗೊಳಿಸುವ ಭಾಗವತೋತ್ತಮರ 
ಸೂಕ್ತ್ಯಭಿಪ್ರಾಯಗಳೂ, 'ಆಳ್ವಾರ್‌” ಎ೦ಬ ನಾಮದಿಂದ ಪ್ರಸಿದ್ಧರಾದ ಭಕ್ತಾಗಗಣ್ಯರ 
ಶ್ರೇಷ್ಠವಾದ ಅಭಿಪ್ರಾಯಗಳೂ ಸಹ ಅಡಕವಾಗಿವೆ. 

ಪ್ರತಿಯೊಂದು ಕೀರ್ತನೆಯಲ್ಲಿಯೂ ಪಲ್ಲವಿ, ಚರಣಗಳು ಇವೆ, ಕೀರ್ತನೆಗಳನ್ನು 
ಹಾಡಲು ಅನುಕೂಲಿಸುವುದಕ್ಕೆ ಆಯಾ ಕೀರ್ತನೆಗಳ ತಾತ್ಪರ್ಯವು ಸುಗಮವಾಗುವುದಕ್ಕೆ 
ಆಯಾ ಕೀರ್ತನೆಗಳ ಆದಿಯಲ್ಲಿ ಒಂದೊಂದು ಕಂದಗಳನ್ನು ಬರೆದಿರುತ್ತಾನೆ. ಈ 
ಗ್ರಂಥದ ಪದ್ಯಗಳು ಹಳಗನ್ನಡದ ಶೈಲಿ ಅನುಸರಿಸಿದ್ದರೂ ಕೀರ್ತನೆಗಳು ಮಾತ್ರ 
ಹೊಸಗನ್ನಡ ಶೈಯಲಿಯನ್ನನುಸರಿಸಿವೆ. ಇದರಿಂದ ಸ್ತ್ರೀ ಬಾಲ ಸಾಮಾನ್ಯವಾಗಿ ಪಂಡಿತ 
ಪಾಮರರೆಲ್ಲರಿಗೂ ಉಪಯೋಗವಾಗಬೇಕೆಂಬುದೇ ಕವಿಯ ಉದ್ದೇಶವೆಂದು 
ತೋರುತ್ತದೆ. 


ಲೋಚನ ದೀಪ್ತಿ | ೩೭೯ 


.. ಧಾವಕ ಕವಿಯಂತೆ ತಿರುಮಲೆಯಾರ್ಯನೂ ಕೂಡ ಈ ಗ್ರಂಥಗಳನ್ನು ಬರೆದು 
ಚಿಕದೇವ ಮಹಾರಾಜರ ಹೆಸರಿನಲ್ಲಿ ಪ್ರಸಿದ್ಧಿಪಡಿಸಿದನೆಂದು ಊಹಿಸಲು ಅವಕಾಶವುಂಟು, 


ಮತಾಭಿಪ್ರಾಯ ತಿಳಿಯಲಾಸಕ್ತಿಯುಳ್ಳವರಿಗೆ ಅತ್ಯಾದರಣೀಯವಾಗಿರುವು 
ದರಿಂದಲೂ, ಭಜನೆ ಮಾಡಲಪೇಕ್ಷೆಯುಳ್ಳ ಭ ಕರಿಗೆ ಉಪಯೋಗ ವಾಗುವುದರಿಂದಲೂ 
ಸುಲಭವಾದ ಮಾತುಗಳಿಂದ ಮಹತಾದ ವಿಷಯಗಳು ಸಂಗೀತ ಸರಣಿಯಲ್ಲಿ 
ಹೇಳಲ್ಪಟ್ಟಿರುವ ಕಾರಣ ಹೆಣ್ಣು )) ಮಕ್ಕಳ ಸಂಗೀತ ವಿದ್ಯೆಯಲ್ಲಿ ಅಭಿಮಾನವುಳ್ಳ ಹಿತೈಷಿಗಳಿಗೆ 
ಸಹಾಯಕವಾಗ ಬಹುದಾದುದರಿಂದಲೂ ಈ ಗಂಥವನ್ನು ಮುದ್ರಿಸಿದ್ದೇವೆ. 


ಈ ಪೀಠಿಕೆಯಲ್ಲಿಯೇ ಗೀತಗೋಪಾಲದ ಸಮಗ್ರ ಮಾಹಿತಿ ಸಿಗುವುದರಿಂದ 
ನಾನೇನೂ ಆ ಬಗ್ಗೆ ಹೆಚ್ಚಾಗಿ ಹೇಳಬೇಕಾದುದೇನೂ ಇರುವುದಿಲ್ಲ. ಗೀತಗೋವಿಂದದಲ್ಲಿ 
ಶೃ೦ಗಾರಲೀಲೆಗಳು ತದ್ದತ್ತಾಗಿ ವಿವರಿತವಾಗಿ ಅದರಿಂದ ಆಧ್ಯಾತ್ಮ ತತ್ತ್ವವನ್ನು ನಾವು 
ಆರಿಸಿಕೊಳ್ಳಬೇಕಾಗಿದೆ. ಆದರೆ ಗೀತಗೋಪಾಲದ ರೀತಿ ಹಾಗಿಲ್ಲ. ಅದರಲ್ಲಿ ಗೋಪಿಯರ 
ಶೃಂಗಾರದ ಲೀಲೆಗಳು ಕೆಲವೆಡೆ ವರ್ಣಿತವಾಗಿದ್ದರೂ ಇಡೀ ಕೃತಿ ಪೂರ್ತಿ ಅದಕ್ಕಾಗಿ 
ಮೀಸಲಾಗಿಲ್ಲ ಎನ್ನುವುದು ಒಂದು ವಿಚಾರ. ಈ ಶೃರಿಗಾರ ಲೀಲೆಗಳ ಜೊತಗೆ 

ಆಧ್ಯಾತ್ಮ ತತ್ವ್ವ ಚಿಂತನೆಗಳೂ ಹಾಸುಹೊಕ್ಕಾಗಿ ಸೇರಿಸಲಟ್ಟಿರುವುದು ಈ ಕಾವ್ಯದ 
ಇನ್ನೊಂದು ವಿಶೇಷ ಜೊತೆಗೆ ಪುರಾಣೇತಿಹಾಸಗಳಲ್ಲಿ ನಿರೂಪಿತವಾಗಿರುವ ಪರಮಾತ್ಮನ 
ಲೀಲಾವೈಖರಿಗಳನ್ನೂ ಕೂಡಿಸಿರುವುದು ಮತ್ತೊಂದು ಹೆಗ್ಗಳಿಕೆ. ಶ್ರೀವೈಷ್ಣವ ಪ್ರಧಾನ 
ತತ್ತ್ವವಾದ ಪ್ರಪತ್ತಿ ಭಕ್ತಿಯನ್ನು ಇಲ್ಲಿ ಮೆರೆಸಿರುವುದು ಚಿಕದೇವರಾಯ ಒಡೆಯರು 
ಎಶಿಷ್ಟಾದ್ವೈ ತ ಪಂಥದ ಅನುಯಾಯಿಗಳಾಗಿದ್ದುದನ್ನು ಪುಷ್ಟೀಕರಿಸುತ್ತದೆ. ಪೂರ್ಲಾರ್ಧದಲ್ಲಿ 

ಕೃಷ್ಣನ ಎಹೋಾಧ ವಿಚಾರವು ಒಂದು ಖಂಡ ಸಂಪೂರ್ಣವಾಗಿ ಹೇಳಲ್ಪಟ್ಟಿದೆ. 
ನಂತರ ಗೋಪಿಯರೊಡನೆ ಆತ ತನ್ನ ಯೌವ್ಹನದಲ್ಲಿ ವಿಹರಿಸಿದ ವಿಚಾರ ವಿವರಿಸಲಟಿದೆ. 
ಇಲ್ಲಿನ ಶೃಂಗಾರ ವೃತ್ತಾಂತ ನಿರೂಪಣೆ ಗಂಭೀರವಾಗಿಯೂ ಗೌರವಯತವಾನಿ 
ಭಕ್ತಿಪೂರಿತವಾಗಿಯೂ ಕಂಡುಬರುವುದು ಮತ್ತೊಂದು ಎಶೇಷವೆನ್ನ! ಬಹುದು. ಜಯದೇವ 
ಕವಿ ವಿಪ್ರಲಂಭ ಶೃಂಗಾರ ವರ್ಣನೆಗೆ ಹಚ್ಚು ಆದ್ಯತೆ ನೀಡಿದ್ದಾನೆ. ಆದರೆ ಚಿಕದೇವರಾಯರು 
ಕಾಮ ವಿಚಾರ ನಿರೂಪಣೆಯಲ್ಲಿ ಕಾವ್ಯಪದ್ಧತಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು 
ಅವರ ಘನತೆಗೆ ವೆ ಮೆರಗನ್ನು ನೀಡುತ್ತದೆ. ಬ ಅರಸರು. ಶೃ೦ಗಾರಪ್ಪಿಯರು. ಅವರ 
ರಸಿಕತೆ ಮಾತಿಗಿಂತ ಕೃತಿಯಲ್ಲಿಯೇ ಹೆಚ ಶ್ಲಾಗಿ ಕಂಡುಬ೦ದಿರುವುದನ್ನು ನಾವು ಅವರುಗಳ 
ಚರಿತ್ರೆಯಿಂದ ಕಂಡಿದ್ದೇವೆ. ಆದರೆ ರಾಜರ ಸ್ವಭಾವವೂ ಸಾತ್ವಿಕತೆಯ 
ತೇಜಸ್ಸಿನಿ೦ದ ಆವರಿಸಲ್ಪಟ್ಟ ರಾಜಸ ಗುಣವೆ೦ಬುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. 
ಅವರ ವೀರಶೌರ್ಯ ಪರಾಕ್ರಮಕ್ಕೇನೂ ಕೊರೆಯಿಲ್ಲ. ಅವರು ಜಗದೇಕವೀರರೆಂದು 


೩೮೦ | ಲೋಚನ ದೀಪ್ತಿ 


ಡಿಲ್ಲಿಯ ಪಾದುಶಹ ಔರಂಗಸೇಬನಿಂದಲೇ ಪ್ರಶಸ್ತಿ ಪಡೆದ ಸಾಹಸವಂತರು. 
ತಮಿಳುನಾಡಿನ ಪಾಂಡ್ಯ ಚೋಳಚೇರ ಮುಂತಾದವರನ್ನೆಲ್ಲಾ ಸೊಲ್ಲಡಗಿಸಿ ಮೆರೆದ 
ಪರಾಕ್ರಮಿಗಳು. ಅಷ್ಟೇ ಸಾಹಸ ಅವರ ಸಾಹಿತ್ಯ, ಆಧ್ಯಾತ್ಮ. ಕಲಾ ಸೃಷ್ಟಿಯಲ್ಲೂ 
ಅಡಕವಾಗಿದೆ. ಇಂತಹ ಅರಸರು ಹಿಂದಿಲ್ಲ ಮುಂದಿಲ್ಲವೆನ್ನಬಹುದು. ಅವರ 
ಗೀತಗೋಪಾಲ ಕೃತಿಯೂ ಸಹ ಕನ್ನಡದಲ್ಲಿ ಏಕಮೇವಾದ್ವಿತೀಯವಾಗೇ ಬೆಳಗುತ್ತದೆ. 


ಈ ರೀತಿ ಗೀತಗೋಪಾಲದಲ್ಲಿನ ಕೀರ್ತನೆಗಳು ಪರಸರ ಸಂಬಂಧ 
ಹೂಂದಿರುವಂತೆಯೂ ಕಂಡುಬರುತ್ತದೆ. ಪ್ರತ್ಯೇಕ ಪ್ರತ್ಯೇಕವೆಂದೂ ಕಂಡುಬರುತ್ತದೆ. 
ಪೂರ್ವಭಾಗ ಕೃಷ್ಣ ಲೀಲಾಪ್ರಸಂಗವೆನಿಸಿದರೆ ಉತ್ತರಭಾಗ ಆಧ್ಯಾತ್ಮ ಬೋಧನೆಗೆ 
ಮೀಸಲಾಗಿದೆ. ರಾಯರು ಗೀತಗೋವಿಂದದಂತೆಯೇ ಈ ಭಾಗಗಳ ಖಂಡಗಳಿಗೆ 
ಒಂದೊಂದು ಹೆಸರನ್ನು ನೀಡಿದ್ದಾರೆ. ಅವು ಈ ರೀತಿ ಇವೆ. ಪೂರ್ವಭಾಗದ 
ಮಂಗಳಾಚರಣೆ, ಪ್ರಾಸ್ತಾವಿಕ ವೃತ್ತ ಕಂದಗಳ ನ೦ತರ ಪ್ರಾಬೋಧಿಕ ಸಪ್ತಪದಿ, 
ಪ್ರಥಮಾನುರಾಗ ಸಪ್ತಪದಿ, ವಿರಹ ಸಪ್ತಪದಿ, ವಿರಹೋದ್ರೇಕ ಸಪ್ತಪದಿ, ಪ್ರಣಯ 
| ಕಲಹ ಸಪ್ತಪದಿ, ರೂಪಕತಾಳ ಸಪ್ತಪದಿ ಮತ್ತು ಮಂಗಳ ಸಪ್ತಪದಿ ಎಂದು ಏಳು 
ಖಂಡಗಳ ಹೆಸರುಗಳು ಕ೦ಡುಬರುತ್ತವೆ. ಉತ್ತರ ಭಾಗದವು ಪ್ರವೇಶದ ನಂತರ 
ಗುರು ಪರಂಪರಾ ಸಪ್ತಪದಿ, ನಂಬುಗೆಯ ಸಪ್ತಪದಿ, ಅನ್ಯಾಪದೇಶ ಸಪ್ತಪದಿ, ಮಹಿಮೆಯ 
ಸಪ್ತಪದಿ, ಉಪಾಯ ಸಪ್ತಪದಿ, ಫಲಸಪ್ಪಪದಿ, ಮತ್ತು ಮೂರ್ತಿಧ್ಯಾನ ಸಪ್ತಪದಿ ಎಂಬ 


ಎಂ 


ಹೆಸರುಗಳನ್ನು ಹೊಂದಿವೆ. 


ಕೆಲವರು ಜಯದೇವನ ಗೀತಗೋವಿಂದದ ಕಾವ್ಯ ವಿಚಾರ ಲೌಕಿಕವಾದ 
ಕಾಮವ್ಯಾಪಾರವೆಂದರೂ ಅದರ ಅಂತರಂಗಾರ್ಥ ಪಾರಮಾರ್ಥಿಕ ಜ್ಞಾನ, ಫಲ 
ಸಂಪಾದನವನ್ನುತ್ತಾರೆ. ನಾವು ಈ ಅಂತರಂಗಾರ್ಥವನ್ನು ತಿಳಿಯಲು 
ತತ್ತ ಎಪಾರಂಗತರಾಗಬೇಕು. ಪುರಾಣಗಳಲ್ಲಿ ಪರಿಣಿತರಾಗಬೇಕು. ಆಧ್ಯಾತ್ಮ ಜ್ಞಾನ 
 ಸಂಪನ್ನರಾಗಬೇಕು. ಇಲ್ಲದಿದ್ದಲ್ಲಿ ಅದರ ಪ್ರತಿಮಾ ವಿಧಾನ ನಮಗೆ ಬೋಧೆ ಆಗುವುದು 
ಕಷ್ಟ. ಆದರೆ ಚಿಕ್ಕದೇವರಾಯರ ಕೀರ್ತನೆಗಳು ನಾರಿಕೇಳಪಾಕವಲ್ಲ. ದ್ರಾಕ್ಷಾಪಾಕದಂತೆ 
ಸುಲಭಗ್ರಾಹ್ಯ, ಭಾಷೆ, ಭಾವ, ವಾಕ್ಕು ಅರ್ಥ ಎಲ್ಲವೂ ನೇರ, ಸ್ಪಷ್ಟ ನಿಖರವಾದ 
ನಿರೂಪಣೆ ಕೀರ್ತನೆಗಳ ಅವಲೋಕನದಿಂದಲೇ ಆಧ್ಯಾತ್ಮ ತತ್ತ್ವದ ಅರಿವಾಗುತ್ತದೆ. 
ಇದರಲ್ಲಿ ಯಮಕಗಳ ಗೊಂದಲವಿಲ್ಲ. ಆದರೆ, ಕವಿತಾಚಾತುರ್ಯ, ಪ್ರೌಢ ನಿರೂಪಣೆ, 


ಆಕರ್ಷಕ ಭಾಷೆ ಇವುಗಳಿಗೆ ಯಾವ ಕೊರೆಯೂ ಇಲ್ಲ. 


ಕವಿ ಪ್ರತಿಖಂಡಗಳ ವಿಚಾರವನ್ನೂ ಆರಂಭದ ಗದ್ಯವಚನದಲ್ಲಿ ಸಂಕ್ಷೇಪವಾಗಿ 
ತಿಳಿಸುತ್ತಾನೆ. ಪ್ರತಿ ಕೀರ್ತನೆಗಳ ತಾತ್ಪರ್ಯವನ್ನು ಅವುಗಳ ಆರಂಭದಲ್ಲಿನ ಕಂದ 


ಲೋಚನ ದೀಪ್ತಿ |೩೮೧ 


ವೃತ್ತಗಳು ತಿಳಿಸುತ್ತವೆ. ಜಯದೇವನ ಅಷ್ಟಪದಿಗಳಲ್ಲಿ ಇಂತಿಷ್ಟೇ ದ್ವಿಪದಿಗಳು ಇರಬೇಕೆಂಬ 
ನಿಯಮವಿದೆ. ಆದರೆ ನಮ್ಮ ರಾಜರ ಕೀರ್ತನೆಗಳಲ್ಲಿನ ಚರಣಗಳಿಗೆ ಇಂತಿಷ್ಟು ಇರಬೇಕೆಂಬ 
ನಿಗದಿ ಇಲ್ಲ. ಕೆಲವು ಕೀರ್ತನೆಗಳಿಗೆ ಒಂದೇ ಚರಣ, ಕೆಲವಕ್ಕೆ ಮೂರು ಕೆಲವಕ್ಕೆ 
ಏಳೆಂಟು ಹೀಗೆ ಹಲವು ವಿಧ ಇವೆ. ಇವರ ಕೀರ್ತನೆಗಳಿಗೆ ಪಲ್ಲವಿಗಳೇ ಕೀರ್ತನೆಯ 
ವಿಚಾರ ತಿಳಿಸುವಾಗ ಸಾಧನವಾಗಿವೆ. ಜಯದೇವನಾದರೋ ತನ್ನ ಅಷ್ಟಪದಿಯ ಕಡೆಯ 
ದ್ವಿಪದಿಯಲ್ಲಿ ಸಾರಾಂಶ ತಿಳಿಸುವ ಜಾಣ್ಮೆ ತೋರಿಸುತ್ತಿದ್ದ. ಚಿಕದೇವರಾಯರು ಅಂತಹ 
ಕಾರ್ಯಕ್ಕೆ ಕೈ ಹಾಕಿಲ್ಲ. ಅವರ ಕೀರ್ತನೆಗಳಲ್ಲಿ ಪ್ರಾಯಶಃ ಅವರ ಹೆಸರಿನ ಅಂಕಿತವನ್ನೇ 
ಹೇಳಿಲ್ಲ. ಕೆಲವು ಕೀರ್ತನೆಗಳಿಗೆ ಮಾತ್ರ ಅಂಕಿತ ಕಾಣಿಸಲ್ಪಟ್ಟಿದೆ. ಈ ರೀತಿ ಅಂಕಿತವಿಲ್ಲದೆ 
ಇರುವುದಕ್ಕೆ ಕಾರಣ ಗೊತ್ತಾಗುವುದಿಲ್ಲ. ಒಂದೇ ಒಂದು ತೆಲುಗು ಕೀರ್ತನೆ ಆರನೇ 
ಸಪ್ತಪದಿಯಲ್ಲಿ ಕಂಡುಬರುತ್ತದೆ. ಅದನ್ನೇಕೆ ಬರೆದಿದ್ದಾರೆಂಬುದೂ ಸ್ಪಷ್ಟವಿಲ್ಲ. ಅಂತೂ 
ಒ೦ದು ಮುಖ್ಯವಾದ ವ್ಯತ್ಯಾಸ ಗೀತಗೋವಿಂದಕ್ಕೂ ಇಲ್ಲಿನ ಸಪ್ತಪದಿಗಳಿಗೂ 
ಇರುವುದೇನೆಂದರೆ ಇಲ್ಲಿ ಪ್ರತಿ ಖಂಡಗಳಲ್ಲೂ ಏಳೇಳು ಕೀರ್ತನೆಗಳು ಇದ್ದೇ ಇವೆ. 
ಗೀತಗೋಪಾಲ ಸಪ್ತಪದಿ ಎನಿಸಲು ಅದರ ಎರಡು ಭಾಗಗಳಲ್ಲೂ ಏಳೇಳು ಖಂಡಗಳು 
ಇರುವುದರಿಂದ ಮಾತ್ರವಲ್ಲದೆ ಪ್ರತಿಖಂಡದಲ್ಲೂ ಏಳೇಳು ಕೀರ್ತನೆಗಳು ಇರುವುದರಿಂದ 
ಎಂದು ನಾವು ತಿಳಿಯಲವಕಾಶವಾಗುತ್ತದೆ. ಆದರೆ ಗೀತಗೋವಿಂದದ ರಚನೆ ಹಾಗಿಲ್ಲ. 
ಏಕೆಂದರೆ ಅಲ್ಲಿನ ಸರ್ಗಗಳಲ್ಲಿ ಕೆಲವದರಲ್ಲಿ ಕೆಲವು ಸಂಖ್ಯೆಗಳ ಅಷ್ಟಪದಿ ರಚನೆ ಇವೆ. 
ಇವಕ್ಕೆ ಒಂದು ಕ್ರಮ ಕಂಡುಬರುವುದಿಲ್ಲ. ಆ ದೃಷ್ಟಿಯಿಂದ ಚಿಕದೇವರಾಜರು ಈ 
ಲೆಕ್ಕಕ್ಕೂ ಆದ್ಯತೆ ನೀಡಿರುವುದು ತಿಳಿಯುತ್ತದೆ. ಸಪ್ತಪದಿ ಎಂಬ ಹೆಸರಿನ ಔಚಿತ್ಯ ಕೂಡ 
ವಿವಾಹದ ಮ೦ಗಳವೇ ಸಪ್ತಪದಿ ಎನಿಸಿರುವುದರಿಂದ ಈ ಗಂಥವೂ ಮಂಗಳವಾಗಿ 
ಬೆಳಗಲೆಂಬ ಉದ್ದೇಶದಿಂದಲೇ ಕರೆಯಲ್ಪಟ್ಟಿದೆ ಎಂದು ಭಾವಿಸಲು ಅವಕಾಶವಾಗುತ್ತದೆ. 


ಈ ಪ್ರಬಂಧದ ಸಾರ ಇಂತಿದೆ. ಮೊದಲನೆ ಖಂಡದ ಸಪ್ತಪದಿಗಳಲ್ಲ (ಏಳು 
ಕೀರ್ತನೆಗಳಲ್ಲಿ) ಕೃಷ್ಣ ಬಾಲಲೀಲೆಗಳ ವರ್ಣನೆ ಇದೆ. ಇದು ಪೆರಿಯಾಳ್ವಾರ್‌ ಅವರ ' 
ಪೆರಿಯ ತಿರುಮೊಳಿಯಲ್ಲಿ ಕಂಡುಬರುವ ಕೃಷ್ಣನ ಬಾಲ ಚೇಷ್ಟೆಗಳ ನಿರೂಪಣೆಯಂತೆಯೇ 
ತೋರಿಬರುತ್ತದೆ. ಎರಡನೇ ಖಂಡದ ಏಳು ಕೀರ್ತನೆಗಳಲ್ಲಿ ಕೃಷ್ಣನ ಯೌವ್ವನದ 
ಆರಂಭಿಕ ಲೀಲೆಗಳನ್ನು ನಾವು ಕಾಣಬಹುದು. ಕೃಷ್ಣನ ವೇಣುವಿನ ಗಾನದಿಂದ 
ಆಕರ್ಷಿತರಾಗುವ ಗೋಪಿಯರ ವಿಚಾರ, ಕೃಷ್ಣನ ಸುಂದರ ರೂಪದ ವರ್ಣನೆ ಇವು ' 
ಇಲ್ಲಿ ತುಂಬಿವೆ. ಮೂರನೇ ಖಂಡದ ಏಳು ಕೀರ್ತನೆಗಳಲ್ಲಿ ಗೋಪಿಯರ ವಿರಹಬಾಧೆ, 
ಆತನ ಲೀಲೆಗಳನ್ನು ಹೇಳುತ್ತ ಗೋಪಿಯರು ಪರಿತಪಿಸುವುದು ಈ ಚಿತ್ರಣವನ್ನು 


೩೮೨ | ಲೋಚನ ದೀಪ್ತಿ 


| ಕಾಣಬಹುದು. ನಾಲ್ಕನೇ ಖಂಡದಲ್ಲಿ ಕೃಷ್ಣನು ಈ ರೀತಿ ಅವರಿಗೆ ವಂಚನೆ ಮಾಡುವುದು 
ತರವೇ ಎ೦ಬ ಪ್ರಶ್ನೆ ಮೂಡುವ ಭಾವ ಇದೆ. ವಿರಹಿಣಿಯಾದ ಗೋಪಿ ಗೆಳತಿಯೊಡನೆ 
ಈ ರೀತಿ ದೂರುವುದೇ ಈ ಭಾಗದ ಸಾರಾಂಶ. ಐದನೇ ಖಂಡದಲ್ಲಿ ಗೋಪಿಯರು 
ಕೃಷ್ಣನನ್ನು ನಿಂದಿಸುವ ವಿಚಾರ. ಆರನೇ ಖಂಡದಲ್ಲಿ ಗೋಪಿಯರು ಕೃಷ್ಣನೊಡನೆ 
ಅನುಭವಿಸಿದ ವಿಹಾರ ಸೌಖ್ಯದ ವರ್ಣನೆ, ಏಳನೇ ಖಂಡದಲ್ಲಿ ಕೃಷ್ಣನ ಬಾಲ್ಯದಿ೦ದ 
ಹಿಡಿದು ಇಂದಿನವರೆಗಿನ ಆತನ ವಿವಿಧ ಲೀಲೆಗಳ ವಿವರ, ಗುಣವರ್ಣನೆ, ಮಹಿಮಾದಿಗಳ 
ಕೀರ್ತನೆ ಇವನ್ನು ರುಕ್ಮಿಣೀ ಸತ್ಯಭಾಮೆಯರು ಮತ್ತು ಆಳ್ವಾರುಗಳು ಮ೦ಗಳಾಶಾಸನ 
' ಮಾಡುವ ರೀತಿ ಕಾಣಿಸುತ್ತಾರೆ. ಈ ಕೀರ್ತನೆಗಳೆಲ್ಲ ಶೃಂಗಾರದ ಅತಿರೇಕಗಳ ವಿವರಣೆ 
ಆಗದೆ ಭಕ್ತಿ ಪ್ರಭಾವ ಪರಿಪೂರ್ಣವಾಗಿರುವುದರಿಂದಲೇ ಇವು ಸಂಗೀತ ವಿದ್ವಾಂಸರಿಂದ 
ಕಛೇರಿಗಳಲ್ಲಿ ಹಾಡಲಡಲು ಅರ್ಹವೆನಿಸುತ್ತದೆ, ಆದರೆ ಇದುವರೆಗೂ ಯಾವ 
ಎದ್ದಾಂಸರೂ ರಾಜರ ಕೃತಿಯನ್ನು ಪ್ರಚಾರಕ್ಕೆ ತಂದಿಲ್ಲದಿರುವುದು ಒಂದು ಕೊರತೆಯೇ 
ಸರಿ. ಆಸ್ಥಾನ ವಿದ್ವಾಂಸರೂ ಕೂಡ ಏಕೆ ಈ ಬಗ್ಗೆ ಪ್ರವರ್ತಿಸಲಿಲ್ಲವೋ ಆಶ್ಚರ್ಯವಾದ 
ವಿಚಾರವೇ. ಈಗಲಾದರೂ ವಿದ್ವಾಂಸರು ಈ ವಿಚಾರದಲ್ಲಿ ಆಸಕ್ತಿವಹಿಸಿ ಚಿಕದೇವರಾಜ 
ಒಡೆಯರ ಕೀರ್ತನೆಗಳನ್ನು ಬೆಳಕಿಗೆ ತರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. 


ಗೀತಗೋಪಾಲದ ಎರಡನೇ ಭಾಗ ಭಗವದ್ಗುಣದರ್ಪವೇ ಸರಿ. ಮೇಲುಕೋಟೆ, 
ಮೈಸೂರು, ಶ್ರೀರಂಗಪಟ್ಟಣದ ದೈವಗಳ ಮೇಲೆ ರಚಿತವಾದ ಕೀರ್ತನೆಗಳು ಶ್ರೀ 
ವೈಷ್ಣವ ಆಳ್ವಾರ್‌, ಆಚಾರ್ಯರ ಮೇಲಿನ ಹಾಡುಗಳು, ಆ ದೈವಗಳನ್ನು ಹೇಗೆ ಪ್ರಪತ್ತಿ 
ಮಾರ್ಗದ ಅನುಸರಣೆಯಿಂದ ಒಲಿಸಿಕೊಳ್ಳುವುದು ಹಾಗೆ ಒಲಿಸಿಕೊಂಡ ಭಕ್ತರ 
ವಿಚಾರಗಳು ವಿವರಗಳು ಈ ಕೀರ್ತನೆಗಳಲ್ಲಿ ವಿಷಯಗಳಾಗಿವೆ. 


ಈ ಎಲ್ಲ ಕೀರ್ತನೆಗಳಿಗೂ ರಾಗ, ತಾಳಗಳ ನಿರ್ದೇಶನವಿದೆ. ಈ ಸಪ್ತಪದಿಗಳ 
ಆರ೦ಭದ ವೃತ್ತಗಳಲ್ಲಿ ಚಿಕದೇವರಾಜ ಒಡೆಯರ ರಾಜವೈಭವ, ಗುಣವರ್ಣನೆ, ಪರಾಕ್ರಮ 
ಪ್ರಶಂಸೆ, ಅವರು ಮಾಡಿದ ವಿಜಯಯಾತ್ರಾ ವೈಭವ, ಅವರ ಬಿರುದು ಬಾವಲಿಗಳು 
ಎಲ್ಲವೂ ನಿರೂಪಣೆಗೊಂಡಿವೆ. ಎರಡು ಭಾಗಗಳ ಕಡೆಯಲ್ಲೂ ಅವರ ವೈಭವದ 
ವಚನ ಸಾಹಿತ್ಯ ಹೃದಯಂಗಮವಾಗಿ ಜೋಡಿಸಲ್ಪಟ್ಟದೆ. 


ಈ ಎಲ್ಲಾ ವಿಶೇಷಗಳಿ೦ದಲೂ ಕೂಡಿರುವ ಕೃತಿ ಗೀತಗೋಪಾಲ ಮಹಾಪ್ರಬಂಧ. 
.ಅದರಲ್ಲೀಗ ಕೀರ್ತನೆಗಳ ರಚನಾ ವೈವಿಧ್ಯ ವಿಷಯ ನಿರೂಪಣಾ ಮನೋಜ್ಞತೆ, 
ಕೀರ್ತನೆಗಳ ವಿಷಯ ಮಹತ್ವ ಇವುಗಳನ್ನು ಪರಿಚಯಿಸಿಕೊಳ್ಳೋಣ. 


ಲೋಚನ ದೀಪ್ತಿ | ೩೮೩ 


ಕೀರ್ತನೆಗಳ ಸೊಗಸಿಗೆ ಒಂದೆರಡು ಕೀರ್ತನೆಗಳನ್ನು ಉದಾಹರಿಸುತ್ತೇನೆ. 


ರಾಗ : ನಾಟ, ತಾಳ ರುಂಪ 

ಗೆಲವು ಗೆಲವು! ಗೆಲವು ಗೆಲವಾಗ ಪರಿಗೆಲ್ಲಮನೀವ 

ಒಲವದಪ್ರತಿಮ ಗೊಪಾಲರಾಯನಿಗೆ ! 

ಮನವೊಲಿದು ಸಜ್ಜನರ ಮನ್ನಣೆಯೊಳೋವಿ ದು 

ರ್ಜನರ ತೊತ್ತಬಟದುಟೆದು ಜಾತಿಧರ್ಮವನು 

ಅನುಗೊಳಿಸಲವತರಿಸಿ ಯದುಕುಲದಿ ನಂದಗೋ 

ಪನ ಭಾಗ್ಯಫಲವೆನಿಸಿ ಬಳೆವ ಗೋವಳಿಗೆ ॥ 

ಬಟೆಕ ಪೂತನಿಯಸುವ ಪಾತ್ತಿರಸುಸವಿದೀಂಟಿ 

ಸುಚೆಗಾಳಿ ರಕ್ಕಸನ ಸೊಕ್ಕಮುಟಿದಿಕ್ಕಿ 

ಕಳೆದು ಶಕಟನ ಜೀವ ಕಳೆಯನೆಣೆವ ರವ ನುಡಿ 

ದಿಳೆಯೊಳಡಗೆಡಹಿ ನಗುವಳೆಯಗೋವಳಗೆ । 

ಪುಸಿಗಜುರ ಮಡುಪಿ ಪೊಸಬಸವನನುಬಸವಟಿಸಿ 

ಮಸಗಿ ಬರ ತುರಗವೆನಿಪಸುರರನುಗೆಲಿದು. 

ಬಿಸದ ಮಡುವನು ಕಲಕಿ ಪೆಡೆಮೆಟ್ಟಿ ಕಾಳಿಯನ 

ಪಸರಿಸಿದ ಕಾಳ್ಗಿಚ್ಚ ಪರಿದ ಗೋವಳಿಗೆ ॥ 

ತನಗೊಡರಿಸದ ಪೂಜೆ ತಪ್ಪಿದಟಲಿಂದೆ ಕಡು 

ಗನಲಿಯೆಡೆವಿಡದೆ ಮಣಕಿಗರೆವ ವಾಸವನ 

ತನಿಗೊರ್ಪು ತಳಕಿಟೆಯೆ ತಳೆದು ಗೋವರ್ಧನ 

ವನನುಗೊಳಿಸಿ ಕಜು ತುಜುವನಾಳ್ವಗೋವಳಗೆ ॥ 

ಕೊಳಲದನಿಯಿಂದೆ ಗೋವಳಗುವರಿಯರ ಬಗೆಯ 

ನೊಳಗುಗೆಯ್ದೊಡನಾಟ ಕೆಳಸಿಯೊಡ ವೆರಸಿ 

ಕೆಳೆಯೊಡಂಬಡೆ ರಾಸ ಕೇಳಿಯೊಳು ಸೊಗವಡಿಸಿ 

ಸುಚಿಸುಟೆದು ನಲಿನಲಿವ ಸೊಗಸು ಗೋವಳಗೆ ॥ 

ಈ ಕೃತಿಯಲ್ಲಿ ಅ, ಅ ಗಳನ್ನು ಉಪಯೋಗಿಸಲಾಗಿದೆ. ಕೃಷ್ಣನ ಬಾಲಲೀಲೆಗಳನ್ನೆಲ್ಲಾ 
ಐದು ಚರಣಗಳಲ್ಲಿ ಮನೋಜ್ಯವಾಗಿ ವರ್ಣಿಸಿರುವ ಜಾಣ್ಮೆಯನ್ನು ಕವಿ ಶಾ 
ಪಡಿಸಿದ್ದಾನೆ." ಪ್ರತಿಚರಣಕ್ಕೂ ಬೇರೆ ಬೇರೆ ರಾಗ ಹಾಕಿ ಸ್ಮರ ನಿರೂಪಣೆಯನ್ನೂ 
ಜೋಡಿಸಿ ಹಾಡಿದಾಗ ಸ ಸಾತಿ ತಿರುನಾಳರ ಜಟ ಾಟಾ3 ಕಳೆಗಟುವುದರಲ್ಲಿ 


೩೮೪ | ಲೋಚನ ದೀಪ್ತಿ 


ಸಂದೇಹವೇನುಂಟು. ಯಾರಾದರು ಸಂಗೀತಗಾರರು ಸ್ನರಪ್ರಸ್ತಾರ ಹಾಕಿ ಹಾಡಿದಲ್ಲ 
ಚಿಕ್ಕದೇವರಾಯರಿಗೆ ಉಚಿತ ಗೌರವ ತೋರಿಸಿದಂತಾಗುತ್ತದೆ ಎಂದು ನನ್ನ ಭಾವನೆ. 
ಕೃಷ್ಣನ ಸೌಂದರ್ಯವನ್ನು ವರ್ಣಿಸುವ ಹಾಡು ರಮ್ಯವಾಗಿದೆ. 

ಕಣ್ಣಿನಲ್ಲಿ ಕಟ್ಟಿದಂತಿದೆ 

ಬಣ್ಣವಾತಲ್ಲವೆನ್ನಂತೆ ಭಾವಿಸಿ ನೋಡಬಾರದೆ ॥ಪ॥ 

ಸೂಡಿದ ಸೋಗೆಗಟೆಯ ಕಡುಸೊಂಪು 

ಸೊಗಸುವಡೆದ ಸುಚೆಗುರುಳಿನ ಗುಂಪು 

ಆಡುವ ಮುರುಹು ಮಾಗಾಯ್ಗಳ ಪೆಂಪು 

ಕೂಡೆ ಕುಣಿವ ಕುಡುಪುರ್ವಿನಲಂಪು ॥೧॥ 

ಕೊಳಲೆಡೆಗಮರುವ ಕೆಂಬೆರಳು 

ಕೊನಬುವಡೆಯ ಕೊಂಕುವ ಗೆಜ3ಿಗೊರಲು 

ತಳತಳಿಸುವ ತೇಲುವ ಕಣ್ಮಲರು 

ತನಿಗಂಪನು ಸೂಸುವ ಸುಯ್ಯೆಲರು ॥೨॥ 

ಸಿರಿಯೆದೆಯೊಳು ತೊಳಗುವ ಪುಲಿಯುಗುರು 

ಸಿಂಗರಿಸಿದ ಸಿರಿಗಂಧದ ತಿರುಗು 

ಕೊರಲ ದಂಡೆಯ ತೊಳಸಿಯ ಪೊಸ ಚಿಗುರು 

ತೆರೆ ಮಸಗುವ ಪೊಂದುಗುಲದ ಪೊಗರು ॥೩॥ 

ಮುಳಿದು ಯಶೋದೆ ಕಟ್ಟಿದ ಪೊಡೆದಾರ 

ಮುದ್ದುವಡೆದ ನೇವಳದುಡಿದಾರ 

ಬಳಸಿದ ಪಳವ ಸರದ ಸಿಂಗಾರ 

ಬಣ್ಣದುಡೆಯ ಬಿಗಿದುಟ್ಟ ವೈಯ್ಯಾರ ॥೪॥ 

ಒಂದಡಿ ತಲದೊಳು ನಿಂದಿಹ ನಿಲುವು 

ಮತ್ತೊಂದಡಿಯನು ಸಾರ್ಚಿದ ಬಲುಗೆಲುವು 

ಮಂದೆಯ ಪಸುಗಳ ಮನ್ನಿಪ ನಲವು 

ಮಡವ ಸವಿವ ನಲ್ಬಜುವಿನೊಳೊಲವು ॥೫॥ 

ಕೃಷ್ಣ ಕೊಳಲು ಬಾರಿಸುವ ಚೆಲುವು ಇಂತಿದೆ. 

ಸೊಗಯಿಸುತಿದೆ ಕೊಳಲ ಉಲಿಯಿಂತು ಸೊಗಯಿಸುತಿದೆ. 

ಬಗೆಗರಗಿಸಿ ಮಿಗೆ ಪರವಶಗೊಳಿಸುತ ॥ಪ॥ 


ಲೋಚನ ದೀಪ್ತಿ | ೩೮೫ 


ಬಿಗುಹ ಬಿಡಿಸಲೆಂದು ಬೆಳೆಸುವಂತೊಮ್ಮೆ 

ಬಗೆಯಟಿತೊಡನೊಡಬಡಿಪಂತೊಮ್ಮೆ 

ಸೊಗಸುವಾತುಗಳಿಂದ ಸೊಕ್ಕುಗೊಳಿಪಂತೊಮ್ಮೆ 

ನಗುನಗುತ ಮಿಗೆನಲ್ಲಿಜಿವಂತೊಮ್ಮೆ ॥೧॥ 

ಮುನಿದಿದಿರೊಳು ನಿಂದು ಮೂದಲಿಪಂತೊಮ್ಮೆ 

ಮುನಿಸ ತಿಳುಹಲೆಂದು ಮುದ್ದಿಪಂತೊಮ್ಮೆ 

ಇನಿವಾತಿನಿಂದೆಸಗುವಿಚ್ಚಕದಂತೊಮ್ಮೆ 

ಮನಗರಗಿ ನುಡಿವ ಮಜುಕವಾತಿನಿಂತೊಮ್ಮೆ ॥೨॥ 

ಕೃಷ್ಣನ ಸೌಂದರ್ಯವನ್ನು ಪಾನಮಾಡಿ ಪ್ರಮತ್ತೆಯಾಗಿ ಗೋಪಿ ಆತನನ್ನು 
ವರ್ಣಿಸುವ ರೀತಿ ಇದು. 

ರಾಗ : ಯರಕುಲಕಾಂಬೋಧಿ 

ಕಾಣಿರೇ ನೀವೆನ್ನಿನಿಯನೆಲ್ಲರ ಕಣ್ಣ ಪುಣ್ಯದ ಬೆಳಸ 

ಕಾಣ ಕಾಣದೊಳು ತಡೆದು ತಡೆದು ಸವಿಗಾಣಿಸಿ 

ಹರಣವ ಕೇಣಿಗೊಂಬವನ ॥ಪ॥ 

ನೋಟದ ಸುಳುಹಿನೊಳೇ ಮುನ್ನಿನ ಮಾಂಟವ ಮಅಕಿತಿಯಿವನ ಪುರ್ಬಿ 

ನಾಟದೊಳೆಲ್ಲರನಳವುಗಿಡಿಸಿ ಮಿಗೆ ಕೋಟಲೆಗೊಳಿಸುವ 

ಕೊಳಲುಗೋವಳನ ॥೧॥ 

ಸಿರಿಮೊಗದೊಲಹಿನೊಳನೋಟಿಕರ ಕರಣವ ಕಲಕುವನ ಮೆ 

ಯ್ಲಿರಿಯೊಳಾನಂದದ ಸೆರೆಯನಲುಗಿಮಿಗೆ ಹರವಸಗೊಳಿಸುವ 

ಹರಿಯನೀಯೆಡೆಯ ॥೨॥ 

ಪೊಂಗೊಳ ಉಲುಹಿನೂಳೇ ಲೋಕಕೆ ಮಂಗಳ ವೆಸಗುವನ ತನ್ನಿಂಗಿ 

ಕ೦ಗಳೊಳಗೆಳವೆಣ್ಗಳನುಜಕಿಗುಂಗುದಿಗೊಳಿಸುವ ಕೊನಬುಗೋವಳನ ೩ 


ಗೋಪಿ ತನ್ನೊಡನೆ ಆದ ಕೃಷ್ಣ ಸಮಾಗಮಸೌಖ್ಯವನ್ನು ಬಣ್ಣಿಸುವ ಗೀತ ಇದು 
ರಾಗ : ಕಲ್ಯಾಣಿ 

ಎಳಸಿದುದೆಲ್ಲವನೆಸಗುವ ಯುವತಿಯರೇಂ ಪುಣ್ಯವತಿಯರೋ 

ಎಳಸಿದಂತೊಂದನು ಎಸಗಲೀಸದು ಎನ್ನನೀ ಯೊಡಲಿಗೆನೊಳೇಂ 

ಕೇಣವಮ್ಮ ॥ಪ॥ 

ಪಾಸಿನೊಳಿರಲನುವಾದುದಲ್ಲದೆ ಮೆಯ್ಕೆಯ್‌ 

ಪತ್ತಿ ಕುಳ್ಳಿರಲುಅಕಿ ಪದುಗುವುದಮ್ಮ 


೩೮೬ | ಲೋಚನ ದೀಪ್ತಿ 


ಕೈ ಸೋಂಕಿಗವರಿದುದಲ್ಲದೆಯುಗುರ್ಗೊನೆ 
ಗೆಯ್ಮೆಗಳುಕಿ ನಡುನಡುಗುವುದಮ್ಮ ॥೧॥ 
ಸುಗಿಯೆ ಮೇಲುದ ನೂಪುಗೊಂಡಿರ್ಪುದಲ್ಲದ 
ಬಿಗಿದುಪಿಡಿಯೆ ಮಿಗೆ ಬೆಚ್ಚುವುದಮ್ಮ 
ಮೊಗದೊಳುಮೊಗವಿಡೆ ಸೈರಿಷುದಲ್ಲದೆ 
ಮೊನೆವಲ್ಲಘಾಸಿಗೆ ಮುರಿಗೊಂಬುದಮ್ಮ ॥೨॥ 
ಉಡೆನೂಲ ಸಡಲಿಸೆ ತಾಳ್ವುದಲ್ಲದೆ ನಿಜಕಿ 
ಎಡಿದಿಅಕಿ ಹರಣ ಹಮೆ ಕೃಸುವುದಮ್ಮ 

ಒಡಲು ಮಜಕಿತು ಮರವಟ್ಟುದಲ್ಲದೆ ಮೇಲೆ 
ನಡೆದ ನಡತೆಯೊಂದನೆ ಳೆತಂದಿಲ್ಲಮ್ಮ ॥೩। 


ಇನ್ನೊಂದು ಈ ರೀತಿಯ ಶೃಂಗಾರ ಗೀತೆಯು ನಡೆಯಲ್ಲೂ ಮಟ್ಟಿನಲ್ಲೂ 
ವಿಶೇಷತೆಯಿಂದ ಕೂಡಿ ಆಕರ್ಷಕವಾಗಿದೆ. 

ರಾಗ : ಕುರಿಂಜಿ 

ಇನಿಯನ ಬಗೆಗಳನೆಣಿಸದ ಮುನ್ನ | ತನುಮನವೊಂದಾಗಿ ತಲ್ಲಣಿಸುತಿದೆ 

ಮುನಿವುದೆತ್ತಣದಿನ್ನು ಮೋಡಿಯೆತ್ತಣದು । ಮನವ ಬೈತಿಟ್ಟುಮಾರ್ಮೊಲೆವಿ 

ದೆತ್ತಣದು | ಮೊನೆದೋರ್ಪುದೆತ್ತಣದು ॥ ಮೂದಲೆಯೆತ್ತಣದು । ತೊನೆವು 

ದೆತ್ತಣದಿನ್ನುದೂರ್ವುದೆತ್ತಣದು । ಅನುಮಾನವೆತ್ತಣದು । ಆಳವೆತ್ತಣದು । 

ಆನುವನಾರಯ್ಯನೆಂಬಾಸೆಯೆತ್ತಣದು ಪ? 


ಇದೆ ಬಂದನರಸನೆಂಬೀ ನುಡಿಗೇಳಿ | ಬೆದೆ ಬೇಟದೊಳ್‌ ಮೆಯ್ಸ್‌ ಪೆಂಪು 
ಗೊಂಡುರ್ಬಿ | ಸೊದೆಯುಂಡವೊಲುಗಾಳಿ ಸೋಂಕಿದವೊಲು | ಬೆದರುವಡೆ 
ದವೊಲು ಬೆರ್ಚಿದವೊಲು ಮದವೇಟೆದವೊಲು ಮರುಳದವೊಲು | 
ಹದ ಮಿರಿದವೋಲು ಹರವಸಗೊಂಡವೊಲು । ಮದನ ಮಂತ್ರಾವೇಶ ಮಡ 
ಲಿಟ್ಟವೊಲು ಮುದದ | ಮುನ್ನೀರೊಳು ಮುಲುಗಿ ತೇಲುತಿದೆ ॥೧॥ 


ಒಲು ನುಡಿಯಲೆನ್ನಪ್ರಾಣವಲ್ಲಭನ | ಕುಣಿತು ನೋಡದ ಮುನ್ನ ಕೊಟಿ 
ಗಿತೆನ್ನೊಡಲು । ಮಜಳತೊಟಗಿದವೊಲು ಮರವಟ್ಟವೊಲು । ಬೆಜಗುವಡೆ 
ದವೊಲು ಬೆಗಡುಗೊಂಡವೊಲು । ಅಜುವುಗುಂದಿದವೂಲು ಅಳವಟಿದ 
ವೊಲು ತೆಅನಟೆಯದ ವೊಲುದೆಸೆಗೆಟ್ಟವೊಲು । ಪರಿವಡಿಸಿದವೊಲು 
ಪಾಡಜೆದವೊಲು । ತೋಜೆದನ್ಯ ಚಿಂತೆಯ ಸೂರ್ಕೇುತಿದೆ ॥೨॥ 


ಲೋಚನ ದೀಪ್ತಿ |೩೮೭ 


ಎಜಕಿಯ ಚಿಕದೇವೇಂದ್ರನೆನ್ನಲಾಲಿಸಿದ । ನೆರ ಸೊಗಸುಗಳೆನ್ನೆರ್ದವನೆ 
ಯೊಳು | ಸೆಅತಿಸಿಕ್ಕಿದವೊಲು ಚಿತ್ರಿಸಿದವೊಲು ಕರುವಿಟ್ಟೆ ಅಕಿದವೊಲು 
ಕಾಸಿಬೆಚ್ಚವೊಲು | ಸರಿಗೊಂಡವೊಲು ಸರಗೊಳಿಸಿದವೊಲು । ಕೊಟ್‌ದು 
ಕೋದವೋಲೊಂದುಗೂಡಿದವೊಲು । ನಿಚೆಗೆವಡೆದವೋಲು ನೆಲಸಿತೆಂಬ 
ವೊಲು | ತಟೆಸಂದಾನಂದದ ತನ್ಮಯವಾಗುತಿದೆ. Nal 


ಇದು ಹಾಡಲು ಪೆಡಸಾದರೂ ಇದರಲ್ಲಿನ ಓಟ, ಧಾಟಿ, ವಾಗ್ದೋಡಣೆ, ಪದಗಳ 
ಓಘ ಇವುಗಳ ಪೆಂಪಿನಿಂದ ಈ ಹಾಡು ಸೊಗಸಾಗಿ ಕಾಣುತ್ತದೆ. ಅದಕ್ಕಾಗಿಯೇ ಇಲ್ಲಿ 
ಉದಾಹರಿಸಿದ್ದೇನೆ. 

ಹೀಗೆ ಉದಾಹರಿಸಲು ಬಹಳಷ್ಟು ಹಾಡುಗಳು ಸಿಗುತ್ತವೆ. ಸೊಗಸಾಗಿ ರಚಿಸಲ್ಪಟ್ಟಿವೆ. 
ಕೇಳಲೂ ಆಪ್ಯಾಯಮಾನವಾಗಿಯೂ ಇವೆ. ಸಾಹಿತ್ಯಮಯವಾಗಿಯೂ ಇವೆ. ಈ 
ಕೆಳಗಿನ ಗೀತೆ ಮತ್ತೊಂದು ರೀತಿಯಿಂದ ಸೊಗಸಾಗಿದೆ. 

ರಾಗ : ಮೋಹನ 

ಕೆಳದಿಯಿದೇನು ಮಾಯ | ಕೇಳಿನ್ನೇನುಪಾಯ 

ಸುಟೆಯಲೊಡನೆ ಗೋಪಾಲರಾಯ ಸೊಕ್ಕಗೊಳಿಪುದೆನ್ನ ಕಾಯ ॥ಪ॥ 

ಮುರಿದೇಲ್ದುದು ನವಿರು । ಮೊಳೆವುದೊಡನೆ ಬೆಮರು | 

ತರಹರಿಷುದೊಯ್ಯನುಸಿರು | ತಳೆವುದೆಟ್ಟಅಕಿಂಬ ಹೆಸರು ॥೧॥ 

ಕುರುಬಗೊಂಬುದು ಕರಣ । ಕವಿವುದಂತಃಕರಣ | 

ಗದಗದಿಪುದು ಕರಚರಣ । ಕರಗಿ ಕಾತರಿಷುದು ಹರಣ ॥೨॥ 

ಬಳೆವುದೆರ್ದೆಯ ಗೆಲುವು! ಬಲಿವುದೊಡನೆ ನಲಿವು? 

ಮುಖಗಿತೇಲುತಿರ್ಪುದೊಲವು ಮುಂದಣಿಸದೆಣಿಕೆ ಪಲವು ॥೩॥ 

ಮೇಲಿನ ಮೂರು ಶೃಂಗಾರದ ವರ್ಣನೆಯಿಂದ ಕೂಡಿದ ಹಾಡಾದರೂ ಅಸಭ್ಯವೂ 
ಅಶ್ಲೀಲವೂ ಆಗಿ ಕಾಣುವುದಿಲ್ಲ. ಈ ರೀತಿಯ ಸಾಹಿತ್ಯಸಿದ್ಧಿ ಚಿಕದೇವರಾಜರದು. 
ಇವುಗಳನ್ನು ಜಯದೇವನ ಗೀತಗೋವಿಂದದ ಅಷ್ಟಪದಿಗಳೊಂದಿಗೆ ಹೋಲಿಸಿದಾಗ 
ನಮಗೆ ಇಲ್ಲಿನ ಗಾ೦ಭೀರ್ಯವೇ ಮೆಚ್ಚುಗೆ ನೀಡುತ್ತದೆ. 

ಇನ್ನು ಹೆಚ್ಚಿಗೆ ಈ ಭಾಗವನ್ನು ಬೆಳೆಸಲಿಚ್ಛಿಸದೆ ಈ ಭಾಗದ ಗೋಪಾಲ 
ಮ೦ಗಳವೊಂದನ್ನು ಉದಾಹರಿಸಿ ಮುಂದಿನ ಭಾಗದ ವಿಶ್ಲೇಷಣೆಗೆ ತೊಡಗುತ್ತೇನೆ. 

ರಾಗ : ಇಂದು ಘಂಟಾರವ, ತಾಳ : ರುಂಪ 

ಸೊಗಸು ಗೋಪಾಲನಿಗೆ ಶುಭಮಂಗಳಂ 


೩೮೮ | ಲೋಚನ ದೀಪ್ತಿ 


ಜಗದೇಕ ಮೋಹನಗೆ ಜಯಮಂಗಳಂ 
ಸಿರಿವೆತ್ತಮೆಲ್ಲಡಿಯ ಚೆಲ್ಡಿಕೆಗೆ ಮಂಗಳಂ 

ತೆರೆ ಮಸಗುವುಗುರ ಕಾಂತಿಗೆ ಮಂಗಳಂ 

ಕರಮೆಸೆವ ಕಿಜುದೊಡೆಯ ಗಾಡಿಗುಆ3 ಮಂಗಳಂ 
ಸಿರಿಮಲಗುದೊಡೆವೊಗರ ಸೇರುವೆಗೆ ಮಂಗಳಂ ॥೧॥ 
ಪೊಸ ದೇಸೆಯಿಂದುಟ್ಟ ಪೊನ್ನುಡೆಗೆ ಮಂಗಳಂ 
ಬಿಸಜದಿಂದೆಸೆವನಾಭಿಗೆ ಮಂಗಳಂ 

ಮಿಸುಪ ಕೆಂಬರಲಿಂದೆ ಮೆಖಕಿದೆರ್ದೆಗೆ ಮಂಗಳಂ 
ಒಸೆದು ಧರಿಸಿದ ತುಳಸಿಯೊಳುಸರಗೆ ಮಂಗಳಂ ॥೨॥ 
ಚೆಲುವಪಾಜುಂಬಳೆಯ ಸಿಂಗರಕೆ ಮಂಗಳಂ 
ಬಲಮುರಿಯ ಸಂಕದೊಪ್ಪಕೆ ಮಂಗಳಂ 

ಉಲಿವ ಪೊಂಗೊಳಲ ಮೆಲ್ಲುಲಿಗಳಿಗೆ ಮಂಗಳಂ 
ನಲಿನಲಿವ ಮಕರ ಕುಂಡಲಗಳಿಗೆ ಮಂಗಳಂ ॥೩। 
ಮುಗುಳು ನಗೆ ಬಗೆಗೊಳುವ ಮೊಗ ಸಸಿಗೆ ಮಂಗಳಂ 
ಪೊಗರುಗುವ ಕದಪಿನೋಜೆಗೆ ಮಂಗಳಂ 
ಮಗಮಗಿಪಯುಸಿರ ಪರಿಮಳಗೆ ಮಂಗಳಂ 
ಬಗೆಸೆಗಣ್ಗಳ ತಣ್ಣುವಗೆಗಳಿಗೆ ಮಂಗಳಂ ॥೪॥ 

ಸಕಲ ಲೋಕವ ಪೊರೆವ ಸೈರಣೆಗೆ ಮಂಗಳಂ 
ಅಕಳಂಕ ಗುಣ ಸಮೂಹಕೆ ಮಂಗಳಂ 
ಚಿಕದೇವರಾಯನಿಗೆ ಚಿಂತಿತಾರ್ಥವನೀವ 


ಸುಕರ ಗೋಪಾಲನಿಗೆ ಶೋಭನಂ ಮಂಗಳಂ ॥೫॥ 


ಭಗವಂತನ ಸೌಂದರ್ಯ, ಮಾಧುರ್ಯ, ಸಗುಣತ್ತ ಕಾರುಣ್ನ ಔಜ್ನಲ್ಲ ಗುಣಗಳು 
ರ ಟು ಆ ಈ 
ಈ ಮಂಗಳದಲ್ಲ ಜ್ಞಾನ ಚೆಕ್ಷುಗಳು ಅನುಭವಿಸಿದ ಆನಂದ ಇಲ್ಲ ಸುವ ಬೂಳ್ಳುತ್ತದ. 
pS ಧಿಂ ಎ 


ಇಂತು ಶ್ರೀ ಗೀತಗೋಪಾಲ ಮಹಾಪ್ರಬಂಧದೊಳ್‌ ಪೂರ್ವ ಭಾಗದೇಟುಂ 
ಸಪ್ತಪದಿಗಳೊಳ್‌ ಗೋಪಿಕಾ ವೃತ್ತಾಂತ ನಿರೂಪಣ ವ್ಯಾಜದಿ೦ದ ಭಗವದ್ಗುಣ೦ಗಳನನು 
ಭವಿಸಿ ಈಯುತ್ತರ ಭಾಗದೇಟು೦ ಸಪ್ತಪದಿಗಳೊಳೀಗುಣಾನುಭವ೦ ಎಡವಿಡದೆ 


ದೊರೆಕೊಂಬ ಮೋಕ್ಷಮಂ ಸಾಧಿಮದರ್ಕೆ ಉಪಾಯಮಾನ ಪಪತಿಸರೂಪಮಂ 


೦ 


ನಿರೂಪಿಸುವರ್‌. ಇದಜೊಳ್‌ ಮೊದಲ ಸಪ್ಪಪದಿಯೊಳ್‌ ತಾಂ ಪ್ರಪತ್ತಿಗೆಯ ದೇವತೆಯಂ 
ಗುರುಪರ೦ಪರೆಯೊಡನೆ ನುಡಿಗೆಯ್ಕರ್‌, ಇದಳಸೊಳ್‌ ಮೊದಲ ಪಂಚಪದಿಯೊಳ್‌ 
ತಮ್ಮ ಯದುಕುಲ ದೇವತೆಯಪ್ಪ ಯಾದವಗಿರಿ ನಾರಾಯಣನ ಕಲ್ಯಾಣಗುಣ೦ಗಳನನು 
ಭವಿಸಿಯದರ್ಕೆ ಮಂಗಳಾ ಶಾಸನಂಗೆಯ್ತರ್‌. 


ಇದೊಂದು ನಮ್ಮ ವೈಷ್ಟವ ಗೃಹಿಣಿಯರಿಗೆ ಪರಿಚಿತ ಗೀತವಾದ್ದರಿಂದ ಇಲ್ಲಿ 
ಉದಾಹರಿಸಿದ್ದೇನೆ. 


ರಾಗ : ಯರಕುಲಕಾಂಬೋಧಿ ತಾಳ: ಆದಿ 
ಮಂಗಳಂ ತಿರುನಾರಾಯಣನೀಗೆ 

ಮಿಗೆ ಮಂಗಳಂ ಯದುಗೀರಿನಿಲಯನಿಗೆ ॥ಪ॥ 
ತಾನೊಲಿದರ್ಚಾವತಾರನಡೆದು ಚತು 
ರಾನನಲೋಕದೊಳವತರಿಸಿ 
ಆನಂದಮಯನೆನಿಪತಿಶಯವೆಸರವಿ 

ಮಾನ ಮಧ್ಯದಿನಿಂದ ಮಹನೀಯಗೆ ॥೧॥ 
ವನಜ ಸಂಭವನ ಭವನದೊಳು ಬಹುಕಾಲ 
ವನುಪಮ ದಿವ್ಯಾರ್ಚನೆವಡೆದು 
ಸನತುಕುಮಾರನ ಸಂಗಡ ಬದರಿಯ 
ಬನದೆಡೆಗೆಯ್ದಂದ ಭವ್ಯನಿಗೆ ॥೨॥ 

ಪಲವಗೆ ಪೂಜುವ ಬದರೀನಾರಾಯಣ 
ನೊಲಿದು ಮುನಿಗಳು ತನ್ನೊಡನೆ ಬರೆ 
ಕಲಿಕಲುಷವನೆಲ್ಲ ಕಳೆವ ಯಾದವಗಿರಿ 
ನಿಲಯದಿ ನೆಲಸಿದ ನಿರುಪಮಗೆ ॥ಜ 
ಆದಿವಿಡಿದು ದತ್ತಾತ್ರೇಯ ರಾಘವ 
ಯಾದವ ರಾಮ ಕೃಷ್ಣಾದಿಗಳು 
ಪಾದವಂದನೆ ಗೆಯ್ದು ಭಜಿಸೆಯವರ ಹೊರೆ 
ವಾದಿದೇವನಿಗಂಬುಜಾಕ್ಷನಿಗೆ ॥೪॥ 
ರಾಮಾನುಜ ಮುನಿರಾಜ ಭೂಮಿಪರೊಳು 
ಪ್ರೇಮವ ಮಿತಿಮೀಣೆ ಬಳಸಿದಗೆ 
ಶ್ರೀಮಂತನಿಗೆ ಮಿಗೆ ಚಿಕದೇವರಾಯಗೆ 
ಕಾಮಿತಾರ್ಥವನೀವ ಗರುವನಿಗೆ. ।೫॥ 


೩೯೦ | ಲೋಚನ ದೀಪ್ತಿ 


ಇದೇ ರೀತಿ ಮೈಸೂರಿನ ಲಕ್ಷ್ಮೀರಮಣ ಶ್ರೀರಂಗ ಪಟ್ಟಣದ ರಂಗನಾಥ, 
ನಾಯಕಿಯರ ಗುಣವರ್ಣನೆ ಮಾಡುವರು. ರಂಗನಾಥನನ್ನು ಕುರಿತ ಹಾಡು ಇಂತಿದೆ. 


ರಾಗ: ಕುರಂಜಿ ತಾಳ: ಅಟ್ಟತಾಳ 

ಪಾವನ ಗುಣ ನಿಸೀಮನ । ಭಾವುಕ ಹೃದಯಾಭಿರಾಮನ ನಾ 
ಭಾವಿಪೆ ಪರಿಪೂರ್ಣ ಕಾಮನ । ಪಶ್ಚಿಮ ಶ್ರೀರಂಗಧಾಮನ।ಪ॥ 
ಮಂಗಳ ಫಣಿಪತಿ ತಲ್ಪನ | ಮಪನೀಯ ಸತ್ಯಸಂಕಲ್ಲನ | ಅಂತ 
ರಂಗದೊಳಿಡುವೆಯೆನ್ನಪ್ಪನ ಶ್ರೀರಂಗಪಟ್ಟಣದ ರಂಗಪ್ಪನ ॥೧॥ 
ನೀಲನೀರದ ಸಂಕಾಶನ | ನಿರವಧಿ ನಿತ್ಯ ಪ್ರಕಾಶನ ಭಕ್ತ 

ಪಾಲನ ಕಲಿತಾವೇಶನ ನಾ । ಭಜಿಸುವೆ ಶ್ರೀರಂಗೇಶನ ।೨॥ 

ಸರಸಿಜ ಭವಭವಧ್ಯೇಯನ ಮುನಿ । ವರ ಗೌತಮಭಾಗಧೇಯನ 
ನಿರುಪಮಭಕ್ತಿ ವಿಧೇಯನ ನಾ । ನೆನೆವೆ ಪಶ್ಚಿಮ ರಂಗರಾಯನ ॥೩॥ 
ಶ್ರೀರಂಗನಾಯಕಿಯನ್ನು ಕೀರ್ತಿಸುವ ಹಾಡು ಮನೋಹರವಾಗಿದೆ 
ರಾಗ: ಮುಖಾರಿ, ತಾಳ: ಅಟ್ಟತಾಳ 

ನಿನ್ನ ಪೊಗಲಲೆನ್ನಳವೆ | ರಂಗ ನಿಲಯನ ಭಾಗ್ಯದ ಫಲವೆ । ನಿನ್ನೊ 
ಳೆನ್ನ ನುಡಿಯ ಬಿತ್ತಿಬೆಳೆವೆ | ಯೆನ್ನಿಷ್ಟಾರ್ಥವ ಕೈಕೊಳುವೆ ಗಟ 
ಕಡಲೊಳೊಗೆದ ಕನ್ನೆ ರನ್ನೆ । (ನಿತ್ಯ) ಕಲ್ಯಾಣಗುಣ ಸಂಪನ್ನೆ 
ಕಡುವಣ್ಣವಿಡಿದ ಚೆಂಬೊನ್ನೆ । ರಂಗಾಧೀಶನ ಮನದನ್ನೆ el 
ಆರಯ್ಯೆ ನಿನ್ನ ಮಗಬೊಮ್ಮ । ಅಲ್ಲಾ ಚಂದ್ರಶೇಖರಮೊಮ್ಮ 

ನಿನ್ನ ಸೇರಿರೆ ಹರಿ ಪರಬೊಮ್ಮ । ಅಮ್ಮ ಶ್ರೀರಂಗನಾಚ್ಚಾರಮ್ಮ ॥೨॥ 
ಶ್ರೀ ರಮಣಿ ಶ್ರುತಿಗೇಯೇ | ಸಿದ್ಧೋಪಾಯ ಸಹಾಯೇ 

ಈರೇಟಿ ಲೋಕದ ತಾಯೇ | ರಂಗೇಶ ಪದಾಂಬುಜಚ್ಛಾಯೇ Nal 


ಇವರ ಶರಣಾಗತಿಯ ಗೀತ ರಮ್ಯವಾಗಿದೆ. ಅದರಲ್ಲಿ ಜ್ಞಾನಯೋಗ ಕರ್ಮಯೋಗ 
ಭಕ್ತಿಯೋಗಗಳಿಗಿಂತ ಮಿಗಿಲು ಶರಣಾಗತಿ ಮಾರ್ಗವೇ ಸುಲಭೋಪಾಯ ಎಂಬುದು 
- ಕಾಣಿಸಲ್ಪಟ್ಟಿದೆ. ಇದರಲ್ಲಿ ಅರಸರು ಮುಂದಿಡುವ ವಾದ ಸುಲಭವಾಗಿಯೂ 
ಚಮತ್ಕಾರದಿಂದ ಕೂಡಿಯೂ ಇದೆ. ಸತ್ಯ ವಿಚಾರವನ್ನೇ ಒಳಗೊಂಡ ಕೃತಿ ಇದು. 


ರಾಗ: ಕಾಂಬೋಧಿ, ತಾಳ: ಅಟ್ಟತಾಳ 
ನಿನ್ನ ನಂಬಿದೆ । ನಿನ್ನ ನಂಬಿದೆ । ನಿನ್ನ ನಂಬಿದೆ ನಂಬಿದೆ 
ನೀನೆನ್ನ ಸಲಹು ಬಿಡು ನಿನ್ನ ಚಿತ್ತವಿನ್ನು 


ಲೋಚನ ದೀಪ್ತಿ |೩೯೧ 


ನೀನಅಕಿಯದುದೆ ಪೇಳು । ನಿನವನೆಂಬೇಟಕಿಯೊಂದೆನಗೆ 

ನೀನಲ್ಲದನ್ಯವ ನೆನೆವನಲ್ಲ ಕರ್ಮ । ಜ್ಞಾನ ಭಕುತಿ ವೈರಾಗ್ಯವ ನಂಬಿದನಲ್ಲ ॥೧॥ 

ಎಳಮೆಯೊಳ್‌ ಪರಿದಾಟ | ಯೌವ್ದನದೊಳುಯೆಳವಣ್ಣಳೊಡನಾಟ | 

ಬಟೆಕ ವಾರ್ಧಿಕದೊಳು ಪಲವೆಂಡರಿನಕಾಟ ತಿಳಿಯಕರ್ಮಯೋಗ 

ತೀರದೆಂದಿಗು ರಂಗ 1೨॥ 

ವೇದಾಂತಗಳು ಪಲವು । ಅವಜಿಕೊಳು ವಿವಾದಂಗಳವು ಕೆಲವು 

ಬೋಧಿಸಿನೋಡಲು ವೇದ್ಯವಾಗವು ಪಲವು । ಓದುಗಳಿಂ ಜ್ಞಾನಯೋಗ 

ಸಾಗದೆಂದಿಗು ॥ಹಿ॥ 

ತನುವ ದಂಡಿಪುದರಿದು! ಕರಣಂಗಳ ತಡೆವುದುಮಿಗೆಯಂದು 

ಮನವ ಬಲ್ವಡಿವುದು ಮತ್ತಮರಿದರಿದು | ನೆನಹಿನೊಳ್‌ ವೈರಾಗ್ಯ 

ನೆಲೆಗೊಳ್ಳದೆಂದಿಗು ॥೪॥ 

ಸಿರಿಯಾಸೆ ಕಡುನಿಡಿದು । ಸಗ್ಗದ ನಾಡಪೆಅಕಿಯಾಸೆಯಡೆಗೊಡದು 

ಮರಳಿ ಕೈವಲ್ಯದ ಮರುಳು ಬೆನ್ನ ಬಿಡದು | ಪರಮಭಕುತಿಯೋಗ 

ಬಲಿಯದೆಂದಿಗು ರಂಗ ॥೫॥ 

ಶರಣಾಗತಿಯಿ೦ದ ಲಭಿಸುವ ಆನಂದಕ್ಕೆ ಸಮ ಮತ್ತಾವುದಿದೆ. ಇದನ್ನೇ ತೈತ್ತಿರೀಯ 
ಉಪನಿಷತ್ತಿನ ಆನ೦ದವಲ್ಲಿಯಲ್ಲಿ ನಾವು ಕಾಣುವುದು. ಆ ಅಪರಿಮಿತ ಆನಂದವೇ 
ಭಗವತ್ಸಾಧನೆ. ಮೋಕ್ಷ. ಅದರ ವರ್ಣನೆ ಇಂತಿದೆ. : 

ರಾಗ: ಮುಖಾರಿ, ತಾಳ: ಆದಿತಾಳ 

ಧನ್ಯನಾದೆನು ನಾನಿಂದು ಧನ್ಯನಾದೆನು | 

ಅನ್ಯವನುಜಿದುನಾ ನಿನ್ನಾಳುತನದಿ ನಿಂದೆನು ॥ ಪ ॥ 

ನಿನ್ನಡಿಗೆ ಪೊಡಮಟ್ಟು ನಿನ್ನ ದಿವ್ಯನಾಮವನಿಟ್ಟು 

ನಿನ್ನಮುದ್ರೆಗಳವಟ್ಟು ನಿನ್ನಾಬೀಜುಡೆಯುಟ್ಟು ॥೧॥ 

ನಿನ್ನಡಿಯೊಲವ ಕಂಡು ನಿನ್ನೂಜುಗವ ಕೈಕೊಂಡು! 

ನಿನ್ನ ಪ್ರಸಾದವನುಂಡು ನಿನ್ನೊಲ್ಮೆಚಾಗವ ಕೊ೦ಡು ॥೨॥ 

ನ್ನ ಮೂರುತಿಯ ನೋಡಿ ನಿನ್ನ ಮುಂದೆ ನಲಿದಾಡಿ! 

ನಿನ್ನದಾಸರೊಡಗೂಡಿ। ನಿನ್ನ ಗುಣಂಗಳ ಪಾಡಿ ॥೩॥ 

ನಿನ್ನ ಕೂರೈಗೆಡೆಯಾಗಿ! ನಿನ್ನವರಡಿಬಾಗಿ । 

ನಿನ್ನೊಲವಿದ್ದಂತೆ ಪೋಗಿ । ನಿನ್ನಾಳಿನಾಳಾನಾಳಾಗಿ ॥೪॥ 

ಚೆನ್ನಿಗ ಗೋಪಾಲರಾಯ ಚಿಕದೇವೇಂದ್ರ ವಿಧೇಯ। 

ಸನ್ನುತ ಮಂಗಳಕಾಯ ಸಲಹಿದೆಯೆನ್ನನು ಜೀಯ ॥೫॥ 


೩೯೨ | ಲೋಚನ ದೀಪ್ತಿ 


ಇವರ ಪಾದವೆಚ್ಚರಿಕೆ, ತಪ್ಪದಾರದು ಮುಂತಾದ ಗೀತಗಳು ಈಗಾಗಲೇ ಕನ್ನಡಿಗರಿಗೆ 
ಸುಪರಿಚಿತವಾಗಿರುವ ಗೀತಗಳು. 


ಇವರ ಮತ್ತೊಂದು ಕೀರ್ತನೆಯೂ ಚೆನ್ನಾಗಿದೆ. ಮೆಚ್ಚುವುದು ವಾಚಕರಿಗೆ ಸೇರಿದ್ದು. 


ರಾಗ: ಕಾಂಬೋಧಿ, ತಾಳ: ಅಟ್ಟತಾಳ 

ಪಾದವ ನಂಬಿ ಬದುಕಿರೋ | ನಮ್ಮ ಯಾದವನಾರಾಯಣನ ದಿವ್ಯಶ್ರೀ ॥ಪ॥ 
ಹಿಂದಣ ನಡತೆಗೆ ಹೇಸಿರೋ । ಮುಂದೆ ನಿಂದೆ ಬಾರದವೊಲುನೀಸಿರೋ 
ನೀವಿಂದು ಮೊದಲು ಕುಲಕೇಟುಗೆಯಪುಂತೆ । 

ಒಂದೆದಿಟವ ಪಿಡಿದುತ್ತಮರೆನಿಸಿರೋ ॥೧॥ 

ನಿಮ್ಮ ನೆಲೆಯ ನೀವೇ ತಿಳಿಯಿರೋ | ತಿಳಿದೊಮ್ಮದ ನಡತೆಯನುಸುಯಿರೋ 
ಬಲುಹಮ್ಮ ಹೆಮ್ಮೆಗಳನು ಹುಯಿರೋ | 

ಸಜ್ಜನ ಸಮ್ಮತವಪ್ಪಂತೆ ಸನ್ಮಾರ್ಗವಿಡಿಯಿರೋ ॥೨॥ 

ಕರ್ಮದಬಿಜುಗಂಟ ಕಳೆಯಿರೋ ನಿಮ್ಮ ದುರ್ಮತಿಧೂಳಿಯ 
ತೊಳೆಯಿರೋ ಮಿಗೆ 

ನಿರ್ಮಲಚಿತ್ತದಿ ನೇಮವಿಡಿದು ನಮ್ಮ -ತಿರ್ಮಲಾರ್ಯರಂತೆ 

ಸ್ಥಿರವಾಗಿ ಬಾಚಿರೋ ॥೩॥ 


ಹೀಗೆ ಚಿಕದೇವರಾಯರು ಉತ್ತಮ ವಾಗ್ಗೇಯಕಾರರೆಂಬುದನ್ನು ನಾವು 
ಗೀತಗೋಪಾಲ ದಿವ್ಯ ಪ್ರಬಂಧದಿಂದ ಕಂಡುಕೊಳ್ಳಬಹುದು. ಉತ್ತಮ ಕೀರ್ತನೆಗಳನ್ನೂ 
ರಚಿಸುವುದರಲ್ಲಿ ಮಾತ್ರ ಸಿದ್ಧಹಸ್ತರಾಗದೆ ವೇದಾಂತದ ಗಹನ ವಿಚಾರಗಳನ್ನು ಸರಳ 
ಸುಭಗವಾಗಿ ನಿರೂಪಿಸಬಲ್ಲ ಸವ್ಯಸಾಚಿಗಳೂ ಆಗಿದ್ದಾರೆ. ಇವರನ್ನು ಶ್ರೀ ವೈಷ್ಣವ 
ಹರಿದಾಸಪಂಕ್ತಿಯಲ್ಲಿ ಸೇರಿಸಲು ಸಂದೇಹವನ್ನ ಪಡಬೇಕಿಲ್ಲ. ಇತ್ತೀಚಿನ ದಿವಸಗಳಲ್ಲಿ 
ನಡೆದ ಕವಿಗೋಷ್ಟ್ಠಿಯೊಂದರಲ್ಲಿ ಈ ಗೀತಗೋಪಾಲವು ಗೇಯಪ್ರಬಂಧ, ಅದನ್ನು 
ಕೀರ್ತನ ಸಾಹಿತ್ಯವೆಂದು ಪರಿಗಣಿಸಲು ಸಾಧ್ಯವಿಲ್ಲವೆಂಬ ಅಭಿಪ್ರಾಯ ವ್ಯಕ್ತವಾಯಿತು. 
ಆದರೆ ಆ ಅಭಿಪ್ರಾಯ ಸರ್ವದಾ ತಪ್ಪು. ಹಲವು ವಾಗ್ಗೇಯಕಾರರುಗಳ 
ಗೀತಪ್ರಬ೦ಧಗಳಲ್ಲಿನ ಹಾಡುಗಳನ್ನು ಸಂಗೀತಗಾರರು ಸಭೆಗಳಲ್ಲಿ ಹಾಡಿ ಅವರುಗಳು 
ಉತ್ತಮ ವಾಗ್ಗೇಯಕಾರರೆಂಬುದನ್ನು ಸ್ಥಿರಪಡಿಸಿರುವಾಗ ಚಿಕದೇವರಾಜ ಒಡೆಯರೂ 
ಕೂಡ ಗೀತಗೋಪಾಲ ದಿವ್ಯ ಪ್ರಬಂಧ ರಚನೆಮಾಡಿ ಈ ವಾದದ ಪರಿಮಿತಿಗೆ 
ಒಳಪಟ್ಟವರಲ್ಲ ಎಂಬುದಾಗಿ ಸ್ಥಿರಪಡಿಸಲೋಸುಗೆ ಈ ಲೇಖನವನ್ನು ವಿದ್ವಾಂಸರ 
ಅವಗಾಹನೆಗಾಗಿ ಸಿದ್ಧಪಡಿಸಿದ್ದೇನೆ. ನನ್ನ ಅಭಿಪ್ರಾಯವನ್ನು ಒಪ್ಪುವರೆಂದು ಭಾವಿಸುತ್ತೇನೆ. 
೧೧ 

ಲೋಚನ ದೀಪ್ತಿ | ೩೯೩ 


*ರಾಘವಾಂಕನ "ಹರಿಶ್ಚಂದ್ರ ಕಾವ್ಯ' : ಸತ್ಯ-ತರ್ಕಗಳ 
ಮುಖಾಮುಖಿ 


- ಡಾ. ಎಚ್‌.ಎನ್‌. ಮುರಳೀಧರ 


ರಾಘವಾಂಕನ "ಹರಿಶ್ಚಂದ್ರ ಕಾವ್ಯ' : ಸತ್ಯ-ತರ್ಕಗಳ ಮುಖಾಮುಖಿ 


ರಾಘವಾಂಕನ "ಹರಿಶ್ಚಂದ್ರ ಕಾವ್ಯ' ಕನ್ನಡ ಸಾಹಿತ್ಯ ಚರಿತ್ರೆಯ ಸಂದರ್ಭದಲ್ಲಿ 
ವಿಶೇಷವಾಗಿ ಚರ್ಚಿತವಾಗಿರುವ ಕಾವ್ಯಗಳಲ್ಲೊಂದು. ಕಾವ್ಯಪರಂಪರೆಯಲ್ಲ ತಂದ 
ಒಂದು ಸ್ಥಿತ್ಯಂತರದಿಂದಾಗಿ ರಾಘವಾಂಕನು ವಿಶೇಷವಾಗಿ ಗಮನವನ್ನು ಸೆಳೆಯುವ 
ಒಬ್ಬ ಕವಿಯಾಗಿರುವುದು ಇದಕ್ಕೆ ಒಂದು ಕಾರಣವಾದರೆ, ಅವನು ಅಭಿವ್ಯಕ್ತಿಸಿದ 
ಹರಿಶ್ಚಂದ್ರನ ಕಥೆಯ ವಸ್ತುವಿನ್ಯಾಸ ಇಂದಿಗೂ ಹಲವು ಬಗೆಯ ಚರ್ಚೆಗಳಿಗೆ ಎಡೆಮಾಡಿ 
ಕೊಟ್ಟಿರುವುದು ಇನ್ನೊಂದು ಕಾರಣ. ಈ ಹಿನ್ನೆಲೆಯಲ್ಲಿ 'ಹರಿಶ್ಚಂದ್ರಕಾವ್ಯದ' ಕೆಲವು 
ಮಗ್ಗಲುಗಳನ್ನು ಪರಿಶೀಲಿಸುವುದು ಪ್ರಸ್ತುತ ವಿವೇಚನೆಯ ಉದ್ದೇಶ. 

ಈ ನಿಟ್ಟಿನಲ್ಲಿ ಹೇಳಬೇಕಾದ ಮೊದಲ ಮಾತೆಂದರೆ ಈ ಕಾವ್ಯದ ಕಥಾಭಿತ್ತಿಯೇ 
ವಿಶೇಷವಾದುದೆನ್ನುವುದು. ಹರಿಶ್ಚಂದ್ರ ಭೂಲೋಕದ ರಾಜನೆನ್ನುವುದು ನಿಜ. ಆದರೆ 
ಅವನ ಕಥನದ ಪ್ರಾರಂಭದ ಬಿಂದು ದೇವಲೋಕದಲ್ಲಿರುವುದೂ ಅಷ್ಟೇ ನಿಜ. ಅಲ್ಲದೆ 
ಕಥೆಯ ಶಿಖರ ಕೈಲಾಸವನ್ನೂ ಆಹ್ವಾನಿಸುತ್ತದೆ. ಪುರಾಣವನ್ನೂ ಇತಿಹಾಸದ 
ಲೌಕಿಕತೆಯನ್ನೂ ಪಾಕವೊಂದರಲ್ಲಿ ಮೇಳೈಸುವ ಒಂದು ವಿಧಾನವಾಗಿ ಇದು 
ಕಂಡುಬರುತ್ತದೆ. ಇದರಿಂದ ಕವಿಯ ಅಭಿವ್ಯಕ್ತಿ ಹಲವು ಅನುಕೂಲಗಳನ್ನು ಪಡೆದಿರುವುದೂ 
ನಿಜ. ಒ೦ದೆಡೆ ಪೌರಾಣಿಕತೆಯನ್ನು ಲೋಕದ ವಾಸ್ತವ ವಿವರಗಳೆಂಬಂತೆ ಪ್ರಸ್ತುತಪಡಿಸಲು 
ಇದರಿಂದ ಸಾಧ್ಯವಾಗಿರುವುದಾದರೆ ಇನ್ನೊಂದೆಡೆ ಲೌಕಿಕವನ್ನು ಅಲೌಕಿಕದ ಹರಹುಗಳಿಗೆ 
ವಿಸ್ತರಿಸಲು ಕೂಡ ಇದರಿಂದ ಸಾಧ್ಯವಾಗಿದೆ. ಕಾವ್ಯದ ಅಭಿವ್ಯಕ್ತಿ ತನ್ನ ವಿವರಗಳಲ್ಲಿ 
ಇದನ್ನು ಸಾಧಿಸಿರುವ ರೀತಿಯ ಬಗೆಗೆ ಒಂದೆರಡು ಅ೦ಶಗಳನ್ನು ಗಮನಿಸಬಹುದು. 


* (ಸಂಪುಟ-೩೦. ಸಂಚಿಕೆ-೨. ೨೦೧೬) 


೩೯೪ | ಲೋಚನ ದೀಪ್ತಿ 


ಕವಿಯೇ ಹೇಳುವಂತೆ "ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು, 
ಎರಡಿಲ್ಲವೆಂದು ಶ್ರುತಿ ಸಾರುತಿರಲಾ ವಾಕ್ಕವರೆರೆ ನಿರುತವ ಮಾಡಿ ಮೂಜಗಕೆ ತೋಚಿದ 
ಹರಿಶ್ಚಂದ್ರಕಥೆ' (೧೪.೩೩) ಈ ಕಾವ್ಯ. ಎಂದರೆ ಸತ್ಯ ಸ್ಥಾಪನೆಯೇ ಕೃತಿಯ 
ಕೇ೦ದ್ರವೆ೦ದ೦ತಾಯಿತು. ಹೀಗಿರುವಾಗ ಈ ಕೃತಿಯ ವಿನ್ಯಾಸಕ್ಕೂ ಈ ಕೃತಿಯಿಂದ 
ಹೊರಪಡುವ ಸತ್ಯದ ವಿನ್ಯಾಸಕ್ಕೂ ಏರ್ಪಡುವ ಸಂಬಂಧವನ್ನು ಗಹಿಸುವುದು ಹೇಗೆ 
ಎ೦ಬ ಪ್ರಶ್ನೆ ಎದುರಾಗುತ್ತದೆ. ಸತ್ಯವೆ೦ಬ ಮೌಲ್ಯದ ಬಗೆಗೆ ಇಷ್ಟೊಂದು ಕಾಳಜಿಯನ್ನು 
ಹೊಂದಿರುವ ಕೃತಿಕಾರ ಅದನ್ನು ಕೇವಲ ತನ್ನ ಕಾವ್ಯವಸ್ತುವಿನ ಆಶಯವಾಗಿ ಮಾತ್ರ 
ಕಂಡಿದ್ದಾನೆಯೇ ಅಥವಾ ತನ್ನ ಅಭಿವ್ಯಕ್ತಿಯ ಆಕೃತಿಯ ವಿವರಗಳಲ್ಲೂ ವಾಸ್ತವವಾಗಿಸಲು 
ಪ್ರಯತ್ನಿಸಿದ್ದಾನೆಯೇ ಎಂಬ ಸಂಗತಿ ಕೆಲಮಟ್ಟಿಗಾದರೂ ಪ್ರಸ್ತುತವಾಗುವುದೆಂದು 
ತೋರುತ್ತದೆ. ಅಥವಾ ಅಂದಿನ ಕಾವ್ಯಸಂದರ್ಭದಲ್ಲಿ ಇಂಥದೊಂದು ಪ್ರಶ್ನೆಯೇ 
' ಅಪ್ರಸುತವೆಂದು ತೋರಲೂ ಸಾಧ್ಯವಿದೆ. ಒಟ್ಟು ಅಭಿವ್ಯಕ್ತಿಯ ಸ್ವರೂಪವೇ 
ಸಂಪ್ರದಾಯವೊಂದರಿ೦ದ ಯಾಂತ್ರಿಕವಾಗಿ ಸ್ವೀಕೃತವಾದದ್ದು ಎಂದು ಭಾವಿಸುವುದಾದರೆ 
ಆಗ ಈ ನಿಲುವು ಅನಿವಾರ್ಯವಾಗುತ್ತದೆ. 


ಗ್ರಹಿಕೆಯ ಅನುಕೂಲಕ್ಕಾಗಿ ಪ್ರಸ್ತುತ ಕಥನದ ನಿರೂಪಣೆಯನ್ನು ಇಮ್ಮುಖವಾದ 
ಆಯಾಮದಲ್ಲಿ ನೋಡಬಹುದೆಂದು ತೋರುತ್ತದೆ. ಒಂದು ಲೋಕದ ಆಯಾಮವಾದರೆ 
ಇನ್ನೊಂದು ಲೋಕೋತ್ತರದ ಆಯಾಮ. "ಹರಿಶ್ಚಂದ್ರ ಕಾವ್ಯದ' ಕಥಾನಕ ಲೋಕದಿಂದ 
 ಲೋಕೋತ್ತರಕ್ಕೂ ಲೋಕೋತ್ತರದಿ೦ದ ಲೋಕಕ್ಕೂ ಜೀಕುವ ಸ್ವರೂಪವುಳ್ಳದ್ದು. ಇವೆರಡರ 
ನಡುವೆ ಇಲ್ಲಿನ ಭಾಷಿಕ ಆಕೃತಿ ಯಾವ ಗುಣಾತ್ಮಕವಾದ ವ್ಯತ್ಯಾಸವನ್ನು ಮಾಡುವುದಿಲ್ಲ. 
ವಾರ್ಧಕ ಷಟ್ಪದಿಯ ರಾಚನಿಕ ವಿನ್ಯಾಸವೂ ಕೂಡ ಇದಕ್ಕೆ ಸಹಕಾರಿಯಾಗಿ 
ಒದಗಿಬ೦ದಿರುವುದನ್ನು ನೋಡಬಹುದು. ಸ್ವರೂಪತಃ ವಾರ್ಧಕದಲ್ಲಿ ಕ್ಷಿಪ್ರಗತಿಯ 
ಏರಿಳಿತಗಳಿಲ್ಲ. ಅಲ್ಲದೆ ಗದ್ಯದ ಮುಕ್ತತೆಯನ್ನು ಷಟ್ಟದಿಯ ರಚನೆ ಒಳಗೊಂಡಿರುವುದನ್ನು 
ಈಗಾಗಲೇ ಗುರುತಿಸಲಾಗಿದೆ.” ಹೀಗಾಗಿ ಅಸಾಮಾನ್ಯವಾದುದನ್ನು ಸಾಮಾನ್ಯೀಕರಿಸುವ 
ಸೌಲಭ್ಯ ಈ ಅಭಿವ್ಯಕ್ತಿಯಲ್ಲೇ ಅಂತರ್ಗತವಾಗಿದೆ. “ಹರಿಶ್ಚಂದ್ರ ಕಾವ್ಯದ' ಅಭಿವ್ಯಕ್ತಿ ಈ 
ಸೌಲಭ್ಯವನ್ನು ಬಳಸಿಕೊಂಡಿದೆ. ಇದು ಲೋಕಸತ್ಯವನ್ನು-ಬಹಳಷ್ಟು ಸಲ 
'ಅಲೋಕಸತ್ಯವನ್ನು ಕೂಡ-ಕಾವ್ಯಸತ್ಯವಾಗಿಸಲು ಅಭಿವ್ಯಕ್ತಿ ಕಂಡುಕೊಂಡ ವಿಧಾನ. 
ಈ ಮಾತಿನ ಮುಂದುವರಿಕೆಯಾಗಿ ಗಮನಿಸಬೇಕಾದ ಸಂಗತಿಯೊಂದಿದೆ. ಅದು 
ಕಾವ್ಯದ ಕಥನಕ್ರಮದಲ್ಲೇ ಅಂತರ್ಗತವಾಗಿರುವ ಅಭಿವ್ಯಕ್ತಿಯ ಸತ್ಯವನ್ನು ಕುರಿತದ್ದು. 
ಈ ಅಭಿವ್ಯಕ್ತಿ ಸತ್ಯವಾಗುವ ವಿಧಾನವೆಂದರೆ ಕಥನವನ್ನು "ಇಲ್ಲಿ ಮತ್ತು ಈಗ' (here 
and now’) ಎಂಬ ವಿನ್ಯಾಸಕ್ಕೆ ಅಳವಡಿಸುವುದು. ಕಥನದ ಕಾಲವನ್ನು ಓದುಗನ 


ಲೋಚನ ದೀಪ್ತಿ | ೩೯೫ 


ಅಥವಾ ಕೇಳುಗನ ಕಾಲದೊಂದಿಗೆ ಸಂಧಿಸುವಂತೆ ಮಾಡುವುದು. ಇದು ಇನ್ನೊಂದು 
ರೀತಿಯಲ್ಲಿ ನಂಬಿಸುವ ಒಂದು ವಿಧಾನವಾಗಿಯೂ ಕೆಲಸ ಮಾಡುತ್ತದೆ. ಕಾವ್ಯದಲ್ಲಿ 
ಬರುವ ಸುದೀರ್ಪವಾದ ವರ್ಣನೆಗಳನ್ನು ಈ ಹಿನ್ನೆಲೆಯಲ್ಲಿ ಗಮನಿಸಬಹುದು. ಕಥನದ 
ಈ ತಂತ್ರಕ್ಕೆ ಪೂರಕವಾಗಿ ಗಮನಿಸಬೇಕಾದ ಇನ್ನೊಂದು ಸಂಗತಿಯೆಂದರೆ ನಾಟಕೀಯ 
ಸಂವಾದಗಳ ಬಳಕೆ. ವಸ್ತುವಿನ ವಾಸ್ತವೀಕರಣಕ್ಕೆ ಪೂರಕವಾಗಿ ಈ ಸ೦ವಾದಗಳು 
ಕೆಲಸ ಮಾಡುವುದನ್ನು ಗಮನಿಸಬಹುದಾಗಿದೆ. 


ಹರಿಶ್ಚಂದ್ರನು ಭೂಮಿಯ ಮೇಲಿನ ರಾಜನಾದರೂ ಅವನ ಏಳುಬೀಳುಗಳ 
ಮೂಲವಿರುವುದು ಸ್ಪರ್ಗದಲ್ಲಿ. ಇನ್ನು ವಸಿಷ್ಠ-ವಿಶ್ವಾಮಿತ್ರರು ಎಲ್ಲಿ ಬೇಕಾದರೂ 
ಇರಬಲ್ಲವರು. ಹರಿಶ್ಚಂದ್ರನ ವಿಷಯ ಭೂಮಿಯ ವಿಷಯವಾದರೂ ಅದು ಸ್ಪರ್ಗದಲ್ಲೂ 
ತಾಪ-ತಲ್ಲಣಗಳನ್ನು ಉಂಟುಮಾಡಬಲ್ಲದು. ಹೀಗಾಗಿ ಇಲ್ಲ ದೇಶದ ನಿರ್ದಿಷ್ಟತೆ 
ನಿರಾಕರಣೆಗೆ ಒಳಗಾಗುತ್ತದೆ. ಇನ್ನು ಇಲ್ಲಿನ ಕಾಲದ ವಿಷಯದಲ್ಲಿ ಒಂದು ಮಾತನ್ನು 
ಹೇಳಬೇಕು. ಇಲ್ಲಿನ ಹರಿಶ್ಚಂದ್ರ ಕಾಲ ಯಾವುದು? ಇಲ್ಲಿನ ಕಥನದಲ್ಲಿ ಭೂಮಿಯ 
ಮೇಲಿನ ಹರಿಶ್ಚಂದ್ರನಿಗೆ ಒಂದು ಕಾಲಾನುಕ್ರಮಣಿಕೆಯಿದೆ. ಇದನ್ನು ಅನುಸರಿಸಿಯೇ 
ಕಾವ್ಯದಲ್ಲಿ ಘಟನೆಗಳು ಜರುಗುತ್ತವೆ. ಆದರೆ ಸ್ಪರ್ಗದಲ್ಲಿ ನಡೆಯುವ ವಸಿಷ್ಠ-ವಿಶ್ವಾಮಿತ್ರರ 
ಸಂವಾದದಲ್ಲಿ ವಿಶ್ವಾಮಿತ್ರನು ವೇದದಲ್ಲಿ ಬರುವ ಹರಿಶ್ಚಂದ್ರನ ಕಥೆಯನ್ನು ಪ್ರಸ್ತಾವಿಸುತ್ತಾನೆ. 
ಅದು ಶುನಃಶೇಫನ ಪ್ರಸ೦ಗ. ಹರಿಶ್ಚಂದ್ರನು ಸುಳ್ಳುಗಾರನೆ೦ಬುದನ್ನು ಸಾಬೀತುಪಡಿಸಲು 
ಅವನು ಈ ಪ್ರಸಂಗವನ್ನು ಉಲ್ಲೇಖಿಸುತ್ತಾನೆ. ಇಲ್ಲಿ ವಿಶ್ವಾಮಿತ್ರನು ಹರಿಶ್ಚಂದ್ರನ ಭೂತದ 
ಬಗೆಗೆ ಉದ್ದೇಶಪೂರ್ವಕವಾಗಿಯೇ ಮಾತನಾಡುತ್ತಾನೆ. ಆದರೆ ವಸಿಷ್ಠನು ಹರಿಶ್ಚಂದ್ರನ 
ಭೂತದ ಬಗೆಗೆ ಎಂಬಂತೆ ಮೌನವಾಗಿದ್ದಾನೆ. ಅವನಿಗೆ ಹರಿಶ್ಚಂದ್ರನ ವರ್ತಮಾನ 
ಭವಿಷ್ಯಗಳು ಮುಖ್ಯವಾಗುತ್ತದೆ. “ಹಲವು ಮಾತೇಕೆ? ಆ ಹರಿಶ್ಚಂದ್ರ ಭೂನಾಥನೊಳಗೆ 
ಅಸತ್ಯವನ್ನು ಕಾಣಿಸಲು ಬಲ್ಲರು ಧಾತ್ರಿಯೊಳು ಮುನ್ನ ಹುಟ್ಟಿದವರಿಲ್ಲ, ಇನ್ನು ಹುಟ್ಟುವರ 
ಕಾಣೆನು; ಆನಿದ ಬಲ್ಲೆನು, ಉಳಿದವರ ಹವಣಾವುದು?' ಎ೦ಬ ವಸಿಷ್ಠನ ಪ್ರತಿಕ್ರಿಯೆಯಲ್ಲಿ 
(೨.೨೦) ಹರಿಶ್ಚಂದ್ರನನ್ನು ಭೂತದಿಂದ ಪಾರುಮಾಡುವ ಪ್ರಯತ್ನವೂ 
ಪರೋಕ್ಷವಾಗಿರುವುದನ್ನು ಗಮನಿಸದಿರುವಂತಿಲ್ಲ. ಇದೇನೇ ಇರಲಿ; ಇಲ್ಲಿನ ಹರಿಶ್ಚಂದ್ರನ 
ಅಸ್ತಿತ್ವ ಮಾತ್ರ ಭೂತ-ವರ್ತಮಾನಗಳಲ್ಲ ವಿಭಜನೆಗೊಂಡಿರುವುದೆಂದೇ 
ಭಾವಿಸಬೇಕಾಗುತ್ತದೆ. ಹರಿಶ್ಚಂದ್ರನ ಭೂತದ ಬಗೆಗಿನ ವಸಿಷ್ಠನ ಮೌನದಲ್ಲಿ ಕವಿಯ 
ಮೌನವೂ ಸೇರಿದೆಯೇ? ಕವಿ ಕಟ್ಟಿಕೊಡುವ ಕಾಲದ ಚೌಕಟ್ಟು ಯಾವುದು? ಈ 
ಬಗೆಗಿನ ಸಂದಿಗ್ಗತೆ ಉಳಿದುಕೊಳ್ಳುತ್ತದೆ. ಇಷ್ಟರ ಮೇಲೆ ಕವಿ ಕಟ್ಟಿಕೊಡುವ ಹರಿಶ್ಚಂದ್ರನ 
ವ್ಯಕ್ತಿತ್ವ ಮಾತ್ರ ವಿಶ್ವಾಮಿತ್ರನು ಉಲ್ಲೇಖಿಸುವ ವೇದದ ಕಥೆಯ ಹರಿಶ್ಚಂದ್ರನನ್ನು 


೩೯೬ | ಲೋಚನ ದೀಪ್ತಿ 


ನಿರಾಕರಿಸುವಂತೆಯೇ ಇದೆ. ಇದನ್ನು ಕಾಲಕ್ಕೆ ಸಂಬಂಧಿಸಿದಂತೆ ಕಾವ್ಯವು ಪ್ರಕಟಿಸುವ 
ಸೀಳು ಎ೦ದು ಪರಿಗಣಿಸಬೇಕೆ ಎ೦ಬ ಪ್ರಶ್ನೆ ಉಳಿಯುತ್ತದೆ. 
ಇನ್ನು ಹರಿಶ್ಚಂದ್ರನ ಸತ್ತ್ವಪರೀಕ್ಷೆ ಅಥವಾ ಸತ್ಯಪರೀಕ್ಷೆ ಕಾವ್ಯದ ಪಧಾನ ಭಿತ್ತಿಯಾಗಿದೆ. 
ಆದರೆ ಈ ಪರೀಕ್ಷೆ ಕೇವಲ ಹರಿಶ್ಚಂದ್ರನೊಬ್ಬನ ಪರೀಕ್ಷೆಯಾಗುವುದಿಲ್ಲ. ಅದು ಅಷ್ಟೇ 
ಪ್ರಮಾಣದಲ್ಲಿ ವಿಶ್ವಾಮಿತ್ರನ ಪರೀಕ್ಷೆಯೂ ಆಗುತ್ತದೆ ಮತ್ತು ಒಂದು ತಾಟಸ್ಥ್ಯದ 
ನೆಲೆಯಲ್ಲಿದ್ದರೂ ವಸಿಷ್ಠನ ಪರೀಕ್ಷೆಯೂ ಆಗುತ್ತದೆ. ಈ ಪರೀಕ್ಷೆಗಳ ಹೆಣಿಗೆಗಳನ್ನು 
ಕೆಲಮಟ್ಟಿಗೆ ವಿಚಾರ ಮಾಡಬೇಕಾದ ಅಗತ್ಯವಿದೆ. ಕಥಾಭಿತ್ತಿಯಲ್ಲಿ ಪ್ರಧಾನವಾಗಿ ಜರುಗುವುದು 
ಹರಿಶ್ಚಂದ್ರನ ಸತ್ಯದ ಪರೀಕ್ಷೆಯಾದರೂ ಇಲ್ಲಿರುವುದು ವಾಸ್ತವವಾಗಿ ಸತ್ಯಗಳ ನಡುವಣ 
ತಾಕಲಾಟ. ಇಲ್ಲಿ ಒಂದೆಡೆ ವಿಶ್ವಾಮಿತ್ರನ ಸತ್ಯವಿದೆ. ಇನ್ನೊಂದೆಡೆ ವಸಿಷ್ಠನ ಸತ್ಯವೂ 
ಇದೆ. ವಿಚಿತ್ರವೆಂದರೆ ಇವೆಲ್ಲ ಅವಲಂಬಿತ ಸತ್ಯಗಳಾಗಿವೆಯೇ ಹೊರತು ಸ್ವತಂತ್ರ 
ಸತ್ಯಗಳಾಗಿಲ್ಲ. ವಿಶ್ವಾಮಿತ್ರನ ಸತ್ಯ ಉಳಿಯಬೇಕಾದರೆ ಹರಿಶ್ಚಂದ್ರನ ಸತ್ಯ ಅಳಿಯಬೇಕು. 
ಹರಿಶ್ಚಂದ್ರನ ಸತ್ಯ ಅಳಿದರೆ ವಸಿಷ್ಠನ ಸತ್ಯವೂ ಅಳಿಯುತ್ತದೆ. ಹೀಗಾಗಿ ಇಲ್ಲಿ ಸತ್ಯಗಳ 
ನಡುವಿನ ಸರ್ಧೆಯೆಂದು ತೋರುವುದು ಪರೋಕ್ಷವಾಗಿ ಅಹಂಕಾರಗಳ ನಡುವಿನ 
ಸ್ಪರ್ಧೆಯೂ ಆಗಿದೆ. ಕಾವ್ಯದಲ್ಲಿ ಇದರ ಸೂಚನೆ ಸ್ಪಷ್ಟವಾಗಿಯೇ ಇದೆ. ವಿಶ್ವಾಮಿತ್ರನು 
ವಸಿಷ್ಠನನ್ನು ವಿರೋಧಿಸಲು ಕಾರಣ-ಅದನ್ನು ಕಾರಣವೆನ್ನಬಹುದಾದರೆ-ಇದು : 
' "ತೀವಿದೊಡ್ಡೋಲಗದ ನಡುವೆ ತನ್ನಂ ಮೊದಲೊಳೋವಿ ನುಡಿಸದ 
 ಕೋಪವೊಂದು 
ವಸಿಷ್ಠ ಮುನಿ ಯಾವುದಂ ಪೇಳ್ದಡದನಲ್ಲೆಂಬ ಭಾಷೆಯೆರಡು, 
ಅಖಿಳ ಜೀವಾವಳಿಯಲ್ಲಿ ಭಾವಿಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ 
ಮುಪುರಿಗೊಂಡು....' (೨.೮) 
ಹೀಗಾಗಿ ಇಲ್ಲಿ ಸತ್ಯಕ್ಕಿಂತಲೂ ಅಹಂಕಾರ ಹೆಚ್ಚು ಮುಖ್ಯವಾಗುತ್ತದೆ. ಸತ್ಯಕ್ಕೆ 
ಸೋಲಿನ ಭಯವಿಲ್ಲ; ಆದರೆ ಅಹಂಕಾರ ಸೋಲಿನ ಭಯವಿಲ್ಲದೆ ಎಡೆಯಿಲ್ಲ. ಈ 
ಭಯ, ಸಹಜವಾಗಿಯೇ, ಆಕ್ರಮಣಕ್ಕೆ ಎಡೆಮಾಡಿಕೊಡುತ್ತದೆ. ಈ ಕಥನದ ಉದ್ದ ಕ್ಕೂ 
ನಾವು ಕಾಣುವುದು ಆಕ್ರಮಣವನ್ನೇ. ವಿಪರ್ಯಾಸವೆಂದರೆ, ಆಕ್ರಮಣದ ಏಕೈಕ 
ಹಂಬಲ ಗೆಲುವಿನ ಪ್ರತಿಷ್ಠೆಯಾಗಿರುವುದರಿ೦ದ ಅದು ಸುಳ್ಳನ್ನು ಕೂಡ ಒಂದು 
ಅಸ್ತರವಾಗಿಸಿಕೊಳ್ಳಲು ಹಿಂಜರಿಯುವುದಿಲ್ಲ, ಇದು ಅಹಂಕಾರದ ಸತ್ಯದ ಶೋಚನೀಯ 
ಮುಖವೂ ಹಾದು. 
ಇಲ್ಲಿಂದ ಮುಂದೆ ಹರಿಶ್ಚಂದ್ರನ ಸತ್ಯದ ಪರೀಕ್ಷೆಯಾಗುವುದೆಂದು ಹೇಳಲಾಗಿದೆಯಪ್ಪೆ 
ಈ ಪರೀಕ್ಷೆಯ ಆಯಾಮಗಳನ್ನು ಪರಿಶೀಲಿಸಬೇಕಾದ ಅಗತ್ಯವಿದೆ. ಆಕ್ರಮಣವು 


ಲೋಚನ ದೀಪ್ತಿ |೩೯೭ 


ಯಾವಾಗಲೂ ಚಿಂತಿತ ನೆಲೆಯದು; ಯೋಜನೆಗಳನ್ನು ರೂಪಿಸುವುದು, ತಂತ್ರಗಾರಿಕೆ 
ಅದರ ಪ್ರಧಾನ ಲಕ್ಷಣ. ಅದು ಕ್ಷಣಕ್ಷಣಕ್ಕೂ ಬದಲಾಗುತ್ತಿರಬೇಕಾಗುತ್ತದೆ. ಆದರೆ ಸತ್ಯ 
ಚಿಂತಿತ ನೆಲೆಯದಲ್ಲ; ಅದು ಸ್ವಭಾವ; ಅದು ಅಸ್ತಿತ್ವ. ಇವೆರಡರ ನಡುವಣ ವೈದೃಶ್ಯ 
ನಮಗೆ ಕಥನದುದ್ದಕ್ಕೂ ಎದುರಾಗುತ್ತದೆ. ಈ ದೃಷ್ಟಿಯಿಂದ ಈ ಕಥೆಯ 
ಬೆಳವಣಿಗೆಯಿರುವುದೇ ಸ್ಥಾಯಿಯೊಂದಿಗೆ ಅಸ್ಥಾಯಿಯೂ ಅಚಿಂತಿತದೊಂದಿಗೆ. 
ಚಿಂತಿತವಾದುದೂ ನಡೆಸುವ ಸಂಘರ್ಷದಲ್ಲಿ ಎನ್ನಬಹುದು.” 


ಈ ಸಂಘರ್ಷಕ್ಕೆ ಕಥನದಲ್ಲಿ ಒಂದು ಮೂರ್ತವಾದ ಆಯಾಮವೂ ಇರುವುದನ್ನು 
ನೋಡಬಹುದು. ಸತ್ಯ ನಿರುಪಾಧಿಕ ; ಅದು ತನ್ನಷ್ಟಕ್ಕೇ ಇರುವಂಥದ್ದು. ಇಂತಹ 
ಸತ್ಯವನ್ನು ಗೆಲ್ಲುವುದು ಎಂದರೇನು? ಈ ಪ್ರಯತ್ನದಲ್ಲಿ ಕೇವಲ ಅಸ್ಥಿತ್ತವಾಗಿರುವ 
ಸತ್ಯವು ಕ್ರಿಯೆಯಾಗಬೇಕು. ಆಗ ಅದಕ್ಕೆ ಪ್ರತಿಕ್ರಿಯಿಸಲು ಸಾಧ್ಯ ಇದಕ್ಕೆ ಸಮಾನಾ೦ತರವಾಗಿ 
ನೋಡುವುದಾದರೆ ಭಾವವು ಅಭಿವ್ಯಕ್ತಿಯಾಗಬೇಕು. ಮುಂದುವರಿದು ಹೇಳುವುದಾದರೆ 
ಅಭಿವ್ಯಕ್ತಿ ತರ್ಕವಾಗಬೇಕು. ಭಾಷೆಯನ್ನು ತರ್ಕದ ಅವನತಿಗೆ ಎಳೆದು ತರುವುದು 
ಸತ್ಯದೊಂದಿಗೆ ಹೋರಾಡುವೆನೆಂಬ ಭ್ರಮೆಯ ಒಂದು ವ್ಯಾವಹಾರಿಕ ತಂತ್ರವೂ ಹೌದು 
ಹರಿಶ್ಚಂದ್ರನ ಕಥನದ ಉದ್ದಕ್ಕೂ ತರ್ಕದ ಸರಣಿಗಳ ಅಧಿಕ್ಯವಿರುವುದನ್ನು ಈ ಹಿನ್ನೆಲೆಯಲ್ಲಿ 
ಗಮನಿಸಬಹುದು. ವಸಿಷ್ಠ-ವಿಶ್ವಾಮಿತ್ರರ ಸಂವಾದ, ಹರಿಶ್ಚಂದ್ರ-ಹೊಲತಿಯರ ಸಂವಾದ, 
ಹರಿಶ್ಚಂದ್ರ-ವಿಶ್ವಾಮಿತ್ರರ ಸಂವಾದ- ಹೀಗೆ ಹಲವು ನೆಲೆಗಳಲ್ಲಿ ತರ್ಕದ 
ಅನಾವರಣವಾಗುತ್ತದೆ. ಸತ್ಯದ ಸಾಧನವಾಗಬೇಕಾದ ತರ್ಕ ಇಲ್ಲ ಆಕ್ರಮಣದ 
ಉಪಕರಣವಾಗುತ್ತದೆ. ಈ ತರ್ಕದ ದತ್ತಾಂಶವನ್ನು ಕಟ್ಟಿಕೊಡುವವನು ವಿಶ್ವಾಮಿತ್ರ. ಈ 
ಕಟ್ಟುವಿಕೆಯಲ್ಲಿ ಒಂದು ಜಾಣ್ಮೆಯಿದೆ. ಚದುರಂಗದ ಆಟದಲ್ಲಿ ಎದುರಾಳಿಯ ನಡೆಗಳನ್ನು 
ಒತ್ತಾಯಿಸುವಂತೆ ಮಾಡುವ ನಡೆಗಲಂತೆ ಈ ಕಟ್ಟುವಿಕೆ ; ಎದುರಾಳಿಯು ತನ್ನ 
ಕೈಗಳಿಂದಲೇ ತನ್ನನ್ನು ಕಟ್ಟಿಕೊಳ್ಳುವಂತೆ ಮಾಡುವ ತಂತ್ರ. ಅಲ್ಲದೆ ಈ ತರ್ಕವನ್ನು 
ಎರಡು ಆಯಾಮಗಳಲ್ಲಿ ಗ್ರಹಿಸಲು ಸಾಧ್ಯವಿದೆ. ಒಂದು, ಭಾಷಿಕ ಆಯಾಮ; ಇನ್ನೊಂದು, 
ಕ್ರಿಯೆಯ ಆಯಾಮ. ಭಾಷಿಕ ಆಯಾಮದಲ್ಲಿ ಇದು ಸಂವಾದಗಳ ರೂಪದಲ್ಲಿ ವ್ಯಕ್ತವಾದರೆ 
ಕ್ರಿಯೆಯ ಆಯಾಮದಲ್ಲಿ ಇದು ಸಂಚುಗಳ ರೂಪವನ್ನು ತಾಳುತ್ತದೆ. ಅದು ಆನೆಯ 
ಮೇಲೆ ನಿಂತು ಕವಡೆಯನ್ನು ಚಿಮ್ಮುವುದಾಗಬಹುದು, ಆಕ್ರಮಣಕ್ಕಾಗಿ ಪಶುಪಕ್ಷಿಗಳನ್ನು 
ಕಳಿಸುವುದಾಗಬಹುದು, ಹೊಲತಿಯರನ್ನು ಸೃಷ್ಟಿಸುವ ಅಥವಾ ಕಾಳ್ಗಿಚ್ಚನ್ನು ಹಬ್ಬಿಸುವ 
ಸನ್ನಿವೇಶವೂ ಆಗಬಹುದು. ಈ ದೃಷ್ಟಿಯಿ೦ದ ಈ ಕಥಾನಕದ ಭಿತ್ತಿಯನ್ನು ಸತ್ಯ 
ಹಾಗೂ ತರ್ಕಗಳ ನಡುವಣ ಸಂಘರ್ಷಗಳ ನೆಲೆಯಲ್ಲಿಯೇ ಗ್ರಹಿಸಲು ಸಾಧ್ಯವಿದೆ. 


೩೯೮ | ಲೋಚನ ದೀಪ್ತಿ 


ಈ ಮಾತನ್ನು ಹೇಳಲು ಇನ್ನೊಂದು ಕಾರಣವಿದೆ. ತರ್ಕದ ಸ್ತರದಲ್ಲಿ ಸೋಲುಗೆಲುವುಗಳ 
ನಿರ್ಣಯ ಸುಲಭ. ಏಕೆಂದರೆ ಅದು ಮೂರ್ತ. ಆದರೆ ಸತ್ಯದ ಸರದಲ್ಲಿ ಹಾಗಲ್ಲ. 
ಅದು ಅಮೂರ್ತ. ಹರಿಶ್ಚಂದ್ರನಿಗೆ ಸಂಬಂಧಿಸಿದಂತೆ ಈವರೆಗೆ ನಡೆದಿರುವ ಬಹುತೇಕ 
ಚರ್ಚೆಗಳು ತರ್ಕದ ಸ್ತರದಲ್ಲಿ ನಡೆದಿರುವ ಚರ್ಚೆಗಳೆ೦ದು ಹೇಳಬೇಕಾಗುತ್ತದೆ. ಹೊಲತಿಯರ 
ಸನ್ನಿವೇಶಕ್ಕೆ ಸಂಬಂದಿಸಿದಂತೆ ಹರಿಶ್ಚಂದ್ರನ ನಿಲುವು ಸರಿಯೋ ತಪ್ಪೋ ಎಂಬ ಬಗೆಗೆ 
ನಡೆದಿರುವ ಚರ್ಚೆಗಳು ಇದಕ್ಕೊಂದು ಉದಾಹರಣೆ. ಈ ಬಗೆಯ ಚರ್ಚೆಯ ಅಗತ್ಯವನ್ನು 
ಒ೦ದು ಹಂತದವರೆಗೆ ಒಪ್ಪಿಕೊ೦ಡೂ ಹೇಳಬೇಕಾದ ಒಂದು ಮಾತಿದೆ. ಅದೆಂದರೆ ಈ 
ಕಥನದ ಆಕೃತಿ ತನ್ನ ಆಶಯದ ಆಳದ ಸ್ತರದಲ್ಲಿ ಹರಿಶ್ಚಂದ್ರನನ್ನು ಸತ್ಯದ ಪ್ರತಿನಿಧಿಯಾಗಿಯೂ 
ವಿಶ್ವಾಮಿತ್ರನನ್ನು ತರ್ಕದ ಪ್ರತಿನಿಧಿಯಾಗಿಯೂ ಈಗಾಗಲೇ ಸ್ಥಾಪಿಸಿಬಿಟ್ಟಿದೆ ಎನ್ನುವುದು. 
ಸತ್ಯದ ಸ್ಥಾನವನ್ನು ತರ್ಕವು ಪಲ್ಲಟಿಸುವುದನ್ನು ಅದು ಒಪ್ಪುವುದಿಲ್ಲ. ಹರಿಶ್ಚಂದ್ರನು 
ಎಶ್ವಾಮಿತ್ರನಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವ ಸ೦ದರ್ಭದಲ್ಲಿ ಪ್ರಜೆಗಳು ಆಡುವ ಮಾತುಗಳು 
ಈ ಆಶಯದ ರೂಪಕದಂತಿವೆ. 

೧. ಹರಿಶ್ಚಂದ್ರನನ್ನು ಉದ್ದೇಶಿಸಿ ಆಡುವ ಮಾತು : 

ದಂತಿಯಿಂದಿಳಿದು ನಡೆದಚೇಯದವ ಬಜುಗಾಲೊಳೆಂತಡಿಯನೀಡುವೆ 

ಹಾಸಿನೊಳು ಪವಡಿಸುವಾತನೆಂತು ಕಲುನೆಲದೊಳೊಲಗುವೆ? 

ಸಿತಚ್ಛತ್ರ ತಂಪಿನೊಳು ಬಪ್ಪಾತ ನೀನು ಎಂತು ಬಜಬಿಸಿಲನಾನುವೆ 

ಪುರದೊಳಿಪ್ಪಾತನೆಂತರಣ್ಯದೊಳಿಪ್ಪೆ? 

ಜನವನಗಲ್ಪಜೆಯದವನೆಂತು ಪೇಳೇಕಾಕಿಯಾಗಿಪ್ಪೆ?- 

ಎಂದು ಮೊಚೇಯಿಟ್ಟುದು ಸಮಸ್ತ ಜನವು (೯.೬) 

೨. ವಿಶ್ವಾಮಿತ್ರನನ್ನು ಉದ್ದೇಶಿಸಿ ಆಡುವ ಮಾತು: 

ಜಡೆಗಳೆಂದು ಮಕುಟಮಂ, ನಾರಸೀರೆಯನು ತೊಟೇದುಡಿಗೆಯಂ, 

ರುದ್ರಾಕ್ಷಮಾಲೆಯಂ ಕಳೆದು ಮಣಿದೊಡಿಗೆಯಂ, 

ಕಂದಮೂಲವನು ಬಿಟ್ಟೂಟವಂ, ದರ್ಭೆಯಂ ಬಿಟ್ಟಸಿಯನು, 

ಅಡವಿಯಂ ಬಿಟ್ಟು ನಗರಿಯ, ಭಸಿತವಂ ಬಿಟ್ಟು ಕಡು ಸುಗಂಧಂಗಳ 

ಜಿತೇಂದ್ರಿಯತ್ತ ಬಿಟ್ಟು ಮಡದಿಯರ ಜಗವಜೆಯೆ ಕೂಡಲು 

ವ್ರತಕ್ಕೆ ಮುಪ್ಪಾಯ್ತೆ ಮುಪ್ಪಿನೊಳು ಎಂದರು (೯.೮) 

ಮಲೆತು ಬೆನ್ನಟ್ಟುವ ಮಹಾರಿಷಡ್ರರ್ಗವಂ ಗೆಲಲಜೆಯೆದವನಾವ 

ಹಗೆಗಲಂ ಗೆಲುವೆ? 

ನಿನ್ನೊಳಗೆ ಕರಣವ ಸಂತವಿಡಲಜೆಯದವನಾವ ದೇಶಮಂ ಸಂತವಿಡುವೆ? 


ಲೋಚನ ದೀಪ್ತಿ |೩೯೯ 


ಸಲೆ ತಪಸ್ತೇಜದಿಂ ಪುರುಷಾರ್ಥಕೋಶಮಂ ಬಳೆಸಲಟೆಯದವನಾವ 
ತೇಜದಿಂ ಕೋಶಮಂ ಬಳಸಿದಪೆ? 
ಕಂಗೆಟ್ಟು ಕಡುಪಾಪಿ ಮೂರ್ಯ ಕೌಶಿಕ ಕೇಳು ಕೇಳೆಂದರು (೯.೯) 


ಹರಿಶ್ಚಂದ್ರನು ಅಡವಿಗೆ ನಡೆಯುತ್ತಿರುವುದನ್ನು "ಪುರದ ಪುಣ್ಯಂ ಪುರುಷರೂಪಿಂದೆ 
ಪೋಗುತಿದೆ' (೯.೧೦) ಎಂದರಂತೆ ಜನ. ಹಾಗಾದರೆ ಬರುತ್ತಿರುವುದೇನು ಎನ್ನುವುದು 
ಸ್ಪಷ್ಟವಾಗಿಯೇ ಇದೆ. ಈ ಗಮನಿಕೆಯ ಉದ್ದೇಶ ಕಪ್ಪುಬಿಳುಪುಗಳ ಸರಳ ವಿಭಜನೆಯಲ್ಲಿ 
ಕಾವ್ಯದ ಆಶಯವನ್ನು ಹಿಡಿದಿಡುವುದಲ್ಲ. ಬದಲಿಗೆ ಕೇವಲ ಆಂಶಿಕ ಪರಿಗಣನೆಗಳ 
ಮೇಲೆ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಎನ್ನುವುದನ್ನು ಗಮನಿಸುವುದು ಮಾತ್ರವೇ 
ಆಗಿದೆ. 


ಕಥನದಲ್ಲಿ ಸತ್ಯ ತರ್ಕಗಳ ನಡುವಿನ ಸಂಘರ್ಷಕ್ಕೆ ಸಂಬಂಧಿಸಿದಂತೆ 
ಗಮನಿಸಬೇಕಾದ ಇನ್ನೊಂದು ಸಂಗತಿಯಿದೆ. ತರ್ಕವು ಸ್ವಭಾವತಃ ಆಕ್ರಮಣಕಾರಿ 
ಯೆಂಬುದನ್ನು ನೋಡಿದ್ದೇವೆ. ತರ್ಕಕ್ಕೆ ಸತ್ಯವು ಪ್ರತಿಕ್ರಿಯಿಸುವುದು ಪ್ರತಿಯಾದ ಆಕ್ರಮಣದ 
ಮೂಲಕ ಅಲ್ಲ; ಬದಲಾಗಿ ಬಿಟ್ಟುಕೊಡುವುದರ ಮೂಲಕ. ಆದರೆ ತರ್ಕದ ಪಾಲಿಗೆ ಈ 
ಬಿಟ್ಟುಕೊಡುವಿಕೆಯೂ ಪ್ರತ್ಯಸ್ತವಾಗಿಯೇ ಪರಿಣಮಿಸುತ್ತದೆ. ರಾಜ್ಯತ್ಯಾಗದಿಂದ 
ಮೊದಲುಗೊಂಡು ಎಲ್ಲ ಸನ್ನಿವೇಶಗಳಲ್ಲಿ ಇದನ್ನು ಕಾಣಬಹುದು. ಹರಿಶ್ಚಂದ್ರನಿಂದ 
ಮೊದಲುಗೊಂಡು ತಮ್ಮನ್ನು ತಾವು ಇಲ್ಲವಾಗಿಸಿಕೊಳ್ಳುವುದರ ಮೂಲಕವೇ ಇಲ್ಲಿನ 
ಪಾತ್ರಗಳು ಸತ್ಯವನ್ನು ತಮ್ಮಲ್ಲಿ ಆವಾಹಿಸಿಕೊಳ್ಳುತ್ತವೆ. “ಸತ್ಯವೆ೦ಬುದೇ ಹರನು' ಎಂಬ 
ಸಂದೇಶಕ್ಕೆ ಇದು ಪೂರ್ವಭಾವಿಯಾದ ಸದ್ದಿತೆಯಾಗುತ್ತದೆ. ಹೀಗೆ ತರ್ಕವನ್ನು 
ತರ್ಕದಿಂದಲ್ಲದೆ ಬಲಿದಾನದಿಂದ ಮೀರುವ ವಿನ್ಯಾಸ ಇಲ್ಲಿದೆ. ಇದರ ಮುಂದುವರಿಕೆಯಾಗಿ 
ಹರನು ಸತ್ಯವಾಗುವುದರಲ್ಲಿ ತರ್ಕವಿಲ್ಲ, ಕೇವಲ ಕಾಣ್ಣೆಯಿದೆ. ಹರನು "ಹೊಡೆದ 
ಕಡುಗದ ಬಾಯ ಕಡೆಯ ಹೊಡೆಗುಳನಾಂತು ಮಡದಿಯೆಡೆಗೊರಳ ನಡುವಡಸಿ 
ಮೂಡಿದನು' ಎನ್ನುವಲ್ಲಿ ಒಂದು ಪ್ರತಿಮೆಯಿದೆ. ಹರನು "ಹೊರಗೆ' ವ್ಯಕ್ತವಾಗದೆ 
ಒಳಗಿನಿಂದ ಕಾಣಿಸಿಕೊಂಡಿದ್ದರಲ್ಲಿ ಇದರ ಔಚಿತ್ಯವನ್ನು ಗುರುತಿಸಬಹುದು. ಈ 
ಮೂಲಕವೂ ಸತ್ಯದೊಂದಿಗೆ ಹರನ ಸಮೀಕರಣ ಸಾಧಿತವಾಗಿದೆ. 

ಸತ್ಯವನ್ನು ಹರನೊಂದಿಗೆ ಸಮೀಕರಿಸಿರುವುದು ನಮ್ಮನ್ನು ಇನ್ನೂ ಒಂದಿಷ್ಟು 
ಮುಂದಕ್ಕೆ ತೆಗೆದುಕೊಂಡು ಹೋಗುವಂತೆ ತೋರುತ್ತದೆ. ಆಗ ಸತ್ಯವೆನ್ನುವುದು ಕೇವಲ 
ನೀತಿಯಾಗದೆ ತಪಸ್ಸಾಗುತ್ತದೆ. ಆಗ ಸತ್ಯವ೦ತನು ತಪಸ್ವಿಯಾಗುತ್ತಾನೆ. ಈ ದೃಷ್ಟಿಯಿಂದ 
ಈ ಮಾತು ತಪಸ್ಸು ಹಾಗೂ ತಪಸ್ವಿಯ ಪರಿಕಲ್ಪನೆಗಳನ್ನು ವಿಸ್ತರಿಸುವಂತೆ ತೋರುತ್ತದೆ. 


೪೦೦ | ಲೋಚನ ದೀಪ್ತಿ 


ಕಾವ್ಯದ ಕೊನೆಯಲ್ಲಿ ಬರುವ 'ಅತಿ ಹುಸಿವ ಯತಿ ಹೊಲೆಯ, ಹುಸಿಯದಿಹ 
ಹೊಲೆಯನು ಉನ್ನತ ಯತಿವರನು' (೧೪.೯) ಎ೦ಬ ಮಾತು ಇದಕ್ಕೆ ಪೂರಕವಾಗಿದೆ. 
ಇನ್ನೊಂದು ಕಡೆಯಿಂದ ಈ ಮಾತು ಸತ್ಯನ್ನಿಟ್ಟುಕೊ೦ಡು ಹೊಲೆತನವನ್ನು ಮರುವ್ಯಾಖ್ಯಾನ 
ಮಾಡುವ ಪ್ರಯತ್ನವಾಗಿದೆಯೇ ಎಂಬುದನ್ನು ವಿಚಾರ ಮಾಡಬಹುದು. ಇದಕ್ಕೆ 
ಸಂಬಂಧಿಸಿದಂತೆ ಕೆಲವು ಸೂಚನೆಗಳು ಕಾವ್ಯದಲ್ಲಿ ಸಿಗುತ್ತವೆ. ವಿಶ್ವಾಮಿತ್ರನ ಕೋಪದಿಂದ 
ಹುಟ್ಟಿದ ಸ್ತ್ರೀಯರು ಹೂಲತಿಯರಾದುದು ವಿಶ್ವಾಮಿತ್ರನ ಬಗೆಗಿನ ತೀರ್ಪು ಕೂಡ 
ಆಗುತ್ತದೆ. ಇನ್ನೊಂದು ಕಡೆ ಅವರನ್ನು ಹೊಲತಿಯರೆಂದು ಜರಿದ ಹರಿಶ್ಚಂದ್ರನಲ್ಲಿ ತನ್ನ 
ಕುಲದ ಬಗೆಗಿನ ಅಭಿಮಾನ ತಲೆಯೆತ್ತಿರಬಹುದಾದ ಸಾಧ್ಯತೆ ಕೂಡ ವ್ಯಕ್ತವಾಗುತ್ತದೆ. 
ಹಾಗಿದ್ದಲ್ಲಿ ಸತ್ಯವು ಆ ಅಭಿಮಾನದಿಂದ ತನ್ನನ್ನು ಕಳಚಿಕೊಳ್ಳಬೇಕು. ಇದರ 
ಮುಂದುವರಿಕೆಯೋ ಎಂಬಂತೆ ಹರಿಶ್ಚಂದ್ರನು ಹೊಲೆಯನ ಆಳಾಗಬೇಕಾಗುತ್ತದೆ. 
ಆದರೆ ಈ ಆಳ್ಪನವನ್ನು ಹರನ ಮಾತುಗಳಲ್ಲಿ ಕಾವ್ಯವು ಮರುವ್ಯಾಖ್ಯಾನಿಸುತ್ತದೆ. ಹರನ 
ಮಾತು ಎನ್ನುವಲ್ಲಿ ಸತ್ಯದ ಮಾತು ಎನ್ನುವ ಸೂಚನೆಯೂ ಅಡಕವಾಗಿದೆಯಷ್ನ? ಆ 
ಪದ್ಯ ಹೀಗಿದೆ: 

ಘನಸತ್ಯವೇ ಜೀವವೆಂದಿರ್ದ ನಿನ್ನ ಹೊಲೆಯನ ಸೇವೆ ಗುರುಸೇವೆ 
' ಹೊತ್ತ ಹೊಲೆವೇಷ ಪಾವನ ಪುಣ್ಯವೇಷ, 
ಸುಡುಗಾಡ ರಕ್ಷಿಸುವಿರವು ತಾ ಯಜ್ಞರಕ್ಷೆಯಿರವು, 
| ಅನುದಿನಂ ಭುಂಜಿಸಿದ ಶವದ ಶಿರದಕ್ಕಿಯಲ್ಲ ಅನಪೇಯ ಚಾಂದ್ರಾಯಣ 
ಪುತ್ರನಳಿವು ಜನ್ಮನಿಕಾಯದಳಿವು, 

ಅಂಗನಾಹನನ ಮಾಯಾಹನನ ಅಂಜಬೇಡೆಂದನು (೧೪.೬) 

ಇದರ ಪ್ರಕಾರ ಯಾವುದು ಉನ್ನತ ತಪವೋ ಅದು ತಪವಲ್ಲದಿರಬಹುದು; 
ಯಾವುದು ತಪವೆನ್ನಲು ಬಾರದ ಹೀನ ಕ್ರಿಯೆಯಿಂದ ತೋರುವುದೋ ಅದು 
ತಪವಾಗಿರಬಹುದು. ಈ ದೃಷಿಯಿಂದ "ಅತಿ ಹುಸಿವ ಯತಿ ಹೊಲೆಯ' ಎಂಬ 
ಮಾತು ಯಾರನ್ನು ಸಂಬೋಧಿಸುತ್ತದೆ ಎ೦ಬುದನ್ನು ವಿಚಾರ ಮಾಡಬೇಕಾಗುತ್ತದೆ. 
ತಕ್ಷಣಕ್ಕಂತೂ ವಿಶ್ವಾಮಿತ್ರನತ್ತಲೇ ನಮ್ಮ ದೃಷ್ಟಿ ಹರಿಯುವಂತಾಗುತ್ತದೆ.* ಇದು ಈ 
ಸ೦ಗತಿಯ ಒಂದು ನೆಲೆ. ಆದರೆ ಇದನ್ನು ಮೀರಿದ ಇನ್ನೂ ಸಾಮಾನ್ಯವಾದ ಇನ್ನೊಂದು 
ನೆಲೆಯಲ್ಲಿ ಕೇವಲ ಜನ್ಮಾಧಾರಿತ ವರ್ಣಪದ್ಧತಿಯನ್ನು ಈ ಕಥನವು ವಿಮರ್ಶಿಸುತ್ತಿದೆಯೇ 
ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. 


ಸಾಮಾನ್ಯವಾಗಿ ವಾಚಿಕದ ನೆಲೆಗೆ ಸೀಮಿತಗೊಂಡಂತೆ ಪರಿಭಾವಿಸಲಾಗುವ 
ಸತ್ಯವನ್ನು ಅಸ್ಥಿತ್ವದ ಆಗುಹೋಗುಗಳೊಂದಿಗೆ ಬೆಸೆದದ್ದು ಹರಿಶ್ಚಂದ್ರ ಕಾವ್ಯದ 


ಲೋಚನ ದೀಪ್ತಿ |೪೦೧ 


ಎಶೇಷತೆಯಾಗಿದೆ ಎನ್ನಬೇಕು. ಈ ಬೆಸೆಯುವಿಕೆ ಭಾಷಿಕ ಅಭಿವ್ಯಕ್ತಿ ಹಾಗೂ ಕ್ರಿಯೆಗಳ 
ಸಂಯೋಜನೆ ಈ ಎರಡೂ ನೆಲೆಗಳಲ್ಲಿ ಸಾಧಿತವಾಗಿದೆ. ಈ ಹಿನ್ನೆಲೆಯಲ್ಲಿ ತನ್ನ 
ಆಶಯವನ್ನು ಸತ್ಯವಾಗಿಸಲು ಹೊಸ ಮಾರ್ಗವನ್ನು ಅನ್ವೇಷಿಸಿದ ಕವಿಯಾಗಿ ರಾಘವಾಂಕ 
ಎ೦ದಿಗೂ ಮುಖ್ಯನಾಗುತ್ತಾನೆ. 
ಉಲ್ಲೇಖ, ಟಿಪ್ಪಣಿಗಳು 
೧. ಕೀರ್ತಿನಾಥ ಕುರ್ತಕೋಟಿ, ಕನ್ನಡ ಸಾಹಿತ್ಯ ಸಂಗಾತಿ, (ಹಂಪಿ : ಕನ್ನಡ 
ವಿಶ್ವವಿದ್ಯಾಲಯ, ೧೯೯೭) ಪುಟ ೧೭೩ 
೨. ಕಥನದ ಉದ್ದಕ್ಕೂ ಇದಕ್ಕೆ ನಿದರ್ಶನಗಳು ಸಿಗುತ್ತವೆಯಾದರೂ ಕೇವಲ ಮಾದರಿಗಾಗಿ 
ಇಲ್ಲಿ ಪದ್ಮವೊ೦ದನ್ನು ಉದಾಹರಿಸಿದೆ (೮.೬೬) ವಿಶ್ವಾಮಿತ್ರ-ಹರಿಶ್ಚಂದ್ರರ ನಡುವಿನ 
ಈ ಸಂಭಾಷಣೆ ವಿಶ್ವಾಮಿತ್ರನ ಪ್ರತ್ಯುತ್ತನ್ನಮತಿಯನ್ನೂ ಹರಿಶ್ಚಂದ್ರನ ಪ್ರತಿಕ್ರಿಯೆಯ 
'ಅಚಿಂತಿತ' ಸ್ಥಿತಿಯನ್ನೂ ಏಕಕಾಲಕ್ಕೆ ಹಿಡಿದಿಡುತ್ತದೆ. ಇಲ್ಲಿನ ಮಾತುಗಳ ಹಸ್ತತೆ 
ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅಭಿನೀತಗೊಳಿಸಿದೆ. ಸಂಧಿಯನ್ನು 
ಒಡೆಯದೆ ಈ ಪದ್ಯವನ್ನು ಹಾಗೇ ಓದಿಕೊಂಡಾಗ ಆಗುವ ಉಸಿರುಕಟ್ಟುವ 
ಅನುಭವವೂ ಸನ್ನಿವೇಶದ ಸಾಂದ್ರತೆಯನ್ನು ಹಿಡಿದಿಡುವಂತಿದೆ. 
ನಡೆ ರಥವನೇಟಿಕೊಳ್ಳೂಲ್ಲೆನೇಕೊಲ್ಲೆ ಪರ 
ರೊಡವೆಯನಗಾಗದೇಕಾಗದಾನನಿತ್ತೆನಿ 
ತ್ರಡೆ ಕೊಳಲು ಬಾರದೇಂ ಕಾರಣಂ ಬಾರದೆಮಗಂ ಪ್ರತಿಗ್ರಹ ಸಲ್ಲದು 
ಕಡೆಗೆ ನಿನ್ನೊಡವೆಯಲ್ಲವೆಯಲ್ಲವೇಕಲ್ಲ 
ಕೊಡದ ಮುನ್ನೆನ್ನೊಡವೆ ಕೊಟ್ಟ ಬಳಿಕೆನಗೆಲ್ಲಿ 
ಯೊಡವೆಯೆಂದರರೆ ದಾನಿಗಳ ಬಲ್ಲಹನು ಮುನಿಯೊಡನೆ 
ಸೂಳ್ನುಡಿಗೊಟ್ಟನು ॥ | 
೩. ವಿಶ್ವಾಮಿತ್ರನು ಕೊನೆಯಲ್ಲಿ ಹರಿಶ್ಚಂದ್ರನಿಗೆ 'ಸತ್ಯಸಂಧಾನಮಂ ನೋಡಲೆಂದು 
ಉಳ್ಳುದೆಲ್ಲವ ಕೊಂಡಡೆ ಏನೆಂಬನೋ ಎಂದು ಕುಡಿನೋಡಿದೆನೈಸೆ' (೧೪.೧೨) 
ಎನ್ನುತ್ತಾನೆ. ಆದರೆ ಮೊದಲಿನಿಂದ ಎಲ್ಲಿಯೂ, ಅವನ ಸ್ವಗತದಲ್ಲಿ ಕೂಡ, ಈ 
ಮಾತು ಬರುವುದಿಲ್ಲವಾಗಿ ಈ ಹೇಳಿಕೆ ಒಟ್ಟು ಕಾವ್ಯತಂತ್ರದಲ್ಲಿ ನಿಯೋಗಾತ್ಮಕ 
ವಾಗುವುದಿಲ್ಲ; ಅವನ ಇನ್ನುಳಿದ ಸ್ಪಗತಗಳೊಂದಿಗೆ ತಾಳೆಯಾಗುವುದಿಲ್ಲ. 
೧೧ 


೪೦೨ | ಲೋಚನ ದೀಪ್ತಿ 


ಭಾಗ-೩ 
ವ್ಯಾಕರಣ-ಭಾಷಾ ವಿಜ್ಞಾನ ಸಂಬಂದಿ ಲೇಖನಗಳು 


ಹ ಜೆ 


ಸಿ 


೭ಕ ಅಧಿವೈಕ್ತಿ ಸಃ 


ಪೆ ಶೊ ಫೆಲ್ಫಇ * = 
Bad ಸ್ವ ಇಷ್ಟ ಈ kp 
ಸಾಧಿತವಾಗಿಡೆ. ಈ: ಹಿನ್ನೆ 


ಗ್ಗ ಅಗಿ 4 
ಚು ಸಟಟ ಗತ 


ಡಾ ತೆ ತ್ರ 4 
ಸ A ಕೋಟೆ ಅಷ 
ಕಕ್ಕಿ pe 
re 
ಗಿನ ವ 
ಈ ಜಾ 
ತಾ. ನು 
ಕಿ. Gud 
( ಚ್‌ 
4 ಹ್ಯಾ em ಲ್‌ ತಾ ' ಟ್‌ 6 ತ್ವ: ಕೆ ರ್ರ್‌ 
pe ಇತ್‌ ಸಗ ಇನ್‌ ಈ ಆ ಫಾ ~~ ಕ್ರಾಲ್‌ ಕ (0 ಒ್ಬೆ whe ದ ಬ ಎ 
. 
wis 
wy ರ್‌ ಎಫ 
ತೆ AUS ಈ 
ಕ್ಸಿ 
ಬ ಬ ನೆ ಬಾಷೆ ಅತ 
ಇ ತ 4 Ca 12 
ಈ ಕೆ ಒಟು ಕಾವೃತಂತ್ರದಲ್ಲಿ 
ಹ ಸ ಕ್‌ 
ತ್ಕ ಇತ್ತಚ್ಟ ೬4 sad 2 * ಉಟ  ಲ್‌ಚಬ್ಮಬಿನಿ 
NK ' OLN. BVO 
ತ ಕೆ 
4 
ಕ ೫ 
¥ | [es 
Kx, k 
ಕ್ಯಾ ಹ 
4, 
ಮ ಈ ೫ ೆ ಇತ್ತ 
ಇಸ ಫಾ ಹ್ಯಾ | 
೪ y: ಚ 
ಅಲ್‌ 
ಡಿ ಕ 
wap ರಾ 
kK <A ಕ್ಕೆ 
é WN 
| ನ. ಇ 
೪5 ಶ್ರ 
4 ಇ Oy 
\ No 
ಸತ್‌ ಛ್‌ 3 RT 


"ವರ್ತಮಾನ ಕಾಲ 
- ಎನ್‌. ರಂಗನಾಥಶರ್ಮ 


ನಮ್ಮ ಸರ್ವ ವ್ಯವಹಾರವೂ ಕಾಲವನ್ಮಾಶ್ರಯಿಸಿಕೊ೦ಡಿದೆ. ಹಗಲು, ರಾತ್ರಿ, ದಿನ, 
ವಾರ, ತಿ೦ಗಳು, ವರ್ಷ-ಇವೆಲ್ಲವೂ ಕಾಲ ವಿಭಾಗಗಳು. ಇಂದು, ನಾಳೆ, ನಾಡಿದ್ದುಗಳೂ 
ಕಾಲವಿಭಾಗಗಳು. ಹತ್ತಿರ, ದೂರ, ಮೆಲ್ಲಗೆ, ಬೇಗನೆ-ಇವನ್ನೂ ಕಾಲದ ಗಣನೆಯಿಂದಲೇ 
ವಿಂಗಡಿಸಬೇಕಾಗುತ್ತದೆ. ಆತನ ವಯಸ್ಸು ೩೦ ವರ್ಷ ಎನ್ನುತ್ತೇವೆ. ವಯಸ್ಸು ಎಂದರೇನು? 
ದೇಹಕ್ಕೆ ಅವಸ್ಥಾವಿಶೇಷವನ್ನುಂಟುಮಾಡುವ ಕಾಲಪರಿಮಾಣವೇ ವಯಸ್ಸು ಬಾಲ್ಯ, 
ತಾರುಣ್ಯ, ಮುಪ್ಪು- ಇವು ಕಾಲ ಪರಿಣಾಮದಿಂದ ಆದ ಅವಸ್ಥಾವಿಶೇಷಗಳು. ಸಮಸ್ತ 
ಪದಾರ್ಥಗಳ ಉತ್ಪತ್ತಿ ಸ್ಥಿತಿನಾಶಗಳಿಗೆ ಕಾರಣವಾದದ್ದು ಕಾಲ. ಬೀಜ ಮೊಳೆಯಿತು, 
ಬಳ್ಳಿ ಚಿಗುರಿತು, ಹೂವಾಯಿತು, ಹಣ್ಣಾಯಿತು-ಎಂಬಲ್ಲಿ ಒ೦ದು ಕ್ರಮವು ಕಂಡುಬರುತ್ತದೆ. 
ಹಾಗೆಯೇ ಮಗು ಹುಟ್ಟಿತು, ಬೆಳೆಯಿತು, ಯೌವನ ಬಂದಿತು - ಇತ್ಯಾದಿ 
ವ್ಯವಹಾರಗಳಲ್ಲಿಯೂ ಕ್ರಮ ಉ೦ಟು. ಈ ಕ್ರಮವು ಕಾಲಕೃತವಾದದ್ದು. ಕ್ರಮರಹಿತವಾದ 
ಲೋಕಕ್ಕೆ ಒ೦ದು ಕ್ರಮವನ್ನು ಕಲ್ಪಿಸಿಕೊಡುವುದೇ ಕಾಲ. ವಾಕ್ಕಪದೀಯದಲ್ಲಿ ಭರ್ತೃಹರಿ 
ಹೇಳುತ್ತಾನೆ 


ನಿರ್ಭಾಸೋಪಗಮೇ ಯೋಇಯಂ ಕ್ರಮವಾನಿವ ದೃಶ್ಯತೇ | 

ಅಕ್ರಮಸ್ಯಾಪಿ ವಿಶ್ವಸ್ಯ ತತ್‌ಕಾಲಸ್ಯ ವಿಚೇಷ್ಟಿತಮ್‌ । ಕಾಲ. ೪೬ 

“ವಿಶ್ವದ ಪ್ರತಿಯೊಂದು ವಸ್ತುವೂ ಪ್ರಕಾಶಕ್ಕೆ ಬಂದು ತನ್ನ ಸ್ವರೂಪವನ್ನು 
ಕಾಣಿಸಿಕೊಂಡಾಗ ಸರ್ವವೂ ಒಂದು ಕ್ರಮಕ್ಕೆ ಒಳಪಟ್ಟಿರುವಂತೆ ಕಾಣುತ್ತದೆ. 
ಕ್ರಮವಿರುವಂತೆ ತೋರಿಸಿಕೊಡುವುದು ಕಾಲದ ಚೇಷ್ಟೆ.” 


ಈ ಕಾಲವು ಶರತ್ಕಾಲಾದಿ ರೂಪದಿಂದ ವಿಭಿನ್ನ ತರುಲತೆಗಳ ಫಲಪುಷಾದಿ 


೨ 


ಪ್ರಸವಶಕ್ತಿಯನ್ನು ತಡೆಯುತ್ತದೆ. ವಸಂತಾದಿ ರೂಪದಿ೦ದ ಅವನ್ನು ಚಿಗುರಿಸಿ 


* (ಲೋಚನ: ಸಂಪುಟ-೩, ಸಂಚಿಕೆ-೨. ೧೯೯೦) 


ಲೋಚನ ದೀಪ್ತಿ | ೪೦೫ 


ಅವುಗಳಲ್ಲಿರುವ ಶಕ್ತಿಯನ್ನು ಅನುಗ್ರಹಿಸುತ್ತದೆ. ಬಾಲ್ಯದಲ್ಲಿ ಪ್ರಾಣಿಗಳ ಕಾಮವಾಸನೆಯು 
ಪ್ರಬುದ್ಧವಾಗದಂತೆ ತಡೆಯುತ್ತದೆ. ಯೌವನದಲ್ಲಿ ಅದನ್ನು ಕೆರಳಿಸುತ್ತದೆ. ಮುಪ್ಪಿನಲ್ಲಿ 
ಅದುಮುತ್ತದೆ. ಸಕಲ ಸ್ಥಾವರ ಜ೦ಗಮಗಳ ಆಕೃತಿ, ಶಕ್ತಿ, ಅಧಿಕಾರಗಳ ಉತ್ಪತ್ತಿ. ್ಥಿತಿ, 
ವೃದ್ಧಿ, ಕ್ಷಯ, ನಾಶಗಳು ಕಾಲಕ್ಕೆ ಅಧೀನವಾದವು. 'ಕಲಯತೀತಿ ಕಾಲಃ' ಸಕಲ 
ಪದಾರ್ಥಗಳನ್ನು ತನ್ನ ಸಾಮರ್ಥ್ಯದಿಂದ ಪರಿಣಾಮಗೊಳಿಸತಕ್ಕದ್ದು ಕಾಲ. ಶಾಸ್ತ್ರಕಾರರು 
'ಸರ್ವಾಧಾರಃ ಕಾಲಃ” ಎನ್ನುತ್ತಾರೆ. ಪದಾರ್ಥಮಾತ್ರಕ್ಕೆ ಆಧಾರವಾದದ್ದು ಕಾಲ. 


ಹೀಗೆ ನಮ್ಮ ವ್ಯವಹಾರದಲ್ಲಿ ಕಾಲವು ಹಾಸುಹೊಕ್ಕಾಗಿ ಸೇರಿಕೊಂಡುಬಿಟ್ಟಿದೆ. 
ಇಷ್ಟು ಪರಿಚಿತವಾಗಿದ್ದರೂ ಕಾಲವೆಂದರೆ ಯಾವುದು? ಅದರ ಸ್ವರೂಪವೇನು? ಎಂಬ 
ಪ್ರಶ್ನೆಗೆ ಉತ್ತರ ಹೇಳುವುದು ಕಠಿನ! ಮನಸಿಗೆ ತಿಳಿಯುತ್ತದೆ, ಮಾತಿನಿಂದ ಹೇಳಲು 
- ಬರುವುದಿಲ್ಲ ಎಂಬಂತಾಗಿದೆ. ಕಣ್ಣು -ಮುಂತಾದ ಇಂದ್ರಿಯಗಳಿಗೆ 
ಗೋಚರವಲ್ಲವಾದ್ದರಿಂದ ಕಾಲವನ್ನು ಪ್ರತ್ಯಕ್ಷವೆನ್ನಲಾಗುವುದಿಲ್ಲ. ನೈಯಾಯಿಕರು 
ಹೇಳುವುದೇನೆಂದರೆ- 


ಆತೀತಾದಿ ವ್ಯವಹಾರ ಹೇತುಃ ಕಾಲಃ । ಸ ಚೈಕೋ ವಿಭುರ್ನಿತ್ಯಶ್ಚ॥ 

- ತರ್ಕ ಸಂಗ್ರಹ 

ಅತೀತ-ಆಗಾಮಿ-ವರ್ತಮಾನ ಮುಂತಾದ ವ್ಯವಹಾರಕ್ಕೆ ಯಾವುದು ಕಾರಣವೋ 
ಅದು ಕಾಲ. ಅದು ವಿಭುವೂ ನಿತ್ಯವೂ ಆಗಿದೆ. 


ಒಂದು ಕ್ರಿಯೆ ನಡೆದು ಹೋಯಿತು, ಮುಂದೆ ನಡೆಯುವುದು, ಈಗ ನಡೆಯುತ್ತಿದೆ 
ಎಂದು ಜನರು ಹೇಳುತ್ತಾರಲ್ಲವೆ? ಈ ರೀತಿಯಲ್ಲಿ ಭೂತ ಭವಿಷ್ಯದ್‌ ವರ್ತಮಾನಗಳ 
ವ್ಯವಹಾರಕ್ಕೆ ನಿಮಿತ್ತವೇನು? ನಿಮಿತ್ತವಿಲ್ಲದೆ ವ್ಯವಹಾರವು ಬರಲು ಅದು ಅಖಂಡವಾದ 
ಒಂದೇ ವಸ್ತು. ಸರ್ವವ್ಯಾಪಿಯಾದ್ದರಿ೦ದ ವಿಭು, ಅಂತ್ಯವೇ ಇಲ್ಲವಾದ್ದರಿಂದ ನಿತ್ಯವೆಂದು 
ಒಪ್ಪಬೇಕು. 


ಕಾಲವು ವಿಭುವೆಂದೂ ನಿತ್ಯವೆಂದೂ ಒಪ್ಪಬಹುದು. ಆದರೆ ಅದು ಅಖಂಡವಾದ 
ಒಂದೇ ವಸ್ತುವೆಂದು ಹೇಳುವುದು ಹೇಗೆ? ಅದು ಅಖಂಡವಾದಲ್ಲಿ ಭೂತ ಭವಿಷ್ಯದ್‌ 
ವರ್ತಮಾನಗಳೆಂಬ ಭೇದವಿರುವುದು ಹೇಗೆ? ಇಂದು ನಾಳೆ-ಮುಂತಾದ ವ್ಯವಹಾರವೂ 
ಕೂಡದೆ ಹೋಗುತ್ತವೆ ಎಂಬ ಆಕ್ಷೇಪ ಮೊದಲಿನಂತೆ ಉಳಿದು ಕೊಳ್ಳುತ್ತದೆ. ಇದಕ್ಕಾಗಿ 
ದಾರ್ಶನಿಕರು ಹೇಳುವುದೇನೆಂದರೆ-ಉಪಾಧಿಭೇದದಿಂದ ಕಾಲವೂ ಸಖಂಡವಾಗಿ ಬೇರೆ 
ಬೇರೆ ಇರುವಂತೆ ತೋರುತ್ತದೆ. ವ್ಯವಹಾರಕ್ಕೆ ಉಪಾಧಿಭೇದವೇ ನಿಮಿತ್ತ ಎಂದು. 
ಉಪಾಧಿ ಎಂದರೇನು? ಉಪ-ಸಮೀಪ ದಲ್ಲಿದ್ದುಕೊಂಡು, - ಆಧಿ-ತನ್ನ ಸ್ವರೂಪವನ್ನು 


೪೦೬ | ಲೋಚನ ದೀಪ್ತಿ 


ಇನ್ನೊಂದರಲ್ಲಿ ಆಧಾನ ಮಾಡತಕ್ಕದ್ದು ಉಪಾಧಿ. ಗಾಜಿನ ಹಲಗೆಯ ಕೆಳಗಿರುವ 
ಕೆಂಪು ಬಣ್ಣದ ಕಾಗದ ಗಾಜಿಗೆ ಉಪಾಧಿ. ಅದು ತನ್ನ ಕೆಂಪು ಬಣ್ಣವನ್ನು ಗಾಜಿನ 
ಹಲಗೆಯಲ್ಲಿರುವಂತೆ ಮಾಡುತ್ತದೆ. ಹಳದಿಯ ಕಾಗದದಿಂದ ಗಾಜು 
ಹಳದಿಯಾಗಿರುವಂತೆಯೂ ಕಪ್ಪು ಕಾಗದದಿಂದ ಗಾಜು ಕಪಾಗಿರುವಂತೆ ಕಾಣುತ್ತದೆ. 
ಕಾಗದವು ಗಾಜಿಗೆ ಉಪಾಧಿ. ತನ್ನ ಧರ್ಮವನ್ನು ಇನ್ನೊಂದರಲ್ಲಿ ಅಭಿವ್ಯಂಜಿಸತಕ್ಕದ್ದು 
ಅದಕ್ಕೆ ಉಪಾಧಿ. ಹಾಗಾದರೆ ಕಾಲಕ್ಕೆ ಉಪಾಧಿ ಯಾವುದು? 


ಕ್ರಿಯೆಯೇ ಕಾಲಕ್ಕೆ ಉಪಾಧಿ. ಇದು ನಾವು ಮಾಡುವ ಯಾವುದೇ ಕ್ರಿಯೆಯಾದರೂ 
ಆಗಬಹುದು. ಆದರೆ ಸರ್ವದಾ ಸರ್ವತ್ರ ಇದ್ದು ಸರ್ವಜನರ ವ್ಯವಹಾರಕ್ಕೂ 
ಕಾರಣವಾದ ಒಂದು ಕ್ರಿಯೆಯನ್ನು ಆಶ್ರಯಿಸುವುದು ಉತ್ತಮ. ಅದೇ ಸೂರ್ಯನ ಕ್ರಿಯೆ, 
ಸೂರ್ಯಗತಿ, ಸೂರ್ಯಸ್ತ್ಪಂದ. ಭೂಮಿಯು ತಿರುಗುತ್ತದೆಯೆಂಬ ವೈಜ್ಞಾನಿಕ ಸಿದ್ಧಾಂತದಲ್ಲಿಯೂ 
ಸೂರ್ಯನಿಗೆ ಚಲನೆಯುಂಟು, ಒಂದು ವೇಳೆ ಆತನಿಗೆ ಚಲನೆಯಿಲ್ಲದಿದ್ದರೂ 
ಚಲನೆಯಿರುವಂತೆ ನಮಗೆ ಕಾಣುವುದರಿ೦ದ ಲೋಕವ್ಯವಹಾರವು ನಡೆಯಲೇನೂ 
ಅಡ್ಡಿಯಿಲ್ಲ. ವಿಜ್ಞಾನಿಗಳೂ ವ್ಯವಹಾರಕ್ಕಾಗಿ ಸೂರ್ಯೋದ'ಂ:ು, 
ಸೂರ್ಯಾಸ್ತಗಳನ್ನೊಪ್ಪುತ್ತಾರಲ್ಲವೆ? ಸೂರ್ಯನ ಚಲನಕ್ರಿಯೆಯಲ್ಲಿ ಅನ೦ತಸ್ಪಂದಗಳು 
ನಡೆಯುತ್ತಲೇ ಇರುತ್ತವೆ. ದರ್ಶನಯೋಗ್ಯನಾದ ಸೂರ್ಯನ ಸ್ಪ೦ದಗಳಿಗೆ ಆಶ್ರಯವಾದ 
ಕಾಲ ಹಗಲು. ದರ್ಶನಯೋಗ್ಯನಾಗದಿರುವ ಸೂರ್ಯನ ಸ್ಪಂದಗಳಿಗೆ ಆಶ್ರಯವಾದ 
ಕಾಲ ರಾತ್ರಿ, ಹಗಲು ರಾತ್ರಿಗಳ ಸಮುದಾಯ ಒಂದು ದಿನ. ಹೀಗೆಯೇ ದಿನಗಳ 
ಸಮುದಾಯವನ್ನು ವಾರ, ಪಕ್ಷ, ತಿಂಗಳು, ವರ್ಷಗಳೆಂದು ವಿಂಗಡಿಸಿಕೊಳ್ಳಬಹುದು. 
ದಿನದ ಅಂತರ್ವಿಭಾಗವನ್ನು ಪೂರ್ವಾಹ್ನ, ಅಪರಾಹ್ನ ಘಂಟೆ, ನಿಮಿಷ, ಸೆಕೆಂಡ್‌ 
ಇತ್ಯಾದಿಯಾಗಿ ವಿಭಜಿಸಿಕೊಳ್ಳಬಹುದು. ಸಾರ್ವತ್ರಿಕವಾದ ಲೋಕವ್ಯವಹಾರಕ್ಕೆ 
ಸೂರ್ಯಸ್ಪಂದವು ಕಾಲೋಪಾಧಿಯಾಗುತ್ತದೆ. ವೈಯಕ್ತಿಕವಾದ ವ್ಯವಹಾರಕ್ಕೆ ನಮ್ಮನಮ್ಮ 
ಕ್ರಿಯೆಯ ಉಪಾಧಿಯಾಗಬಹುದು. "ನಾನು ಬರೆಯುವಾಗ ಮಾತಾಡಿಸಬಾರದು' 
ಎ೦ಬಲ್ಲಿ ಬರೆಯುವ ಕ್ರಿಯೆಯೇ ಕಾಲೋಪಾಧಿಯಾಗಬಹುದು. ದೈಹಿಕವಾದ ಯಾವ 
ಚೇಷ್ಟೆಯನ್ನೂ ಮಾಡದೆ ಸುಮ್ಮನೆ ಕುಳಿತಿದ್ದಾಗ ಉಸಿರಾಟದ ಕ್ರಿಯೆಯಿಂದ ಅಥವಾ 
ಮಾನಸಕ್ರಿಯೆಯಿ೦ದ ಕಾಲವನ್ನು ಸಖಂಡವಾಗಿ ಮಾಡಿಕೊಳ್ಳುತ್ತೇವೆ. ಗಡಿಯಾರದ 
ಮುಳ್ಳಿನ ಚಲನೆಯೂ ಕಾಲಕ್ಕೆ ಉಪಾಧಿಯಾಗುತ್ತದೆ. ಸಾರಾಂಶವೇನೆಂದರೆ : ಕಾಲವು 
ಸಖಂಡವಾಗಿ ಅಳತೆಗೆ ಸಿಕ್ಕುವುದು ಕ್ರಿಯೆಯಿಂದ ಮಾತ್ರ. ಹೀಗೆ ಕ್ರಿಯೆಯಿಂದ 
ಪರಿಚ್ಚಿನ್ನವಾದ ಕಾಲವು ಇನ್ನೊಂದು ಕ್ರಿಯೆಗೆ ನೇರವಾಗಿ ಅನ್ವಯಿಸುತ್ತದೆ. ಆದ್ದರಿಂದ 
ಕಾಲವಾಚಕ ಶಬ್ದಗಳು ಕ್ರಿಯೆಗೆ ವಿಶೇಷಣವಾಗಿರುವುದು ಸಹಜ. ಕ್ರಿಯೆಯ ಮೂಲಕ 


ಲೋಚನ ದೀಪ್ತಿ | ೪೦೭ 


ಇತರ ದ್ರವ್ಯಗಳಿಗೆ ವಿಶೇಷಣವಾಗಬಹುದು. ಉದಾಹರಣೆಗೆ, 'ರಾಮನು ಹಗಲು 
ಊಟ ಮಾಡುತ್ತಾನೆ'-ಎಂಬ ವಾಕ್ಯವನ್ನು ಪರಿಶೀಲಿಸಬಹುದು. 


It is found that the SUN is travelling, with reference to the stars 
in its neighbourhood, with a speed of approximately 12 mules per sec- 
ond nearly in the direction of the bnght star VEGA 

-The origin of the earth by W. M. Smart (Page 181) 


ಸೂರ್ಯಕ್ರಿಯಾಪರಿಚ್ಛಿನ್ನವಾದ ಕಾಲ ಹಗಲು, ಇದು ಭೋಜನಕ್ತಿಯೆಗೆ ಆಧಾರವಾಗಿ 
ವಿಶೇಷಣವಾಗಿದೆ. ಭೋಜನಕ್ತಿಯೆಯ ಮೂಲಕ ರಾಮನಿಗೂ ಆಧಾರವಾಗಿದೆ. ಆದ್ದರಿಂದ 
ಕಾಲವನ್ನು ಸರ್ವಾಧಾರವೆಂದೂ ಸರ್ವಕ್ರಿಯೆಗಳಿಗೆ ನಿಮಿತ್ತ ಕಾರಣವೆಂದೂ ಹೇಳುತ್ತಾರೆ. 
ಕ್ರಿಯೆಯೊಡನೆ ಕಾಲಕ್ಕೆ ನಿಕಟವಾದ ಸಂಬಂಧ ಉಂಟು. ಕ್ರಿಯೆಯಿಂದ ಅಳತೆಗೊಳಪಟ್ಟು 
ಸಖಂಡವಾದ ಕಾಲವು ಕ್ರಿಯೆಗೂ ವಿಶೇಷಣವಾಗಿ ಭೇದಕವಾಗಬಲ್ಲುದು... ರ್ಸಿಹರಿಯು 
ವಾಕ್ಕಪದೀಯದಲ್ಲಿ 

ಕ್ರಿಯಾಭೇದಾಯ ಕಾಲಸ್ತು ಸಂಖ್ಯಾ ಸರ್ವಸ್ಯ ಭೇದಿಕಾ । 

ಕಾಲಸಮುದ್ದೇಶ-೨ 


ಎಂದು ಹೇಳಿದ್ದಾನೆ. ಕಾಲವು ಕ್ರಿಯೆಗೆ ವಿಶೇಷಣ, ಸಂಖ್ಯೆಯು ಸರ್ವ 
ಪದಾರ್ಥಗಳಿಗೂ ವಿಶೇಷಣ. ವಿಶೇಷಣವೆಂದರೆ ಬೇದಕ. ಒಂದನ್ನು ಇನ್ನೊಂದರಿಂದ ' 


ವ್ಯಾವೃತ್ತಿಗೊಳಿಸತಕ್ಕದ್ದು ಭೇದಕ, ಪಕ್ಷ, ಮಾಸ, ಸಂವತ್ಸರ-ಮೊದಲಾದ ಕಾಲವಾಚಕಗಳು 
ಸೂರೃಕ್ತಿಯೆಗಳನ್ನು ಅಳತೆ ಮಾಡುವುದರಿಂದ ಭೇದಕಗಳಾಗುತ್ತವೆ. ಸಂಖ್ಯೆಯು ಕ್ರಿಯೆಗೂ 


ಸಹ ವಿಶೇಷಣವಾಗಿ ಭೇದಕವೆನಿಸಬಲ್ಲದು. ಎರಡು ಕ್ರಿಯೆ, ಮೂರು ಕ್ರಿಯೆ ಎಂದು 


ವ್ಯವಹಾರ ಉಂಟಪ್ಪೆ 


ಪ್ರತಿಯೊಂದು ಪದಾರ್ಥದಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಅರಳಿಸಿ, ಉಳಿಸಿ, 
ಅಳಿಸಿಹಾಕತಕ್ಕದ್ದು ಕಾಲ. ಚಿಗುರೆಲೆ ಹಸಿರುಬಣ್ಣಕ್ಕೆ ತಿರುಗುವುದು ಕಾಲದ ಮಹಿಮೆಯಿಂದ. 


ಕೆಲವು ಸಮಯ ಅದೇ ಹಸಿರನ್ನು ಉಳಿಸಿಕೊಳ್ಳುವುದು, ಅನಂತರ ಬಾಡಿ ಬಣ್ಣಗೆಟ್ಟು 


ಉದುರಿಹೋಗುವುದೂ ಕಾಲದ ಮಹಿಮೆಯಿಂದ. ಬೀಜಗಳಿಗೆ ಮಣ್ಣು, ನೀರು, 


ಗಾಳಿಗಳನ್ನು ಒದಗಿಸಿದರೂ ಕೂಡಲೇ ಮೊಳಕೆಯಾಗುವುದಿಲ್ಲ. ಅದಕ್ಕೆ ಗೊತ್ತಾದ. 
ಕಾಲವು ಬಂದು ನೆರವು ನೀಡದ ಹೊರತು ಮೊಳೆಯುವುದಿಲ್ಲ. ಕಾಲದಲ್ಲಿ 


ಅಸಾಧಾರಣವಾದ ಸಾಮರ್ಥ್ಯ ಉಂಟು. ಕಾಲಕ್ಕೆ ಅನುಗ್ರಹ, ಪ್ರತಿಬಂಧ-ಎ೦ಬ ಎರಡು 


ಶಕ್ತಿಗಳಿವೆಯೆಂದೂ ಸಮಸ್ತ ವಿಶ್ವದ ಸೂತ್ರಧಾರನೇ ಕಾಲವೆಂದೂ ಭರ್ತೃಹರಿ ಹೇಳಿದ್ದಾನೆ 


೪೦೮ | ಲೋಚನ ದೀಪ್ತಿ 


ಟಿ 


pS 
ಕೇಳೆ, 


“ಕಾಲಯತಿ ಸಮಸ್ತಭೂತಾನೀತಿ ಕಾಲಃ” ಸಮಸ್ತ ಪದಾರ್ಥಗಳನ್ನೂ ಅನುಗ್ರಹ 
ಪ್ರತಿಬಂಧಗಳಿಂದ ನಿಯಮಿಸತಕ್ಕದ್ದು ಕಾಲವೆಂದು ಕಾಲಶಬ್ದಕ್ಕೆ ಇನ್ನೊಂದು ವೃತ್ತತ್ತಿಯನ್ನು 
ಆತನು ಹೇಳಿದ್ದಾನೆ. ಮಾವಿನ ಮರವು ಚಿಗುರುವಂತೆ ವಸ೦ತಕಾಲವು ಅನುಗಹಿಸುತ್ತದೆ. 
ಹಲಸಿನ ಮರವು ಫಲವನ್ನು ನೀಡದಂತೆ ಚಳಿಗಾಲವು ಪ್ರತಿಬಂಧಿಸುತ್ತದೆ. 


ಕಾಲವು ಈಶ್ವರನ ಒಂದು ಸ್ವತಂತ್ರ ಶಕ್ತಿಯೆಂದು ಭರ್ತೃಹರಿಯ ಸಿದ್ಧಾಂತ. 


ಇದರ ವಿವರವನ್ನೂ ಇತರ ಪಕ್ಷಭೇದಗಳನ್ನು ವಾಕ್ಕಪದೀಯದ ಬ್ರಹ್ಮಕಾಂಡದಲ್ಲಿಯೂ 


ಪ್ರಕೀರ್ಣಕಾ೦ಡದ ಕಾಲಸಮುದ್ದೇಶದಲ್ಲಿಯೂ ನೋಡಬಹುದು. ಕಾಲವು ಪರಬ್ರಹ್ಮದ 


 ಅವಿದ್ಯಾಶಕ್ತಿಯೆಂದೂ ಮಾಯೆಯೆಂದೂ ವ್ಯಾಖ್ಯಾನಕಾರನಾದ ಹೇಲಾರಾಜನು 
ವಿವರಿಸಿದ್ದಾನೆ. (ನೋಡಿ : ಕಾಲಸಮುದ್ದೇಶ, ೧೪-೪೬-೬೨). ಈ ಸಂದರ್ಭದಲ್ಲಿ 
ವಾಲ್ಮೀಕಿ ರಾಮಾಯಣದ ಈ ಶ್ಲೋಕವು ಗಮನಾರ್ಹವಾದದ್ದು. ಕಾಲಪುರುಷನು 
`ವಮಾಗ ಹೇಳುತ್ತಾನೆ 


ತವಾಹಂ ಪೂರ್ವಸದ್ಧಾವೇ ಪುತ್ರ: ಪರಪುರಂಜಯ | 

ಮಾಯಾಸಂಭಾವಿತ ವೀರ ಕಾಲಃ ಸರ್ವಸಮಾಹರಃ । -ಉತ್ತರಕಾಂಡ, ೧೦೪-೨ 

“ಹೇ ವೀರಾಗ್ರಣಿ, ನಿನ್ನ ಪೂರ್ವಾವಸ್ಥೆಯಲ್ಲಿ-ನೀನು ಪರಬ್ರಹ್ಮವೆನಿಸಿ ಸತ್ತಾ 
ಮಾತ್ರ ಸ್ಥಿತಿಯಲ್ಲಿದ್ದಾಗ-ನಿನ್ನ 2 ಜನಿಸಿದ ನಿನ್ನ ಪುತ್ರನು ನಾನು 1 


ಸರ್ವಕೃತ್ಯ ನಿರ್ವಾಹಕನಾದ ಕಾಲಪುರುಷನೇ ನಾನು!” 


ಬೆ೦ಗಳೂರಿಗೆ ಮೈಸೂರು ಹತ್ತಿರ, ಡೆಲ್ಲಿ ದೂರ-ಎನ್ನುತ್ತೇವೆ. ಹತ್ತಿರ, ದೂರ 
ಎಂದರೇನು? ಅಲ್ಪಕ್ರಿಯಾಧಾರವಾದ ಕಾಲದಲ್ಲಿ ಸೇರಬಹುದಾದ ಸ್ಥಳ ಹತ್ತಿರ. ಬಹು 
ಕ್ರಿಯಾಧಾರವಾದ ಕಾಲದಲ್ಲಿ ಸೇರಬಹುದಾದ ಸ್ಥಳ ದೂರ. ಒಳ್ಳೆಯದು ; ರೈಲು 
ಪ್ರಯಾಣಕ್ಕೆ ಡೆಲ್ಲಿ ದೂರ, ವಿಮಾನ ಪ್ರಯಾಣಕ್ಕೆ ಹತ್ತಿರ-ಇಲ್ಲಿ ಹೇಗೆ? ಇಲ್ಲಿಯೂ 


ಕ್ರಿಯಾಧಾರಕಾಲದಿಂದಲೇ ವ್ಯವಸ್ಥೆಯನ್ನು ಹೇಳಬೇಕು. ಗಡಿಯಾರದ ಮುಳ್ಳಿನ ಅಲ್ಪ 
ಕ್ರಿಯೆಗೆ ಆಧಾರವಾದ ಕಾಲದಲ್ಲಿ ಸೇರಬಹುದಾದ್ದರಿ೦ದ, ವಿಮಾನ ಪ್ರಯಾಣಕ್ಕೆ ಡೆಲ್ಲಿ 


ಹತ್ತಿರ. ಅದರ ಬಹುಕ್ರಿಯೆಗೆ ಆಧಾರವಾದ ಕಾಲದಲ್ಲಿ ಸೇರ ಬೇಕಾದ್ದರಿಂದ ರೈಲು 
ಪ್ರಯಾಣಕ್ಕೆ ದೂರ, ಸೂರ್ಯಸ್ಪ೦ದನವನ್ನು ಇಲ್ಲಿ ಪರಿಚ್ಛೇದಕವಾಗಿ ಹೇಳಬಹುದು. 
ಇದೇ ರೀತಿಯಲ್ಲಿ ಬೇಗನೆ-ತಡವಾಗಿ, ಹಿ೦ದೆ-ಮುಂದೆ, ಬಾಲಕ-ಯುವಕ-ಮುದುಕ 
ಇತ್ಯಾದಿ ವ್ಯವಹಾರಗಳೆಲ್ಲವೂ ಕ್ರಿಯಾಧಾರವಾದ ಕಾಲದಿಂದಲೇ ನಡೆಯುತ್ತವೆಯೆಂದು 
ತಿಳಿಯಬಹುದು. 


ಲೋಚನ ದೀಪ್ತಿ |೪೦೯ 


ಅಖಂಡವಾದ ಕಾಲದಿಂದ ವ್ಯವಹಾರ ನಡೆಯುವುದಿಲ್ಲ. ಅದು ಉಪಾಧಿಯಿಂದ 
ಸಖಂಡವಾದಾಗ ಮಾತ್ರ ವ್ಯವಹಾರ ನಡೆಯುತ್ತದೆ. ಕಾಲವನ್ನು ಸಖಂಡವಾಗಿ ಮಾಡತಕ್ಕ 
ಉಪಾಧಿ ಕ್ರಿಯೆಯೆಂದು ಸಿದ್ದವಾಗುತ್ತದೆ. ಹಾಗಿದ್ದರೆ ಅವಶ್ಯವಾದ ಕ್ರಿಯೆಗಳಿಂದಲೇ 
ವ್ಯವಹಾರವನ್ನು ಸಾಗಿಸಬಹುದಲ್ಲವೆ 9 ಕಾಲವನ್ನೇಕೆ ಒಪ್ಪಬೇಕು? ಎ೦ಬ ಪ್ರಶ್ನೆಯು 
ಹುಟ್ಟುತ್ತದೆ. ಆದ್ದರಿಂದಲೇ ಕೆಲವು ದಾರ್ಶನಿಕರು ಕಾಲವೆಂಬ ಪದಾರ್ಥ ವನ್ನೊಪುವುದಿಲ್ಲ. 
ಜಯಂತಭಟ್ಟನ ನ್ಯಾಯಮಂಜರಿ, ಕುಮಾರಭಟ್ಟರ ಶ್ಲೋಕವಾರ್ತಿಕ-ಮೊದಲಾದ 
ಗ್ರಂಥಗಳಲ್ಲಿ ಈ ವಿಷಯದಲ್ಲಿ ವಿಪುಲವಾದ ಚರ್ಚೆ ಇದೆ. ಒಟ್ಟು ಮಧಿತಾರ್ಥ ಇಷ್ಟು- 
೧. ಪರಬ್ರಹ್ಮದ ಒಂದು ಸ್ವತಂತ್ರ ಶಕ್ತಿಯೇ ಕಾಲ. ಇದನ್ನು ಅವಿದ್ಯೆ ಎನ್ನಬಹುದು. 
ಪ್ರಕೃತಿಪರಿಣಾಮವೂ ವಿಭುವೂ ಅವಿಚ್ಛಿನ್ನಕ್ಷಣಧಾರಾರೂಪವೂ ಆಗಿದೆ. 
- ವೈಯಾಕರಣರು 
೨. ವಿಭುವೂ ನಿತ್ಯವೂ ಏಕವೂ ಅಖಂಡವೂ ಆಗಿದ್ದು ಅತೀತಾದಿ ವ್ಯವಹಾರಕ್ಕೆ 
ಹೇತುವಾದ ದ್ರವ್ಯವೇ ಕಾಲ. - ನೈಯಾಯಿಕರು 
೩. ಶಬ್ದತನ್ಮಾತ್ರದ ಪರಿಣಾಮವೇ ಕಾಲ. ಇದು ಕ್ರಿಯೋಪಾಧಿಯುಳ್ಳ ಆಕಾಶವೇ 
ಹೊರತು ಬೇರೊಂದು ವಸ್ತುವಲ್ಲ ಅಥವಾ ಸೂರ್ಯಕ್ರಿಯೆಯೇ ಕಾಲ. 
-ಸಾಂಖ್ಯರು 
೪. ಕ್ರಿಯೋಪಾಧಿಯುಳ್ಳ ಆಕಾಶವೇ ಕಾಲ. - ಮೀಮಾಂಸಕರು 
೫. ಪ್ರತಿಯೊಂದು ವಸುವಿನ ಪರಿವರ್ತನೆಗೆ ಸಹಾಯಕವಾಗಿ ಅದರ ರೂಪಾಂತರಕ್ಕೆ 
ನೆರವಾಗತಕ್ಕದ್ದು ಕಾಲದ್ರವ್ಯ. ಇದು ಅನಾದಿ ಅನ೦ತ. ಇದು ಪ್ರದೇಶವನ್ನು 
ವ್ಯಾಪಿಸದೇ ಇರುವುದರಿಂದ ಅನಸ್ಥಿಕೀಯವೂ ಅಮೂರ್ತವೂ ಆಗಿದೆ. 
- ಜೈನಸಿದ್ಧಾಂತ 
೬. ವ್ಯವಹಾರಕ್ಕಾಗಿ ಕಲ್ಪಿತವಾದ ಸಾಪೇಕ್ಷಜ್ಞಾನವೇ ಕಾಲ. - ಬೌದ್ಧ ಸಿದ್ಧಾಂತ 
ಸಮಸ್ತ ಪದಾರ್ಥಗಳಿಗೂ ಕಾಲವು ಆಧಾರವಾಗಿರುವುದು ಕಾಲಿಕಸಂಬ೦ಧದಿಂದ. 
ಅದು ಕ್ರಿಯೆಯಿಂದ ಆಳತೆಗೆ ಸಿಗುತ್ತದೆ. ಕ್ರಿಯಾಪರಿಚ್ಛಿನ್ನವಾಗುತ್ತದೆ. ಸ್ವತಃ ಕಾಲದಲ್ಲಿ 
ಯಾವ ಕ್ರಿಯೆಯೂ ಇಲ್ಲ. ವರ್ತಮಾನ, ಭೂತ, ಭವಿಷ್ಯತ್ತುಗಳು ಕ್ರಿಯಾ ಸಂಬಂಧದಿಂದ 
ಆಗತಕ್ಕವು. ಇವುಗಳಲ್ಲಿ ವರ್ತಮಾನಕಾಲವು ಪರಿಶೀಲನಾರ್ಹವಾದದ್ದು. 
ವರ್ತಮಾನ ಕಾಲವೆಂದರೇನು? ಈಗ ನಡೆಯುತ್ತಿರುವ ಕಾಲ ವರ್ತಮಾನ 
ಎ೦ದು ಸಾಮಾನ್ಯವಾಗಿ ಹೇಳುವುದುಂಟು. ಬಾಲಕರಿಗೆ ಸ್ಥೂಲವಾದ ಪರಿಚಯವನ್ನು 
ಮಾಡಿಕೊಡುವುದಕ್ಕಾಗಿ ಹೇಳುವ ಮಾತೇ ಹೊರತು, ಇದು ಶಾಸ್ತ್ರೀಯವಾದ ಹೇಳಿಕೆಯಲ್ಲ. 


೪೧೦ | ಲೋಚನ ದೀಪ್ತಿ 


ಕಾಲವು ಕಣ್ಣಿಗೆ ಕಾಣದು. ಅದರಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಈಗ ನಡೆಯುತ್ತಿರುವ 
ಏವಕ್ಷಿತವಾದ ಯಾವ ಕ್ರಿಯೆಯು೦ಟೋ ಅದಕ್ಕೆ ಆಧಾರವಾದ ಕಾಲವನ್ನು ವರ್ತಮಾನ 
ಕಾಲವೆನ್ನಬಹುದು. ಈಗ ಎಂದರೆ ಕ್ರಿಯಾಪದವನ್ನು ಒಬ್ಬನು ಪ್ರಯೋಗಿಸುವ ಕಾಲದಲ್ಲಿ 
ಎಂದರ್ಥ. ಏವ೦ ಚ ಶಬ್ದ ಪ್ರಯೋಗಾಧಿಕರಣ ಕಾಲದಲ್ಲಿ ವಿವಕ್ಷಿತವಾದ ಕ್ರಿಯೆಗೆ 
ಅಧಿಕರಣವಾದ ಕಾಲ ವರ್ತಮಾನ ಕಾಲವೆನಿಸುತ್ತದೆ. ಉದಾ : ಹುಡುಗನು ಓದುತ್ತಾನೆ. 
ಈ ವಾಕ್ಕವನ್ನು ಪ್ರಯೋಗಿಸುವ ಕಾಲದಲ್ಲಿ ಹುಡುಗನ ಓದುವ ಕ್ರಿಯೆ ನಡೆಯುತ್ತಿದೆಯೆಂದು 
ಇದರಿಂದ ತಿಳಿದುಬರುತ್ತದೆ. ಈ ಸಂದರ್ಭದಲ್ಲಿ ಕ್ರಿಯೆಯೆಂದರೆ ಯಾವುದೆಂದು 
ಪರಿಶೀಲಿಸಬೇಕಾಗಿದೆ. ಕ್ರಿಯೆಯನ್ನು ಬಿಟ್ಟು ಉಳಿದ ಸಮಸ್ತ ಪದಾರ್ಥಗಳೂ ಸಿದ್ಧ 
ಸ್ನರೂಪದಲ್ಲಿರುತ್ತವೆ. ಕ್ರಿಯೆಯು ಮಾತ್ರ ಸಾಧ್ಯ ಸ್ವರೂಪದಲ್ಲಿ ಪ್ರತೀತವಾಗುತ್ತದೆ. 
ಸಾಧ್ಯವೆಂದರೆ ಕ್ರಮಜನ್ಯವೆಂದರ್ಥ. ಹುಡುಗನು ಓದುತ್ತಾನೆ ಎಂಬ ವಾಕ್ಯದಲ್ಲಿ ಹುಡುಗನು 
ಸಿದ್ಧ ಪದಾರ್ಥ. ಓದುವ ಕ್ರಿಯೆ ಮಾತ್ರ ಕ್ರಮವಾಗಿ ಜರುಗುತ್ತಿದೆ ಎಂದು 
ಪ್ರತೀತವಾಗುವುದರಿ೦ದ ಅದರ ಸ್ವಭಾವವು ಸಾಧ್ಯ. ಓದಿದನು ಎಂದು ಭೂತಕಾಲವನ್ನು 
ಪ್ರಯೋಗಿಸಿದಾಗಲೂ ಓದುವ ಕ್ರಿಯೆ ಕ್ರಮವಾಗಿ ಕೆಲವು ಕಾಲದವರೆಗೆ ಜರುಗಿತು 
ಎ೦ದೇ ಪ್ರತೀತವಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಕ್ರಿಯೆಯು ಘಟಪಟಗಳಂತೆ 
ಸಿದ್ಧವಸ್ತುವಲ್ಲ. ಹಲವಾರು ಕ್ರಿಯಾವಯವಗಳ ಸಂತಾನವನ್ನೇ ನಾವು ಒಂದು 
ಕ್ರಿಯೆಯೆಂದು ಕರೆಯುತ್ತಿದ್ದೇವೆ. ಘಟಪಟಗಳಲ್ಲಿಯೂ ಸೂಕ್ಷ ವಯವಗಳಿದ್ದರೂ 
ಅವೆಲ್ಲವೂ ಘಟದಲ್ಲಿ ಸಿದ್ಧವಾಗಿ ಕುಳಿತಿರುತ್ತವೆ. ಕ್ರಿಯಾವಯವಗಳು ಹಾಗಲ್ಲ. ಒಂದೊಂದು 
ಅವಯವವೂ ಹುಟ್ಟಿ ನಾಶವಾಗಿಬಿಡುತ್ತದೆ. ಕ್ರಿಯಾವಯವಗಳ ಸಮುದಾಯ ಒಟ್ಟಿಗೆ 
ಇರುವುದೇ ಇಲ್ಲ. 
ಮನೆಯಿಂದ ಪೇಟೆಗೆ ಹೋಗುತ್ತಾನೆ ಎಂಬಲ್ಲಿ ಹೋಗುವುದೆಂದರೇನು? ಮನೆಯ 
ಹೊರಗೆ ಮೊದಲನೆಯ ಹೆಜ್ಜೆಯಿಡುವುದನ್ನಾರಂಭಿಸಿ ಕಾಡನ್ನು ಮುಟ್ಟುವ ಕಡೆಯ 
ಹೆಜ್ಜೆಯನ್ನಿಡುವುದೇ ಹೋಗುವುದು. ಅಲ್ಲಿಯವರೆಗೆ ಸಾವಿರಾರು ಹೆಜ್ಜೆಗಳನ್ನಿಡುವುದು 
ಹೋಗುವ ಕ್ರಿಯೆಯ ಅವಯವಗಳು. ಒಂದು ಹೆಜ್ಜೆಯನ್ನಿಡುವುದರಲ್ಲಿ ಸಹ 
ಕಾಲನ್ನೆತ್ತುವುದೇ ಮೊದಲಾದ ಅವಾಂತರ ಕ್ರಿಯೆಗಳಿರುತ್ತವೆ. ಎಲ್ಲ ಕ್ರಿಯೆಗಳ 
ಸಮುದಾಯವೇ ಹೋಗುವ ಕ್ರಿಯೆ. 


ಪಾಠವನ್ನು ಓದುತ್ತಾನೆ ಎಂದಾಗ ಹಲವಾರು ಅಕ್ಷರಗಳ ಹಲವಾರು ಉಚ್ಚಾರಣ 
ಕ್ರಿಯೆಗಳ ಸಂತತಿ ಇರುತ್ತದೆ. ಈ ಕ್ರಿಯೆಗಳು ಕ್ರಮಜನ್ಯವಾದವು. ಯಾವ ಅಕ್ಷರದ 
ಉಚ್ಚಾರಣ ಕ್ರಿಯೆಯನ್ನು ಗಮನಿಸಿ ಓದುತ್ತಾನೆ ಎ೦ಬ ಶಬ್ದವನ್ನು ಪ್ರಯೋಗಿಸುತ್ತೇವೋ 


ಲೋಚನ ದೀಪ್ತಿ |೪೧೧ 


ಆ ಸಮಯದಲ್ಲಿ ಆ ಕ್ರಿಯೆಯು ಭೂತವಾಗಿರುತ್ತದೆ ! ಉಳಿದ ಕ್ರಿಯೆಗಳು ಭವಿಷ್ಯಕ್ತಿಗೆ 
ಸೇರತಕ್ಕವು ! ವರ್ತಮಾನ ಕ್ರಿಯೆ ಯಾವುದು ? 


ಈ ವಿಚಾರವನ್ನು ಕುರಿತು ಪತಂಜಲಿಯ ವ್ಯಾಕರಣ ಮಹಾಭಾಷ್ಯದಲ್ಲಿ 
ರೋಚಕವಾದ ವಿಚಾರವು ಪ್ರವೃತ್ತವಾಗಿದೆ. “ವರ್ತಮಾನೇ ಲಟ್‌' ಎಂಬ 
ಪಾಣಿನಿಸೂತ್ರವನ್ನು ವ್ಯಾಖ್ಯಾನಿಸುವಾಗ ವರ್ತಮಾನ ಕಾಲವೇ ಇಲ್ಲವೆಂದು ಪೂರ್ವಪಕ್ಷಿ 
ಹೇಳುತ್ತಾನೆ 

ಮೀಮಾಂಸಕಂ ಮನ್ಯಮಾನೋ ಯುವಾ ಮೇಧಾವಿಸಂಮತಃ। 

ಕಾಕಂ ಸ್ನೇಹಾನು ಪೃಚ್ಛತಿ ಕಿಂ ತೇ ಪತಿತ ಲಕ್ಷಣಮ್‌ । 

ಅನಾಗತೇ ನ ಪತಸಿ ಆತಿಕ್ರಾಂತೇ ಚ ಕಾಕ ನ | 

ಯದಿ ಸಂಪ್ರತಿ ಪತಸಿ ಸರ್ವೋ ಲೋಕಃ ಪತತ್ಯಯಮ್‌ । 

ಹಿಮವಾನಪಿ ಗಚ್ಛತಿ ॥ 

ತಾನು ವಿಚಾರಶೀಲನೆಂದು ತಿಳಿದುಕೊಂಡಿರತಕ್ಕವನೂ ವಿದ್ವನ್ಮಾನ್ಯನೂ ಆದ 
ಒಬ್ಬ ಯುವಕನು ಕಾಗೆಯನ್ನು ಕುರಿತು ಹೀಗೆ ಪ್ರಶ್ನೆ ಮಾಡಿದನಂತೆ "ಎಲೈ ಕಾಗೆ, 
ನೀನು ಹಾರುತ್ತೀಯೆ-ಎನ್ನುತ್ತಾರಲ್ಲ, ಅದು ಹೇಗೆ? ಭವಿಷ್ಯತ್ಕಾಲದಲ್ಲಿ ಹಾರುತ್ತೀಯೆ' 
ಎನ್ನಲಾಗುವುದಿಲ್ಲ. ಭೂತಕಾಲದಲ್ಲಿಯೂ ಹಾಗೆ ಹೇಳಲಾಗುವುದಿಲ್ಲ. ಹೀಗಿದ್ದರೂ 
ನೀನು "ಈಗ ಹಾರುತ್ತೀಯೆ' ಎಂದು ಹೇಳಬಹುದಾದರೆ, "ಸಮಸ್ತ ಜನರೂ ಹಾರುತ್ತಿದ್ದಾರೆ' 
ಎಂದು ಹೇಳಬಹುದು. "ಹಿಮಾಲಯ ಪರ್ವತವೂ ಹೋಗುತ್ತಿದೆ' ಎಂದು ಹೇಳಬಹುದು! 

ವಿವರಣೆ: ಈ ಶ್ಲೋಕದಲ್ಲಿ "ಪತ' ಧಾತು ಹಾರು ಎಂಬ ಅರ್ಥದಲ್ಲಿ ಪಯುಕ್ತವಾಗಿದ. 
ಪತಿತ - ಹಾರುವ ಕ್ರಿಯೆ. "ಕಾಗೆಗೆ ಹಾರುತ್ತದೆ' ಎಂಬ ಪ್ರಯೋಗ ಉಂ೦ಟಪ್ಪ ಈ 
ಹಾರುವ ಕ್ರಿಯೆ ಅಸಂಖ್ಯಾತ ಹಾರುವ ಕ್ರಿಯೆಗಳ ಸಮುದಾಯ, ಯಾವ ಕ್ರಿಯೆಯನ್ನು 
ವಕ್ತಾರನು ಗುರುತಿಸಿ ಶಬ್ದ ಪ್ರಯೋಗ ಮಾಡುತ್ತಾನೋ ಆ ಕ್ರಿಯೆಯು "ಕಾಗೆ ಹಾರುತ್ತದೆ' 
ಎಂದು ಪ್ರಯೋಗ ಮಾಡುವಷ್ಟರಲ್ಲಿ ಗತಿಸಿ ಹೋಗಿರುತ್ತದೆ. ಆದ್ದರಿಂದ ಅದನ್ನು 
ಕುರಿತು ಹೇಳುವುದಾದರೆ "ಹಾರಿತು' ಎಂದು ಭೂತಕಾಲವನ್ನು ಬಳಸಬೇಕು. ಮುಂದೆ 
ನಡೆಯುವ ಕ್ರಿಯೆಯನ್ನು ಗಮನಿಸಿ ಹೇಳುವುದಾದರೆ, 'ಹಾರುವುದು' ಎಂದು 
ಭವಿಷ್ಯತ್ಕಾಲದಲ್ಲಿ ನಿರ್ದೇಶಿಸಬೇಕು. ಆದ್ದರಿಂದ 'ಹಾರುತ್ತದೆ' ಎಂಬ ವರ್ತಮಾನಕಾಲದ 
ಪ್ರಯೋಗಕ್ಕೆ ಅವಕಾಶವೇ ಇಲ್ಲ. ಹಾರುವ ಕ್ರಿಯೆ ವರ್ತಮಾನವಲ್ಲದಿದ್ದರೂ "ಹಾರುತ್ತದೆ 
ಎಂದು ಪ್ರಯೋಗಿಸಬಹುದಾದರೆ, "ಸಮಸ್ತ ಜನರೂ ಹಾರುತ್ತಿದ್ದಾರೆ, ಹಿಮಾಲಯವು 
ನಡೆಯುತ್ತಿದೆ” ಎಂದೂ ಪ್ರಯೋಗಿಸಬಹುದಷ್ಟೆ !-ಎ೦ದು ಆಕ್ಷೇಪ, ನಿಷ್ಠನ್ನವಾದದ್ದು 


೪೧೨ | ಲೋಚನ ದೀಪ್ತಿ 


ಭೂತಕಾಲಕ್ಕೆ ಸೇರುತ್ತದೆ. ಅನಿಷ್ಟನ್ನವಾದದ್ದು ಭವಿಷ್ಯತ್‌ ಕಾಲಕ್ಕೆ ಸೇರುತ್ತದೆ. ನಿಪ್ಪನ್ನ- 
ಅನಿಷ್ಟನ್ನಗಳಿಗೆ ವ್ಯತಿರಿಕ್ತವಾದ ಕ್ರಿಯೆ ಇಲ್ಲ ಎಂದು ಅಭಿಪ್ರಾಯ. ಈ ಆಕ್ಷೇಪಕ್ಕೆ ಸಮಾಧಾನ 
ಹೀಗೆ :- ಓದು? ಎಂಬ ಧಾತುವಿನಿಂದ ವಾಚ್ಯವಾದ ಎಲ್ಲ ವರ್ಣೋಚ್ಚಾರಣಗಳ 
ಕ್ರಿಯೆಗಳ ಸಮುದಾಯವನ್ನು ಇಲ್ಲಿ ಓದುವ ಕ್ರಿಯೆಯೆಂದು ತಿಳಿಯಬೇಕು. ಈ ಕ್ರಿಯೆಗಳು 
ಕ್ರಮಜನ್ಯಗಳೂ ಶೀಘ್ರ ವಿನಾಶಿಗಳೂ ಆದ್ದರಿ೦ದ ಇವುಗಳ ಸಮುದಾಯವೇ 
ಇಲ್ಲವೆ೦ಬುದೇನೋ ದಿಟ. ಆದರೆ ಸ೦ಕಲನಾತ್ಮಕ ಬುದ್ಧಿಯಿಂದ ಈ ಕ್ರಿಯೆಗಳೆಲ್ಲವನ್ನೂ 
ಸೇರಿಸಿ ಸಮುದಾಯವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿದೆ. ಈ ಕಲ್ಪಿತ ಸಮುದಾಯವೇ 
'ಓದು' ಧಾತುವಿನ ಅರ್ಥ: ಭರ್ತೃಹರಿ ಹೀಗೆ ಎವರಿಸಿದ್ದಾನೆ: 

ಗುಣಭೂತೈರವಯವೈ: ಸಮೂಹಃ ಕ್ರಮಜನ್ಮನಾಂ । 

ಬುದ್ಧ್ಯಾ ಪ್ರಕಲ್ಪಿತಾಭೇದಃ ಕ್ರಿಯೇತಿ ವ್ಯಪದಿಶ್ಯತೇ ॥ 

- ವಾಕ್ಯಪದೀಯ, ಕ್ರಿಯಾಸಮುದ್ದೇಶ-೪ 

ಕ್ರಮಜನ್ಯವಾದ ವ್ಯಾಪಾರಗಳ ಸಮುದಾಯವೇ ಕ್ರಿಯೆಯೆನಿಸುತ್ತದೆ. 
' ಸಮುದಾಯದಿಂದ ಉಂಟಾಗುವ ಫಲಕ್ಕೆ ಅದರ ಅವಯುವ ಕ್ರಿಯೆಗಳು ನೆರವು 
ನೀಡುವುದರಿಂದ ಗುಣಭೂತಗಳೆನಿಸುತ್ತವೆ. ಗುಣಭೂತಗಳಾದ್ದರಿ೦ದ ಅವುಗಳಿಗೆ 
ಪ್ರಾಧಾನ್ಯವಿಲ್ಲ, ಸಮುದಾಯಕ್ಕೆ ಮಾತ್ರ ಪ್ರಾಧಾನ್ಯವಿರುತ್ತದೆ. ಸಮುದಾಯವು ಒಂದೆಂದು 

ಸಂಕಲನಾತ್ಮಕ ಬುದ್ದಿಯಿಂದ ಕಲ್ಪಿತವಾಗಿರುತ್ತದೆ. 


ಈ ಸಮೂಹದ ಅವಯವ ಕ್ರಿಯೆಗಳಲ್ಲಿ ಮೊದಲನೆಯದು ಆರಂಭವಾಗಿ, 
ಕಡೆಯದು ಮುಗಿಯದೆ ಇದ್ದಾಗ ವರ್ತಮಾನಕಾಲ ಪ್ರಾರಬ್ಧ ಅಪರಿಸಮಾಪ್ತತ್ತಂ 
ವರ್ತಮಾನತ್ವಮ್‌! ಈ ಅವಯವ ಕ್ರಿಯೆಗಳಲ್ಲಿ ಅಂತ್ಯವಾದ ಕ್ರಿಯೆಯು 
ಮುಗಿದಾಗ ಭೂತಕಾಲ. ಆದಿಕ್ರಿಯೆಯು ಆರ೦ಭವಾಗದಿದ್ದಾಗ ಭವಿಷ್ಯತ್ಕಾಲ ಎಲ್ಲ 
ಕ್ರಿಯಾಪದಗಳಲ್ಲಿಯೂ ಈ ಲಕ್ಷಣಗಳನ್ನು ಅನುಗತವಾಗಿ ಕಂಡುಕೊಳ್ಳಬಹುದು. 


ಈ ಪ್ರಯೋಗಗಳನ್ನು ನೋಡಿ : “ದೇವರು ಹಿಂದೆ ಇದ್ದನು, ಮುಂದೆಯೂ 
ಇರುವನು, ಈಗಲೂ ಇದ್ದಾನೆ. ಹಿಮಾಲಯವು ಹಿಂದೆ ಇದ್ದಿತು, ಮುಂದೆಯೂ 
ಇರುವುದು, ಈಗಲೂ ಇದೆ. ಬೆಂಕಿಯಲ್ಲಿ ಸುಡುವ ಶಕ್ತಿ ಹಿಂದೆ ಇದ್ದಿತು, ಮುಂದೆಯೂ 
ಇರುವುದು, ಈಗಲೂ ಇದೆ.” ಇಲ್ಲಿ ಇರುವ ಕ್ರಿಯೆ ನಿತ್ಯ ಪ್ರವೃತ್ತವಾದದ್ದು. 
ಇದಕ್ಕೆ ಪ್ರಾರಂಭವೂ ಇಲ್ಲ. ಪರಿಸಮಾಪ್ತಿಯೂ ಇಲ್ಲ. ಆದರೆ ಮೂರು ಕಾಲಗಳಲ್ಲಿಯೂ 
“ಇರು' ಧಾತುವಿಗೆ ಪ್ರಯೋಗ ಬಂದಿದೆ. ಇರುವಿಕೆ ಎಂಬ ಕ್ರಿಯೆ ಪರಿಸಮಾಪ್ತವಾಗಿಲ್ಲ 
ವಾದ್ದರಿಂದ ಭೂತಕಾಲ ಹೇಗೆ? ಈ "ಇರುವ' ಕ್ರಿಯೆ ಈಗಲೂ ನಡೆಯುತ್ತಿರುವಾಗ 


ಲೋಚನ ದೀಪ್ತಿ | ೪೧೩ 


ಭವಿಷ್ಯತ್ಕಾಲ ಹೇಗೆ? ವರ್ತಮಾನ ಕಾಲವು ಭವಿಷ್ಯತ್ತುಗಳಿಗೆ ಪ್ರತಿದ್ವಂದ್ವಿಯಾದದ್ದು. 
ಯಾವುದಕ್ಕೆ ಭೂತಭವಿಷ್ಯತ್ತುಗಳಿಲ್ಲವೊ ಅದನ್ನು ವರ್ತಮಾನವೆನ್ನ ಲಾಗದ್ದು - ಏಕೆಂದರೆ, 
ಇದು ಸಾಪೇಕ್ಷವಾದದ್ದು. ದೊಡ್ಡದು ಇದ್ದಾಗ ಚಿಕ್ಕದು ಎಂಬ ಪ್ರಯೋಗ ಸಾಧ್ಯ 
ದೊಡ್ಡದೇ ಇಲ್ಲದಾಗ ಚಿಕ್ಕದು ಕಲ ಸಲ್‌ ಅರ್ಥಶೂನ್ಯ ವಾಗುತ್ತದೆ. ಅಲ್ಲದೆ ಅವಯವ 
ಕ್ರಿಯೆಗಳಲ್ಲಿ ಸೀತ ಪಾರಂಭವಾದಾಗ ವರ್ತಮಾನಕಾಲ ಎಂದು ಹೇಳಿದ್ದೇವೆ. 
ಮೇಲ್ಕಂಡ ಉದಾಹರಣೆಗಳಲ್ಲಿ ಇರುವ ಕ್ರಿಯೆ ನಿತ್ಯ ಪ್ರವೃತ್ತವಾದ್ದರಿಂದ ಅವಯವ 
ಗ ಪ್ರಾರಂಭವೇ ಇಲ್ಲ. ಆದಕಾರಣ ವರ್ತಮಾನಕಾಲದ ಪ್ರಯೋಗವೂ 
ಸಾಧುವಾಗಲಾರದು. 


ಈ ಆಕ್ಷೇಪ ಗಳಿಗೆ ಸಮಾಧಾನ ಹೀಗೆ: ಸಮಸ್ತ ಭಾವಪದಾರ್ಥಗಳು 
ಅನೊ ೀಪಾಧಿಯಿಂದ ಭೇದವನ್ನು ತಳೆಯುತ್ತವೆ. ಸ್ವತಃ ಅವುಗಳಲ್ಲಿ ಯಾವ 
ಭೇದವೂ ಗೋಚರಿಸಲಾರದು. ನಮ್ಮ ವ್ಯವಹಾರವೆಲ್ಲವೂ ಸಾಪೇಕ್ಷವಾಗಿಯೇ 
ಪ್ರವೃ ತ್ತವಾಗಿರುತ್ತವೆ. ಹೇಗೆಂದರೆ, “ಚಿನ್ನವು ೫... ಲೋಹ' ಈ ವಾಕ್ಯದಲ್ಲಿ 
ಸ  ಕೋಹಗಳಿರುವುದರಿಂದ ಚಿನ್ನದ ಪೃಥಕ್ಕರಣ ಸಾಧ್ಯ ವಾಗಿದೆ. ಕಡಮೆ ಬೆಲೆಯ 
ಲೋಹವಿರುವುದರಿಂದಲೇ 'ಬೆಲೆಬಾಳುವ' ಎಂಬ ವಿಶೇಷಣವು ಸಾರ್ಥಕವಾಗುತ್ತದೆ. 
ಲೋಹೇತರ ವಸ್ತುವಿರುವುದರಿಂದಲೇ ಚಿನ್ನವನ್ನು ಲೋಹವೆಂದು ಹೇಳಬೇಕಾಗಿದೆ. 
ಅವನು ಓದುತ್ತಿದ್ದಾನೆ ಎಂಬ ವಾಕ್ಕದಲ್ಲಿ ಸೈ ಇತರ ಕ್ರಿಯೆ ಸಾಧ್ಯವಾದ್ದರಿ೦ದಲೇ 
ಆ ಕ್ರಿಯೆಯಲ್ಲದ ಲ ಕ್ರಿಯೆ ನಡೆಯುತಿದೆ- ಎಂದು ಹೇಳಲು ಸಾಧ್ಯ. ಹಿಂದೆ ಈ 
ವಿಚಾರವನ್ನು ಪ್ರಸ್ತಾವಿಸಿದ್ದಾ ಗಿದೆ, 

ಭರ್ತೃಹರಿ ಹೇಳುತ್ತಾನೆ 

ಪರತೋ ಭಿದ್ಯತೇ ಸರ್ವಮಾತ್ಮಾ ತುನ ವಿಕಲ್ಫೃತೇ | 

ಪರ್ವತಾದಿಸ್ಥಿತಿಸ್ತಸ್ಮಾತ್‌ ಪರರೂಪೇಣ ಭಿದ್ಯತೇ ॥ 

ಸ ವಾಕ್ಯ, ಕಾಲಸಮುದ್ದೇಶ-೮೦ 


"ಸಮಸ್ತ ಭಾವಪದಾರ್ಥವೂ ಅನಿಮಿತ್ತದಿಂದ ನಾನಾ ಭೇದವನ್ನು 
ಪಡೆಯುತ್ತದೆ. ಸ್ವಯಂ ತಾನಾದರೋ (ಅನ್ಯೋಪಾಧಿ ಇಲ್ಲದಿದ್ದಾಗ) ಯಾವ ಭೇದ 
ವಿಕಲ್ಪವನ್ನು ಪಡೆಯುವುದಿಲ್ಲ. ಆದ್ದರಿಂದ ಪರ್ವತಾದಿನಿತ್ಯ ವಸ್ತುಗಳ ಸತ್ತೆಯೂ 
ಅನ್ಯ ಸತ್ತಾರೂಪನಿಮಿತ್ತದಿಂದ ಭೇದವನ್ನು ಪಡೆಯುತ್ತದೆ.' 


ಪ್ರಕೃತ, ನಿತ್ಯವಸ್ತುಗಳಾದ ದೇವರು, ಹಿಮಾಲಯ ಮೊದಲಾದವುಗಳ ಇರುವಿಕೆಯೇ 
ಸತ್ತಾ. ಈ ಇತೆಗೆ ಸ್ಪತಃ ಕಾಲಭೇದವಿಲ್ಲವಾದರೂ, ಸಹಚರಿತವಾದ ಇತರ 


೪೧೪ | ಲೋಚನ ದೀಪ್ತಿ 


ಅನಿತ್ಯಸತ್ತಾನಿಮಿತ್ತದಿ೦ದ ಕಾಲಭೇದವು ಬರುತ್ತದೆ. ದೇವರು ಹಿಂದೆಯೂ ಇದ್ದನು- 
ಎಂಬ ವಾಕ್ಯವನ್ನು ತೆಗೆದುಕೊಳ್ಳೋಣ. 


ಈ ವಾಕ್ಯದಲ್ಲಿ “ಹಿ೦ದೆಯೂ' ಎಂದರೆ ಯಾವಾಗ? 'ಲಕ್ಷವರ್ಷಗಳ ಹಿಂದೆ' 
ಎನ್ನಬಹುದು. ಲಕ್ಷವರ್ಷಗಳ ಹಿಂದೆ ಎಂಬುದನ್ನು ಅನ್ಯೋಪಾಧಿಯಿಂದಲೇ 
ಹೇಳಬೇಕಾಗುತ್ತದೆಯೆಂದು ಪೂರ್ವದಲ್ಲಿಯೇ ತೋರಿಸಿಕೊಟ್ಟಿದ್ದೇವೆ. ಲಕ್ಷವರ್ಷಗಳ 
ಹಿಂದೆ ಇದ್ದ ಮಾನವನ ಸತ್ತಾ ಕಾಲದಲ್ಲಿ ಅಥವಾ ಲಕ್ಷವರ್ಷಗಳ ಹಿಂದೆ ಸೂರ್ಯನು 
ಸಂಚರಿಸುತ್ತಿದ್ದ ಕಾಲದಲ್ಲಿ-ಎ೦ದೇ ಹಿಂದೆಯೂ ಎಂಬುದರ ಅರ್ಥವನ್ನು ವಿವರಿಸಬೇಕು. 
ಇಲ್ಲಿ ಆ ಮಾನವನ ಸತ್ತೆ, ಸೂರ್ಯನ ಆ ಸಂಚಾರಭೂತವಾಗಿದೆ. ಈ ಬಗೆಯ ಭೂತತ್ತವು 
ಎಶಿಷ್ಟ ಕಾಲದಲ್ಲಿ ದೇವರು ಇದ್ದನು- ಎಂದು ಹಿಂದೆ ಹೇಳಿದ ವಾಕ್ಕದ ಅರ್ಥ. ಈ 
ಭೂತತ್ವವು ದೇವರ ಸತ್ತೆಗೆ ಉಪಾಧಿ ವಿಶೇಷಣ. ವಿಶೇಷಣಗತವಾದ ಭೂತತ್ವವನ್ನು 
ದೇವರ ಸತ್ತೆಯಲ್ಲಿ ಆರೋಪಿಸಿ "ದೇವರು ಹಿಂದೆಯೂ ಇದ್ದನು' -ಎಂದು ಭೂತಕಾಲದ 
ನಿರ್ದೇಶನ ಬಂದಿದೆ. ಚೀನ ಯಾತ್ರಿಕನು ಭಾರತ ದೇಶಕ್ಕೆ ಬಂದಾಗ ಹಿಮಾಲಯ 
ಪರ್ವತವು ನಡುವೆ ಇದ್ದಿತು. ಇಲ್ಲಿ ಚೀನ ಯಾತ್ರಿಕನ ಆಗಮನವು ಭೂತವಾದದ್ದು. 
ಈ ಭೂತತ್ವವನ್ನು ಹಿಮಾಲಯದ ಸತ್ತೆಯಲ್ಲಿಯೂ ಆರೋಪಿಸಿದ್ದೇವೆ. 
 ಲೋಕವ್ಯವಹಾರವಿರುವುದೆಲ್ಲವೂ ಹೀಗೆಯೇ ಶ್ರೀರಾಮನಿದ್ದಾಗ ರಾಜನಾದ 
ಎಶ್ವಾಮಿತ್ರನಿರಲಿಲ್ಲ ಎಂದು ಹೇಳಬಹುದಷ್ಟೆ ವಿಶ್ವಾಮಿತ್ರ ಮುನಿಯಿದ್ದಾಗ ಈ ಮಾತು 
ಹೇಗೆ ಯುಕ್ತವಾಗುತ್ತದೆ? ರಾಜತ್ವವಿಶಿಷ್ಟನಾದ ವಿಶ್ವಾಮಿತ್ರನಿರಲಿಲ್ಲ. ಎ೦ದರೆ ವಿಶ್ವಾಮಿತ್ರನಲ್ಲಿ 
ಆಗ ರಾಜತ್ವ ಇರಲಿಲ್ಲ. ರಾಜತ್ವದ ಅಭಾವವನ್ನು ವಿಶ್ವಾಮಿತ್ರ ಮುನಿಯ ಸತ್ತಿಯಲ್ಲಿ 
ಆರೋಪಿಸಿ "ವಿಶ್ವಾಮಿತ್ರನಿರಲಿಲ್ಲ' ಎಂದು ಪ್ರಯೋಗಿಸಿದ್ದೇವೆ. ವಿಶೇಷಣಾಭಾವ 
ಪ್ರಯುಕ್ತವಾಗಿ ವಿಶಿಷ್ಟಾ ಭಾವವನ್ನು ಹೇಳಬಹುದೆಂದು ಶಾಸ್ತ್ರೀಯ ಸಿದ್ಧಾಂತವಿದೆ. 
ನಮ್ಮ ಬಳಿ ಹತ್ತಿಯ ಬಟ್ಟೆಯೊಂದೇ ಇದ್ದಾಗ ರೇಷ್ಮೆಯ ಬಟ್ಟೆ ಇಲ್ಲ ಎನ್ನಬಹುದಷ್ನಂ 
ಮರ್ಫಿ ರೇಡಿಯೋ ಇದ್ದಾಗ ಫಿಲಿಪ್‌ ರೇಡಿಯೋ ಇಲ್ಲ ಎನ್ನಬಹುದಷ್ನ? ನಮ್ಮ ಬಳಿ 
ಬಟ್ಟೆಯೂ ಇದೆ, ರೇಡಿಯೋ ಕೂಡ ಇದೆ. ವಿಶೇಷಣಾ ಭಾವಪ್ರಯುಕ್ತ ವಿಶಿಷ್ಟಾಭಾವ 
ಎನ್ನುವುದಕ್ಕೆ ಇದು ಉದಾಹರಣೆ. ಇದೇ ರೀತಿಯಲ್ಲಿ ನಿತ್ಯ ಪ್ರವೃತ್ತಕ್ರಿಯಾಸ್ಥಳೆದಲ್ಲಿ 
ಭವಿಷ್ಯತ್ಕಾಲವನ್ನೂ ವರ್ತಮಾನಕಾಲವನ್ನೂ ಊಹಿಸಿಕೊಳ್ಳಬಹುದು. 
ಕನ್ನಡದಲ್ಲಿ ವರ್ತಮಾನಕಾಲ 

ವ್ಯವಹಾರದಲ್ಲಿ ಈ ಮೂರು ಕಾಲಗಳನ್ನು ಸೂಚಿಸುವ ಆವಶ್ಯಕತೆ ಇರುವುದ 
ರಿಂದ ಕ್ರಿಯಾಪದಗಳಲ್ಲಿ ಮೂರು ಬಗೆಯ ರೂಪಗಳಿರುವುದು ಸಹಜವಾಗಿದೆ. ಇದು 


ಲೋಚನ ದೀಪ್ತಿ | ೪೧೫ 


ಎಲ್ಲ ಭಾಷೆಗಳಿಗೂ ಅನ್ನಯಿಸುತ್ತದೆಯಾದ್ದರಿಂದ ಕನ್ನಡದಲ್ಲಿಯೂ ಕಾಲತ್ರಯದ 
ರೂಪಗಳುಂಟು. 


ಕೇಶಿರಾಜನು 
ದ ದಪ ವಕಾರಂಗಳ್‌ ತ 
ಪ್ರದೆ ಕಾಲತ್ರಯವಿಭಕ್ತಿಮೂಲದೊಳಕ್ಕುಂ ॥ 
-ಶಬ್ದ ಪ್ರಕರಣ. ೨೩೨ 
ಎ೦ದು ಸೂತ್ರಿಸಿದ್ದಾನೆ. 
ಉದಾಹರಣೆಯಾಗಿ, 


ಭೂತಕಾಲಕ್ಕೆ - ಪಡೆದಂ, ಇಡಿದಂ, ಗೆಲ್ಬಂ 
ವರ್ತಮಾನಕಾಲಕ್ಕೆ - ಎತ್ತಿದಪಂ, ಒತ್ತಿದಪಂ, ಮಾಡಿದಪಂ 
ಭವಿಷ್ಯತ್ಕಾಲಕ್ಕೆ - ಕುಡುವಂ, ಉಡುವಂ, ಮಾಡುವಂ 


ಎಂದು ವಿಭಿನ್ನ ರೂಪಗಳನ್ನು ವೃತ್ತಿಯಲ್ಲಿ ತೋರಿಸಲಾಗಿದೆ. ಹೀಗೆಯೇ 
ನಾಗವರ್ಮನೂ ಭಟ್ಟಾಕಳಂಕನೂ ಕಾಲತ್ರಯವನ್ನೂ ವಿಭಿನ್ನ ಕ್ರಿಯಾರೂಪಗಳನ್ನೂ 
ಒಪ್ಪಿದ್ದಾರೆ. ಆಧುನಿಕ ಭಾಷಾವಿಜ್ಞಾನಿಗಳು ಮಾತ್ರ ಕನ್ನಡದಲ್ಲಿ ವರ್ತಮಾನಕಾಲವಿಲ್ಲ 
ಎಂದು ಹೇಳಿದ್ದಾರೆ. ವರ್ತಮಾನಕಾಲ ಮತ್ತು ಭವಿಷ್ಯತ್ಕಾಲದ ಕ್ರಿಯಾ ರೂಪಗಳು 
ಒಂದೇ ಬಗೆಯವಾದ್ದರಿಂದ ಭೂತ-ಅಭೂತ ಎಂದು ಕಾಲದ್ವಯವನ್ನು ಮಾತ್ರ 
ಒಪಬೇಕೆಂದು ಅವರ ಅಭಿಪ್ರಾಯವಿರುತ್ತದೆ. ಆದರೆ ಕೇಶಿರಾಜನೇ ಮೊದಲಾದ ಸುಪ್ರಸಿದ್ಧ 
ವೈಯಾಕರಣರ ನಿರೂಪಣೆಯನ್ನು ಒಪ್ಪದಿರಲು ಸಾಕಷ್ಟು ಆಧಾರಗಳಿವೆಯೆ? ಈ 
ವೈಯಾಕರಣರು ವಿಪುಲವಾಗಿ ಪ್ರಾಚೀನ ಕಾವ್ಯಗಳನ್ನು ಅಭ್ಯಾಸಮಾಡಿದವರು. ತಮ್ಮ 
ಕಾಲದಲ್ಲಿದ್ದ ಶಿಷ್ಟ ಪ್ರಯೋಗಗಳನ್ನು ಸೂಕ್ಷವಾಗಿ ಗಮನಿಸಿದವರು. ಅರೆಬರೆಯ 
ಭಾಷಾಜ್ಞಾನವಿದ್ದವರು ವ್ಯಾಕರಣ ಶಾಸ್ತ್ರವನ್ನು ರಚಿಸಲು ಎಂದಿಗೂ ಕೈಹಾಕಲಾರರು. 
ವರ್ತಮಾನಕಾಲ-ಭವಿಷ್ಯತ್ಕಾಲಗಳ ರೂಪಗಳನ್ನು ಸ್ಪಷ್ಟವಾಗಿ ತೋರಿಸಿರುವಾಗ, 
ಸಾರಾಸಗಟಾಗಿ ಅದೆಲ್ಲವನ್ನು ತಳ್ಳಿ ಹಾಕುವುದು ಸಾಹಸಕಾರ್ಯವೇ ಸರಿ. ಆ ವೈಯಾಕರಣರ 
ಕಾಲದಲ್ಲಿ ಆ ರೂಪಗಳಿಗೆ ಸಾಂಕರ್ಯವಿಲ್ಲದೆ ಪೃಥಕ್‌ ಪ್ರಯೋಗವಿದ್ದೇ ಇರಬೇಕು. 


ಹೊಸಗನ್ನಡದಲ್ಲಿ "ಹೋಗುತ್ತಾನೆ, ಬರುತ್ತಾಳೆ' ಮೊದಲಾದವು ವರ್ತಮಾನ 
ಕಾಲವನ್ನೂ “ಹೋಗುವನು, ಬರುವನು' ಮೊದಲಾದವು ಭವಿಷ್ಯತ್ಕಾಲವನ್ನೂ 
ಸೂಚಿಸುತ್ತವೆಯೆಂದು ಹೊಸಗನ್ನಡ ವ್ಯಾಕರಣದಲ್ಲ ಹೇಳಿದ್ದುಂಟು. "ಹೋಗುವನು, 
ಬರುವಳು' ಮುಂತಾದ ಪ್ರಯೋಗಗಳು ಈಗ ಆಡುಮಾತಿನಲ್ಲಿ ಲುಪ್ತ ವಾಗಿದ್ದರೂ 


೪೧೬ | ಲೋಚನ ದೀಪ್ತಿ 


ಬರೆವಣಿಗೆಯ ಭಾಷೆಯಲ್ಲಿ ವಿಪುಲವಾಗಿಯೇ ಕಂಡುಬರುತ್ತಿವೆ. ಆದರೆ ವರ್ತಮಾನಕಾಲದ 
"ಹೋಗುತ್ತಾನೆ, ಬರುತ್ತಾಳೆ' ಮೊದಲಾದವನ್ನು ಭವಿಷ್ಯತ್ಯಾಲದಲ್ಲಿಯೂ 
ಪ್ರಯೋಗಿಸುತ್ತಿದ್ದೇವೆ. ಈ ಬಗೆಯ ಕ್ರಿಯಾಪದಗಳನ್ನು ಉಭಯ ಕಾಲಗಳಲ್ಲಿಯೂ 
ಪ್ರಯೋಗಿಸುತ್ತಿರುವುದೇ ಭಾಷಾವಿಜ್ಞಾನಿಗಳ ಮೇಲ್ಕಂಡ ಹೇಳಿಕೆಗೆ ಕಾರಣವಾಗಿರಬಹುದು, 
ಆದರೆ "ಹೋಗುತ್ತಿದ್ದಾನೆ, ಹೇಳುತ್ತಿದ್ದಾಳೆ' ಎಂಬ ಕ್ರಿಯಾಪದಗಳಲ್ಲಿಯೂ ಇದ್ದಾನೆ, 
ಇದ್ದಾಳೆ, ಇದೆ. ಎಂಬ ಕ್ರಿಯಾಪದ ಗಳಲ್ಲಿಯೂ ಭವಿಷ್ಯತ್ಕಾಲದ ಸೂಚನೆ ಲೇಶವೂ 
ಇಲ್ಲ. ಈ ವಿಷಯವನ್ನು ಡಾ| ಸಿ. ಓ೦ಕಾರಪ್ಪನವರು "ಕನ್ನಡದಲ್ಲಿ ವರ್ತಮಾನಕಾಲ 
ಇದೆ'-ಎಂಬ ಲೇಖನದಲ್ಲಿ ದೀರ್ಪವಾಗಿ ವಿವರಿಸಿ, ಕನ್ನಡದಲ್ಲಿ ವರ್ತಮಾನಕಾಲವೂ 
ಇದೆಯೆಂಬುದನ್ನು ಸಮರ್ಥವಾಗಿ ಪ್ರತಿಪಾದಿಸಿದ್ದಾರೆ ( ನೋಡಿ : ಲೋಚನ, ಸಂಪುಟ 
೨-ಜೂನ್‌ ೧೯೮೯- ಸಂಚಿಕೆ ೨). 'ಇರು' ಎಂಬ ಧಾತುವಿನ ಮೇಲ್ಕಂಡ ಪ್ರಯೋಗಗಳ 
ಆಧಾರದಿಂದ ಭಾಷಾವಿಜ್ಞಾನಿಗಳೆ ಅಭಿಪ್ರಾಯವನ್ನು ವಿವರವಾಗಿ ಆ ಲೇಖನದಲ್ಲಿ 
ನಿರಾಕರಿಸಿರುವುದರಿ೦ದ ಇಲ್ಲಿ ಮತ್ತೆ ಅದನ್ನು ಬರೆಯಬೇಕಿದ್ದಿಲ್ಲ. ಅವರ ನಿರೂಪಣೆಗೆ 
ಪೋಷಕವಾಗಿ ಮಾತ್ರ ಈ ಇನ್ನೊಂದು ಅಂಶವನ್ನು ಸೇರಿಸಿಕೊಳ್ಳಬಹುದು. ಏನೆಂದರೆ: 
ಉಂಟು, ಬಲ್ಲನು-ಎಂಬ ಕ್ರಿಯಾಪದಗಳೂ ವರ್ತಮಾನ ಕಾಲವನ್ನೇ ಬೋಧಿಸುತ್ತವೆ. 
ಮತ್ತು ಈಗ, ಇಂದು-ಎಂಬ ಕ್ರಿಯಾವಿಶೇಷಣಗಳೂ ಸಹ ವರ್ತಮಾನಕಾಲವನ್ನು 
ಮಾತ್ರ ಬೋಧಿಸುತ್ತವೆ. ಆದ್ದರಿಂದ ಭೂತ-ಅಭೂತ ಎಂದು ಕಾಲವನ್ನು ವಿಂಗಡಿಸುವುದು 
ಶಾಸ್ತ್ರೀಯವಾಗುವುದಿಲ್ಲ. 

ಇಂದು ವರ್ತಮಾನಕಾಲದ ಕ್ರಿಯಾಪದಗಳನ್ನು ಭವಿಷ್ಯತ್ಕಾಲದಲ್ಲಿಯೂ 
ಪ್ರಯೋಗಿಸುತ್ತಿರುವುದು ದಿಟ. ಭವಿಷ್ಯತ್ಕಾಲದ ಕ್ರಿಯಾರೂಪಗಳು ಆಡುಮಾತಿನಲ್ಲಿ 
ಲುಪ್ತವಾಗಿರುವುದೂ ದಿಟ. ಇದು ಪ್ರಯೋಗಸಾಂಕರ್ಯ. ಎಲ್ಲ ಭಾಷೆಗಳಲ್ಲಿಯೂ 
ಕಂಡುಬರುತ್ತದೆ. ವ್ಯವಸ್ಥಿತವಾದ ಸ೦ಸ್ಕೃತ ಭಾಷೆಯಲ್ಲಿಯೂ ಉಂಟು. ಪಾಣಿನಿಯೇ 
ಇದನ್ನು ಮನಗಂಡು “ವರ್ತಮಾನ ಸಾಮೀಪ್ಯ ವರ್ತಮಾನವದ್ದಾ” (ಅಷ್ಟಾ; ೩-೩- 
೧೩೧) ಎಂಬ ಸೂತ್ರವನ್ನು ರಚಿಸಿ, ಸಮೀಪದ ಭವಿಷ್ಯತ್ತಿನಲ್ಲಿ ವರ್ತಮಾನಕಾಲದ 
ಪ್ರತ್ಯಯಗಳನ್ನು ವಿಧಿಸಿದ್ದಾನೆ. ಹೀಗಿರುವಾಗ ಜನಸಾಮಾನ್ಯರೂ ಬಳಸತಕ್ಕ ಕನ್ನಡದಲ್ಲಿ 
ಪ್ರಯೋಗ ಸಾಂಕರ್ಯ ಉ೦ಟಾಗುವುದರಲ್ಲಿ ಆಶ್ಚರ್ಯವಿಲ್ಲ. ಇದಕ್ಕೆ ಪ್ರಾಚೀನ ವೈಯಾಕರಣರು 
ಹೊಣೆಯಲ್ಲ. ಯಾವ ಕ್ರಿಯಾಪದಗಳು ವರ್ತಮಾನಕಾಲವನ್ನು ಮಾತ್ರ 
ಬೋಧಿಸುತ್ತವೆಯೆಂದೂ ಭವಿಷ್ಯತ್ಕಾಲದ ಸೂಚನೆಯ ಲೇಶವೂ ಅವುಗಳಲ್ಲಿಲ್ಲವೆಂದೂ 
ತಿಳಿದಿದ್ದೆವೋ ಅವನ್ನು ಸಹ ಭವಿಷ್ಯತ್ಕಾಲದಲ್ಲಿ ಪ್ರಯೋಗಿಸಲಾಗುತ್ತಿದೆ! ಈ ಪ್ರಯೋಗಗಳನ್ನು 


ಲೋಚನ ದೀಪ್ತಿ | ೪೧೭ 


ನೋಡಿ “ಈ ಛತ್ರದಲ್ಲಿ ನಾಳೆ ಮದುವೆ ಉಂಟು, ಮುಂದಿನ ತಿಂಗಳು ರಥೋತ್ಸವ 
ಇದೆ, (ಬೆ೦ಗಳೂರಿಗೆ ಬರುವವನು ಹೇಳುತ್ತಾನೆ) ಮುಂದಿನ ವಾರ ನಾನು 
ಬೆ೦ಗಳೂರಲ್ಲಿದ್ದೇನೆ !” ಈ ಉದಾಹರಣೆಗಳನ್ನು ನೋಡಿ : 

ಭವಿಷ್ಯತ್ಕಾಲದಲ್ಲಿ, ಭೂತಕಾಲದ ರೂಪ ಬರುತ್ತದೆ. 

ನಾನು ಎದ್ದು ಬಂದೆನೆಂದರೆ ನೀನು ಸತ್ತೆ ! ನೀವು ಹೋಗಿ, ನಾನೀಗ ಬಂದೆ. 

ಮುಂದಿನ ಮಳೆಗಾಲ ಚೆನ್ನಾಗಿ ನಡೆದರೆ ಒಳ್ಳೆಯ ಬೆಳೆ ಬರುತ್ತಿತ್ತು. 

ಭೂತಕಾಲದಲ್ಲಿ ವರ್ತಮಾನಕಾಲದ ರೂಪ ಬರುತ್ತದೆ. 

ಭೀಮನು ಅರ್ಜುನನಿಗೆ ಹೇಳುತ್ತಾನೆ- “ದುರ್ಯೋಧನನು ಶಾಂತಿಗೆ ಒಪುವುದಿಲ್ಲ”. 
“ದಮನಕನು ಪಿ೦ಗಳಕನ ಬಳಿಗೆ ಹೋಗುತ್ತಾನೆ”, “ಅದಕ್ಕೆ ಗಾಂಧೀಜಿ ಉತ್ತರ 
ಕೊಡುತ್ತಾರೆ”. 

ಇವುಗಳಿಗೆಲ್ಲ ಉಪಪತ್ತಿಯುಂಟು. ಶಾಸ್ತ್ರದ ನೆರಳಲ್ಲಿ ಉಪಪತ್ತಿ ಮಾರ್ಗವನ್ನು 
ಚಿಂತಿಸಬೇಕೇ ಹೊರತು, ಜನಸಾಮಾನ್ಯರ ಪ್ರಯೋಗವನ್ನು ಕಂಡು ಶಾಸ್ತ್ರದ ತಾತ್ವಿಕ 
ಸಿದ್ಧಾಂತವನ್ನೇ ಅಲ್ಲಗಳೆಯುವುದು ಯುಕ್ತವಲ್ಲ. 


00 


೪೧೮ | ಲೋಚನ ದೀಪ್ತಿ 


*ಕ್ರಿಯಾಸಮಾಸ 
- ಸೇಡಿಯಾಪು ಕೃಷ್ಣಭಟ್ಟ 


'ಗಮಕ ಸಮಾಸ' ಎಂಬ ಹೆಸರಿನ ನನ್ನ ಲೇಖನದ ಒಂದು ಟಿಪ್ಪಣಿಯಲ್ಲಿ 
(ವಿಚಾರ ಪ್ರಪಂಚ, ಪು. ೨೭೩) ಹೀಗೆ ಬರೆಯಿಸಿದ್ದೆ: 


ಒಂದು ಸಮಾಸಪದದ ಘಟಕಗಳಾದ ಎರಡು ಪದಗಳೂ ಸಾಮಾನ್ಯವಾಗಿ 
ಯುರ (ಸುಬ೦ತ)ಗಳೇ ಆಗಿರುತ್ತವೆ. ಈ ಕಾರಣದಿಂದಲೇ ಎಂಬಂತೆ 
| ನಾಗವರ್ಮನೂ ಕೇಶಿರಾಜನೂ “ಎರಡು ನಾಮಪದಗಳು ಸೇರಿ ಒಂದು 
ಸಮಾಸಪದವಾಗುತ್ತದೆ' ಎಂಬರ್ಥದ ಮಾತುಗಳನ್ನು ಹೇಳಿರುತ್ತಾರೆ. ("ಸಂಗತಿಯಿಂದಂ 
ನಾಮಪದಂಗಳ ವೇಕಾರ್ಥಗತಿಯೊಳಾಗೆ ಸಮಾಸಂ ಸಂಗಳಿಸುಗುಂ - ನಾಗವರ್ಮ, 
 ಶಬ್ಧಸ್ಮತಿ ಸೂತ್ರ -೪೫. 'ಕಜು ತಾಯ ಬಟೆಯನುಟೆಯದ ತೆಜದಿಂದಂ 
ನಾಮಪದಮದರ್ಥಾನುಗಮಾಗೆಅಗೆ ಸಮಾಸಂ ನೆಗಟ್ಲುಂ' - ಕೇಶಿರಾಜ, ಶಬ್ದ 
ಮಣಿದರ್ಪಣ, ಸೂತ್ರ ೭೩). ಆದರೆ ಈ ಇಬ್ಬರು ವೈಯಾಕರಣರೂ ಹೇಳಿರುವ 
ಸಮಾಸಲಕ್ಷಣದಲ್ಲಿ ವ್ಯಾಪ್ತಿ ದೋಷವು ಕಂಡುಬರುವಂತಿದೆ. ಏಕೆಂದರೆ, ಇವರಿಬ್ಬರೂ 
ಕ್ರಿಯಾಸಮಾಸವೆಂಬೊಂದು ಸಮಾಸ ಭೇದವನ್ನು ತಮ್ಮ ಗ್ರಂಥಗಳಲ್ಲಿ 
ನಿರೂಪಿಸಿರುತ್ತಾರಷ್ಟೆ"' (ಶಬ್ದಸ್ಮೃತಿ, ಸೂತ್ರ ೪೫ ಮತ್ತು ಶಬ್ದಮಣಿ ದರ್ಪಣ, ಸೂತ್ರ 
೧೭೮) ಆ ಸಮಾಸದಲ್ಲಿ ಪೂರ್ವಪದವು ನಾಮಪದವೇ ಆಗಿರಬೇಕಾಗುತ್ತದಾದರೂ, 
ಉತ್ತರಪದವೂ ನಾಮಪದವೇ ಆಗಿರಬೇಕೆಂಬ ನಿಯಮವೇನೂ ಇಲ್ಲ. ಅದು ಕ್ರಿಯಾಪದ 
(ಆಖ್ಯಾತ-11೧10 verb)ವಾಗಿರಬಹುದು, ಕೃದಂತನಾಮವಾಗಿರಬಹುದು, 
ಕೃದಂತಾವ್ಯಯವಾಗಿರಲೂಬಹುದು. ಉದಾ: ಕ್ರಿಯಾಪದಕ್ಕೆ-ಊಟಮಾಡುತ್ತಾನೆ; 
ಕೃದಂತನಾಮಕ್ಕೆ - ಊಟಮಾಡಿದವನು ; ಕೃದಂತಾವ್ಯಯಕ್ಕೆ - ಊಟಮಾಡಿ ಇತ್ಯಾದಿ. 


* (ಲೋಚನ-ಸಂಪುಟ-೮. ಸಂಚಿಕೆ-೧, ೧೯೯೫.) 


ಲೋಚನ ದೀಪ್ತಿ |೪೧೯ 


ಉಪರ್ಯುಕ್ತ ವೈ ಯಾಕರಣರಿಬ್ಬರು ಹೇಳಿರುವ ಸಮಾಸಲಕ್ಷಣವೂ ಈ ಎಶೇಷವನ್ನು 
ಚಕಿಕೊಳ್ಳುವರತಿಲ್ಲವೆರಿಬುದು ಸುಸ ಸ್ಪಷ್ಟ 


ಕನ್ನಡದ ಕ್ರಿಯಾಸಮಾಸಕ್ಕೆ ಸಮಾನವೇ ಆಗಿರುವ ಪದಯೋಜನೆಗಳು ಹಿಂದೀ 
ಭಾಷೆಯಲ್ಲಿಯೂ ಇವೆ. ಆದರೆ ಅವರು ಅದನ್ನು ಸಮಾಸವೆಂದು ಭಾವಿಸುವುದಿಲ್ಲ. 
ಬದಲಾಗಿ ಅಲ್ಲಿ "ಪೂರ್ವಪದದ ವಿಭಕ್ತಿ ಲುಪ್ತವಾಗಿದೆ' ಎಂದೂ ಕರ್ಮಪದವು 
ಅಪ್ರಾಣಿವಾಚಕವಾಗಿರುವಲ್ಲೆಲ್ಲ ಹಾಗೆ ಮಾಡುವುದು? ಭಾಷಾರೂಢಿಯೆಂದೂ ಹೇಳು 
ತ್ತಾರೆ. (ಹಿಂದೀಭಾಷೆಯು ವಿಸಂಧಿ ಭಾಷೆಯಾಗಿ ಪರಿಣಮಿಸಿರುವುದು ಸಹ 
ಹಿ೦ದೀವೈಯಾಕರಣರ ಮ ಅಭಿಪ್ರಾಯಕ್ಕೆ ಪೋಷಕವಾಗಿದ್ದಿರಬಹುದು.) ಕನ್ನಡದ 
ಕ್ರಿಯಾಸಮಾಸವಾದರೂ ಸಾಮಾನ್ಯವಾಗಿ ಅಪ್ರಾಣಿವಾಚಕಕ್ಕೆ ಕ್ರಿಯಾವಾಚಕವು 
ಸೇರಿದಾಗ ಉಂಟಾಗುತ್ತದೆ. (ಉದಾ:- ಮನೆಕಟ್ಟುವವನು, ಮನೆಕಟ್ಟಲು, ಮರ ಕಡಿದನು 
ಇತ್ಯಾದಿ) ಹೊರತು "ರಾಮನನ್ನು ಕ೦ಡನು' ಎ೦ಬುದನ್ನು ಸಮಸ್ಸೀಕರಿಸಿ “ರಾಮಕಂಡನು' 
ಎಂದು ಹೇಳುವುದಕ್ಕಾಗುವುದಿಲ್ಲ. ಈ ಕಾರಣದಿಂದ ಆಧುನಿಕ ಕನ್ನಡ ವಿದ್ವಾಂಸರಲ್ಲಿ 
ಕೆಲವರು ಕ್ರಿಯಾಸಮಾಸವೆಂಬೊ೦ದು ಸಮಾಸಭೇದವು ಕನ್ನಡಕ್ಕೆ ಅನವಶ್ಯವೆಂದು 
ಭಾವಿಸುತ್ತಾರೆ. ಈ ಅಭಿಪ್ರಾಯದ ಯುಕ್ತಾಯುಕ್ತತೆಯ ವಿಚಾರವು ಪ್ರಸ್ತುತ ಲೇಖನಕ್ಕೆ 
ಬಹಿರ್ಭೂತವಾಗಿರುವುದರಿ೦ದ ಆ ವಿಷಯವನ್ನು ಇಲ್ಲಿ ವಿಸ್ತರಿಸುವುದಿಲ್ಲ. 

ನನ್ನ ಈ ಮೇಲಿನ ವಿಚಾರಗಳನ್ನು ಪರಾಮರ್ಶಿಸಿದ ನನ್ನ ಮಿತ್ರರು “ಕ್ರಿಯಾ 
ಸಮಾಸದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನೆಂಬುದನ್ನು ಪ್ರಕಟಿಸಿದರೆ. ಕನ್ನಡ 
ಭಾಷಾಸ್ಪರೂಪ ವಿಚಾರದಲ್ಲಿ ಆಸಕರಾದವರಿಗೆ ಪ್ರಯೋಜನವಾಗಬಹುದು” ಎಂದು 
ಹಲವು ಬಾರಿ ನನ್ನನ್ನು ಕೇಳಿಕೊಂಡುದರಿಂದ, ಜರಾಜರ್ಜರಿತನೂ ದೃಷ್ಟಿಹೀನನೂ 
ಆಗಿರುವ ನಾನೀಗ ಲೇಖನವನ್ನು ಬರೆಯಿಸಲೂ ಅಶಕ್ತನಾಗಿರುವೆನಾದರೂ ಮಿತ್ರರ 
ಅಭ್ಯರ್ಥನೆಯನ್ನು ತಿರಸ್ಕರಿಸಲಾರದೆ ಆ ವಿಷಯದಲ್ಲಿ ನಾಲ್ಕು ಮಾತುಗಳನ್ನು 
ಹೇಳತೊಡಗಿದ್ದೇನೆ. 


ಈ ಮೇಲೆ ಉದ್ಧರಿಸಿದ ಮಾತುಗಳೊಳಗೆ “ಕನ್ನಡದ ಕ್ರಿಯಾಸಮಾಸವಾದರೂ 
ಸಾಮಾನ್ಯವಾಗಿ ಅಪ್ರಾಣಿವಾಚಕಕ್ಕೆ ಕ್ರಿಯಾವಾಚಕವು ಸೇರಿದಾಗ ಉಂಟಾಗುತ್ತದೆ” 
ಎಂದಿದೆಯಷ್ಟೆ ಈ ಸಾಮಾನ್ಯ ನಿಯಮಕ್ಕೆ ಕನ್ನ ಡದಲ್ಲಿ ಅಪವಾದಗಳು ಅಲ್ಲಲ್ಲಿ 
ಗೋಚರಿಸುತ್ತವೆ. ಉದಾ : 

ಯೋದಧನು ಕುದುರೆಯೇರಿದನು. 

ಕಟುಕನು ಕುರಿಕಡಿದು ಬೇಸತ್ತನು. 


೪೨೦ | ಲೋಚನ ದೀಪ್ತಿ 


ರಾಮನ ಮಿತ್ರರು ರಾಮನಿಗಾಗಿ ಹೆಣ್ಣು ನೋಡುವುದಕ್ಕೆ ಹೊರಟರು. 
ಮುಸಲ್ಮಾನರು ಸಾಮಾನ್ಯವಾಗಿ ನಾಯಿ ಸಾಕುವುದಿಲ್ಲ. 


ಶಾಲೆಗೆಂದು ಹೊರಟ ಸೋಮಾರಿ ಹುಡುಗನು ಒಂದು ಮರದಡಿಯಲ್ಲಿ ಕುಳಿತು 
ನೊಣಹೊಡೆಯುತ್ತಾ ಕಾಲಕಳೆದನು. 


ಇಲ್ಲಿ ಕೊಟ್ಟ ಉದಾಹರಣೆಗಳೆಲ್ಲ ಪ್ರಾಣಿವಾಚಕಗಳಿಗೆ ಕ್ರಿಯಾವಾಚಕಗಳು 
ಸೇರಿರುವುದನ್ನು ನಿಸ್ಪಂದಿಗ್ಗವಾಗಿ ತೋರಿಸಿಕೊಡುತ್ತವೆಯಲ್ಲವೆ? ಈ ಪರಿಸ್ಥಿತಿಯು 
ಹೊಸಗನ್ನಡದಲ್ಲಿ ಮಾತ್ರವೆಂದು ಹೇಳುವಂತಿಲ್ಲ. ಹಳಗನ್ನಡದಲ್ಲಿಯೂ ಇಂತಹ 


| ಪ್ರಯೋಗಗಳಿರುವುದನ್ನು ನಾಗವರ್ಮನು ಉದಾಹರಿಸಿರುತ್ತಾನೆ 


ಎಟ್ರುಗೊಳಲ್‌ (ವಎತ್ತನ್ನು ಕೊಳ್ಳಲು) 

ಆಳಾಳಲ್ಪಿ (-ಆಳನ್ನು ಆಳಲಿಕ್ಕೆ) 

ಆದುದರಿಂದ ಹಿಂದೀ ಭಾಷೆಯ ಕರ್ಮಪದ ಪ್ರತ್ಯಯಲೋಪಕ್ಕೂ ಕನ್ನಡದ 
ಯಾ ಸಮಾಸಕ್ಕೂ ಹೋಲಿಕೆ ಸಲ್ಲುವಂತಿಲ್ಲ. ಇದೂ ಅಲ್ಲದೆ, ಕನ್ನಡದ 
ಯಾಸಮಾಸಗಳಲ್ಲ, ದ್ವಿತೀಯಾವಿಭಕ್ತಿಯು ಲುಪ್ತವಾಗುವುದು ಮಾತ್ರವಲ್ಲ, ಇತರ 
ವಿಭಕ್ತಿಗಳೂ ಲುಪ್ತವಾಗುವುದು೦ಟು. ಇದನ್ನು ಭಟ್ಟಾಕಳ೦ಕನೂ ತೋರಿಸಿರುತ್ತಾನೆ. 


ಕೊಡಲಿಯಿಂ ಕಡಿದ೦ - ಕೊಡಲಿಗಡಿದಂ 
ಕಣಿಂ ಕಂಡಂ - ಕಣಂ೦ಡಂ೦, ಇತ್ತಾದಿ. 
ಣ 1 ಠಿ 

ಹೊಸಗನ್ನಡದಲ್ಲಿಯೂ ಇಂಥವುಗಳು ಕಾಣುವುದುಂಟು. 

ಮೇಲಕ್ಕೇರು - ಮೇಲೇರು 

ಕೆಳಕ್ಕೆ ಬೀಳು - ಕೆಳಗೆ ಬೀಳು ಇತ್ಯಾದಿ. 

ಇನ್ನು ಕೆಲವೆಡೆಗಳಲ್ಲಿ ಏಕರೂಪದ ಪದಸ೦ಯೋಗವಿರುವಲ್ಲಿಯೂ ಬೇರೆ ಬೇರೆ 
ವಿಭಕ್ತಿ ಗಳು ಲುಪ್ಪವಾಗಿ ಕ್ರಿಯಾಸಮಾಸಗಳಾಗುವುದುಂಟು. ಉದಾ : 

ಮನಗಾಣು (ಮನದಲ್ಲಿ ಕಾಣು) 

ಮನಗಾಣಿಸು (ಮನಕ್ಕೆ ಕಾಣಿಸು] ಇತ್ಯಾದಿ 

ಪರಿಸ್ಥಿತಿ ಹೀಗಿರುವಾಗ ಹಿ೦ದೀಭಾಷೆಯ ದ್ವಿತೀಯಾ ವಿಭಕ್ತಿ ಪ್ರತ್ಯಯಲೋಪಕ್ಕೂ 
ಕನ್ನಡದ ಕ್ರಿಯಾಸಮಾಸಕ್ಕೂ ಗಂಟಿಕ್ಕುವುದು ಸರ್ವಥಾ ಅನುಚಿತ, 


ಲೋಚನ ದೀಪ್ತಿ |೪೨೧ 


ಇನ್ನು ಕೆಲವರು-ಕ್ರಿಯಾಸಮಾಸವೆಂದು ನಮ್ಮ ಪ್ರಾಚೀನ ವೈಯಾಕರಣರು 
ಹೇಳುವಂತಹ ಪ್ರಯೋಗಗಳಲ್ಲಿ (ಆಡುನುಡಿಯಲ್ಲಿ) ಪೂರ್ವಪದದ ಕೊನೆಗೆ ದೀರ್ಪತ್ನವು 
ಕಂಡುಬರುವುದರಿಂದ ಅಲ್ಲಿ ಆ ದೀರ್ಫಸ್ವರವೇ ದ್ವಿಶೀಯಾ ಎಭಕ್ತಿ ಎಂದು ತಿಳಿಯಬೇಕೆಂದು 
ಪ್ರತಿಪಾದಿಸುತ್ತಾರೆ ಮತ್ತು ಇದಕ್ಕಾಗಿ 

ಮರಾ ಕಡಿದನು (ಮರಕಡಿದನು) 

ಮನೇ ಕಟ್ಟು (ಮನೆಕಟ್ಟು) 

ಊಟಾ ಮಾಡಿ (ಊಟಮಾಡಿ) 

ನದೀ ದಾಟಿ (ನದಿದಾಟಿ) 

ಸ್ನಾನಾ ಮಾಡಿ (ಸ್ನಾನಮಾಡಿ) 

ಕುರೀ ಕಾಯಿ (ಕುರಿಕಾಯಿ) 


- ಇತ್ಯಾದಿ ದಿನಬಳಕೆಯ ಪ್ರಯೋಗಗಳನ್ನು ಉದಾಹರಿಸುತ್ತಾರೆ. ಆಡುನುಡಿಯಲ್ಲಿ 
ಕಂಡುಬರುವ ರೂಪಗಳು ಪ್ರಾದೇಶಿಕವಾದ ಉಚ್ಚಾರ ವೈಚಿತ್ರಗಳಾಗಿವೆ ಹೊರತು, 
ಕನ್ನಡನಾಡಿನಲ್ಲ ಸಾರ್ವತ್ರಿಕವಾಗಿ ಜವ್‌ ಹ ಗಳಲ್ಲ. ಈ ರೀತಿ 
ಕ್ರಿಯಾಸಮಾಸವೆಂಬ ಪದದ್ದಂದ್ವಗಳ ಪೂರ್ವಪದಗಳನ್ನು ದೀರ್ಫೀಕರಿಸುವ ಅಭ್ಯಾಸವುಳ್ಳ 
ಪ್ರದೇಶದ ಜನರು ಶ್ಯಾಮಶಾಸ್ತಿ ಎ೦ಬುದನ್ನು  ಶ್ಯಾಮಾಶಾಸ್ತ್ರಿಯೆಂದೂ ಭೀಮಜೋಯಿಸ 
ಎಂಬುದನ್ನು ಬೀಮಾಜೋಯಿಸ ಎಂದೂ ಉಚ್ಚರಿಸುತ್ತಾರಲ್ಲವೇ? ಮತ್ತು ಒಮ್ಮೊಮ್ಮೆ 
ಬರೆಯುವುದೂ ಉಂಟಲ್ಲವೇ? (ಉದಾ : ರಾಮಾಜೋಯಿಸ) ಇಲ್ಲಿ ಅವರು 
ಪ್ರಯೋಗಿಸುವ ದೀರ್ಫಸ್ತರವು ಯಾವ ವಿಭಕ್ತಿಯನ್ನು ಸೂಚಿಸುತ್ತಾ ಇದೆ? ಇಷ್ಟು 
ಮಾತ್ರವಲ್ಲ, ಹೀಗೆ ನುಡಿಯುವ ರೂಢಿಯುಳ್ಳ ಜನರು ಪಾಪಪುಣ್ಣ ಎಂಬ 


$ 
ಪದಯುಗ್ಮವನ್ನು ಪಾಪಾಪುಣ್ಮ ಎಂದೂ, ಬಿಳಿಹೆಂಡತಿಯೆಂಬುದನ್ನು ಬಿಳೀ 


ಹೆಂಡತಿಯೆಂದೂ ಹೊಸಮನೆಯೆಂಬುದನ್ನು ಹೊಸಾಮನೆಯೆಂದೂ ಗಂಡಹಂಡ್ತಿ 
ಎ೦ಬದನ್ನು ಗಂಡಾಹೆಂಡ್ತಿ ಎಂದೂ ಹೇಳುವುದನ್ನು ಯೂರೂ ಕೇಳಬಹುದಾಗಿದೆ. 
ಈ ವಿಕೃತಿಗೆ ಕಾರಣವೇನೆಂದರೆ ಉಕ್ತ ಪ್ರದೇಶದ ಜನರು ಹೆಚ್ಚು ಕಡಿಮೆ ಪ್ರತಿಯೊಂದು 
ಪದದ ಕೊನೆಯನ್ನೂ ದೀರ್ಪೀಕರಿಸುವುದಾಗಿದೆ ಹೊರತು ವಿಭಕ್ತ ರ್ಥವನ್ನು 
ಪ್ರಕಟಿಸುವುದಲ್ಲವೆಂಬುದು ಉಪರ್ಯುಕ್ತ ಉದಾಹರಣೆಗಳಿಂದ ಸ್ಪಷ್ಟವಾಗದಿರದು. ಈ 
ಉಚ್ಚಾರ ವೈಚಿತ್ರವು ಪರಭಾಷಾ ಪ್ರಭಾವಕ್ಕೆ ಅತಿಯಾಗಿ ಒಳಗಾದ ಪ್ರದೇಶಕ್ಕೆ 
ಒಮರ್‌ ಇದು ಕನ್ನಡ ಭಾಷೆಯ ಸ್ವಭಾವಸಿದ್ದ ಲಕ್ಷಣವೆಂದು 


ಹೇಳುವುದು ಸರಿಯೆನ್ನಿಸಿಕೊಳ್ಳುವಂತಿಲ್ಲ. 


೪೨೨ | ಲೋಚನ ದೀಪ್ತಿ 


ಇನ್ನು ಕೆಲವರು-ಶಬ್ದಮಣಿದರ್ಪಣಕಾರನು ಸಮಾಸ ಲಕ್ಷಣವನ್ನು ಹೇಳುವಾಗ, 
ಅದು ನಾಮಪದಗಳ ಸ೦ಯೋಗಕ್ಕೆ ಮಾತ್ರ ಅನ್ಹಯಿಸುವುದೆಂಬುದಾಗಿ ಹೇಳಿರುವ 
ಕಾರಣ, ಕ್ರಿಯಾಸಮಾಸದ ಉತ್ತರ ಪದವು ಸಹ ನಾಮಪದ ರೂಪವನ್ನು ಪಡೆದಿರುವ 
ಕ್ರಿಯಾವಾಚಕವೇ ಆಗಿರಬೇಕೆಂದೂ, ಉತ್ತರಪದವು ನಾಮಪದ (ಸುಬ೦ತ) ರೂಪವನ್ನು 
ಪಡೆಯದ ಕ್ರಿಯಾವಾಚಕವಾಗಿರುವುದಾದರೆ (ಕೃದಂತಾವ್ಯಯವೋ, ಕ್ರಿಯಾಪದವೋ 
fimteVerb-ಆಗಿದ್ದರೆ), ಅದನ್ನು "ಸಂಯುಕ್ತ ಕ್ರಿಯಾಪದ (9)ವೆ೦ದು ಹೇಳಬೇಕೇ 
ಹೊರತು ಕ್ರಿಯಾಸಮಾಸವೆಂದಲ್ಲವೆಂದೂ ಹೇಳುತ್ತಿರುವುದು ಇತ್ತೀಚೆಗೆ ನನಗೆ ತಿಳಿದು 
ಬಂದಿದೆ. ಇಂಥವರು ಕೇಶಿರಾಜನೇ ಕ್ರಿಯಾಸಮಾಸಕ್ಕೆ ಉದಾಹರಣೆಗಳಾಗಿ ಕೊಟ್ಟಿರುವ 
ಬಳಪಂಗೊಳ, ಬಿಲ್ಲೊಳ ಇತ್ಕಾದಿ ಪದಸಂಯೋಗಗಳನ್ನು ಪರಾಮರ್ಶಿಸಲೇ ಇಲ್ಲವೆಂದೂ 
ಭಟ್ಟಾಕಳ೦ಕನ ಶಬ್ದಾನುಶಾಸನದ ಪರಿಚಯವು ಇವರಿಗಾಗಿಲ್ಲವೆಂದೂ ವಿಷಾದಪೂರ್ವಕ 
ಹೇಳಬೇಕಾಗುತ್ತದೆ. ಉತ್ತರಪದವು ನಾಮಪದ ರೂಪವನ್ನು ಪಡೆದ ಕ್ರಿಯಾವಾಚಕವಾಗಿರದೆ 
ಬೇರೆ ರೂಪದ ಕ್ರಿಯಾವಾಚಕವಾಗಿರುವಲ್ಲಿಯೂ ಅದು ಕ್ರಿಯಾಸಮಾಸವೆಂಬುದರಲ್ಲಿ 
ನಮ್ಮ ವೈಯಾಕರಣರೊಳಗೆ ಮತಭೇದವು ಸರ್ವಥಾ ಇಲ್ಲ. ಆದರೆ ಈ ಮೇಲೆ 
ತಿಳಿಸಿರುವಂತೆ ನಾಗವರ್ಮನೂ ಕೇಶಿರಾಜನೂ ಹೇಳಿರುವ ಸಮಾಸ ಲಕ್ಷಣವಾಕ್ಕಗಳಲ್ಲಿ 
ಉಂಟಾದ ವ್ಯಾಪ್ತಿ ದೋಷವೇ ಉಪರ್ಯುಕ್ತ ಅಪಾರ್ಥದ ಮೂಲವಾಗಿರುತ್ತದೆ. 


ಕ್ರಿಯಾಸಮಾಸದ ರೂಪಗಳಲ್ಲಿ ಕೆಲವನ್ನು ಮಾತ್ರ ಸಮಾಸಗಳೆಂದೂ 
ಉಳಿದವುಗಳನ್ನು "ಸಂಯುಕ್ತ ಕ್ರಿಯಾಪದ'ಗಳೆಂದೂ ಹೇಳುವುದರಲ್ಲಿ ಔಚಿತ್ಯವೇನೂ 
ಇಲ್ಲ. ಹೀಗೆ ಹೇಳುವುದರ ಬದಲಾಗಿ ಕ್ರಿಯಾಸಮಾಸಗಳೆಂದು ನಮ್ಮ ವೈಯಾಕರಣರು 
ಏಕಕಂಠದಿಂದ, ಹೇಳಿರುವ ರೂಪಗಳಲ್ಲವಕ್ಕೂ ಸಂಯುಕ್ತ ಕ್ರಿಯಾವಾಚಕವೆಂಬ 
ಹೆಸರುಕೊಡುವುದು ಲೇಸಲ್ಲವೇ? ಕೆಲವನ್ನು ಮಾತ್ರ ಸಮಾಸವೆಂದು ಹೇಳಿದರೆ, 
ಉತ್ತರಪದವು ಗಮಕ ಸಮಾಸವೆಂಬುದರ ಪೂರ್ವಪದದ ರೂಪವನ್ನು ಪಡೆದಾಗ 
(ಮಾಡಿದ, ನೋಡುವ, ಆಡಿದ ಇತ್ಯಾದಿ) ಅದನ್ನು ಸಂಯುಕ್ತ ಕ್ರಿಯಾವಾಚಕವೆನ್ನಬೇಕೊ 
ಕ್ರಿಯಾಸಮಾಸವೆನ್ನಬೇಕೊ ಎಂಬುದು ನಿಶ್ಚಿತವಾಗುವುದಿಲ್ಲ. ಏಕಂದರೆ ಗಮಕ 
ಸಮಾಸವೆಂಬುದರ ಪೂರ್ವಪದವು ವಿಭಕ್ತಿರಹಿತವಾದ ನಾಮಪ್ರಕೃತಿಯೇ ಆಗಿರುತ್ತದೆ. 
ಆದುದರಿಂದ ಸಂಯುಕ್ತ ಕ್ರಿಯಾವಾಚಕವೆ೦ಬ ಒಂದು ಭೇದವನ್ನು ಕ್ರಿಯಾಸಮಾಸದೊಳಗೆ 
ತಂದುಹಾಕುವುದು ಅಸಮರ್ಥನೀಯ ಮಾತ್ರವಲ್ಲ ಪೂರ್ವಶಾಸ್ತ್ರ ಎರುದ್ಧವೂ ಆಗಿ 
ಪರಿಣಮಿಸುತ್ತದೆ.” 

ಕ್ರಿಯಾಸಮಾಸವೆಂದು ನಮ್ಮ ವೈಯಾಕರಣರು ಉದಾಹರಿಸಿರುವ 
ಪದಸ೦ಯೋಗಗಳಲ್ಲಿ, ಪೂರ್ವಪದದಲ್ಲಿ ಆಗಿರುವ ವಿಭಕ್ತಿ ಲೋಪವು ಹೆಚ್ಚಾಗಿ 


ಲೋಚನ ದೀಪ್ತಿ | ೪೨೩ 


ದ್ವಿತೀಯೆಯೇ ಆಗಿರುವುದಾದರೂ ಇತರ ವಿಭಕ್ತಿಗಳೂ ಒಮ್ಮೊಮ್ಮೆ ಲುಪ್ತವಾಗುವು 
ವೆಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ಈ ಮೇಲೆ ಕೊಡಲಾಗಿದೆಯಫ್ಪ ಆದರೆ 
ವಿರಾಟ್‌ ಪ್ರಥಮಾ ವಿಭಕ್ತಿ ಲೋಪಕ್ಕೆ 'ಉಧಾಹರಣೆ ಯಾವುದನ್ನೂ ವೈಯಾಕರಣರು 
ತೋರಿಸಿರುವುದಿಲ್ಲ. ಪೂರ್ವಪದವು ಪ್ರಥಮಾಂತವಾಗಿರುವಾಗ ಆ ಸ 1 
ಸಮಸ್ತರೂಪವೂ ವ್ಯಸ್ತ ರೂಪವೂ ಏಕರೂಪವಾಗಿ ಕಂಡು ಬರುವುವು. ಉದಾ: 

ಉರಿಹತ್ತಿ (ಉರಿ*ಹತ್ತಿ) 

ಬಾಯ್‌ಬತ್ತಿ (ಬಾಯ್‌-ಬತ್ತಿ) 

ನಿನ್ನ ಕೂದಲುಗೊಂಕದಂತೆ ನೋಡಿಕೊಳ್ಳುವೆನು. (ಕೂದಲು ಕೊಂಕು) 


ಲಜ್ಜೆಗೆಟ್ಟ (ಲಜ್ಜೆ ಕೆಟ್ಟ ಈ ಸಮಸ್ಯೆ ಬಗೆಹರಿಯಬೇಕಾದರೆ ಸಮಾಸವೆಂದರೇ 
ನೆಂಬುದನ್ನು ಸ್ವಲ್ಪ ವಿವರವಾಗಿಯೇ ವಿಚಾರಿಸಬೇಕಾಗುತ್ತದೆ. 


ನಮ್ಮ ವೈಯಾಕರಣರ ಮತದಂತೆ ಸಮಾಸಪದದ ಮುಖ್ಯ ವಾದೊಂದು ಲಕ್ಷಣವು 
eer ಎಂಬುದಾಗಿದೆ. ಏಕಾರ್ಥೀಭಾವವೆಂದರೆ ಪರಸ್ಪರ ಸಂಬಂಧವುಳ್ಳ 
ಎರಡು ಪದಗಳು ಏಕೀಭವಿಸುವುದಾಗಿದೆ. ಸಮಾಸಪದವೆಂಬುದರ ಇನ್ನೋ ೦ದು ಲಕ್ಷಣವು, 
ಪೂರ್ವಪದದ ವಿಭಕ್ತಿಯ ಲೋಪವುಂಟಾಗುವುದೆಂಬುದಾಗಿದೆ. ತಿ ಅಲುಕ್ಷಮಾಸ 
ಎಂಬೊಂದು ಭೇದವೂ ಸಮಾಸಪದಗಳೊಳಗಿದೆಯಪ್ಪೆ ಅಲ್ಲ ಪೂರ್ವಪದದ ವಿಭಕಿಗ 
ಲೋಪ ಬರುವುದಿಲ್ಲ. ಆದರೆ ಆ ಎರಡು ಪದಗಳೊಳಗೆ ಘನಿಷ್ಠವಾದ ಏಕಾರ್ಥೀಭಾವ 
ಮಾತ್ರ ಇದ್ದೇ ಇರುತ್ತದೆ (ಉದಾ:- ಸಂಸ್ಕ ತ.ಕಂಠೇಕಾಲಃ ; ಕನ್ನಡ.ಉಪ್ಪಿನಕಾಯಿ) 
ನಮ್ಮ ಭಾಷ ಹೆಗಳಲ್ಲಿ ಎರಡು ಪದಗಳು ಸಮಸೀಕ್ಕ ತವಾಗದಿರುವಲ್ಲಿಯೂ ಸಂಧಿವಶಾತ್‌ 
ಒಂದನ್ನೊ ೦ದು ಕೂಡಿಕೊಂಡಿರುತ್ತವೆ. ಹಗ ಕೂಡಿದೊಡನೆ ಅದೊಂದು 
ಮಾಸಪದವೆನಿ )ಸುವುದಿಲ್ಲ. ಅದು ಸಮಾಸ ಪದವೆನ್ನಿಸಿಕೊಳ್ಳಬೇಕಾದರೆ, ಅವುಗಳೊಳಗೆ 
ತಾ ಭಾವವು ಅವಶ್ಯವಾಗಿರುತ್ತದೆ. (ಉದಾ: ಬಂದಾ) ಹಲವೆಡೆ; ಮನೆಗೋಡು 
ಇತ್ಯಾದಿ) ಸಮಾಸ ಗಳೊಳಗೆ ಅಲುಕ್‌ಸಮಾಸವೆಂಬುದನ್ನೂ ನಮ್ಮ ವೈಯಾಕರಣರು 
್ವಕರಸಿರುವುದ೦ಂದ. ಪೂರ್ವಪದದ ವಿಭಕ್ತಿಲೋಪದಂತೆಯೇ ಪಾಟ  ಐ1 
ಮಾಸತ್ವದ ಒ೦ದು ವಿಶಿಷ್ಟ ಲಕ್ಷಣವೆಂದು "ಭಾವಿಸಬೇಕಾಗುತ್ತದೆ. ಹ್ತ ದೃಷ್ಟಿಯಿಂದ 
x ಸಾನ ಈ ಮೇಲೆ ಉದಾಹರಿಸಿದ "ಲಜ್ಜೆಗೆಟ್ಟ' ಇತ್ಯಾದಿ ಪದಯುಗಳ 
ವಿಗಹರೂಪಕ್ಕೂ ಸಂಯುಕ್ತ ರೂಪಕ್ಕೂ ಭೇದವೇನೂ "1೦ಡುಬಾರದಿದ್ದರೂ ಅವು 
ಸಮಾಸಪದಗಳೆಂದೇ ಭಾವಿಸುವುದು ಯುಕ್ತವೆಂದು ತೋರಬಹುದು. 


ಆದರೆ ಸಮಾಸ ಅಥವಾ ಸಮಸ್ತ ಎಂಬ ಪದದ ಮೂಲಾರ್ಥವು “ಸಂಕ್ಷಿಪ್ತ: 
ಎಂಬುದೇ ಆಗಿದೆ. ಆದಕಾರಣ ಪೂರ್ವಪದದ ವಿಭಕ್ತಿಲೋಪಾದಿಗಳಿಂದ (ಅಪವಾದ- 


೪೨೪ | ಲೋಚನ ದೀಪ್ತಿ 


| 


8 


| 


ಳೆ 


ಅಲುಕ್‌ ಸಮಾಸ) ಎರಡು ಪದಗಳು ಕೂಡಿ ಒಂದು ಸಂಕ್ಷಿಪ್ತ ರೂಪವಾಗಿರಬೇಕಾದುದು 
ಸಹ ಸಮಾಸಪದವೆಂಬುದರ ಒಂದು ಲಕ್ಷಣವೆಂದು ತಿಳಿಯಬೇಕಾಗುತ್ತದೆ. ತಾತರ್ಯವಾಗಿ 
ಹೇಳುವುದಾದರೆ-ಸಮಾಸಪದವೆಂದು ಹೇಳಬೇಕಾದ ಪದಯುಗ್ಗಕ್ಕೆ ಈ ಮೊದಲು 
ಹೇಳಿದ ಪೂರ್ವಪದ ವಿಭಕ್ತಿಲೋಪ, ಎರಡು ಪದಗಳೂಳಗಿನ ಏಕಾರ್ಥೀಭಾವ 
ಈಯರಡಲ್ಲದೆ ಸಂಕ್ಷಿಪ್ತತೆ ಎಂಬ ಮೂರನೆಯದೊಂದು ಲಕ್ಷಣವೂ ಇದೆಯೆಂದು 
ಹೇಳುವುದು ತಪ್ಪಾಗಲಾರದು. ಈ ದೃಷ್ಟಿಯಿ೦ದ ನೋಡಿದಾಗ, ಮೇಲೆ ಉದಾಹರಿಸಿದ 
ಉರಿಹತ್ತಿ, ಲಜ್ಜೆಗೆಟ್ಟ ಇತ್ಯಾದಿ ಪದಸ೦ಯೋಗಗಳ ವಿಗ್ರಹರೂಪವೂ - ಸಂಯುಕ್ತರೂಪವೂ 
ಅಭಿನ್ನವೆ೦ದು ಕಂಡುಬರುವುದರಿಂದ ಸಂಕ್ಷಿಪ್ತತೆಯೆಂಬ ಸಮಾಸದೊಂದು ಲಕ್ಷಣಕ್ಕೂ 
ಅವುಗಳಲ್ಲಿ ಎಡೆಯೇ ಇಲ್ಲವೆಂಬುದು ಅವಗತವಾಗುತ್ತದೆ. "ಸಮಾಸಪದ'ಎಂಬ ಸಂಜ್ಞೆಯ 
ಲಕ್ಷಣಗಳೊಳಗೆ ಇದೂ ಇಲ್ಲಿ ಲುಪ್ತವಾಗಿರುವುದರಿಂದ ಇಂತಹ ಸಂಯೋಗಗಳನ್ನು 
ಸಮಾಸವೆಂದು ಕರೆಯುವುದು ಸರಿಯೆಂದಾಗಲಾರದು. ಇದೂ ಅಲ್ಲದೆ ಏಕಾರ್ಥಿ 
ಭಾವವುಂಟೆಂಬ ಒಂದೇ ಲಕ್ಷಣವನ್ನವಲಂಬಿಸಿ ಪದಯುಗ್ಗಗಳನ್ನು ಸಮಾಸಪದ 
ಗಳನ್ನುವುದರಲ್ಲಿ ಔಚಿತ್ಯವಿಲ್ಲವೆನ್ನಬೇಕಾಗುತ್ತದೆ. ಮತ್ತು ಇಂತಹ ಪ್ರಯೋಗಗಳ 
ಪೂರ್ವಪದಗಳಲ್ಲಿ ವಸ್ತುತಃ ಪ್ರಥಮಾವಿಭಕ್ತಿ ಲುಪ್ತವಾಗಿದೆಯೆ೦ದು ವ್ಯಾಕರಣ ಪಂಡಿತರು 
ವಾದಿಸಬಹುದಾದರೂ ಇತರರ ಅವಗಾಹನೆಗೆ ಇದು ಬರುವಂತಹದಲ್ಲ. ಏಕೆಂದರೆ 
ಇಂತಹ ಸಂಯೋಗಗಳ ಪೂರ್ವಪದಗಳಲ್ಲಿ ವಿಭಕ್ತಿಪ್ರತ್ಯಯ ಲೋಪವೆಂಬುದು, 
ಅವ್ಯಯಗಳಲ್ಲಿ ಹೇಗೋ ಹಾಗೆ, ವ್ಯಾಕರಣತತ್ವ ಸಮರ್ಥನೆಗಾಗಿ ಆರೋಪಿತವಾಗು 
ವಂತಹದೇ ಹೊರತು ಸಹಜವಲ್ಲ. ಈ ಎಲ್ಲ ಕಾರಣಗಳಿಂದ ಸಮಾಸರೂಪವೂ 
ಎಗ್ರಹರೂಪವೂ ಅಭಿನ್ನವಾಗಿ ಕಾಣುವ ನಾಮಕ್ರಿಯಾ ಸ೦ಯೋಗಗಳನ್ನು ಅವು 
ನಾಮಕ್ರಿಯಾ ಸ೦ಯೋಗಗಳೆಂಬೊಂದೇ ಕಾರಣದಿಂದ ಕ್ರಿಯಾಸಮಾಸಗಳೆಂದು 
ಹೇಳುವುದು ಅನುಚಿತವೆಂದು ಸಿದ್ಧವಾಗುತ್ತದೆ. 


ಆದರೆ ಈ ಸ೦ಯೋಗಗಳು ಎಷ್ಟೋ ಕಡೆಗಳಲ್ಲಿ ಲಾಕ್ಷಣಿಕವಾಗಿ ಎಶಿಷ್ಟಾರ್ಥವನ್ನು 
ಕೊಡುವ ನಿತ್ಯ ಸಂಯುಕ್ತ ರೂಪಗಳಾಗಿರುವುದರಿಂದ (ಉದಾ :- ಕೂದಲು ಕೊಂಕು, 
ಲಜ್ಜೆಗೆಟ್ಟ ಇತ್ಯಾದಿ) ಇವುಗಳನ್ನು ವ್ಯಕ್ತವಾಗಿ ಉಚ್ಚರಿಸಿದರೆ ಅರ್ಥಹಾನಿಯೂ 
ಆಗುವುದರಿಂದ, ಇಂಥವುಗಳನ್ನು ಏನೆಂದು ಕರೆಯಬೇಕು? ಎಂಬೊಂದು ಪ್ರಶ್ನೆ ಇಲ್ಲಿ 
ಹುಟ್ಟಬಹುದು. ನನಗೆ ಕಾಣುವಂತೆ ಅದಕ್ಕೆ ಪರಿಹಾರವೇನೆಂದರೆ-ಇವನ್ನು "ಸಂಘಟಿತ 
ಕ್ರಿಯವಾಚಕ'ಗಳಂದು ಕರೆಯಬಹುದೆನ್ನುವುದಾಗಿದೆ. ಈ ವಿಷಯವನ್ನು ಕನ್ನಡ ವ್ಯಾಕರಣ 
ಎದ್ವಾಂಸರು ಇನ್ನಷ್ಟು ಸೂಕ್ಷವಾಗಿ ಪರಾಮರ್ಶಿಸಬೇಕೆಂಬುದು ನನ್ನ ಅಪೇಕ್ಷೆಯಾಗಿದೆ. 


ಲೋಚನ ದೀಪ್ತಿ | ೪೨೫ 


ಈವರೆಗೆ ಮಾಡಿದ ವಿಚಾರದಿಂದ ಕ್ರಿಯಾಸಮಾಸವೆಂಬೊಂದು ಸಮಾಸಭೇದವು 
ಕನ್ನಡಕ್ಕೆ ಅನವಶ್ಯವೆ೦ಬ ಮಾತಿನಲ್ಲಿ ಹುರುಳಿಲ್ಲವೆಂಬುದನ್ನೂ ಹಳಗನ್ನಡದಲ್ಲಿ ಹೇಗೋ 
ಹಾಗೆ ಹೊಸಗನ್ನಡದಲ್ಲಿಯೂ ಇದು ಉಪಸ್ಥಿತವಾಗಿಯೇ ಇದೆಯೆಂಬುದನ್ನೂ ವಾಚಕರು 
ಮನಗಾಣುವರೆಂದು ನಂಬಿದ್ದೇನೆ. 


ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನೂ ಹೇಳುವುದು ಅಪ್ರಸ್ತುತವಾಗಲಾರ 
ದೆಂದು ನನ್ನ ಭಾವನೆ. ಅದೇನೆಂದರೆ - ಕ್ರಿಯಾಸಮಾಸವಾಗಿರದೆಯೂ ನಿತ್ಯ 
ಸಂಯುಕ್ತವಾಗಿಯೇ ಇರಬೇಕಾದ ಕೆಲವು ಪದಯುಗ್ಮಗಳು ರೂಢಿಯಲ್ಲಿವೆ. ಉದಾ : 


ಮಗು ನಡೆದಾಡತೊಡಗಿತು (ನಡೆದು-ಆಡು) 

ಹಕ್ಕಿ ಆಕಾಶದಲ್ಲಿ ಹಾರಾಡಿತು (ಹಾರಿ-ಆಡು) 

ಬೆಸ್ತನು ಹಿಡಿದ ಮೀನನ್ನು ಬಿಟ್ಟು ಬಿಟ್ಟನು (ಬಿಟ್ಟು*ಬಿಡು) 

ಬೆಂಕಿಯ ಕೆನ್ನಾಲಗೆಗಳು ಹುಲ್ಲುಗಾವಲನ್ನು ಸುಟ್ಟುರುಹಿದವು (ಸುಟ್ಟು-ಉರುಹು) 
ಓ ಭಾರತೀಯ ಎದ್ದೇಳು (ಎದ್ದು ಏಳು) 

ಅವರು ಸಂತಸದಿಂದ ನಲಿದಾಡಿದರು (ನಲಿದು- ಆಡು) 


ಇಲ್ಲಿ ನಡೆದಾಡು ಮೊದಲಾದ ಸಂಯೋಗಗಳಲ್ಲಿ ಉಭಯಪದಗಳು 
ಅನ್ಯೋನ್ಯವಾಗಿ ಕೂಡಿಯೇ ವಿಶಿಷ್ಟಾರ್ಥವೊ೦ದನ್ನು ಕೊಡುವವುಗಳಾಗಿವೆ. ಎ೦ದರೆ, 
ಇವುಗಳಲ್ಲಿ ಏಕಾರ್ಥೀಭಾವವು ಸ್ಫುಟವಾಗಿ ಕಂಡು ಬರುವ ಕಾರಣ ಸಕ್ಕದೃಷ್ಠಿಗೆ 
ಇವು ಕ್ರಿಯಾಸಮಾಸವೆಂಬ ಭ್ರಾಂತಿಯನ್ನು ಹುಟ್ಟಿಸಬಹುದಾದರೂ ಕ್ರಿಯಾಸಮಾಸವೆಂಬ 
ಪದ ಸಂಯೋಗದ ಪೂರ್ವಪದವು ನಾಮಪದವೇ ಆಗಿರುತ್ತದೆಂಬುದನ್ನು ಮನಗಂಡರೆ 
'ನಡೆದಾಡು' ಇತ್ಯಾದಿಗಳು ಸಮಾಸಗಳಲ್ಲವೆಂಬುದು ಅವಗತವಾಗದಿರದು. 
ಪೂರ್ವಪದೋತ್ತರಪದಗಳೆರಡೂ ಸಹ ಕಾರಕಾನ್ವಯಿಗಳಾಗಿಯೇ ಎಂದರೆ 
ಕ್ರಿಯಾವಾಚಕಗಳಾಗಿಯೇ ಇರುವವಾದರೆ ಅವು ಕ್ರಿಯಾಸಮಾಸವೆಂಬ ಸಂಜೆಗೆ 
ಅರ್ಹವಾಗುವವಲ್ಲವೆಂಬುದನ್ನು ಶಬ್ದಾನುಶಾಸನಕಾರನು ವಿಶದೀಕರಿಸಿರುತ್ತಾನೆ. 
ಕ್ರಿಯಾಸಮಾಸವೆಂಬ ಸಮಾಸಭೇದದಲ್ಲಿ ಪೂರ್ವಪದವು ಕಾರಕಾನ್ವಯಿಯಾಗಿರದೆ 
ಕ್ರಿಯಾನ್ಹಯಿಯಾಗಿಯೇ ಇರಬೇಕಾಗುತ್ತದೆಂಬುದು ಕನ್ನಡದ ವೈಯಾಕರಣರೆಲ್ಲರಿಗೂ 
ಸಮ್ಮತವಾದ ನಿಯಮವಾಗಿದೆ. ಹಾಗಿದ್ದರೆ ನಡೆದಾಡು, ಸುಟ್ಟುರುಹು ಮೊದಲಾದ 
ಸಂಯೋಗಗಳನ್ನು ಏನೆಂದು ಕರೆಯಬೇಕು? ಎಂಬೊಂದು ಪ್ರಶ್ನೆ ಇಲ್ಲಿ ಉದ್ಭವಿಸಬಹುದು. 
ಇದಕ್ಕೆ ಉತ್ತರವಾಗಿ ನನಗೆ ಹೊಳೆದಂತೆ ಹೇಳುವುದಾದರೆ-ಇಂಥವುಗಳನ್ನೆಲ್ಲ ಸಂಯುಕ್ತ 
ಕ್ರಿಯಾವಾಚಕಗಳೆಂದು ಹೆಸರಿಸುವುದು ಯುಕ್ತವೆಂದಾಗಿದೆ. 


೪೨೬ | ಲೋಚನ ದೀಪ್ತಿ 


* ಪ್ರಸ್ತುತ ಲೇಖನದ ಲಿಪಿಕಾರರಾದ ಶ್ರೀ ಪಾದೇಕಲ್ಲು ವಿಷ್ಣು ಭಟ್ಟ ಇವರಿಗೆ 
ಅಭಿನಂದನಪೂರ್ವಕ ವಂದನೆಗಳು-ಸೇಡಿಯಾಪು ಕೃಷ್ಣಭಟ್ಟ ೧೬-೨- ೯೩ 


ಅಡಿ ಟಿಪ್ಪಣಿಗಳು 


೧... ಕ್ರಿಯಾಸಮಾಸಕ್ಕೆ ಇವರಿಬ್ಬರೂ ಕೊಟ್ಟಿರುವ ಉದಾಹರಣೆಗಳು ಈ ರೀತಿ 
ಇವೆ : 

೧.  ನಾಗವರ್ಮ-ಊರೇಟಲ್‌, ಮನೆಮಾಡಲೈ, . ಆರಂಬ೦ಗೆಯ್ಯಲ್‌, ಎಟ್ಟುಗೊಳಲ್‌, 
ಆಳಾಳಲ್ಕೆ, ಆರಾಮ ಮಿಡಲ್ಕೈೆ -(ಶಬ್ಬ ಸ್ಮತಿ, ಸೂ.೪೮) ಇಲ್ಲಿ ಕೊಟ್ಟರುವ ಎಲ್ಲಾ 
ಉದಾಹರಣೆಗಳಲ್ಲಿ ಉತ್ತರಪದವು ನಾಮಪದವಾಗಿರದೆ ಕೃದಂತಾವ್ಯಯಗಳೇ 
ಆಗಿವೆ. 


೨. ಕೇಶಿರಾಜ-ಇವನು ಕೊಟ್ಟಿರುವ ಉದಾಹರಣ ಪ್ರಯೋಗಗಳಲ್ಲಿ ಇದೊಂದು 
ಪದ್ಯವೂ ಇದೆ : 
ಸವಣಂ ಬಳಪಂಗೊಳೆ ಗಾಂ 
ಡಿವಿ ಬಿಲ್ಲೊಳೆ ಬಲವಿರೋಧಿ ವಜ್ರಂಗೊಳೆ ದಾ 
ನವರಿಪು ಚಕ್ರಂಗೊಳೆ ಕೌ 
ರವಾರಿ ಗದೆಗೊಳೆ ಪೊಣರ್ಕೆಗಾವಂ ನಿಲ್ವಂ 


ಉದಾಹೃತವಾದ ಈ ಪದ್ಯದಲ್ಲಿ ಬಂದಿರುವ ಬಳಪ೦ಗೊಳೆ, ಬಿಲ್ಲೊಳ, ವಜ್ರಂಗೊಳೆ, 
ಚಕ್ರಂಗೊಳೆ, ಗದೆಗೊಳೆ-ಎಂಬಿವೆಲ್ಲದರ ಉತ್ತರ ಪದಗಳು ಕೃದಂತಾವ್ಯಯಗಳೇ ಆಗಿವೆ 
ಹೊರತು ನಾಮಪದಗಳಾಗಿಲ್ಲ. 

ಆದರೆ ಭಟ್ಟಾಕಲಂಕನು ಸೂತ್ರಿಸಿರುವ ಸಮಾಸಲಕ್ಷಣ ವಾಕ್ಯದಲ್ಲಿ (ಸುಪ್ಪುಪಾ 
ಸಮಾಸೋ ಬಹುಲಂ) ಇಂತಹ ಆವ್ಯಾಪ್ತಿ ದೋಷವಾವುದೂ ಇಲ್ಲ. ಆ ಸಂದರ್ಭದಲ್ಲಿ 
ಅವನು ಶಬ್ದಮಣಿದರ್ಪಣಕಾರನು ಉದಾಹರಿಸಿದ 'ಸವಣ೦ ಬಳಸಂಗೊಳೆ' 
ಇತ್ವಾದಿಯಾಗಿರುವ ಪದ್ಯವನ್ನು ಸಹ ಉದಾಹರಿಸಿದ್ದಾನೆ. 

೨. ಕ್ರಿಯಾಪದ ಮತ್ತು ಕ್ರಿಯಾವಾಚಕ ಎಂಬವು ಸಮಾನಾರ್ಥಕಗಳೆಂದು 
ಭಾವಿಸಬಾರದು, ಕ್ರಿಯಾಪದವೆಂದರೆ ವಾಕ್ಯವನ್ನು ಕೊನೆಗೊಳಿಸಬಲ್ಲ ಆಖ್ಯಾತರೂಪ 
(finite verb). ಕ್ರಿಯಾ ವಾಚಕವೆಂಬುದು ಕಾರಕಾನ್ವಯಿಯಾದ ಧಾತುರೂಪಗಳಲ್ಲವನ್ನೂ 
- ಎಂದರೆ, ಕೃದಂತಾವ್ಯಯ, ಕೃದಂತನಾಮಪದ, ಕ್ರಿಯಾಪದ ಮತ್ತು ರೂಢಿವಶಾತ್‌ 
ಕ್ರಿಯಾರ್ಥವನ್ನು ಕಳೆದುಕೊಳ್ಳದ ಕೃದಂತ ವಿಶೇಷಣಗಳೆಲ್ಲವನ್ನೂ ಒಳಗೊಳ್ಳುವ 


ಲೋಚನ ದೀಪ್ತಿ |೪೨೭ 


ಸಂಜ್ಞೆಯಾಗಿದೆ. ಉದಾ: ಕ್ರಿಯಾಪದ ಓಡುತ್ತದೆ ; ಕೃದಂತನಾಮಪದ-ಓಡುವವನು : 
ಕೃದಂತಾವ್ಯಯ-ಓಡಿ, ಓಡಲು, ಓಡಿದರೆ ಇತ್ಯಾದಿ ; ಕ್ರಿಯಾರ್ಥವನ್ನು ಕಳೆದುಕೊಳ್ಳದ 
ಕೃದಂತ ವಿಶೇಷಣ- ಓಡಿದ, ಓಡದ, ಓಡುವ ಇತ್ಯಾದಿ. (ಕೆಲವು ಕೃದಂತ ವಿಶೇಷಣಗಳು 
ಕಾರಕಾನ್ಹಯಿತ್ವವನ್ನು (ಇ ಕ್ರಿಯಾವಾಚಕತ್ವವನ್ನು) ಕಳೆದುಕೊಂಡು ಕೇವಲ ಗುಣವಾಚಕಗಳ 
ಸ್ವಭಾವವನ್ನು ಪಡೆಯುವುದುಂಟು; ಕೆಲವು ವೇಳೆ ಅವೇ ಕಾರಕಾನ್ವಯಿಗಳಾಗಿ 
ಪ್ರಯುಕವಾಗುವುದೂ ಉಂಟು. ಉದಾ: ಕೆಟ್ಟ ಜೂಜಾಡುವುದು ಕೆಟ್ಟ ಅಭ್ಯಾಸ (ಇಲ್ಲಿ 
ಕೆಟ್ಟ ಎಂಬುದು ಒಳ್ಳೆಯದಲ್ಲದ ಎಂಬರ್ಥದ ಕ್ರಿಯಾರ್ಥವನ್ನು ಕಳೆದುಕೊಂಡ 
ಗುಣವಾಚಕ) ; ಹಳಸಿಹೋಗಿ ಕೆಟ್ಟ ಪದಾರ್ಥಗಳನ್ನು ಸೇವಿಸಬಾರದು (ಇಲ್ಲಿ ಕೆಟ್ಟ 
ಎಂಬುದು ಕೆಟ್ಟು ಹೋದ ಎಂಬರ್ಥಡ ಕ್ರಿಯಾರ್ಥವುಳ್ಳ ಗುಣವಾಚಕ.) ಈ 
ಉದಾಹರಣೆಗಳಲ್ಲಿ ಮೊದಲಿನದು ಕಾರಕಾನ್ಹಯಿತ್ಚವನ್ನು ಕಳೆದುಕೊಂಡ ಕೃದಂತ್ಕ; 
ಎರಡನೆಯದು ಕಾರಕಾನ್ವಯಿಯಾಗಿಯೇ ಉಳಿದಿರುವ ಕೃದಂತ. 


೧೧ 


೪೨೮ | ಲೋಚನ ದೀಪ್ತಿ 


"ರ, (ರೇಫ) ಅ, ಟಿ, ಳ (ಕುಳ, ಕ್ಷಳ) 


- ಡಾ. ಉಪ್ಪಂಗಳ ರಾಮಭಟ್ಟ 


ಭಾಷೆ ನಿತ್ಯ ಪರಿವರ್ತನಶೀಲವಾದುದೆಂಬುದು ಕನ್ನಡದ ಅವಸ್ಥಾಂತರಗಳನ್ನು 
ನೋಡಿದರೆ ಸ ಸ್ಪಷ್ಟವಾಗುತ್ತದೆ. ಈ ಪರಿವರ್ತನೆಗೆ ಧ್ವನಿ ವ್ಯತ್ಯಾಸವೇ ಬಹಳ "ಮುಖ್ಯ ವಾದ 
ಕಾರಣ. ಅವಶ್ಯವಾದ ಸಾರ್ಥಕ ಧ್ವನಿಮಾಗಳೇ (ಯಾಂ) ಭಾಷೆಯ ಜಾ 
ಇವುಗಳಲ್ಲಾದ ಬದಲಾವಣೆ ಸಮಸ್ತ ಭಾಷೆಯ ಮೇಲೆ ಪ್ರಭಾವ ಬೀರಿಯೇ ತೀರುತ್ತದೆ. 
ಧ್ವನಿವ್ಯತ್ಕಾಸವಾಗುವಾಗ ಎ) ಒಂದು ಧ್ವನಿಮಾ ಸಾಮ್ಯವಿರುವ ಇನ್ನೊಂದು ಧ್ವನಿಮಾದಲ್ಲಿ 
 ಲೀನವಾಗಬಹುದು. ಬಿ) ಪ್ರತಿಯೊಂದರ ಸ ಸಪ್ಟತೆಯು ಕಡಿಮೆಯಾಗುವ ಹಂತದಲ್ಲಿ 
ಒಂದರ ಬದಲು ಇನ್ನೊಂದು ಬಳಕೆಯಾಗಬಹುದು. ಸಿ) ನಷ್ಟವಾದ ಒಂದು ಧ್ವನಿಯ 
ಬದಲು ಬೇರೆಯೇ ಒಂದು ಧ್ಲನಿ ಸೇರಲೂ ಬಹುದು. 


ಮೇಲೆ ಹೇಳಿದವುಗಳಲ್ಲಿ ಅ, ಕಾರವು ರೇಫದಲ್ಲಿ ಬ, ಕ್ಷಳಗಳು (೪) ಕುಳದಲ್ಲಿ 
(೪) ಐಕ್ಕವಾಗಿವೆ. ಈಗ ನಮ್ಮ ಭಾಷೆಯಲ್ಲಿ ಆ ವರ್ಗದಲ್ಲಿ ರ, ಳಗಳು ಉಳಿದುಕೊಂಡು 
ಅವುಗಳ ಸಾಮ್ಯವುಳ್ಳ ಹಳೆದ್ದನಿಗಳ ಕೆಲಸವನ್ನು ಮಾಡುತ್ತವೆ. ಭಾಷಾ ವಿಜ್ಞಾನಿಗಳು, 
ಸಂಶೋಧಕರು ಈ ವರ್ಣಗಳ ಬಗೆಗೆ ಸಾಕಷು ಚಿಂತನಮಂಥನಗಳನ್ನು ನಡೆಸಿದ್ದಾರೆ. 

ರ, ಅ, "ರ'ಕಾರಕ್ಕೆ ರೇಫವೆ೦ಬ ಹೆಸರು ಅನ್ವರ್ಥವಾಗಿ ರೂಢಿಯಲ್ಲಿ ಬಂದಿದೆ. 
ರ್‌-ಏಫ ಇ ರೇಫ!” 'ವಸ್ತವನ್ನು ಹರಿಯುವಾಗ ಆಗತಕ್ಕಂತಹ “ರಿಫ್‌' ಎಂಬಂತೆ 
ಉಚ್ಚರಿಸತಕ್ಕ ಧ್ವನಿ ಎಂಬುದರಿಂದ ಇದಕ್ಕೆ ರೇಫವೆಂಬ ಹೆಸರು. ಅದೇ ಹೆಸರನ್ನು 
ಕನ್ನಡದಲ್ಲೂ ಬಳಸಲಾಗುತ್ತಿದೆ. ಅದಕ್ಕೆ ಸಮಾನವಾದ ಅಥವಾ ಅದೇ ಧ್ವನಿ ಕನ್ನಡದಲ್ಲೂ 
ಇರುವುದರಿಂದ ರಕಾರ ಎಂದರೂ ತಪ್ಪೇನೂ ಆಗಲಾರದು. ಆದರೆ 'ಅಿ'ವನ್ನೂ 
ಅಕಾರವೆನ್ನುವಾಗ ಕಿವಿಗೆ ಎರಡೂ ಒಂದೇ ಎಂಬ ಭಾವನೆ ಬರುವುದಿರಂದ ರೇಫ 
ಮತ್ತು ಅಕಾರ ಎಂದು ಬೇರ್ಪಡಿಸಿ ಹೇಳಲಾಗುತ್ತದೆ. ಆಕಾರವನ್ನು ಅದರ ಸ್ವರೂಪ 


* (ಲೋಚನ: ಸಂಪುಟ-೨೮, ಸಂಚಿಕೆ-೨, ೨೦೧೪) 


ಲೋಚನ ದೀಪ್ತಿ |೪೨೯ 


ನೋಡಿ "ಶಕಟ ರೇಫ' ಅಥವಾ ಬಂಡಿಯ ಅ ಎನ್ನವುದೂ ಇದೆ. ಎರಡು ಗಾಲಿಗಳನ್ನು 
ಅಕ್ಷದಿಂದ ಜೋಡಿಸಿದಂತೆ "ಅ' ಕಾರದ ರೂಪ ಇರುವುದರಿಂದ. ರೂಪ ಸಾಮ್ಯದ 
ದೃಷ್ಟಿಯಿಂದ ಹೇಳುವುದಿದ್ದರೆ ಶ್ರೀ ಸೇಡಿಯಾಪು ಕೃಷ್ಣಭಟ್ಟರು ಸೂಚಿಸಿದ 'ಅಣ' 
ಎಂಬ ಹೆಸರೇ ಶಕಟರೇಫ ಎನ್ನವುದಕ್ಕಿಂತ ಸೂಕ್ತವಾದುದರಿಂದ (ಅ ದಂತೆ ಅ 
ಇರುವುದರಿಂದ) ಇನ್ನು ಮುಂದೆ "ಅಜ” ಎಂದೇ ಹೆಸರಿಸಬಹುದು. ಅಜ ಎಂದರೆ 
ಕಬ್ಬಣದ ಚೂರಿ ಮೊದಲಾದವನ್ನು ಹರಿತಮಾಡುವ ವಸ್ತು ಎಂಬ ಗೊಂದಲಕ್ಕೆ ಇಲ್ಲಿ 
ವ್ಯಾಕರಣದಲ್ಲಿ ಎಡೆಯಿಲ್ಲ. ರ,ಅಗಳು ಕನ್ನಡದಲ್ಲಿ ಸ್ಪತಂತ್ರದ್ವನಿಮಾಗಳಾಗಿದ್ದುವು. "ರ'ವು 
ಕನ್ನಡದ ಸ್ವತಂತ್ರ ಧ್ವನಿಯಾಗಿದ್ದೂ ಸಂಸ್ಕೃತದ ರೇಫದ ಪ್ರತಿನಿಧಿಯೂ ಆಗಿದೆ. ಆದ್ದರಿ೦ದಲೇ 
ಅದರ ಹೆಸರನ್ನೇ ಇದಕ್ಕೆ ಕೊಡಲಾಗಿದೆ. ಆದರೆ ಕನ್ನಡದ, ದ್ರಾವಿಡಭಾಷೆಗಳ ಸ್ವತಂತ್ರ 
ಧ್ವನಿ. ಇವೆರಡಕ್ಕೂ ಪ್ರತ್ಯೇಕ ಅರ್ಥಕೊಡುವ ಶಕ್ತಿಯಿದ್ದು ಈಗ "ರ'ದಲ್ಲಿ “ಅ'ವು ಐಕ್ಕವಾಗಿದೆ. 

ಉದಾ:- ಅಜೆದು (ತಿಳಿದು) ಅರಿದು (ಅಸಾಧ್ಯ), ಕಣಿ (ಹಾಲು, ಮಳ, ಕಲೆ) 
ಕರೆ (ಬದಿ, ಆಹ್ವಾನ) ಈಗ ಎಲ್ಲಾ ಕಡೆಯಲ್ಲೂ 'ರ'ವನ್ನೇ ಬಳಸಲಾಗುತ್ತದೆ. ರೇಫದ 
ಉಚ್ಚಾರದ ಬಗೆಗೆ ಸಂಸ್ಕೃತ ವ್ಯಾಕರಣಗಾರರಲ್ಲೇ ಮತ ಭೇದವಿದೆ. ಈ ಕುರಿತು 
ಸಿದ್ಧೇಶ್ವರವರ್ಮಾ ಅವರು ಪ್ರಾತಿಶಾಖ್ಯಗಳು ರೇಫವನ್ನು ದಂತ್ಯ ಅಥವಾ ವರ್ತ್ವ್ವವನ್ನುತ್ತವೆ. 
ಪಾಣಿನೀಯ ಶಿಕ್ಷೆಯಲ್ಲಿ ಮೂರ್ಧಾ (ಸೆರೆಬ್ರಲ್‌) ಎಂದು ಹೇಳಿದೆ ಎಂದು ತಿಳಿಸಿದ್ದಾರೆ". 
ಶ್ರೀ ಡೇನಿಯಲ್‌ ಜೋನ್ಸ್‌ ಅವರು ರೇಫದಲ್ಲಿ ಆರು ವಿಧವೆಂಬುದನ್ನು ಪ್ರಗೋ. 
ಕುಲಕರಣಿ ಜ್ವಾಪಿಸಿದ್ದನ್ನುಳಿ ನೋಡಿದರೆ ಮೂರ್ಧನ್ಯ ರೇಫವೂ ಅವುಗಳಲ್ಲೊಂದು 
ಇದ್ದಿರಬಹುದೆನ್ನಿಸುತ್ತದೆ. ರೇಫವು ನಾಲಿಗೆಯ ತುದಿಯ ಮಧ್ಯಭಾಗದಿ೦ದ ದಂತಮೂಲದ 
ಮೇಲ್ಭಾಗವನ್ನು ಸ್ಪರ್ಶಿಸುವಾಗ ಉಂಟಾಗುತ್ತದೆ. ಅಂದರೆ ವರ್ತ್ವ್ವ ಸ್ಥಾನವೆಂದು ತೈತ್ತಿರೀಯ 
ಪ್ರಾತಿಶಾಖ್ಯದಲ್ಲಿ ಹೇಳಿದೆ.” 

ರೇಫೆಯನ್ನು ಉಚ್ಚರಿಸಿ ನೋಡಿದರೆ ಇದೇ ಸರಿಯೆನ್ನಬಹುದು. ಆದ್ದರಿ೦ದಲೇ 
“ರೇಫ ನಿಶ್ಚಯವಾಗಿಯೂ ದಂತ್ಯ ಇಲ್ಲವೇ ದಂತ ಮೂಲೀಯವಲ್ಲದೆ ಮೂರ್ಧನ್ಯವಲ್ಲ"* 
ಎಂಬ ಮಾತು ಸತ್ಯಕ್ಕೆ ಸಮೀಪವಾಗಿದೆ ಎನ್ನಬಹುದು. ಖಗ್ಯೇದ ಪ್ರಾತಿಶಾಖ್ಯದಲ್ಲಿ 
“ರೇಫವನ್ನು ಕೆಲವರು ವರ್ತ್ಸವೆನ್ನುತ್ತಾರೆ” ಎ೦ದು ಅದನ್ನು ಸ್ವೀಕರಿಸಲಾಗಿದೆ. “ಮರ' 
ಮೊದಲಾದ ಶಬ್ದಗಳಲ್ಲಿರುವ "ರ'ವು ದಂತ್ಯ, ತಮಿಳಿನಲ್ಲಿ ಬರುವ ವ್ರ, ಟ್ವಗಳಲ್ಲಿ ವರ್ತ್ವೃ 
"ರ' ಕಾರ, ಇಂಗ್ಲಿಷಿನಂತೆ ಎಂದು ಸಿ.ಆರ್‌. ಶಂಕರನ್‌ ಅಭಿಪ್ರಾಯ ಪಟ್ಟಿದ್ದಾರೆ.5 


ಕೇಶಿರಾಜನು “ರೇಫೆಮೂರ್ಧನ್ಯಂ ಅಕಾರಂ ಅದರೊಳ್‌ ಏಕಸ್ಥಾನಿ” ಎಂದು 
“ಅತಿಪೀಡನದಿಂದ ರೇಫಾಶ್ರಿತಮಾದ ಅಕಾರಮುಂ” ಎಂದೂ ಎರಡನ್ನೂ 


೪೩೦ | ಲೋಚನ ದೀಪ್ತಿ 


ಸಮಾನವಾಗಿಮೂರ್ಧನ್ಯ ಎಂದಿದ್ದಾನೆ. ಭಾಷಾಭೂಷಣಕಾರನು ಲರಡೈರೇವ 
ಳಅಜಾ (ಸೂ.೧೦.) ಲ-ಳ, ರ-ಅ, ಡ-ಟ ಎಂದು ಸಮಾನತೆಯನ್ನು ಹೇಳಿದ್ದಾನೆ. 
ಶಬ್ಧ ಸ್ಮತಿಯಲ್ಲೂ ಲರಡ ಗಹಣದೆ ಳಜಲಾಕ್ಷರಮಕ್ಕುಂ ಪೀಡನ ಪ್ರಯತ್ನಾಶ್ರಯದಿಂ” 
ಎಂದೂ (ಸೂ.೯)ಅದೇ ಅಭಿಪ್ರಾಯವಿದೆ. ಕನ್ನಡದ ಪ್ರಾಚೀನ ವೈಯಾಕರಣರು 
ಸಂಸ್ಥತವ್ಯಾಕರಣಗವನ್ನು ಅನುಸರಿಸಿದ್ದಾರೆ. ರೇಫವು ವರ್ತ್ಸ್ವ್ಯವೆ೦ಬುದು ಉಚ್ಛ್ಚಾರದಿಂದಲೇ 
ಸ್ಪಷ್ಟ 'ಅ'ವು ರೇಫಕ್ಕಿಂತ ಸ್ವಲ್ಪ ಭಿನ್ನವಾಗಿ ತಿರ್ರನೆ (ತಿಅಅನೆ) ಉಚ್ಚರಿಸುವಾಗ ಆಗುವಂತೆ 
ಇನ್ನೂ ಸ್ವಲ್ಪ ಮೇಲಕ್ಕೆ ನಾಲಗೆ ಮಡಚಿ ಉಚ್ಚರಿಸಿದಾಗ ಹುಟ್ಟತಕ್ಕದ್ದು. 

ಕರ್ಣಾಟಕ ಶಬ್ದಾನುಶಾಸನದಲ್ಲಿ ರ, ಅ, ಆ ಗಳನ್ನು ವರ್ಣಮಾಲೆಯಲ್ಲಿ ಸೇರಿಸಿದ್ದರೂ 
ಇವುಗಳ ಬಗೆಗೆ ಹೆಚ್ಚಿನ ಎವರಣೆಯಿಲ್ಲ. ಅವನ ದೃಷ್ಟಿಯಲ್ಲಿ ರ-ಜಿಗಳು ಅಂತೆಯೇ - 
ಅ, ಕುಳ, ಕ್ಷಳಗಳು ವ್ಯತ್ಯಾಸವಿಲ್ಲ. ಅವನಕಾಲಕ್ಕೆ ಅ, ವು "ರ' ದಲ್ಲಿ ಟ, ಕುಳ, ಕ್ಷಳಗಳು 
'ಳ'ದಲ್ಲಿ ಐಕ್ಯವಾಗಿ ಆಗಿದೆ. “ಡೋ ಬಹುಲಂ” (ಸೂ.೧೪೦ ಪುಟ.೧೬೨)ಎಂಬ 
ಸೂತ್ರದ ಕೆಳಗೆ ವ್ಯಾಖ್ಯಾನದಲ್ಲಿ ಶಬ್ದಮಣಿ ದರ್ಪಣಕಾರನ ಅಭಿಪ್ರಾಯವನ್ನೇ 
ನಿರವಿಸಲಾಗಿದೆ. ಅವನು “ಜು ಡೋರ್ದೋ ಅಟಂ ವ್ಯ೦ಜನೇ(ಸೂ. ೮೨ ಪುಟ 
೧೧೯) ಎಂಬ ಸೂತ್ರದಲ್ಲಿ ಅಕ್ಕೈ ರ ಡಕ್ಕೆ ಆ ಬರುತ್ತದೆಂದು ಬೇಸಜು-ನುಡಿ - 
ಬೇಸರ್ನುಡಿ. ನೂಲು. ಸಾಸಿರ-ನೂರ್ಛಾಸಿರ, ಕಾಡು-ಿಚ್ಚು-ಕಾಲ್ಕ್‌ಚ್ಚು, ಕೋಡು- ಕುಟ್ಟು 
- ಕೋಟ್ಕುಟ್ಟು ಎ೦ದು ಉದಾಹರಿಸಿದ್ದಾನೆ. ಅದರ ವಿಷಯದಲ್ಲಿ ಹೆಚ್ಚಿನ ವಿಚಾರಕ್ಕೆ 
ಆಸ್ಪದವಿಲ್ಲ, "ಅ'ವು ಒಮ್ಮೆ ಇದ್ದು ಈಗ ಇಲ್ಲವಾದುದರಿಂದ ವಿಚಾರಣೇಯವಾಗಿದೆ. ಅ 
ಕಾರವು ಪದಮಧ್ಯದಲ್ಲಲ್ಲದೆ ಪದಾದಿ ಪದಾಂತ್ಕಗಳಲ್ಲಿ ಕಂಡುಬರುವುದಿಲ್ಲ. ಕಿಟ್ಟಲ್‌ 
ಕೋಶದಲ್ಲಿ ಕೆಲವು ಅ ಕಾರಾದಿಯಾದ ಶಬ್ದಗಳಿದ್ದರೂ ಅವು ರೇಫದ ಬದಲಾಗಿ 
ಎಂದಿರಬಹುದು. ಉದಾ: ಜಾಟಳ, ಯೋಾಡಿಸು. . . 

'ಅ'ವು ದ್ರಾವಿಡ ಭಾಷೆಗಳಲ್ಲಲ್ಲಾ ಇರುವ ದ್ವನಿ. ಇದರ ಉಚ್ಚಾರ ಮತ್ತು 
ಪ್ರಯೋಜನಗಳಲ್ಲಿ ವೈವಿಧ್ಯವಿರಬಹುದು. 

“ಹನ್ನೊಂದನೇ ಶತಮಾನದವರೆಗೆ “ಅ' ಉಳಿದುಕೊಂಡು ಬಂದಿದೆ. ಕ್ರಿಶ.೧೧೭೯ 
ಶಾಸನವೊಂದರಲ್ಲಿ “ಅ'ದ ಬದಲು "ರ' ಕಂಡುಬಂದಿದೆ. ಹದಿಮೂರನೇಶತಮಾನದ 
ಕೊನೆಯವರೆಗೆ ಈ ವ್ಯತ್ಯಾಸ ಅಲ್ಪವಾಗಿ ಕಾಣುತ್ತದೆ. ಹದಿನೇಳನೇ ಶತಮಾನದ ಒಂದೇ 
ಶಾಸನದಲ್ಲಿ ಹಳೆಗನ್ನಡದ 'ಜ'ದ ಸ್ಥಾನದಲ್ಲಿ ಎರಡು ಜಾತಿಯವುಗಳ ಪ್ರಯೋಗವಾಗಿದ್ದು 
ಕಂಡು ಬಂದಿದೆ. ಹದಿನೆಂಟನೇ ಶತಮಾನದ ಕೊನೆಗೆ "ಅ' ಸಂಪೂರ್ಣಾವಾಗಿ 
ಮಾಯವಾಗಿದೆ. 


ಲೋಚನ ದೀಪ್ತಿ |೪೩೧ 


“ಹನ್ನೊಂದನೇ ಶತಮಾನದವರೆಗೆ "ಅ' ಉಳಿದುಕೊಂಡಿದ್ದು ಹನ್ನೆರಡನೇ 
ಶತಮಾನದಲ್ಲಿ "ಅ' ದ ಬದಲು "ರ' ಪ್ರಯೋಗವನ್ನು ಕಾಣುತ್ತೇವೆ” ಎಂದು 
ಮೇಲಿನ ಅಭಿಪ್ರಾಯವನ್ನೇ ಡಾ.ಜಿ.ಎಸ್‌. ಗಾಯಿ ಅವರೂ ತಿಳಿಸಿದ್ದಾರೆ. “ಜ' ಕಾರದ 
ಉಚ್ಚಾರಹೇಗಿತ್ತೆಂದು ಈಗ ಹೇಳುವುದು ಕಷ್ಟ. ತಮಿಳರು ಮತ್ತು ಮಲಯಾಳಿಗಳಲ್ಲಿ 
ಇನ್ನೂಅದರ ಉಚ್ಚಾರಣೆಯಿದ್ದರೂ ಪ್ರಾಚೀನ ಕಾಲದಲ್ಲೂ ಅದು ಹಾಗೇ 
ಉಚ್ಚರಿಸ್ಪಡುತ್ತಿತ್ತೆ೦ಂದು ಹೇಳುವುದು ಕಷ್ಟ ಆದರೂ ಈಗಿನ ಅವರ ಉಚ್ಚಾರದ ಹಿನ್ನೆಲೆಯಲ್ಲಿ 
ಹಿ೦ದಿನ ಉಚ್ಚಾರವನ್ನು ಊಹಿಸಬಹುದು- “ಅ ಕಾರದ ಉಚ್ಚಾರ ಟ, ತಗಳಿಗೆ 
ಮಧ್ಯಸ್ಥವಾದ ಉಚ್ಚಾರದ ಮುಂದೆ ರೇಫವನ್ನು ಸೇರಿಸಿ ಉಚ್ಚರಿಸಿದಂತೆ ಆಗುತ್ತಿರಬೇಕು. 
ಅ ಕಾರವುದ್ದಿತ್ತ ಹೊಂದಿದಾಗ ತಮಿಳಿನಲ್ಲಿ ಅದರ ಉಚ್ಚಾರ ಟ್ರ, ತ್ತ ಎಂಬಂತಾಗುತ್ತದೆ. 
ಅ ಕಾರದಮೊದಲು ಅನುಸ್ತಾರ, ಅರ್ಧಾನುಸ್ವಾರಕ್ಕೆ ಸಮಾನವಾಗಿರುವ ನಕಾರ (ಅ 
ನ್ನಗರ)ವಿದ್ದಾಗ ಅದರ ಉಚ್ಚಾರ 'ನ್ಹ' ಎಂಬಂತಾಗುತ್ತದೆ. ತಮಿಳಿನಲ್ಲಿ ದ್ವಿತ್ವ ಅ ಕಾರವಿದ್ದಲ್ಲಿ 


ದ್ರ ವು 


ಕನ್ನಡ ತೆಲುಗುಗಳಲ್ಲಿ ತ.ತ್ತ, ಟ್ಟ ಇದ್ದುದು ಕಂಡು ಬರುತ್ತದೆ." 
ಏತ (ಕ) ಏಜ್ಜಿಂ(ರ್ರಂ) (ತ) (ತ) ಏತಮು (ತೆ) 
ಕಟ್ಟೆ (ಕ) ಕಜ್ಜ ಯ್‌ (ತ) ಕಟ್ಟ(ತೆ) 


ಕುತ್ತ (ಕ) ಕುಜ್ಜಮ್‌ (ತ) ಕುಡಿ (ತೆ) 
ಕೊಂದು (ಕ) ಕೊನ್ನು(ತ) 
ಇಂದು (ಕ) ಇನ್ನು (ತ) 


ತಮಿಳಿನಲ್ಲಿದಂತೆ 'ಏತ್ತಂ' ಎಂಬ ಮೂಲ ದ್ರಾವಿಡದ ರೂಪ ಕನ್ನಡ ತೆಲುಗುಗಳಲ್ಲಿ 
ಏತ ಎಂದೂ ಕೊನ್ಪು ಎಂಬಂತಿರುವ ಉಚ್ಚಾರ ಕೊಂದು ಎಂದೂ ಮಾರ್ಪಟ್ಟಿರಬಹುದು. 
ತಮಿಳಿನಲ್ಲಿ ಅ ಎಂದು ಬರೆದರೂ ಬ್ರ, ಟ್ಟ ಅಥವಾ 'ತ್ತ' ಎಂಬಂತೆ ಹಲವೆಡೆ 
ಉಚ್ಚರಿಸಲಾಗುತ್ತದೆ೦ದು ತಮಿಳು ಡಿಕ್ಕನರಿಗಳಲ್ಲ ಒಂದೇ ಅರ್ಥದ ಶಬ್ದ ಛಿ 
ಉಳ್ಳದ್ದಾಗಿಯೂ 'ತ್ರ' ಉಳ್ಳದಾಗಿಯೂ ಕಂಡು ಬರುತ್ತದೆಂದೂ ಶ್ರೀ ನರಸಿಂಹಯ್ಯನವರು 
ತಿಳಿಸುತ್ತಾರೆ.” ತಮಿಳಿನಲ್ಲಿರುವ ಕಿಟ್ಟಡಿಯೇ ಕನ್ನಡದಲ್ಲಿ ಕಿತ್ತಡಿಯಾಗಿಯೂ 
ಆಗಿರಬಹುದು. ಹಳಗನ್ನಡದಲ್ಲ 'ಜಜ' ವು ತ್ತ, ಆದಂತೆ ತೋರುತ್ತದೆ. ಮಲಯಾಳದಲ್ಲಿ 
ದ್ವಿತ್ವ 'ಅ'ಕಾರವನ್ನು "೧೧' ಎಂಬಂತೆ ಬರೆದು 'ಟ' ಎಂಬಂತೆ ಉಚ್ಚರಿಸಲಾಗುತ್ತದೆ. 
ಸಾಧಾರಣ ತಮಿಳಿನಂತೆ ಅ ಮತ್ತು ರ ದ ಭೇದವು ಕಾಲಕ್ರಮದಲ್ಲಿ ಕಡಿಮೆಯಾಗುತ್ತಾ 
ಅಸ್ಪಷ್ಟತೆ ತೋರಿ ಒಂದರ ಬದಲು ಒಂದು ಬರೆಯಲಾಗಿ ಕೊನೆಗೆ ಸಂಪೂರ್ಣ 


೪೩೨ | ಲೋಚನ ದೀಪ್ತಿ 


| 


ಅಕಾರದ ಅಸಿತ್ತವೇ ಇಲ್ಲದಾಗಿರಬೇಕು. ಈ ಮರೆಯಾಗುವ ಸ್ಥಿತಿಯಲ್ಲಿದ್ದ ಧ್ವನಿಗಳನ್ನು 
ಉಳಿಸಲು ಕೇಶಿರಾಜ ಸಾಕಷ್ಟು ಪ್ರಯತ್ನಿಸಿದ್ದಾನೆ. ಹಳಗನ್ನಡ ಶಾಸನಗಳಲ್ಲಿ ಅ ಕಾರವಿದ್ದಲ್ಲಿ 


ಟಿ ಕಾರವು ಕಂಡು ಬರುವುದರಿಂದ ಇವುಗಳ ಉಚ್ಚಾರಣೆಗೆ ಸಾಮ್ಯವಿತ್ತೆಂದೂಹಿಸಲು 


ಅವಕಾಶವಿದೆ.- 


ಅದ ಬದಲು ಆ ೯ನೇ ಶತಮಾನದ ಏಳ್ನೂಲಿಕ್‌ 


ಅದ ಬದಲು ಲ ೮ನೇ ಶತಮಾನ ಇಲಾಸಿರೇ?* 


ಕೇಶಿರಾಜನು “ಪಿರಿಯರ್‌ ಸಲಿಪರ್‌ ದಡ್ಡಕ್ಕರದ ಅ ಟಿ ಕ್ಕೈದೆ 
ರೇಫೆವೆರೆಸಿದದಡ್ಡಕ್ಕರಮಂ” (ಸೂ ೩೪, ಪು.೩೪) ಎಂದಿರುವುದು ಈ ಮಾತನ್ನು 
ಬಲಪಡಿಸುತ್ತದೆ. “ಚುರ್ಚಿದ ಕಿಮುಟ್ಟೆದ-” ಎಂಬಂತಹ ಉದಾಹರಣೆಯಲ್ಲಿ 
ರೇಫದ ಒತ್ತಕ್ಷರಕ್ಕೆ ಅಟದ ಒತ್ತಕ್ಷರದ ಪ್ರಾಸವನ್ನು ಸ್ವೀಕರಿಸುವುದರಿಂದ ರೇಫ ಮತ್ತು ಅ 
ಅ ಗಳಿಗೆ ಧ್ವನಿಸಾಮ್ಯವಿದ್ದಿರಬೇಕೇನೋ. ಇಂತಹ ಉದಾಹರಣೆಗಳೂ 
ಕಡಿಮೆಯಿರುವುದರಿಂದ ಇದನ್ನು ಪ್ರಮಾಣವಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ. ಟಿ ಮತ್ತು 
ಆಟ ರಲಗಳ ಉಚ್ಚಾರ ತೀರಭಿನ್ನವೆ೦ದು ನಮಗೀಗಲೂ ಸ್ಪಷ್ಟವಿರುವುದರಿ೦ದ ಭ್ರ 
ರಗಳೇ ಹೆಚ್ಚು ಸಾಮ್ಯವುಳ್ಳವಾದ್ದರಿ೦ದ ಅ .ವು.“ರ” ದಲ್ಲೇ ಐಕ್ಕಹೊಂದಿತು. ಟಿ 
ದುರ್ಬಲವಾದ್ದರಿ೦ದಲೇ ಅದು "ಳ' ದಲ್ಲಿ ಅದರ ಸಮೂಹದ್ದನಿಯಲ್ಲ ಐಕ್ಕವಾಯಿತು. 
ದ್ವಿತ್ವಾಕ್ರರಗಳಲ್ಲಿ ಮೊದಲಿನದರ ಉಚ್ಚಾರ ಅಸ್ಪಷ್ಟ ಮತ್ತು ಧ್ವನ್ಯ೦ಗಕ್ಕೆ ತ್ರಾಸದಾಯಕವಾದಾಗ 
ಅದು ಶಿಥಿಲ ದ್ವಿತ್ವವಾಗತೂಡಗಿ ಮತ್ತು ಹಲಕಾಲದ ನಂತರ ಅದು 
ಸಂಪೂರ್ಣಮಾಯವಾಗಿ ಸಜಾತೀಯ ದ್ವಿತ್ತವೇ ಆಯಿತು. ಉದಾ- ಗಟ್ಡೆ-ಗರ್ದೆ- 
ಗದ್ದೆ, ಉಟ್ಟು-ಉರ್ದು-ಉದ್ದು, ಆದುದರಿಂದ “ಅಲ್ಪ್ಬಸ್ಪರ್ಶಕಗಳನ್ನು ಉಚ್ಚರಿಸುವಾಗ 
ಅವುಗಳ ಉಚ್ಚಾರಣೆ (ಅ ಟಿ) ಪೂರ್ಣವಾಗುವುದಿಲ್ಲ... ಹೀಗೆ ಅ ಆಣದಿಗಳಿಗೆ 
ಪ್ರಾಧಾನ್ಯವಿಲ್ಲದೆ ಅವು ಅವಕ್ಕಿಂತ ಮೊದಲಿನ ಸ್ಟರಗಳಲ್ಲೇ ಐಕ್ಯವಾಗುತ್ತದೆ”' ಎಂಬ 
ಶ್ರೀಕುಶಾಲಪ್ಪ ಗೌಡರ ಮಾತು ಸಾರ್ಥಕವೆನಿಸುತ್ತದೆ. 

ಟ, ೪- ಅ ಕಾರವು ಶಬ್ದಾದಿಯಲ್ಲಿ ಕಾಣುವುದಿಲ್ಲ. ಶಬ್ದಗಳ ಮಧ್ಯ ಅಂತ್ಯಗಳಲ್ಲಿ 
ಕಂಡುಬರುತ್ತದೆ. ಸ್ವರಗಳ ಮಧ್ಯದಲ್ಲಿ ಬಂದಾಗ ಅದರಲ್ಲಿ ಲೀನವಾಗಿದೆ. ಇದು 
ಕನ್ನಡಮತ್ತಿತರ ದ್ರಾವಿಡ ಭಾಷೆಗಳ ಸ್ವತಂತ್ರ ಧ್ವನಿಮಾ. ಈಗ ತಮಿಳು ಮಲಯಾಳಗಲ್ಲಿ 
ಮಾತ್ರ ಉಳಿದುಕೊಂಡು ಕನ್ನಡ, ತೆಲುಗು, ತುಳುಗಳಲ್ಲಿ ಕಣ್ಮರೆಯಾಗಿದೆ ಈಗ ಕನ್ನಡದಲ್ಲಿ 
ಟಿ ಸಂಪೂರ್ಣವಾಗಿ ಳ ದಲ್ಲಿ ಲೀನವಾಗಿದೆ. ಇದು ಮೂಲ ದ್ರಾವಿಡದ ಧ್ವನಿಮಾ 


ಲೋಚನ ದೀಪ್ತಿ | ೪೩೩ 


ಎನ್ನುವುದರಲ್ಲಿ ಸಂದೇಹವಿಲ್ಲ. ಸಂಸ್ಕೃತದಲ್ಲಿ ಅ, ಳ ಎರಡೂ ಇಲ್ಲ. ಕೇವಲಲ ಮಾತ್ರವಿದೆ. 
ಅ ಟ, ಕ್ಷಳಗಳು ಮುಂದೆ ವರ್ಣಮಾಲೆಯಲ್ಲಿ ಸೇರಿಕೊಂಡುವು; ಮೊದಲು ಇರಲಿಲ್ಲವೆಂದು 
ಶ್ರೀಜಿ.ಬೂಲರ್‌ ಅವರು ಹೇಳುತ್ತಾರೆ.“ ಚತುರ್ದಶ ಸೂತ್ರಗಳಲ್ಲಿ 'ಳ' ಕಾರವಿಲ್ಲ. 
ಆದರೆ ವೈದಿಕ ಸಂಸ್ಕೃತದಲ್ಲಿ ಆ ಕಾರವಿದ್ದುದು ಕಂಡುಬರುತ್ತದೆ. - “ಅಗ್ನಿ ಮಾಟೌಹಿ 
ಪುರೋಹಿತಂ ಯಜ್ಞಸ್ಯದೇವಮೃತ್ತಿಜಂ /ಹೋತಾರಂ"'* ರತ್ನಧಾತಮಂ”. ಆ% ಇಲ್ಲಿ 
ಸ್ಪುತ್ಯರ್ಥಕವಾದ “ಈಡೇ' ಈ ಎಂದಾಗಿದೆ.ಇದು "ಟ' ವೇ “ಳ' ವೇ? 'ಡ' ಕಾರದ 
ಸ್ಥಾನದಲ್ಲಿ ಬರುವುದರಿಂದ ಅದರ ಸಸ್ಥಾನೀಯವಾದ'ಟ' ವೇ ಎನ್ನಬೇಕು. ಈ ಟ ಗಳ 
ವಿಚಾರ ತೈತ್ತಿರೀಯ ಪ್ರಾತಿಶಾಖ್ಯದಲ್ಲಿ ಹೇಳಿದೆ. “ಪೃಕ್ಷಸ್ತರಾತಾರೋಲೋಡಂ”" ಯ, 
ಲೃಗಳ ಪದದಲ್ಲಿರುವ ಅ ಕಾರವು ಡಕಾರವಾಗುತ್ತದೆ.-ಮೃಡಾತೀದೃಶೇ, ಯಲ್ಕಗಳು 
ಪೂರ್ವದಲ್ಲಿಲ್ಲದಿದ್ದರೆ "ಟ' ಕಾರವು ಡಕಾರವಾಗುವುದಿಲ್ಲ ಉದಾ. ನಟ೦ ಫ್ಹ್ಷವಮ್‌, 
ಇಲ್ಲಿ ಆ ಕಾರಕ್ಕೆ ಡಕಾರ ಬರುವುದೆಂದುದರಿಂದ ಟ ಕಾರವೇಮೂಲವೆಂದಾಯಿತು. 
ಮೂರ್ಧ ಸ್ಥಾನವಾದುದರಿಂದ ಡ ಅ ಕಾರಗಳಿಗೆ ಸಾಮ್ಯವಿದೆಯೆಂದು ವೈದಿಕಾಭರಣ 
ವ್ಯಾಖ್ಶೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಡಕಾರದಿ೦ದ ಟಹುಟ್ಟುತ್ತದೆ೦ದು ಕನ್ನಡ ವೈಯಾಕರಣರೂ 
ಹೇಳಿದ್ದನ್ನಿಲ್ಲಿ ಸ್ಮರಿಸಬಹುದು. ಯಗ್ವೇದಸಂಹಿತಾ ಭಾಗ ೧ರ ವ್ಯಾಖ್ಯಾನದಲ್ಲಿ ಡಕಾರಕ್ಕೆ 
ಟಿ ಕಾರ ಬರುವುದನ್ನು ಸ್ಪಷ್ಟಪಡಿಸಿದೆ- 


ಅಜ್ಮಧ್ಯಸ್ಥ ಡ ಕಾರಸ್ಯ ಟಿಅ ಕಾರಂ ಬಹ್ವೈಚಾ ಜಗುಃ 

ಅಜ್ಕಧ್ಯಸ್ಥ ಢಕಾರಸ್ಯ ಟಿ ಕಾರಂ ವೈ ಯಥಾಕ್ರಮಮ್‌ (ಪುಟ ೬೧೨) 

ಉದಾ- ಅಪಾ ಬಜ ಟಂ ಯುತ್ತು ಪೃತನಾಸು ಪಪ್ರಿಂ. (ಯ.ಸಂ. ೧-೧೯-೨೧) 

ಅಗ್ನಿ: ಪೂರ್ವೇಭಿಃ ಖಪಿಭಿರೀಡ್ಯೋನೂತನೈರುತ 

ಸ ದೇವಾಗಂ ಏಹ ವಕ್ಷತಿ ॥೨॥ 

ಸ್ಪರಾಕ್ಷರಗಳ ಮಧ್ಯದಲ್ಲಿ ಡ ಕಾರ ಬಂದರೆ ಅ ಕಾರ, ಢ ಕಾರ ಬಂದರೆ 
ಅಅಕಾರವಾಗುತ್ತವೆ. ಡ-ಟಿ ಕ್ಕೆ ಉದಾ ಈ ಟೇ (ಈಡೇ) ಢ-ಲಜಕ್ಕೆ ಉದಾ - 
ಅಷಾಟಅ೦ (ಅಷಾಢಂ) ಡ ಕಾರದ ಮುಂದೆ ವ್ಯಂಜನ ಬ೦ದರೆ ಟ ಕಾರ ಬರುವುದಿಲ್ಲ. 
ಉದಾ- ಈಡ್ಕೋ (ಈಡ್‌) ಯಗ್ಗೇದದಲ್ಲಿ ಡ ಕ್ಕೆ ಆ ಎಂದಿದ್ದರೆ ತೈತ್ತಿರೀಯ ಪ್ರಾತಿಶಾಖ್ಯದಲ್ಲಿ 
ಅ ಕ್ಕಡ ಎಂದಿದೆ. ವ್ಯತ್ಯಯವೆಂಬುದು ಸಮಾನ. ಬಹುಶಃ ಯಗ್ವೇದದಲ್ಲಿ ಹೇಳಿದಂತೆ 
ಡ ಕಾರಕ್ಕೆ ಆ ಕಾರಬರುವುದೇ ಕನ್ನಡದಲ್ಲೂ ಕಂಡುಬರುತ್ತದೆ ವಿನಾ ಅಕಾರಕ್ಕೆ ಡ ಕಾರ 
ಬರುವುದು ಕಾಣುವುದಿಲ್ಲ. ಟ ಕಾರವು ವೈದಿಕ ಸಂಸ್ಕೃತದಲ್ಲಿದೆಯಂದೂ ಅದೂ 
ಮೂರ್ಧಾಸ್ಥಾನೀಯವೆಂದೂ ತಿಳಿಯುತ್ತದೆ. ಈಗ ಕನ್ನಡದಲ್ಲಿ ಹಾಗೂ ದ್ರಾವಿಡ ಭಾಷೆಗಳಲ್ಲಿ 
ಇದರ ವಿಚಾರವನ್ನು ಚರ್ಚಿಸಬಹುದು. 


೪೩೪ | ಲೋಚನ ದೀಪ್ತಿ 


ಅ ಆ, ಕುಳ, ಕ್ಷಳ -ವೈಯಾಕರಣರೆಲ್ಲಾ ಆಯಾ ಳಕಾರಗಳಿಗೆ ಅವುಗಳಹೆಸರಿನಲ್ಲಿ 
ಹಾಗೆ ಪ್ರಯೋಗಿಸಿದ್ದರೂ ಆ ಹೆಸರೇಕೆಂದು ಸ್ಪಷ್ಟಪಡಿಸಿಲ್ಲ. ಶ್ರೀ ಸೇಡಿಯಾಪುಕೃಷ್ಣ 
ಭಟ್ಟರು ಈ ಹೆಸರುಗಳಿಗೆ ಔಚಿತ್ಯ ಕಲ್ಪಿಸಿ ಉಪಕರಿಸಿದ್ದಾರೆ. “ಸುಮಾರು ಅ ಎ೦ಬುದರಂತೆ 
ಬರೆಯಲ್ಪಡುವ ವರ್ಣ” ಎಂದು ಸೂಚಿಸುವುದಕ್ಕಾಗಿ ಅ ಆ ಎಂಬ ಹೆಸರು ಅದಕ್ಕೆ 
ಬಂದಿರಬೇಕು ಎಂದೂ “ಸುಮಾರು ಸಾವಿರ ವರ್ಷಗಳ ಕೆಳಗೆನಮ್ಮ ಕ, ಳ ಲಿಪಿಗಳು 
ಅನುಕ್ರಮವಾಗಿ ಹಾಗಿದ್ದುವು, ಹೆಚ್ಚು ಕಡಿಮೆ ಕು ಎಂಬುದರಂತೆ ಬರೆಯಲ್ಲಡುವ 
ವರ್ಣ ಎಂದು ಸೂಚಿಸಬಲ್ಲ ಕುಳ ಎ೦ಬ ಸಂಜ್ಞೆ ಅನ್ವರ್ಥವೇ ಆಗಿದೆ” ಎಂದೂ 
ಕ್ಷಳವೆಂದರೆ ವರ್ಣಮಾಲೆಯಲ್ಲಿ ಕ್ಷ ಎಂಬುದರ “ಸಮೀಪದಲ್ಲಿರುವ ಳ ಎಂಬರ್ಥವನ್ನು 
ಕೊಡುವ ಸಂಜ್ಞೆ ಎಂಬುದು ಸ್ಫುಟವಾದಂತಾಯಿತು.” ಎಂದೂ ತಿಳಿಸಿದ್ದಾರೆ." 
ಕೇಶಿರಾಜನು ಅ, ಅಟ, ಕುಳ, ಎ, ಒ ಈ ಐದು ದೇಶೀಯಾಕ್ಷರಗಳೆಂದಿದ್ದಾನೆ. 
ಕುಳವೆಂದರೆ ಅಚ್ಚಗನ್ನಡ ಶಬ್ದಲ್ಲಿ ಬರುವ ಳಕಾರ. ಎಸಳು, ಕೇಳು, ಸಂಸ್ಕೃತ ಶಬ್ದದ 
ಲಕಾರದ ಸ್ಥಾನದಲ್ಲಿ ಬರುವುದು. ಕ್ಷಳ- ಜಳ, ತಳ, ಬಳ, ಇತ್ಯಾದಿ. ಕುಳ, ಕ್ಷಳಗಳಿಗೆ 
ಉಚ್ಚಾರದಲ್ಲಾಗಲೀ ಲಿಪಿ ರೂಪದಲ್ಲಾಗಲೀ, ಯಾವ ವ್ಯತ್ಯಾಸವೂ ಇಲ್ಲ. ಕೇವಲ ಸ್ಥಾನ 
ವ್ಯತ್ಯಾಸದಿ೦ದ ಮಾತ್ರ ಪ್ರತ್ಯೇಕತೆ. ಆದ್ದರಿ೦ದ ಈ ಭೇದ ಅವಶ್ಯವಿಲ್ಲ. ಹಾಗಿದ್ದರೆ ಹಲವು 
ವರ್ಣಗಳಲ್ಲಿ ಇಂತಹ ಪ್ರತ್ಯೇಕತೆಯನ್ನು ಹೇಳಬಹುದು- ಕನ್ನಡ ಶಬ್ದದಲ್ಲಿ ಬರುವಲಕಾರ 
ಸಂಸ್ಕೃತದಲ್ಲಿ ಬರುವ ಲಕಾರಇತ್ಯಾದಿ ಜ ಟಿ, ವು 'ಛ” ಕಾರಕ್ಕಿಂತ ತೀರ ಭಿನ್ನವಾದುದು. 
ಅದು ಮೂಲ ದ್ರಾವಿಡದಲ್ಲೇ ಇರುವ ಸ್ವತಂತ್ರ ಧ್ವನಿಮಾ. ಇಂದಿಗೂ ತಮಿಳು 
ಮಲಯಾಳಗಳಲ್ಲಿ ಉಳಿದುಕೊಂಡಿದೆ. ಕನ್ನಡದಲ್ಲಿ "ಳ' ದೊಂದಿಗೂ ತೆಲುಗಿನಲ್ಲಿ 'ಡ' 
ದೊಂದಿಗೂ ಇದು ಅಂತರ್ಧಾನವಾಗಿದೆ. ಮಲಯಾಳ ವ್ಯಾಕರಣವಾದ ಲೀಲಾತಿಲಕ 
ದಲ್ಲಿ ಅ, ಟ ಗಳನ್ನು ದೇಶೀಯಾಕ್ಷರಗಳಂದು ಹೇಳಿದೆ. ಅ ವು ಸಂಸ್ಕೃತ 'ಷ'ದ 
ತದ್ಭವವೇ ಎಂದೊಮ್ಮೆ ಶಂಕಿಸಿ ಅಲ್ಲವೆಂದಿದ್ದಾನೆ. ಮೂರೂ "ಳ' ಕಾರಗಳ ಭೇದವಳಿದು 
ಒಂದೇ ಳ ಕಾರವಾಗಿ ಹರಿಹರನ ಕಾಲದಲ್ಲೇ ಅಂದರೆ ೧೨ನೇ ಶತಮಾನಕ್ಕಿಂತ 
ಹಿಂದೆಯೇ ರೂಪುಗೊಂಡಿರುವುದರಿಂದ ಅವನು ತನ್ನ “ಗಿರಿಜಾ ಕಲ್ಯಾಣ” ಕಾವ್ಯದಲ್ಲಿ 
“ವಿಚಾರಿಸಬೇಡದರಿ೦ ಜಳ ಕುಳಕ್ಷಳಂಗಳನಿದರೊಳ್‌” ಎಂದು ಘೋಷಿಸಿದ್ದಾನೆ. 
ಭಟ್ಟಾಕಳಂಕನ ಕರ್ಣಾಟಕ ಶಬ್ದಾನು ಶಾಸನದಲ್ಲ ಳಕಾರ ಭೇದಗಳನ್ನು ಸ್ಪೀಕರಿಸದಿದ್ದರೂ 
ಸೂತ್ರವೃತ್ತಿಗಳಲ್ಲಿ ಹೇಳದಿದ್ದರೂ ನಾನು ಹೇಳುತ್ತೇನೆಂದು ಡೋಬಹುಲಂ (ಸೂ.೧೪೦, 
ಪುಟ ೧೬೨) ಎ೦ಬ ಸೂತ್ರದ ಕೆಳಗೆ ವ್ಯಾಖ್ಯಾನದಲ್ಲಿ ಕೇಶಿರಾಜನು ಹೇಳಿದುದನ್ನೇ 
ಹೇಳಿ ಆ ಕಾರವಿರುವ ಒಂದು 'ಗಣ'ವನ್ನು ಕೊಡಲಾಗಿದೆ. ಅವನ ಕಾಲಕ್ಕಾಗಲೇ 


ಲೋಚನ ದೀಪ್ತಿ | ೪೩೫ 


ಅದರ ಭೇದಗಳು ಕಣ್ಮರೆಯಾದುದರಿಂದ ಸೂತ್ರ ವೃತ್ತಿಗಳಲ್ಲಿ ಆ ವಿಚಾರ ಬಿಟ್ಟೇ 
ಬಿಟ್ಟಿರಬೇಕು. ಈಗ ಕನ್ನಡದಲ್ಲಿ ಆ ಕಾರವು ಸಂಪೂರ್ಣ ೪ ಕಾರವಾಗಿರುವುದರಿಂದ 
ಅದರ ಉಚ್ಚಾರಾದಿಗಳನ್ನು ತಿಳಿಯಲು ಉಳಿದ ದ್ರಾವಿಡ ಭಾಷೆಗಳಾದ ತಮಿಳು 
ಮಲಯಾಳಗಳ ಮರೆಹೋಗಬೇಕಾಗಿದೆ. ಲರಡಗಳಿಂದ ೪ ಅ ಲ ಗಳಾಗುತ್ತವೆಂದು 
ಭಾಷಾ ಭೂಷಣ, ಶಬ್ದ ಸ್ಮೃತಿಗಳಲ್ಲಿ ಹೇಳಿರುವುದನ್ನೇ ಕೇಶೀರಾಜ ಡ ಕಾರಾಶ್ರಿತಮಾದ 
ಜ,ಳನುಂ' ಎಂದು ಡ ಕಾರಂ ಪುಟ್ಟುವ ತಾಣಮಂ ಬೆಟ್ಟಿತ್ತಾಗುಚ್ಚರಿಸೆ ಅ, ಅವೆಸರ 'ಟ' 
ಕಾರಂಪುಟ್ಟುಗುಂ, ಲಕಾರಂಪುಟ್ಟುವ ತಾಣಮಂ ಬೆಟ್ಟಿತ್ತಾಗುಚ್ಚರಿಸೆ ಕುಳವೆಸರ ಳಕಾರಂ 
ಪುಟ್ಟುಗುಂ, ಡ ಕಾರಂ ಮೂರ್ಧನ್ಯಂ ಜಿ,ಚಿನದರೊಳೇಕಸ್ಥಾನಿ, ಲಕಾರಂದಂತ್ಯಂ, 
ಕುಳನದರೊಳೇಕಸ್ಥಾನಿ” ಎ೦ದು ಸ್ಪಷ್ಟಪಡಿಸಿದ್ದಾನೆ. ಅವನ ಕಾಲ, ಅದಕ್ಕೂಹಿಂದೆಯೇ 
ಜಿಟಿ ವು ಕುಳದಲ್ಲಿ ಐಕ್ಕವಾಗಲಾರಂಭವಾದ್ದರಿಂದ ಎರಡೂ ಉಳಿಯಲು ಎರಡರಲ್ಲಿ 
ಗೊಂದಲವಾಗಾಬಾರದೆಂದು” ಕುಳ ಸಹಿತ ಶಬ್ದಗಳು ಮತ್ತು ಅ,ಟ ಸಹಿತಶಬ್ದಗಳ 
ಪಟ್ಟಿಯನ್ನು ಕೊಟ್ಟಿದ್ದಾನೆ. ದಡ್ಡಕ್ಕರದ ಅ.ಟಕ್ಕೆ ರೇಫೆವೆರಸಿದ ದಡ್ಡಕ್ಕರದ ಪ್ರಾಸವನ್ನು 
ಸ್ಪೀಕರಿಸುವುದರಿಂದ ಅವರೆರಡರ ಉಚ್ಚಾರದಲ್ಲಿ ಸಾಮ್ಯ ತೋರಿರಬಹುದು.ಅ, ಟಿ 
ರೇಫಗಳಲ್ಲಿ ವ್ಯತ್ಯಯವಾರಂಭವಾಗಿ ಕೆಲವು ಶಬ್ದಗಳಲ್ಲಿ ಅ, ಅದ ಸ್ಥಾನದಲ್ಲಿ ರೇಫವೇ 
ನೆಲೆಗೊಂಡಾಗಿತ್ತು. ಇದೇ ರೀತಿ ವ್ಯತ್ಯಾಸ ಮುಂದುವರಿಯ ಬಾರದೆಂದು ರೇಫ ಸಹಿತ 
ಮತ್ತು ಜಟ ಸಹಿತ ಶಬ್ದಗಳ ಪ್ರತ್ಯೇಕ ಪಟ್ಟಿಯನ್ನು ಕೊಟ್ಟಿದ್ದಾನೆ. ನಿಜವಾದ ಜಟ 
ಸಹಿತವಾಗಿದ್ದ ಬಿಟ್ಟು ಉಟ್ಟು ಮೊದಲಾದವು ಬಿರ್ದು, ಉರ್ದುರೇಫ ಸಹಿತ ಎಂದಿದ್ದಾನೆ. 
ಅ, ಲ ಕುಳದ ಪರಿವರ್ತನೆಯ ಕಾಲವದಾದ್ದರಿಂದ ಕೆಲವದರಲ್ಲಿ ಅವನಿಗೇ 
ಸಂದೇಹವಿರುವುದರಿಂದ 'ಅ, ಆ ಸಂದೇಹಂ' ಎನ್ನುತ್ತಾನೆ. "ಲ' ಕಾರಾ೦ತಗಳು 
ಳಕಾರಾಂತಗಳಾಗಿ ಅವನ ಕಾಲದಲ್ಲೇ ಪರಿವರ್ತನೆಯಾಗುತ್ತಿದ್ದುದನ್ನು “ಲಾಂತಮಿವಂ 
ಗ್ರಾಮ್ಯರರಿಯದುಚ್ಚರಿಸುವರ್‌ ಕುಳಾ೦ತ ಭ್ರಮೆಯಿಂ” ಎಂದು” ಖಂಡಿಸಿದ್ದಾನೆ. ಅ 
ಮಾತ್ರ ಕುಳ ಆ ಕಾರವಾಗುತ್ತಿದ್ದುದಲ್ಲ 'ಲ' ಕಾರವೂ ಕುಳ ಳಕಾರವಾಗಿ ತಿರುಗುತ್ತಿತ್ತು. 
ಲ ಕಾರದ ಬದಲು ಕೆಲವೊಮ್ಮೆ ಅ ಕಾರವೂ ಬರುತ್ತಿತ್ತು. ಇವೆಲ್ಲವಕ್ಕೂ ಸಾಕಷ್ಟು 
ಶಾಸನಗಳ ಆಧಾರಗಳೂ ಇವೆ. (ನಿಲಿಸಿದೊಂ-ನಿಜೆಸಿದೊಂ). 

೮.೯ನೇ ಶತಮಾನದವರೆಗೆ "ಟ” ಬದಲಾಯಿಸದೇ ಇತ್ತು ಆದರೆ ಕ್ರಿಶ. ೯೩೦ರಲ್ಲಿ 
"ಟಿ;ವು ವ್ಯಂಜನಗಳ ಮುಂದೆ "ರ' ಆಗಿದೆ -ನೆಗರ್ತೆ (ನೆಗಟ) ಬೇರ್ಪರನ್‌(ಬೇಟ್ಟರನ್‌) 
ನೋರ್ಪೊಡೆ (ನೋಟ್ಟೊಡೆ), ಟ ದಸ್ಥಾನದಲ್ಲಿ ಮತ್ತು ಳ ಒಂದೇ ಶಾಸನದಲ್ಲಿ ಕಂಡು 
ಬರುವುದರಿಂದ ಆರ, ಟ೨ಳ ಎರಡೂ ಸಾಮಾನ್ಯ ಒಂದೇ ಸಮಯದಲ್ಲಿ ಪರಿವರ್ತಿಸಲು 
ಆರಂಭಿಸಿದಂತೆ ತೋರುತ್ತದೆ. ಹನ್ನೊಂದನೇ ಶತಮಾನದಲ್ಲಿ ಟರ, ಟುಳ ಹೆಚ್ಚುತ್ತಾ 
ಹೋಯಿತು. ಇರ್‌ಟ (ಕ್ರಿಶ. ೧೦೬೭) ಎಂಬ ಎರಡೂ ಸೇರಿದ ರೂಪ ಬದಲಾವಣೆಯ 


೪೩೬ | ಲೋಚನ ದೀಪ್ತಿ 


ಹಂತವನ್ನು ತೋರುವ ಆಶ್ಚರ್ಯಕರ ಪ್ರಯೋಗವಾಗಿದೆ. ಹದಿಮೂರನೇ ಶತಮಾನದಲ್ಲಿ 
“ಳ' ಕಾರವೇ ಸ್ಥಿರವಾಗಿ 'ಟ' ಕಾರ ತೀರಕಡಿಮೆಯಾಯಿತು. ಹದಿನಾಲ್ಕನೇ 
ಶತಮಾನದನಂತರ "ಳ' ವು ಸಂಪೂರ್ಣ ಟಕಾರವನ್ನಾಕ್ರಮಸಿತು' ಸಂಸ್ಕೃತದ 
ಲಕಾರ ಆ ಕಾರವಾಗಿ (ತಿಟಕ ೧೦೮೫), ಆಕಾರವು ರೇಫವಾಗಿ ತೋರುವುದೆಲ್ಲ 
ಪರಿವರ್ತನೆಯ ಗೊಂದಲ ಮತ್ತು ಅರಿಯದ ತಪ್ಪುಗಳನ್ನು ಸೂಚಿಸುತ್ತವೆ. 
ಬಟ್ಟುಂಕುುಬರ್ದುಂಕು, ಬರ್ದುಕುಬದುಕು. ಹೀಗೆ ಆಕಾರವು ರೇಫವಾಗಿ ಮತ್ತೆ 
ಮೊದಲಿನ ವ್ಯಂಜನದಲ್ಲೇ ಲೀನವಾಗಿ ಸಜಾತೀಯ ದ್ವಿತ್ತವಾಯಿತು. ಅ, ಟಿಗಳು 
ಉಚ್ಚಾರಣೆಯಲ್ಲಿ ಅಸ್ಪಷ್ಟತೆಯನ್ನು ಹೊಂದುತ್ತಾ ಕ್ರಮೇಣ ಕಣ್ಮರೆಯಾದುವು. ಈ 
ಉಚ್ಚಾರಣೆಯ ಅಸ್ಪಷ್ಟತೆಯ ಹಂತವನ್ನೇ ಶಿಥಿಲದ್ವಿತ್ವವೆನ್ನಬಹುದು. “ಜ,ಟಿ ಕುಳ 
ರೇಫಾಂತ'ಗಳು ಶಿಥಿಲತೆಯನ್ನು ಹೊಂದಿಯೇ ಅವುಗಳ ಲೋಪ ಅಥವಾ 
ಮಧ್ಯಸ್ವರಾಗಮವಾಗಲು ಕಾರಣವಾಯಿತು. 


೧೩ನೇ ಶತಮಾನದವರೆಗೆ ಆ ಇತ್ತೆಂದೂ ಹತ್ತರಿಂದ ಹನ್ನೆರಡನೇ ಶತಮಾನದ 
ಅವಧಿಯಲ್ಲಿ ಳ ಅಥವಾ ರ ಆಗಿ ಪರಿವರ್ತಿಸ ತೊಡಗಿತೆಂದು ಏ- ಏಳ (ಕ್ರಿಶ.೧೦೧೯) 
ಅಟೆ-ಅಳಿ (೧೦೭೬ ಕ್ರಿಶ.) ಅಟ್ಟು -ಅರ್ದು, ಎಟ್ಟು - ಎರ್ದು” ಎಂದು 
ಎಲ್‌.ವಿ. ರಾಮಸ್ವಾಮಿ ಅಯ್ಕರ್‌ ತಮಿಳ್‌ ಅ ಕಾರದ ಬಗ್ಗೆ ಹೇಳುತ್ತಾ ಕನ್ನಡದಬವನ್ನು 
ವಿವರಿಸಿದ್ದಾರೆ.” 

ಟಿ ಕಾರದ ಉಚ್ಚಾರ “ಹಳಗನ್ನಡ ಶಾಸನಗಳಲ್ಲಿ ಟ ಕಾರವಿದ್ದಲ್ಲಿ ಮುಂದೆ 
ಅಕಾರವೂ ರೇಫವೂ ಬಳಕೆಯಲ್ಲಿ ಬಂದುದನ್ನು ನೋಡಿದರೆ ಅ ಕಾರದ ಉಚ್ಚಾರವು 
ರೇಘಡಕಾರಗಳಿಗೆ ಮಧ್ಯಸ್ಥವಾಗಿತ್ತೆಂದು ಹೇಳಬಹುದು” ಅಡಲಟ*್‌ (ಹ.ಗ) 
ಅಡರು(ಹೂ.ಗ.) ಕಟವಪ್ರ ಶೈಲಮಡಟ್ಟೀನಮ್ಮಾ ಕಳನ್ನೂರನ೦ ಬಾಲೇ 
ಪೆರ್ಗೂರವನಂಸಮಾಧಿ ನೆರೆದೂನ್‌ (ಇ.ಸಿ. ೨೨.ಜಿ.ಒ.ಕೆ.ಐ ೨೧, ೭೦೦ ಕ್ರಿ.ಶ.) 
ಕನ್ನಡ ತಮಿಳುಶಬ್ಬಗಳಲ್ಲಿ ಅ ಕಾರವಿರುವ ಕಡೆ ತೆಲುಗಿನಲ್ಲಿ ರಕಾರವಾಗಲೀ ಸ 
ಕಾರವಾಗಲಿತುಳುವಿನಲ್ಲಿ ರಕಾರವಾಗಲೀ ಇರುತ್ತದೆ. 

ಏಲತ್‌ (ಕ) ಏಟಕ್‌ (ತ) ಏಡು (ತೆ) ಏಟಕ್‌ (ತು) 

ಕೋಟೆ (ಕ) ಕೋಟೆ (ತ) ಕೋಡಿ (ತೆ) ಕೋರಿ (ತು) 

ಡಕಾರಂ ಪುಟ್ಟುವ ತಾಣಮಂ ಬೆಟ್ಟಿತ್ತಾ ಗುಚ್ಚರಿಸೆ ಅ ಅಂ ಪುಟ್ಟುಗುಂ” ಎಂದು 
ಕೇಶೀರಾಜ ಹೇಳಿದಂತೆ ಮುಂದೆ ಕಪ ಬಂದಾಗ "ಡೌ ವು ಆ ಆಗುತ್ತದೆ. ನೋಡು--ಪಂ- 
ನೋಟ್ಟಂ, ಮಾಡು--ಕೆ ಮಾಟ್ಕಿ, ಕಾಡು-ಕಿಚ್ಚು - ಕಾಟ್ಮೆ + ಚ್ಚು ಎರಡು ಸ್ವರಗಳ 


ಲೋಚನ ದೀಪ್ತಿ | ೪೩೭ 


ಮಧ್ಯದಲ್ಲಿಟ ಬಂದಾಗ ಳ ಕಾರವಾಗುತ್ತದೆ. ಅಟೆಪಿ-ಅಳಿಪಿ. ಒಟ್ಟಿನಲ್ಲಿ ಡ,ಟಳಗಳ 
ಉಚ್ಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವಿದ್ದಿರ ಬಹುದಾದರೂ ಹೆಚ್ಚು ಕಡಿಮೆ ಒಂದೇ ಆಗಿರಬೇಕು. 


ತಮಿಳುನಾಡಿನಲ್ಲೇ ಟ ಕಾರದ ಉಚ್ಚಾರ ಎಲ್ಲೆಡೆ ಒಂದೇ ರೀತಿಯಾಗಿಲ್ಲ. ಉತ್ತರ 
ಭಾಗದಲ್ಲಿ ಟ ಉಚ್ಚಾರವೇ ಸಾಮಾನ್ಯ ಇದ್ದರೂ ದಕ್ಷಿಣ ಭಾಗದಲ್ಲಿ ಳಕಾರವಾಗಿ 
ಉಚ್ಚರಿಸುತ್ತಾರೆ. ಕೆಲವಡೆ ರ್ರು, ಜ್ವ ಇವೇ ಯ ಕಾರದಂತೆ ಉಚ್ಚಾರವಾಗುತ್ತದೆ. 
ಕೆಲವೆಡೆ ಅದನ್ನು ಬಿಟ್ಟು ಉಚ್ಚರಿಸುತ್ತಾರೆ. ಟ ಕಾರ ಮಲಯಾಳದಲ್ಲಿಯ ಕಾರವಾಗುತ್ತದೆ. 
ಉತ್ತರ ಕೇರಳದಲ್ಲಿ. ಕಾಸರಗೋಡಿನ ಮುಸ್ಲಿಂ ಮಲಯಾಳದಲ್ಲಿಟ ವನ್ನು ಯ ವೆಂದೇ 
ಉಚ್ಚರಿಸುತ್ತಾರೆ. - ಪಟ೦ಂ - ಪಯಂ, ವಾಟ- ಬೆಡಿ ಇತ್ಯಾದಿ 
ವ್ಯತ್ಯಾಸಗಳಾಗುತ್ತವೆ. ಮಲಯಾಳದಲ್ಲಿ ಟ ವನ್ನು ಬೇರೆ ರೀತಿಬರೆಯುತ್ತಾರೆ. ಸರಿಯಾದ 
ಮಲಯಾಳ ಮಾತಾಡುವವರು ಟ ವನ್ನು ಉಚ್ಚರಿಸುವುದು ಕೇಳಿದರೆ "ಯ್ದ" ಎಂಬಂತೆ 
ಕೇಳುತ್ತದೆ. ಅಂದರೆ ನಾಲಗೆಯನ್ನು ಅಗಲವಾಗಿಸಿ ತುದಿಯನ್ನು ಚೆನ್ನಾಗಿ ಬಾಗಿಸಿ 
ಮಧ್ಯಮೂರ್ಧವನ್ನು ಸರ್ಶಿಸಬೇಕು. ಆಗ ಈ ಧ್ವನಿಹುಟ್ಟುತ್ತದೆ. ಅದೇ ರೀತಿಯಲ್ಲಿ 
ಆದರೆ ಅಷ್ಟು ಒತ್ತಡವಿಲ್ಲದೆ ನಾಲಗೆ, ಸ್ವಲ್ಪ ಹಿಂದಕ್ಕೆ ಸರ್ಶಿಸಿದರೆ 'ಡ' ಕಾರ ಹುಟ್ಟುತ್ತದೆ. 
ಇನ್ನೂ ಸ್ವಲ್ಪ ಹಿಂದಕ್ಕೆ ಸರಿದರೆ ತಾಲು ಸ್ಥಾನಕ್ಕೆ ಬಂದು "ಯ' ಉತ್ಪತ್ತಿಯಾಗುತ್ತದೆ. 
ಆದುದರಿಂದಲೇ ಡವನ್ನು ಒತ್ತಿ ಉಚ್ಚರಿಸಿದರೆ ಟಿ ಹುಟ್ಟುತ್ತದೆ೦ದು ಹೇಳಿರುವುದು. ಡ, 
ಟಿ ಗಳ ಮಧ್ಯದಲ್ಲಿ 'ಳ' ಹುಟ್ಟುತ್ತದೆ. ಆದ್ದರಿಂದ ಡ-ಟ-ಳ ಆಗುವುದು. ಟ ಕಾರವು 
"ಯ' ಕಾರವಾಗುವುದು ಸೌಲಭ್ಯಾಕಾಂಕ್ಷೆಯ ತಪ್ಪು ಉಚ್ಚಾರದಿ೦ದ. ಆ ಕಾರದ ಉಚ್ಚಾರದ 
ಬಗೆಗೆ ಶ್ರೀ ಕುಶಾಲಪ್ಪಗೌಡರು ತಮ್ಮ ಲೇಖನದಲ್ಲಿ ಉದ್ಧರಿಸಿರುವ ಆಧುನಿಕ ಭಾಷಾ 
ವಿಜ್ಞಾನಿ ಪ್ರೊ. ಜೆ.ಬಿ. ಫಿರ್ತ್‌ (1.8. Firth) ಅವರ ಅಭಿಪ್ರಾಯನಮ್ಮ ಅಭಿಪ್ರಾಯಕ್ಕೆ 
ಸಮರ್ಥನೆ ನೀಡುತ್ತದೆ.5* “ನಾಲಿಗೆ ಹಿ೦ದಕ್ಕೆಳೆದು ಅಗಲವಾಗಿದಪ್ಪವಾಗಿಸಿ ಬಾಯಟ್ಟದ 
(Hard Palate) ಹಿಂಭಾಗವನ್ನು ಸ್ಪರ್ಶಿಸಿದಾಗ ಆ ಹುಟ್ಟುತ್ತದೆ. 

ದಂತ್ಯವಾದ 'ಲ'ಕಾರದ ವರ್ತ ಸ್ಥಾನೀಯವಾದ ರ ಕಾರದ ಸ್ಥಾನವನ್ನಾ ಕ್ರಮಿಸುತ್ತದೆ. 
ಒಂದು ಧ್ವನಿಯ ಬದಲು ಇನ್ನೊಂದರ ಉಚ್ಚಾರವಾಗುವುದು ಕೆಲವೊಮ್ಮೆ ಅಜ್ಞಾನದಿಂದ, 
ಕೆಲವೊಮ್ಮೆ ಅಜಾಗರೂ ಕತೆಯಿಂದ ರ.ಲಗಳ ಸ್ಥಾನ ಪಲ್ಲಟವಾಗುತ್ತದೆ. ಮರಲ್‌. 
ಅರಲ್‌ ಎರಲ್‌ ಎ೦ಬ ಶಬ್ದಗಳಲ್ಲಿ ರಲ ಕಾರಗಳ ಸ್ಥಾನಪಲ್ಲಟವಾಗಿ, ಮಲರ್‌ ಅಲರ್‌ 
ಎಲರ್‌ ಆಗುತ್ತದೆಂದು ಕೇಶೀರಾಜ ಹೇಳಿದ್ದಾನೆ. (ಶ.ದ. ಸೂ ೩೬. ಪು ೩೭)ಲ 
ಕಾರಾ೦ತಗಳನ್ನು ಕುಳಾಂತ ಭ್ರಮೆಯಿಂದ ಅರಿಯದ ಗ್ರಾಮ್ಮರು ಉಚ್ಚರಿಸುತ್ತಾರೆ. 
(ಸೂ ೩೮) ಎಂದಿದ್ದಾನೆ. ಅಂದರೆ ಬೆರಲ್‌ ಒರಲ್‌ ಮೊದಲಾದುವನ್ನು ಬೆರಳ್‌, 
ಒರಳ್‌ ಎ೦ದುಚ್ಚರಿಸುತ್ತಿದ್ದರು. ಲ ಕಾರವನ್ನು ಳ ಕಾರವಾಗಿ ಉಚ್ಚರಿಸುವ ಕ್ರಮವಿತ್ತು. 


೪೩೮ | ಲೋಚನ ದೀಪ್ತಿ 


ಆ ಪರಿವರ್ತನೆ ಆಗಲೇ ಇದ್ದು ಈಗ ಅದೇ ನೆಲೆಗೊಂಡು ಳ ಕಾರವೇಸ್ಥಿರವಾಗಿ 
ಉಕಾರಾ೦ತವೂ ಆಗಿ ಬೆರಳು, ಒರಳು ಆಗಿವೆ. ಲ-ಳ ಪ್ರವೃತ್ತಿ ಹೆಚ್ಚಾಗಿ ಸಂಸ್ಕೃತಶಬ್ಧದ 
ಲಕಾರವನ್ನೂ ಳ ಕಾರವನ್ನಾಗಿ ಉಚ್ಚರಿಸುತ್ತಾರೆ. ಇದಕ್ಕೆ "ಕ್ಷಳ' ಎಂಬ ಹೆಸರನ್ನು 
ಕೊಟ್ಟು ವೈಯಾಕರಣರು ಮಾನ್ಯತೆಯನ್ನು ನೀಡಿದರು. 'ಳ' ದ್ರಾವಿಡವರ್ಗದಲ್ಲಿ 
ಬಹಳಪ್ರಿಯಾವಾದ ದ್ವನಿಯೆನ್ನಿಸುತ್ತದೆ. ಮಲಯಾಳಿಗಳು ಕೆಲವೊಮ್ಮೆ ಇತರ ದ್ರಾವಿಡ 
ಭಾಷಾಭಾಷಿಗಳೂ, ಪದಮಧ್ಯದ ಇಂಗ್ಲೀಷಿನ 'ಲ' ಕಾರವನ್ನೂ ಳ ಕಾರವಾಗಿಸುತ್ತಾರೆ. 
ಕಾಲೇಜು- ಕಾಳೇಜ್‌, ನೊಲೇಜ್‌ -ನೋಳೆಜ್‌, ಕ್ಲಾಸ್‌-ಕ್ಸಾಸ್‌, ಇತಾದಿ. ಲ-ಳಪ್ರವೃತ್ತಿತೀರಾ 
ಸಾಮಾನ್ಯವೆನಿಸುತ್ತದೆ. ಆದ್ದರಿಂದ “ರಲಯೋರಭೇದಃ” ಲಳಯೋರಭೇದಃ ಎನ್ನಬೇಕು. 
ಳ ದ ಮೇಲಿನ ಪ್ರೀತಿಯಿಂದ, ಆ ದ ಉಚ್ಚಾರವು ಅದಕ್ಕಿಂತ ಕಷ್ಟವಾದ್ದರಿಂದ ಟಕಾರವೂ 
ಳ ಕಾರವಾಯಿತು. ರ-ಲ, ಲ-ಳ, ಬ-ಳ ಈ ರೀತಿಯ ವ್ಯತ್ಯಯವಾಗುತ್ತದೆ. ಈಗ "ಟ 
ಳ ಯೋರಭೇದ' ಎ೦ಬ ಮಾತು ಕನ್ನಡದಲ್ಲಿ ಸ್ಥಿರವಾಗಿದೆ. ಇಷ್ಟು ಮಾತ್ರವಲ್ಲದೆ ಆ- 
ಣ,ಳ-ಣ ವೂ ಬಹಳವಾಗಿ ತೋರುತ್ತದೆ. ಆ, ೪ ಗಳು ಣ ವಾಗಿ ಕೆಲವೊಮ್ಮೆ 
ಣದಸ್ಥಾನದಲ್ಲಿ ಳ ಬರುವುದೂ ತೋರುತ್ತದೆ. ಗಿಳಿ-ಗಿಣಿ, ಗೆಳೆಯ-ಗೆಣೆಯ, ಗೆಣಸುಗೆಳಸು, 
ಮೆಲಸು-ಮೆಣಸು, ಗಲತೆ-ಗಣೆ, ಇತ್ಯಾದಿ, ಎಷ್ಟೋ ಶಬ್ದಗಳನ್ನು ಪಟ್ಟಿಮಾಡಬಹುದು. 
ಡ, ಣ, ಆಳಗಳ ಉಚ್ಚಾರಣ ಸ್ಥಾನದಲ್ಲಿ ಹೆಚ್ಚು ಅ೦ತರವಿಲ್ಲದೆ ಬಹಳ ಸಾಮೀಪ್ಯವಿರುವುದೇ 
ಇದಕ್ಕೆ ಕಾರಣ. ಮೂರ್ಧಾ ಸ್ಥಾನದ ಸ್ವಲ್ಪ ಹಿಂದು ಮುಂದಾಗಿ ಇವು ಉಚ್ಚರಿಸಲ್ಪಡುತ್ತವೆ. 
ಕನ್ನಡದಲ್ಲಿ "ಳ' ಇರುವಲ್ಲಿ ತುಳುವಿನಲ್ಲಿ "ಣ' ಕಂಡುಬರುತ್ತದೆ. ಎಳ್‌ (ಕ) ಎಣ್ಮೆ (ತು) 
ಗುಳಿ (ಕುಣಿ) ಕ. ಗುಣ್ಣೆ (ತು) ಪೇಳ್‌ (ಕ) ಪಣ್‌(ತು)ಕೇಳ್‌ (ಕ) ಕೇಣ್‌ (ತು) 
ಇತ್ಯಾದಿ. ಇದನ್ನು ವಿಮರ್ಶಿಸುತ್ತಾ ಶೀ ಬಿ. ರಾಮಚ೦ದ್ರರಾವ್‌ ಅವರು “ಕನ್ನಡದಲ್ಲಿರುವಷ್ಟು 
ಳ, ಣ ವ್ಯತ್ಯಯದ ಬಾಹುಳ್ಯ ಮತ್ತು ಸ್ವಚ್ಛಂದತೆಯನ್ನು ಇತರ ದ್ರಾವಿಡ ಭಾಷೆಯಲ್ಲಿ 
ಕಾಣಲಾರೆವೆಂದೂ ದ್ರಾವಿಡ ಭಾಷಾವರ್ಗದ ಸಹೋದರೀ ಭಾಷೆಗಳ ಜ್ಞಾತಿ ಪದಗಳಲ್ಲಿ 
ಳಣ ವ್ಯತ್ಯಯ ಕಂಡು ಬರುವುದರಿಂದ ಈವ್ಯತ್ಯಯ ಮೂಲ ದ್ರಾವಿಡ ಸ್ಥಿತಿಯಲ್ಲೇ 
ಪ್ರಾರಂಭಿಸಿರಬೇಕೆಂದೂ ತಿಳಿಸಿದ್ದಾರೆ.” 

ಹಲವು ಧ್ವನಿಗಳೊಂದಿಗೆ ಟ/ಳ ಗಳ ವ್ಯತ್ಯಯವಾಗುವುದರಿಂದ ಅದೊಂದು 
ಬಹಳಮುಖ್ಯವಾದ ಮತ್ತು ಸಮಸ್ಯಾತ್ಮಕವಾದ ದ್ವನಿಯೆನಿಸುತ್ತದೆ. 
೧. ಟಿ ವು ಮೂಲದ್ರಾವಿಡ ಧ್ವನಿಯಾಗಿದ್ದು ಒಂಬತ್ತನೇ ಶತಮಾನದವರೆಗೆ ಕನ್ನಡದಲ್ಲಿ 

ಉಳಿದುಕೊಂಡು ಬಂತು. 
೨. ಹತ್ತನೇ ಶತಮಾನದಿಂದ ಟ-ರ, ಟ-ಳ, ವ್ಯತ್ಯಾಸ ಆರಂಭವಾಗಿ ಮುಂದೆಟ ಎಳ 


ಲೋಚನ ದೀಪ್ತಿ |೪೩೯ 


ಕಾರವೇ ಹೆಚ್ಚುತ್ತಾ ಹೋಗಿ ಹದಿಮೂರನೇ ಶತಮಾನದಲ್ಲಿ ಆಕಾರದ ಸ್ಥಾನದಲ್ಲಿ 
ಳ ಕಾರವೇ ದೃಢವಾಯಿತು. ಹದಿನಾಲ್ಕನೇ ಶತಮಾನದಿಂದಟಿ ಕಾರ ಶಾಶ್ವತವಾಗಿ 
ನಿರ್ಗಮಿಸಿತು. 


೩. ಅಳ ಎರಡೂ ಕನ್ನಡದ ಸ್ವತಂತ್ರ ಧ್ವನಿಮಾಗಳು. 

೪, ರ-ಇಲ, ಲ-ಇಳ, ಅ -ಳ, ಅ /ಳ-ಣ ಇಂತಹ ವ್ಯತ್ಯಾಸಗಳಾಗುತ್ತವೆ. 

೫. ಬರವಣಿಗೆಯಲ್ಲಿ ಉ ೪ ವ್ಯತ್ಯಾಸ ಹತ್ತನೇ ಶತಮಾನದಿಂದ ಕಂಡುಬಂದರೂ 
ಆಡುಮಾತಿನಲ್ಲಿ ಅದಕ್ಕಿಂತ ಮೊದಲೇ ಆರಂಭವಾಗಿರಬೇಕು. 

ಅಡಿ ಟಿಪ್ಪಣಿಗಳು 

೧. ಏಫಸ್ತು ರಸ್ತ ೧-೧೯ - ತೈತ್ತಿರೀಯ ಪ್ರಾತಿಶಾಖ್ಯ (ತೈ.ಪ್ರಾ) 

೨. ತೈತ್ತಿರೀಯ ಪ್ರಾತಿಶಾಖ್ಯ -ವೈದಿಕಾಭರಣ ವ್ಯಾಖ್ಯಾ. 

೩. ಕ್ರಿಟಿಕಲ್‌ ಸ್ಪಡೀಸ್‌ ಇನ್‌ ಫೊನೆಟಿಕ್‌ ಒಬ್ಬರ್ವೇಶನ್‌ ಆಫ್‌ ಇಂಡಿಯನ್‌ 
ಗ್ರಾಮರಿಯನ್ಸ್‌ಪೇಜ್‌ ೬-೭ ($.5S.PL1G ೬-೭) 

೪. ಕನ್ನಡ ಭಾಷೆಯ ಚರಿತ್ರೆ (ಕ.ಭಾ) 

೫. "ರೇಫೇ - ಶಕಟರೇಫ - ರ-ಅ' ಹಂಪನಾಗರಾಜಯ್ಯ - ಕನ್ನಡನುಡಿ (ಕ.ನು) 
ಸಂಪುಟ ೨೮, ಸಂಚಿಕೆ ೧೦, ಅಕ್ಟೋಬರ್‌ ೧೯೬೫. 

೬. ರೇಫೇ ಜಿಹ್ವಾಗ್ರಮಧ್ಯೇನ ಪ್ರತ್ಯಗ್ನಂತ ಮೂಲೇಭ್ಯ ೧-೪೧ ತೈತ್ತಿರೀಯ ಪ್ರಾತಿಶಾಖ್ಯ 
(ತೈ.ಪ್ರಾ೧-೪೧) 

೭. “ರೇಫೇ ವರ್ತ್ಯಮೇಕೇ”.... ಯಗ್ಗೇದ ಪ್ರಾತಿಶಾಖ್ಯ ಭಾಗ (0 (ಯ.ಪಾ) 

೮. ಸಮ್‌ ಪ್ರೊಬ್ಲೆಮ್ಸ್‌ ಇನ್‌ ಕನ್ನಡ ಲಿಂಗ್ಲಿಸ್ಪಿಕ್ಸ್‌ ಪೇಜ್‌ ೧೬ (ಎಸ್‌.ಪಿ.ಎಲ್‌.) 


೯. ಶಬ್ದಮಣಿದರ್ಪಣ, ಸೂ. ೨೮ ವೃತ್ತಿ, ಡಿ.ಎಲ್‌. ಎನ್‌. ಪ್ರತಿ, ಪುಟ ೨೨ 


10. 


11. 
12. 
{3, 
14. 


೧೫. 


A Grammar of oldest Kanarese Inscription, Dr. A.N. Narasimhia, 
Page 23. 

Historical Grammaar of old Kannada -Dr. GS. Gai. 

ಕನ್ನಡ ಭಾಷೆಯ ಚರಿತ್ರೆ - ಕಭಾ. ಪ್ರಗೋ. ಕುಲಕರಣಿ 

A Grammar of oldest Kanarese Inscription, Page 39. 
Historical Grammaar of old Kannada -G.S. ಆಜ. 
ದರ್ಪಣಾವಲೋಕ-ಕೆ. ಕುಶಾಲಪ್ಪಗೌಡ, ಪ್ರಬುದ್ಧ ಕರ್ಣಾಟಕ, ಸಂಪುಟ ೪ಡಿ, 
ಸಂಚಿಕೆ.& ಪುಟ ೨೯, ೧೯೬೧-೬೨. 


೪೪೦ | ಲೋಚನ ದೀಪ್ತಿ 


೧೬. 
೧೭. 


೧೮, 
(OF. 
೨೦. 


Indian Palaeography, ೮. Buller, 1962 

ಯಗ್ನೇದ ಸಂಹಿತಾಭಾಗ -೧, ಮಂಡಲಿ, ಅನುವಾಕ೧ಿ, ಸೂಕ್ತ೧ಿ, ಅಷ್ಟಕ, 
ಅಧ್ಯಾಯಗಿ, ವರ್ಗ೧-೨. 

ತೈತ್ತಿರೀಯ ಪ್ರಾತಿಶಾಖ್ಯ ೧೩-೧೬, ಪುಟ ೩೬೫ 

ಕನ್ನಡ ವರ್ಣಗಳು: ಸೇಡಿಯಾಪು ಕೃಷ್ಣಭಟ್ಟ, ಪುಟ, ೯೯,೧೦೩,೧೦೪ 
ಲೀಲಾತಿಲಕ೦ - ಕನ್ನಡ ಅನುವಾದ (ಬಿ.ಕೆ. ತಿಮ್ಮಪ್ಪ ಪ್ರೋ.ಪಿ. ಸುಬ್ರಾಯ ಭಟ್ಟ) 
ಪುಟ ೬೬-೬೯. 


21. A Grammar of oldest Kanarese Inscription (A.N. Narasimhia) 


ಬಲ 


ಚ 


24. 


೨೫. 


Page 62. 
Tamil 1- (L.V. Ramaswamy Aiyar) - The Journal of the onental 
Research, Madras. Vol IX 1935 Page 195. 
ಕನ್ನಡ ಭಾಷೆಯ ಚರಿತ್ರೆ : ಪಿ.ಜಿ. ಕುಲಕರ್ಣಿ 
The Phoneme - L. (K.Kushalappa Gowda - Kannada Studies. ೨. 
University of Mysore) Page 51 
ಕನ್ನಡದಲ್ಲಿ ಳ/ಣಗಳ ವ್ಯತ್ಯಯ ೩- (ಬಿ ರಾಮಚಂದ್ರರಾವ್‌ ಪ್ರಬುದ್ಧ ಕರ್ಣಾಟಕ, 
ಸಂಪುಟಳ೨, ಸಂಚಿಕೆ ೩. ೧೯೬೦). 

೧೧ 


ಲೋಚನ ದೀಪ್ತಿ |೪೪೧ 


*ತುಳುವಿನ ಕೆಲವು ವಿಶಿಷ್ಟ ಧ್ವನಿಗಳು 


- ಡಾ. ಶ್ರೀಕೃಷ್ಣ ಭಟ್‌ ಅರ್ತಿಕಜೆ 


ತುಳು ಭಾಷೆಯಲ್ಲಿ ಕೃತಿರಚನೆ ಮಾಡುವಾಗ ಹಿಂದಿನ ಕಾಲದಲ್ಲಿ" 
(ಆಧುನಿಕ ಮಲಂಯಾಳ ಲಿಪಿಯನ್ನು ಹೋಲುವ) ತುಳು ಲಿಪಿಯನ್ನು 
ಉಪಯೋಗಿಸುತ್ತಿದ್ದರೆಂಬುದು ಉಪಲಬ್ಧವಾದ ಅನಂತಪುರ ಶಾಸನ, ತುಳು 
"ಶ್ರೀ ಭಾಗವತೊ' ಕಾವ್ಯ ಮೊದಲಾದವುಗಳಿಂದ ಖಚಿತವಾಗಿ ತಿಳಿದುಬರುತ್ತದೆ. ಆದರೆ, 
ಕಳೆದ ಶತಮಾನದಿಂದಿಚೇಗೆ ತುಳು ಮತ್ತು ತುಳು ಸಂಬಂಧಿ ಬರವಣಿಗಳಿಗೆ ಕನ್ನಡ 
ಲಿಪಿಯನ್ನು ಉಪಯೋಗಿಸಲಾಗುತ್ತಿದೆ. ಈ ಲಿಪಿಯಲ್ಲಿ ವ್ಯಕ್ತಪಡಿಸಲಾಗದ ಕೆಲವು 
ಧ್ವನಿಗಳು ತುಳುವಿನಲ್ಲಿರುವುದರಿ೦ದ ಅವುಗಳನ್ನು ಸೂಚಿಸಲು ಸೂಕ್ತ ವ್ಯವಸ್ಥೆಯನ್ನು 
ಮಾಡಿಕೊಳ್ಳಬೇಕಾಗುತ್ತೆ. ಈ ಹಿ೦ದೆ ತುಳುವಿನಲ್ಲಿ ಕೆಲಸ ಮಾಡಿದವರು ತಮ್ಮವೇ ಆದ 
ಕೆಲವು ಸಂಜ್ಞೆಗಳನ್ನು ಸೃಷ್ಟಿಸಿಕೊ೦ಡಿರುತ್ತಾರೆ. ಈ ಧ್ವನಿ ಮತ್ತು ದ್ವನಿ ಸಂಜ್ಞೆಗಳ ಬಗೆಗೆ 
ವಿದ್ವಾಂಸರು ಈ ಹಿಂದೆಯೇ ಸಾಕಷ್ಟು ವಿಮರ್ಶೆ ನಡೆಸಿರುವರಾದರೂಳಿ ಪ್ರಕೃತ 
ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನ ಕೇಂದ್ರದಲ್ಲಿ ಸಿದ್ಧಗೊಳ್ಳುತ್ತಿರುವ 
ತುಳುವಿನ ಬೃಹತ್‌ ನಿಘಂಟು ರಚನೆಯ ಹಿನ್ನೆಲೆಯಲ್ಲಿ ಈ ಧ್ವನಿ ಮತ್ತು ಧ್ವನಿ ಸಂಜ್ಞೆಗಳನ್ನು 
ಇನ್ನೊಮ್ಮೆ ಪರಿಶೀಲನೆ ಮಾಡುವುದು ಉಚಿತವಾಗಿದೆ. 

ತುಳುಭಾಷೆಯಲ್ಲಿ ಎರಡು ವಿಧದ ಉಕಾರ, ಎಕಾರ ಹಾಗೂ ಒಕಾರಗಳಿವೆ. 
ಇವುಗಳಲ್ಲಿ ಎರಡು ರೀತಿಯ ಒಕಾರಗಳು ಸಂದರ್ಭಾನುಸಾರವಾಗಿ 
ಉಪಯೋಗಿಸಲ್ಪಡುವುವಾದರೂ ಅವು ಅರ್ಥಭೇದವನ್ನುಂಟು ಮಾಡುವುದಿಲ್ಲವಾದ್ದರಿಂದ 
ಅವುಗಳಿಗೆ ಪ್ರತ್ಯೇಕ ಲಿಪಿ ಸಂಜ್ಞೆಯ ಅಗತ್ಯವಿಲ್ಲ? ಆದರೆ ಎರಡು ವಿಧದ ಉಕಾರ 
ಮತ್ತು ಎಕಾರಗಳು ಅರ್ಥಭೇದವನ್ನುಂಟುಮಾಡುವುದರಿಂದ ಇವುಗಳನ್ನು ಪ್ರತ್ಯೇಕ 
ಧ್ರನಿಗಳಾಗಿ ಪರಿಗಣಿಸಬೇಕಾಗುತ್ತದೆ. ಮಾತ್ರವಲ್ಲದೆ ಇವುಗಳನ್ನು ಸೂಚಿಸಲು ಪ್ರತ್ಯೇಕ 
ಲಿಪಿಸ೦ಜ್ಜೆಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ. 


* (ಲೋಚನ: ಸಂಪುಟ-೫, ಸಂಚಿಕೆ-೧- ೧೯೮೭) 


೪೪೨ | ಲೋಚನ ದೀಪ್ತಿ 


ಎರಡು ವಿಧದ ಉಕಾರಗಳು 

ತುಳುವಿನಲ್ಲಿ ಸಂವೃತ ಮತ್ತು ವಿವೃತ ಎಂದು ಎರಡು ಬಗೆಯ ಉಕಾರಗಳಿವೆ. 
ನೆಡು, ಬಿಡು, ಬರು, ಕಾಲು ಮೊದಲಾದ ಕನ್ನಡ ಪದಗಳಲ್ಲಿ ಬರುವ ಉಕಾರವು 
ಸಂವೃತ ಉಕಾರ. ಇದು ತುಳುಭಾಷೆಯಲ್ಲಿಯೂ ಇದ್ದು ಪದಾದಿ, ಪದಮಧ್ಯ, 
ಪದಾಂತಗಳಲ್ಲಿ ಕಂಡುಬರುತ್ತದೆ. ಉದಾ; ಉಳಾಯಿ (ಒಲಗೆ), ಉದಳ್‌ (ಗೆದ್ದಲು), 
ಕುರಿ (ಕೊಳೆಯು), ಕುಪ್ಪಿ (ಬಾಟಲಿ), ಕುಡು (ಹುರುಳಿ), ಪರು (ಹಲ್ಲು), ಉಸುಲು 
(ಉಸಿರು) ಇತ್ಯಾದಿ. ಕನ್ನಡದ ಉಕಾರ ಲಿಪಿ ಸಂಜ್ಞೆಯನ್ನು ತುಳುವಿನ ಈ ಸ೦ವೃತ 
ಉಕಾರವನ್ನು ಸೂಚಿಸಲು ಬಳಸುತ್ತಿರುವುದು ಸಾಧುವಾಗಿದೆ. ತುಟಿಗಳನ್ನು ವಿವೃತಗೊಳಿಸಿ 
ಉಕಾರವನ್ನು ಉಚ್ಚರಿಸಿದಾಗ ಉಂಟಾಗುವ ಧ್ವನಿಯೇ ವಿವೃತ ಉಕಾರ* ಪದಮಧ್ಯ, 
ಪದಾಂತಗಳಲ್ಲ ಈ ವಿವೃತ ಉಕಾರ ಸಹಿತವಾದ ಅಕ್ಷರಗಳು ಬಂದಾಗ ತುಳು 
'ಭಾಗವತೊ'ದಲ್ಲಿ ಅವುಗಳನ್ನು ಕೇವಲ ವ್ಯಂಜನಗಳ ರೂಪ ದಲ್ಲೆ ಸೂಚಿಸಲಾಗಿದೆ. 
ಪದಾದಿಯಲ್ಲಿ ಈ ವಿವೃತ ಉಕಾರ ಬಂದಾಗ ಅದನ್ನು ಸೂಚಿಸಲು ಪ್ರತ್ಯೇಕವಾದೊಂದು 
ಸಂಜ್ಞೆಯನ್ನು “ಭಾಗವತೊ'ದಲ್ಲಿ ಬಳಸಲಾಗಿದೆ. ಇದು ಬೇರೆಯೇ ಆದೊಂದು ಲಿಪಿ 
ಸಂಜ್ಞೆಯಾಗಿರದೆ ಅಕಾರದ ಮೇಲೆ (ಪಕ್ಕದಲ್ಲಿ) ವ್ಯಂಜನ ಚಿಹ್ನೆಯನ್ನು 
ಸೇರಿಸಿಕೊಂಡುದಾಗಿದೆ. ಮೂಲ ತುಳುಲಿಪಿಯಲ್ಲಿರುವ ಈ ಬನ ಮಾದರಿಯನ್ನೇ 
ತುಳು 'ಭಾಗವತೊ' ದ ಕನ್ನಡ ಲಿಪ್ಯಂತರದ ಸಂದರ್ಭದಲ್ಲಿ ಅದರ ಸಂಪಾದಕರು 
ಅನುಸರಿಸುತ್ತಾರೆ. ಉದಾ: ಆ್‌೦ದೆನ್‌ 'ಇದನ್ನು' (ಶ್ರೀ ಭಾಗವತೊ, ತಾಡವಾಲೆ ಪಡಿಯಚ್ಚು 
-ಖಯಖಯ-ಸಾಕಷ್ಟು ಪ್ರಯೋಗಗಳು ಈ ಗ್ರಂಥದಲ್ಲಿ ದೊರಕುತ್ತವೆ). ಸಾಮಾನ್ಯವಾಗಿ 
ವಿವೃತ ಉಕಾರಕ್ಕೆ ದೀರ್ವರೂಪವಿಲ್ಲವಾದರು 'ಭಾಗವತೊ'ದಲ್ಲಿ ಇದರ ದೀರ್ಫರೂಪಗಳು 
ವಿಪುಲವಾಗಿ ದೊರಕುತ್ತವೆ. ಉದಾ: ಕಂತ್‌ಸ್ಟ್‌ (ಮುಳುಗಿ), ಧರಿತ್‌ (ಧರಿಸಿ); 
ನಿರ್ಗಮಿತ (ನಿರ್ಗಮಿಸಿ) ಇತ್ಯಾದಿ. ಕ್‌ ಎವೃತ ದೀರ್ಫ ಉಕಾರಗಳಿಂದ 
ಆದಿಯಾಗುವ ಪದಗಳು ಕಂಡುಬರುವುದಿಲ್ಲ. 


ತುಳುವಿನ ಮೊದಲ ವ್ಯಾಕರಣವನ್ನು ಬರೆದ ರೆ.ಜೆ.ಬ್ರಿಗೆಲ್‌ ಅವರು ಈ ವಿವೃತ 
ಉಕಾರವನ್ನು ಅನಿರ್ದಿಷ್ಟ (16668/1110) ಎಂದು ಗುರುತಿಸಿ, ವ್ಯಂಜನ ಚಿಹ್ನೆಯನ್ನೇ 
(ಇದರ ಲಿಪಿ ಸ೦ಜ್ಞೆಯನ್ನಾಗಿ ಕೊಟ್ಟಿರುತ್ತಾರೆ. (೫11861; Tulu Grammrಪು. ೧). 
ಆದ್ದರಿಂದ ಅವರ ಪ್ರಕಾರ ಕನ್ನಡ ಲಿಪಿಯಲ್ಲಿ ವ್ಯಂಜನರೂಪವಾಗಿ 
ಬರೆಯಲಡುವವುಗಳಿಲ್ಲವೂ ತುಳುವಿನಲ್ಲಿ ವಿವೃತ ಫನಡಡಸತವಾದ ವ್ಯಂಜನಾಕ್ಷರಗಳು 
(ಅ೦ದರೆ, ತುಳುವಿನಲ್ಲಿ ವ್ಯಂಜನಾಂತ ಪದಗಳಿಲ್ಲವೆಂಬುದು ಚವರ ಖಚಿತ 


ಲೋಚನ ದೀಪ್ತಿ | ೪೪೩ 


ಅಭಿಪ್ರಾಯವಾಗಿತ್ತು). ಈ ಅನಿರ್ದಿಷ್ಟ ಸ್ವರವನ್ನು ಲಿಪ್ಕಂತರದಲ್ಲಿ ರೋಮನ್‌ ಲಿಪಿಯ 
“' ಲಿಪಿ ಚಿಹ್ನೆಗೆ ಕಳಭಾಗದಲ್ಲೊಂದು ಚುಕ್ಕಿಯನ್ನಿಟ್ಟು ಗುರುತಿಸಿದ್ದಾರೆ. ಉದಾ: ಕಾಡ್‌ 
13-60. ರೋಮನ್‌ ಲಿಪ್ಕಂತರದ ಈ ಚಿಹ್ನೆಯೂ ಕನ್ನಡ ಲಿಪಿಯ ವ್ಯಂಜನ ಚಿಹ್ನೆಯೂ 
ಅವರ ಅನಂತರ ತುಳುವಿನ ಬಗ್ಗೆ ಕೆಲಸ ಮಾಡಿದವರೆಲ್ಲರಿಂದಲೂ ವಿವೃತ ಉಕಾರದ 
ಲಿಪಿ ಸಂಜ್ಞೆಯಾಗಿ ಸ್ವೀಕೃತವಾಗಿದೆ. ಆದರೆ, ತುಳುವಿನ ಸ್ವರಮಾಲೆಯನ್ನು ಕನ್ನಡಲಿಪಿಯಲ್ಲಿ 
ಕೊಡುವಾಗ ಬ್ರಿಗೆಲ್‌ ಕೊಟ್ಟಂತೆ ವ್ಯ೦ಜನ ಚಿಹ್ನೆಯನ್ನು ಮಾತ್ರ ಸೂಚಿಸಿಬಿಡದೆ, ಬೇರೆ 
ಎಧಾನಗಳನ್ನು ಅನುಸರಿಸಿರುತ್ತಾರೆ. ಎಸ್‌.ಯು.ಪಣಿಯಾಡಿಯವರು ತಮ್ಮ ತುಳು 
ವ್ಯಾಕರಣ ಗ್ರಂಥದಲ್ಲಿ ಉಕಾರಕ್ಕೆ ವ್ಯಂಜನ ಚಿಹ್ನೆಯನ್ನು ಕೊಟ್ಟು ಹೊಸ ಸಂಜ್ಞೆಯನ್ನು 
(ಉ್‌) ಮಾಡಿಕೊಂಡಿದ್ದಾರೆ (ಹೀಗಿದ್ದರೂ ಪದಮದ್ಯ ಪದಾಂತಗಳಲ್ಲಿ ಬರುವ ವಿವೃತ 
ಉಕಾರಸಹಿವಾದ ಅಕ್ಷರಗಳನ್ನು ಬ್ರಿಗೆಲ್‌ನಂತೆ ಬರಿಯ ವ್ಯಂಜನರೂಪಗಳಿಂದಲೇ 
ಸೂಚಿಸಿದ್ದಾರೆ). ಪ್ರೊಃ ಎಂ.ಮರಿಯಪ್ಪ ಭಟ್ಟ ಮತ್ತು ಡಾ| ಎ. ಶಂಕರ ಕೆದಿಲಾಯ 
ಅವರು ತಮ್ಮ ತುಳು-ಇಂಗ್ಲಿಷ್‌ ನಿಘಂಟಿನಲ್ಲಿ ಈ ಸ್ವರವನ್ನು ವರ್ಣಮಾಲೆಯಲ್ಲಿ 
ಅಕಾರಕ್ಕೆ ವ್ಯಂಜನ ಚಿಹ್ನೆಯನ್ನು ಕೊಟ್ಟು ಇನ್ನೊಂದು ಸಂಜ್ಞೆಯನ್ನು (ಅಕ್‌) 
ಮಾಡಿಕೊಂಡರೂ? ಪದಮಧ್ಯ ಪದಾಂತಗಳಲ್ಲಿ ಬರುವ ಈ ಸ್ವರರಹಿತವಾದ ಅಕ್ಷರಗಳನ್ನು 
ಬರೆಯುವಾಗ ಹಿ೦ದಿನವರನ್ನೇ ಅನುಸರಿಸಿರುತ್ತಾರೆ. 


ಪ್ರೊ। ತೆಕ್ಕುಂಜ ಗೋಪಾಲಕೃಷ್ಣಭಟ್ಟರು ವಿವೃತ ಉಕಾರವನ್ನು ಸೂಚಿಸಲು 
ಉಕಾರದ ಮೇಲೊಂದು ಚುಕ್ಕಿಯನ್ನಿಟ್ಟು, ಇನ್ನೊಂದು ಕ್ರಮವನ್ನು ಅನುಸರಿಸಿದ್ದಾರೆ 
(ತುಳುವಿನ ಸ್ವರಮಾಲೆ, "ಮಧುಪುರ' ಪು. ೧೧೮). ಅವರು ವರ್ಣಮಾಲೆಯಲ್ಲಿ 
ಮಾತ್ರ ಈ ವಿವೃತ ಉಕಾರವನ್ನು ಗುರುತಿಸಿ ಬಿಡದೆ ಪದಮಧ್ಯ ಪದಾಂತಗಳಲ್ಲಿ 
ಬರುವ ಈ ಉಕಾರಸಹಿತವಾದ ಅಕ್ಷರಗಳನ್ನು ಇದೆ ಸಂಜ್ಞೆಯಿಂದ ಗುರುತಿಸಬೇಕೆಂಬ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. (ಉದಾ: ತಿಂದುಂಡು, ಬಚ್ಚುದು ಹೋಂಡು) 

ಪ್ರಕೃತ ಉಡುಪಿಯ ರಾಷ್ಟಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ 
ಸಿದ್ಧವಾಗುತ್ತಿರುವ ತುಳುವಿನ ಬೃಹತ್‌ ನಿಘಂಟಿನಲ್ಲಿ ವಿವೃತ ಉಕಾರವನ್ನು 
ಪ್ರೊ॥ ಮರಿಯಪ್ಪ ಭಟ್ಟ ಮತ್ತು ಡಾ| ಶಂಕರ ಕೆದಿಲಾಯರ ನಿಘಂಟಿನ ಮಾದರಿಯಲ್ಲೇ 
ಸೂಚಿಸಲಾಗಿದೆ (ನೋಡಿ: "ಕರಾಜಿನ' ತುಳು ನಿಘಂಟು, ಮಾದರಿ ಸಂಪುಟ ೨). 
ಪದಮಧ್ಯ ಪದಾ೦ತಗಳಲ್ಲಿ ಕೇವಲ ವ್ಯಂಜನ ಲಿಪಿರೂಪದಿ೦ದಲೇ ವಿವೃತ ಉಕಾರವನ್ನು 
ಸೂಚಿಸುವುದರಿ೦ದ, ಉಚ್ಚರಿಸುವಾಗ ಕನ್ನಡಿಗರಲ್ಲಿ ಗೊ೦ದಲ ಉಂಟಾಗಬಹುದಾದ 
ಸಾಧ್ಯತೆ ಇರುವುದರಿಂದ ತುಳು ನಿಘಂಟಿನ ಸಂಪಾದಕ ಸಮಿತಿಯವರು ಈ ವಿಚಾರವನ್ನು 
ಇನ್ನೊಮ್ಮೆ ವಿಮರ್ಶಿಸುವ ಅಗತ್ಯವಿದೆ. 


೪೪೪ | ಲೋಚನ ದೀಪ್ತಿ 


ಎರಡು ವಿವಿಧ ಎಕಾರಗಳು 


ಪ್ರತ್ಯೇಕವಾಗಿ ಗುರುತಿಸುವ ರೂಢಿಯಿಲ್ಲದಿದ್ದರೂ ಕನ್ನಡದಲ್ಲಿ ಎರಡು ರೀತಿಯ 
ಎಕಾರಗಳಿವೆ. ಪ್ರೊ ತೆಕ್ಕುಂಜೆಯವರು ಕವಿರಾಜಮಾರ್ಗದ ಪದ್ಯವೊ೦ದನ್ನು ಉದ್ಗರಿಸಿ 
ಈ ವಿಷಯವನ್ನು ಬಹಳ ಹಿಂದೆಯೇ ಸ್ಪಷ್ಟಪಡಿಸಿದ್ದಾರೆ.” ಇವುಗಳಲ್ಲಿ ಒಂದು ಎಕಾರವನ್ನು 
ಉದಾತ್ತವೆಂದೂ ಇನ್ನೊಂದನ್ನು ಅನುದಾತ್ತವೆಂದೂ ಅವರೇ ಹೆಸರಿಸಿರುತ್ತಾರೆ. ಕನ್ನಡದ 
ಮನೆ, ತಲೆ, ಕೊನೆ, ಹಂಡೆ, ಊರೆ, ಕೊಳೆ ಮೊದಲಾದ ಪದಗಳ ಅಂತ್ಯದ ಎಕಾರವು 
ಅನುದಾತ್ತ ಎಕಾರ. ಅವಧಾರಣಾರ್ಥಕವಾದ ಎಕಾರವು ಸೇರಿದ ಅವನೆ, ಇವನೆ, ಅದೆ, 
ಅದುವೆ ಮೊದಲಾದ ಪದಗಳ ಅಂತ್ಯದಲ್ಲಿ ಬರುವ ಎಕಾರವು ಉದಾತ್ತ ಎಕಾರ. 
ಇನ್ನೂ ಕೆಲವು ಉದಾಹರಣೆಗಳನ್ನು ಹೋಲಿಕೆಗಾಗಿ ಕೊಡಬಹದು: (೧) ಬದುಕೆನು 
ಎನ್ನುವ ಅರ್ಥದ 'ಬದುಕೆ' ಮತ್ತು ಅವಧಾರಣಾರ್ಥಕ ಪ್ರತ್ಯಯಾಂತವಾದ 2)? 
(ಬದುಕು--ಎ); (೨) ಮಂಡೂಕ ಎಂಬರ್ಥದ 'ಕಪು' ಮತ್ತು ಅವಧಾರಣಾರ್ಥಕ 
ಎಕಾರ ಸೇರಿದ "ಕಪ್ಪೆ' (ಕಪ್ಪು-ಎ); ೯೩) ಕಂಡೆನು ಎಂಬರ್ಥವನ್ನು ಕೊಡುವ "ಕಂಡೆ" 
ಮತ್ತು "ಕಂಡು' ಎಂಬ ಕೃದಂತಕ್ಕೆ ಅವಧಾರಣಾರ್ಥಕ ಎಕಾರ ಸೇರಿದ ಆದ “ಕಂಡೆ' 
(ಕ೦ಡು--ಎ) ; (೪) ಬಾರೆನು ಎಂಬರ್ಥದ 'ಬಾರೆ' ಮತ್ತು ಹುಡುಗಿಯರನ್ನು 
ಸಲುಗೆಯಿಂದ ಕರೆಯುವ "ಬಾರೆ' ಎಂಬ ರೂಪ (ಉದಾ: ಗಂಗೆ ಬಾರೆ, ಗೌರಿ ಬಾರೆ 
ತುಂಗಭದ್ರೆಯ ತಾಯಿ ಬಾರೆ.); ಈ ಎಲ್ಲ ಉದಾಹರಣೆಗಳಲ್ಲಿಯೂ ಮೊದಲ ರೂಪಗಳು 
ಅನುದಾತ್ತ ಎಕಾರಗಳು; ಎರಡನೆಯವು ಉದಾತ್ತ ಎಕಾರಗಳು. 

ಈ ಎರಡು ರೀತಿಯ ಎಕಾರಗಳು ಗಮನಾರ್ಹವಾದ ಅರ್ಥ ವ್ಯತ್ಯಾಸವನ್ನುಂಟು 
ಮಾಡುವ ಸಂದರ್ಭಗಳು ಕನ್ನಡಕ್ಕಿಂತ ತುಳುವಿನಲ್ಲಿ ವಿಪುಲವಾಗಿವೆ. 

ಉದಿಂ: 

೧. ಅ. ಪೋಯೆ (ಉದಾತ್ತ ಎಕಾರ) - ಹೋದನು. 

ಆ. ಪೋಯೆ (ಅನುದಾತ್ತ ಎಕಾರ) - ಹೋದೆನು 

೨. ಅ. ಆಯೆ (ಉದಾತ್ತ ಎಕಾರ) - ಅವನು. 

ಆ. ಆಯೆ (ಅನುದಾತ್ತ ಎಕಾರ) - ಆದೆನು 

೩. ಅ. ಬಲೆ (ಉದಾತ್ತ ಎಕಾರ) ಎ ಬನ್ನಿರಿ 

ಆ. ಬಲೆ (ಅನುದಾತ್ತ ಎಕಾರ) - ಬಲೆ 

೪. ಅ. ಅಂಗಾರೆ (ಉದಾತ್ತ ಎಕಾರ) - ಪುರುಷರ ಒಂದು ಅಂಕಿತನಾಮ. 


ಲೋಚನ ದೀಪ್ತಿ |೪೪೫ 


ರಿ 


ಆ. ಅಂಗಾರೆ (ಅನುದಾತ್ತ ಎಕಾರ) ಎ ಸ್ತೀಯರ ಒಂದು ಅಂಕಿತನಾಮ 
೫. ಅ. ಕುಂಟಿ (ಉದಾತ್ತ ಎಕಾರ) - ಕುಳ್ಳ 
ಆ. ಕುಂಟೆ (ಅನುದಾತ್ತ ಎಕಾರ) - ಮರದ ದಿಮ್ಮಿ ಮುಂತಾದವು 


- ಹೀಗೆ ಎಕಾರಭೇದಗಳಿಂದಾಗಿ ಖಚಿತವಾದ ಅರ್ಥಭೇದಗಳುಂಟಾಗುವ 


ಸಂದರ್ಭಗಳು ಅನೇಕ. 


ಸ್ವಭಾವತಃ ಎಕಾರಾ೦ತವಾದ ಪದಗಳು ಕನ್ನಡದಂತೆಯೇ ತುಳುವಿನಲ್ಲಿಯೂ 


ಅನುದಾತ್ತ ಎಕಾರಾ೦ತಗಳೇ ಆಗಿವೆ. ಕನ್ನಡ-ತುಳು ಎರಡೂ ಭಾಷೆಗಳಿಗೆ ಸಮಾನವಾದ 
ಪದಗಳನ್ನಾಯ್ದುಕೊ೦ಡು ಅವುಗಳ ಉಚ್ಚಾರಣೆಯನ್ನು ಪರಿಶೀಲಿಸಿದರೆ ಈ ವಿಷಯ 
ಸಷ್ಟವಾಗುತ್ತದೆ. ಉದಾ: ಕೋಣೆ, ಮಲೆ, ಮಂಡೆ, ಕೊಡೆ, ಕಲೆ, ಕಡೆ, ಓರೆ, ಮಾಲೆ, ಕತೆ 
ಇತ್ಯಾದಿ. 


ತುಳುವಿನಲ್ಲಿ ಪದಾಂತದ ಉದಾತ್ತ ಎಕಾರ ಬರುವ ಸಂದರ್ಭಗಳು ಮುಖ್ಯವಾಗಿ 


ಆರು- 


(). 


ಪ್ರಥಮ ಪುರುಷ ಪುಲ್ಲಿಂಗ ಏಕವಚನದ ಕ್ರಿಯಾಪದಗಳಲ್ಲಿ - 

ಉದಾ- ಪೋಯೆ(ಹೋದನು); ಬತೆ (ಬಂದನು); ತಿಂದೆ (ತಿಂದನು) ಇತ್ಯಾದಿ 
ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಸರ್ವನಾಮ 

ಉದಾ: ಆಯೆ (ಅವನು) 

ಅಕಾರಾಂತ ಪುಲ್ಲಿಂಗ ಪ್ರಕೃತಿಗಳಿಗೆ ಪ್ರಥಮಾ ವಿಭಕ್ತಿ ಬಂದಾಗ 

ಉದಾ: ರಾಮೆ (ರಾಮನು); ಚೋಮೆ (ಚೋಮನು); ಕೃಷ್ಣೆ (ಕೃಷ್ಣನು) ಇತ್ಯಾದಿ 
ಪ್ರಥಮ ಪುರುಷ ನಪುಂಸಕಲಿಂಗ ಅಕಾರಾ೦ತ ನಾಮಪ್ರಕೃತಿಗಳಿಗೆ ಪುಲ್ಲಿಂಗ 
ಸ್ವರೂಪವನ್ನು ಅಧ್ಯಾರೋಪಿಸಿದಾಗ- 

ಉದಾ: ಕುದ್ಕೆ (ನರಿ); ಗೋಣೆ (ಕೋಣ); ಕುಟ್ಟಿ (ಗಂಡು ಆಡು).- ಇತ್ಯಾದಿ 
ಮಧ್ಯಮಪುರುಷ ಬಹುವಚನ ಪ್ರಶ್ನಾರ್ಥಕದಲ್ಲಿ ಮತ್ತು ವಿಧಿಕ್ರಿಯೆಯಲ್ಲಿ 
ಉದಾ: ಬರ್ಪರಯೆ (ಬರುತ್ತೀರಾ); ತಿನರಯೆ (ತಿನ್ನುತ್ತೀರಾ) ಮತ್ತು ಪೋಟೆ 
(ಹೋಗಿರಿ); ತೂಲೆ(ನೋಡಿರಿ); ಕೊಂಡೆ(ತನ್ನಿರಿ)-ಇತ್ಯಾದಿ 
ಅವಧಾರಣಾರ್ಥವಾಗಿ ಬರುವಲ್ಲಿ- 

ಉದಾ: ಆಳೆ (ಅವಳೇ); ಎಂಕೆ (ನನಗೇ); ನಾಲೆ (ನಾಲ್ಕೇ) ಇತ್ಯಾದಿ. 


೪೪೬ | ಲೋಚನ ದೀಪ್ತಿ 


ಕನ್ನಡ-ತುಳು ಎರಡೂ ಭಾಷೆಗಳಲ್ಲಿ ಸ್ವಭಾವತಃ ಪದಾಂತದಲ್ಲಿ ಬರುವ 
ಎಕಾರಗಳು ಉದಾತ್ತವಾಗಿ ಇಲ್ಲದೇ ಇರುವುದು ಸಾರ್ವತ್ರಿಕ ನಿಯಮವೆಂಬಂತೆ 
ಕ೦ಡುಬರುತ್ತದೆ. ಎರಡೂ ಭಾಷೆಗಳಲ್ಲಿ ಪದಾದಿ ಪದಮಧ್ಯಗಳಲ್ಲಿ ಬರುವ ಎಕಾರಗಳು 
(ಪದಾಂತದ ಎಕಾರದಂತೆ) ಅನುದಾತ್ರವಾಗಿರದೆ ಉದಾತ್ತವಾಗಿಯೇ ಇರುವುದನ್ನೂ 
ಗಮನಿಸಬಹುದಾಗಿದೆ. ಉದಾ: ಕನ್ನಡದ ಎಲೆ, ಕೆರೆ, ಬೆಲೆ, ಬೆಣೆ, ಕೆಡೆ, ಹೆಡೆ, ಎಡೆ, 
ಸೆಡೆತ, ಕೆರೆತ, ಸೆಳೆತ ಇತ್ಯಾದಿಗಳಲ್ಲಿ ಮತ್ತು ತುಳುವಿನ ಎಕ್ಕ(ಎಕ್ಕೆಯ ಗಿಡ); ಎರ್ಮೆ(ಎಮೈ); 
ಎಮೆ(ಎವೆ); ಎತೇವ್ಯಥೆ); ಚೆಕ್ಕೆ(ಚಕ್ಕೆ; ಕೆತ್ತೇಕೆತ್ರೆ; ಮೆತ್ತೇಮೆ೦ತ್ಯ) ಇತ್ಯಾದಿಗಳಲ್ಲಿ 
ಪದಾದಿ ಪದಮಧ್ಯಗಳಲ್ಲಿ ಬರುವ ಎಕಾರ ಉದಾತ್ತವಾಗಿಯೂ, ಪದಾಂತದ ಎಕಾರ 
ಅನುದಾತ್ತವಾಗಿಯೂ ಇರುವುದನ್ನೂ ಖಚಿತವಾಗಿ ಕಾಣಬಹುದು." ಕನ್ನಡ-ತುಳು 
ಎರಡೂ ಭಾಷೆಗಳಲ್ಲಿ ಉದಾತ್ತ ಎಕಾರದಿಂದ ಕೊನೆಯಾಗುವ ಪದಗಳಲ್ಲವೂ 
ಪ್ರತ್ಯಯಾಂತಗಳೆಂಬುದು ಸ್ಪಷ್ಟ ಆದುದರಿಂದ ಪದಾಂತದ ಎಕಾರದ ಉದಾತ್ತತೆಯು 
ಪ್ರತ್ಯಯದಿ೦ದಲಾಗಿಯೇ ಉಂಟಾಗುವುದಲ್ಲದೆ ಎಕಾರಾ೦ತ ಪದಗಳ ಸಹಜಗುಣದಿ೦ದಲ್ಲ. 


ಮೇಲೆ ತೋರಿಸಿದಂತೆ, ಪದಾಂತದ ಈ ಎರಡು ವಿಧದ ಎಕಾರಗಳು ಖಚಿತವಾದ 
ಅರ್ಥಭೇದವನ್ನುಂಟುಮಾಡುವ ಕಾರಣ ಇವನ್ನು ಬೇರೆ ಬೇರೆ ಲಿಪಿಸಂಜ್ಞೆಗಳಿಂದ 
ಗುರುತಿಸುವುದು ಅವಶ್ಯವಪ್ಪೆ ಈ ದೃಷ್ಟಿಯಿಂದ ಈವರೆಗೆ ವಿದ್ವಾಂಸರು ನಡೆಸಿದ 
ಪ್ರಯತ್ನಗಳನ್ನು ಗಮನಿಸಬಹುದು: 

೧. ತುಳುವಿನ ಮೊದಲ ವ್ಯಾಕರಣ ಗ್ರಂಥವನ್ನು ಬರೆದ ರೆ.ಜೆ. ಬ್ರಿಗೆಲ್‌ ಅವರು ಈ 
ಎಕಾರಗಳನ್ನು ಲಿಪಿಸಂಜ್ಞೆಗಳಿಂದ ಗುರುತಿಸಿಲ್ಲ. 

೨. ತುಳುವಿನ ಮೊದಲ ನಿಘಂಟುಕಾರ ರೆ.ಎ.ಮ್ಯಾನರ್‌ ತನ್ನ ನಿಘಂಟಿನಲ್ಲಿ ಮೊದಲ 
ಬಾರಿಗೆ ಈ ಭೇದವನ್ನು ಲಿಪಿಸಂಜ್ಞೆಯಿಂದ ಗುರುತಿಸಿದ್ದಾರೆ. ವಿಶೇಷವೆಂದರೆ, 
ನಮೂದು (€ಗtry)ಗಳನ್ನು ಮೊದಲು ಕನ್ನಡ ಲಿಪಿಯಲ್ಲೂ ಆಮೇಲೆ ರೋಮನ್‌ 
ಲಿಪಿಯಲ್ಲೂ ಕೊಡುವ ಇವರು ರೋಮನ್‌ ಲಿಪಿಯಲ್ಲಿ ಮಾತ್ರವೇ ಈ ಭೇದವನ್ನು 
('ಜೆ') ಈ ಚಿಹ್ನೆಯಿಂದ ಗುರುತಿಸಿದ್ದು, ಕನ್ನಡ ಲಿಪಿಯಲ್ಲಿ ಇದನ್ನು ಗುರುತಿಸುವ 
ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ರೋಮನ್‌ ಲಿಪಿಯಲ್ಲಿ ಚಿಹ್ನೆಯನ್ನು ಬಳಸಿ ಅವರು 
ಸೂಚಿಸಿದ ಎಕಾರವು ಅನುದಾತ್ತ ಎಕಾರವೇ ಆಗಿದೆ. 

೩. ತುಳು ವ್ಯಾಕರಣವನ್ನು ತುಳು ಭಾಷೆಯಲ್ಲಿ ಕನ್ನಡ ಲಿಪಿಯನ್ನಳವಡಿಸಿಕೊಂಡು 
ಬರೆದ ಎಸ್‌.ಯು.ಪಣಿಯಾಡಿಯವರು ಈ ಎರಡು ವಿಧದ ಎಕಾರಗಳ 


ಲೋಚನ ದೀಪ್ತಿ |೪೪೭ 


ರೂಪಣೆಯಲ್ಲಿ ಮ್ಯಾನರ್‌ ನಿಘಂಟನ್ನು ಅನುಸರಿಸಿದ್ದಾರೆ. ಕನ್ನಡದಲ್ಲಿ 
ಪ್ರಚಲಿತವಾಗಿರುವ ವ್ಯಂಜನಸೂಚಕ ಚಿಹ್ನೆ ೯) ಯನ್ನು ಸ್ವರಮಾಲೆಯಲ್ಲಿ ಮತ್ತು 
ಪದಾ೦ತಗಳಲ್ಲಿ ಅನುದಾತ್ತ ಎಕಾರ ಸೂಚಕವಾಗಿ (ಉದಾ: ವ್‌, ಕೌ ಮತ್ತು ಟ್‌ 
ಇತ್ಯಾದಿ) ಇವರು ಬಳಸಿಕೊಂಡಿದ್ದಾರೆ. 

೪, ಪಣಿಯಾಡಿಯವರ ಈ ವಿಧಾನವನ್ನು ವಿಮರ್ಶಿಸಿದ ಪೊ , ತೆಕ್ಕುಂಜೆಯವರು 
(ಈ ಲೇಖನದಲ್ಲಿ ಹಿಂದೆ ಹೇಳಲಾದ ರೀತಿಯ ಪ್ರತ್ಯಯಾಂತವಾದ) ಉದಾತ್ತ 
ಎಕಾರವನ್ನೇ ಚಿಹ್ನೆಯ ಮೂಲಕ ಪ್ರತ್ಯೆ ಕವೆಂದು ಗುರುತಿಸುವುದು 
ಸಾಧುವೆಂಬುದನ್ನು ತೋರಿಸಿಕೊಟಿರುತಾರೆ. ಉದಾತ್ತ ಎಕಾರವನ್ನು ಎಕಾರ 
ಮತ್ತು ಎಕಾರಾ೦ತ ಅಕ್ಷರಗಳ ಮೇಲ ಲ್ಲಾಗದಲ್ಲೂಂದು ಬಿಂದುವನ್ನಿಡುವ ಮ 
ಗುರುತಿಸಬಹುದೆಂದು ಅವರು ಸೂಚಿಸಿದ್ದಾರೆ.* 

೫... ಪ್ರೊ ಮರಿಯಪ್ಪ ಭಟ್ಟ ಮತ್ತು ಡಾ| ಕೆದಿಲಾಯರು ತಮ್ಮ ನಿಂಘಟಿನಲ್ಲಿ ಪದಾಂತದಲ್ಲಿ 
ಬರುವ ಪ್ರತ್ಯಯ ರೂಪದ ಉದಾತ್ತ ಎಕಾರವೇ ತುಳುವಿನ ವಿಶಿಷ್ಟ ಎಕಾರವೆಂದು 
ನಿರ್ಣಯಿಸಿ ಅದನ್ನೇ ಚಿಹ್ನೆಯ ಮೂಲಕ ಗುರುತಿಸಿದ್ದಾರೆ. ಈ ಕ್ರಮವು 
ಪ್ರೊ ತೆಕ್ಕುಂಜೆಯವರ ನಿರ್ಣಯವನ್ನು ಪೂರ್ತಿಯಾಗಿ ಮಾನ್ಯ ಮಾಡುತ್ತದೆ. 
(ಮ್ಯಾನರ್‌ನ ಕ್ರಮದಂತೆ ಈ ನಿಘಂಟಿನಲ್ಲೂ ರೋಮನ್‌ ಲಿಪ್ಕಂತರದಲ್ಲಿ ಮಾತ್ರ 
ಚಿಹ್ನೆಯನ್ನು ಬಳಸಲಾಗಿದೆ. ಆತ ಅನುದಾತ್ತ ಎಕಾರಕ್ಕೆ ಬಳಸಿದ ಚಿಹ್ನೆಯನ್ನೇ 
ಸ್ವಲ್ಪ ಮಾರ್ಪಡಿಸಿ ಇದರಲ್ಲಿ ಉದಾತ್ತ ಎಕಾರಕ್ಕೆ ಬಳಸಿಕೊಳ್ಳಲಾಗಿದೆ). 

೬ ಈಗ ಸಿದ್ಧವಾಗುತ್ತಿರುವ ತುಳು ನಿಘಂಟಿನಲ್ಲಿ ಪಣಿಯಾಡಿಯವರ ಮಾದರಿಯನ್ನೇ 
ಆಧಿ ಸುತ್ತಿರುವುದು ಅದರ ಮಾದರಿ ಸಂಚಿಕೆ (ಕರಾಜಿನ)ಯಿಂದ 
ತಿಳಿದುಬರುತ್ತದೆ. 

ಈ ಮೇಲಿನ ಅಂಶಗಳಿಂದ ತುಳುವಿನ ಎರಡು ವಿಧದ ಎಕಾರಗಳ ವ್ಯತ್ಯಾಸವನ್ನು 
ಸೂಚಿಸಲು ಉಪಯೋಗಿಸಬೇಕಾದ ಲಿಪಿಸಂಜ್ನೆಗಳ ಬಗ್ಗೆ ವಿದ್ವಾಂಸರಲ್ಲಿ 
ಭಿನ್ನಾಭಿಪ್ರಾಯಗಳಿರುವುದು ವ್ಯಕ್ತವಾಗುತ್ತದೆ. ಅನುದಾತ ಎಕಾರಕ್ಕೇ ಮೊತ್ತ 33 
ಚಿಹ್ನೆಯನ್ನು ಬಳಸಿದ ಮ್ಯಾನರ್‌ ಅವರಿಗೆ ತುಳುವಿನಂತೆಯೇ ಕನ್ನಡದಲ್ಲಿಯೂ 
ಪದಾಂತದಲ್ಲಿರುವ ಸಹಜಹ್ರಸ್ತ ಎಕಾರವು ಅನುದಾತ್ತವಾಗಿಯೇ ಇದೆಯೆಂಬುದರ 
ಪರಿಜ್ಞಾನವಿದ್ದಿಲ್ಲದಿರಬಹುದು. ಬಹುಶಃ ಅವರು ರೋಮನ್‌ಲಿಪಿಯಲ್ಲಿ ಮಾತ್ರ ಚಿಹ್ನೆಯನ್ನು 
ಗುರುತಿರುಸಿರುವುದರಿ೦ದ ಇಂಗ್ಲಿಷಿನಲ್ಲಿ ಇಲ್ಲದ ಪದಾ೦ತ ಎಕಾರದ ಧ್ವನಿಪ್ರಭೇದವೊ೦ದನ್ನು 
ಗುರುತಿಸುವುದೇ ಅವರ ಉದ್ದೇಶವಾಗಿತ್ತೆಂದು ತಿಳಿಯಬಹುದು. ಅಲ್ಲದೆ ಅವರು 


೪೪೮ | ಲೋಚನ ದೀಪ್ತಿ 


ನಿಘಂಟು ರಚನೆ ಮಾಡಿದುದು ಐರೋಪ್ಯರನ  ದೃಷ್ಟಿಯಲ್ಲಿಟ್ಟು ಟುಕೊಂಡೇ ಎಂಬುದನ್ನು 
ಇಲ್ಲ ಗಮನಿಸಬಹುದಾಗಿದೆ. 


ಕನ್ನಡ ತುಳುಗಳ ಪದಾಂತದ ಸಹಜ ಪ್ರಸ್ತ ಎಕಾರಗಳು ಅನುದಾತ್ತವಾಗಿಯೇ 
ಇರುತ್ತವೆಂಬುದು ಎಲ್ಲಿಯೂ ಪಣಿಯಾಡಿಯವರ ಗಮನಕ್ಕೆ ಬಂದಿಲ್ಲ. ಸಾಯ 
ಮೊದಲನೆಯದಾಗಿ ಪಣಿಯಾಡಿಯವರಿಗೆ ತುಳು ವ್ಯಾಕರಣ ಕೃತಿರಚನೆಯಲ್ಲಿ ಮ್ಯಾನರ್‌ 
ನಿಘಂಟು ಒಂದು ಆಕರಗ್ರಂಥವಾಗಿತ್ತು. ಆದ್ದರಿಂದ ಮ್ಯಾನರ್‌ ಅವರ ನಿರೂಪಣಾ 
ವಿಧಾನ ಅವರ ಮೇಲೆ ಪ್ರಭಾವ ಬೀರಿರುವುದು ಸಹಜ. ಎರಡನೆಯದಾಗಿ, 
ಪಣಿಯಾಡಿಯವರು ಸಂಸ್ಥೃತದಲ್ಲಿ ದೊಡ್ಡ ವಿದ್ವಾಂಸರು. ಸಂಸ್ಕೃತದಲ್ಲಿ ಹ್ರಸ್ವ ಎಕಾರವಿಲ್ಲ 
ಮತ್ತು ಪದಾ೦ತದಲ್ಲಿ ಬರುವ ಎಕಾರವು Ee ಸಜಾ 
ಉದಾತ್ತವಾಗಿರುತ್ತದೆ. ಈ ಅಂಶವೂ ಅವರ ಮೇಲೆ ಪ್ರಭಾವ ಬೀರಿರಬಹುದು. ಆದ್ದರಿಂದ 
ಅವರು ಅನುದಾತ್ತ ಎಕಾರವನ್ನೇ ಚಿಹ್ನೆಯ ಮೂಲಕ ಸೂಚಿಸಿರಬೇಕೆಂದು 
ಊಹಿಸಬಹುದು. 


ಪಣಿಯಾಡಿಯವರ ಈ ವಿಧಾನವು ದೋಷಪೂರ್ಣವಾದುದೆಂದು ಸಾಧಾರಣವಾಗಿ 
ಪ್ರತಿಪಾದಿಸಿದ ಪ್ರೊ ತೆಕ್ಕುಂಜೆಯವರ ಅಭಿಪ್ರಾಯವನ್ನೂ, ಉದಾತ್ತ ಎಕಾರಕ್ಕೆ ಚಿಹ್ನೆಯನ್ನು 
ಬಳಸಿ ನಿಘಂಟು ರಚನೆಯ ಮಾಡಿದ ಪ್ರೊ| ಮರಿಯಪ್ಪ ಭಟ್ಟ ಮತ್ತು ಡಾ| ಕೆದಿಲಾಯರ 
ವಿಧಾನವನ್ನೂ ಉಡುಪಿಯ ತುಳು ನಿಘಂಟಿನಲ್ಲಿ ಕೈಬಿಡಲಾದುದರ ಕಾರಣ 
ತಿಳಿಯುವುದಿಲ್ಲ. ಅನುದಾತ್ತ ಎಕಾರಕ್ಕೆ ಪಣಿಯಾಡಿಯವರು ರೂಪಿಸಿದ ಚಿಹ್ನೆಯನ್ನೇ 
ಬಳಸುತ್ತಿರುವುದು ನಿಘಂಟನ್ನು ಉಪಯೋಗಿಸುವ ಕನ್ನಡಿಗರಲ್ಲಿ ಗೊಂದಲವನ್ನುಂಟು 
ಮಾಡದಿರದು. ಉದಾಹರಣಾರ್ಥವಾಗಿ ತುಳು ನಿಘಂಟಿನ ೨ನೇ ಮಾದರಿ ಸಂಚಿಕೆಯಾದ 
'ಕರಾಜಿನ'ದಲ್ಲಿ ಮುಖ್ಯ ನಮೂದುಗಳಾಗಿ ಬ೦ದ ಎದೆ, ಮಂಡೆ, ಮೀಸೆ, ರೆಪ್ಪೆ ಈ 
ಹ್ರಸ್ತ ಎಕಾರಾ೦ತ ಪದಗಳು ಕನ್ನಡದಲ್ಲಿಯೂ ಇವೆಯಪ್ಪೆ (ಇವುಗಳು ಮತ್ತು ಕನ್ನಡ- 
ತುಳುಗಳಲ್ಲಿ ಸಮಾನವಾಗಿರುವ ಇನ್ನೂ ಎಷ್ಟೆಷ್ಟೋ ಹ್ರಸ್ತ ಎಕಾರಾಂತ ಪದಗಳು 
ನುದಾತ್ತ ಎಕಾರಾಂತಗಳಾಗಿಯೇ ಇರುತ್ತವೆಂಬುದನ್ನು ಈ ಹಿಂದೆಯೇ 
ಷ್ಟಪಡಿಸಲಾಗಿದೆ) ಇವುಗಳನ್ನು 'ಕರಾಜಿನ'ದಲ್ಲಿ ಲಿಪಿಸಂಜ್ಞೆಯನ್ನುಪಯೋಗಿಸಿ 
ತುಳುಭಾಷೆಯ ನಮೂದುಗಳಾಗಿ ಎದ್‌, ಮಂಡೆ, ಮೀಸ್‌, ರೆಪೌ ಎಂಬುದಾಗಿ 
ಬರೆಯಲಾಗಿದೆ. ಇವುಗಳಿಗೆ ಕನ್ನಡದಲ್ಲಿ ಅರ್ಥಗಳನ್ನು ಕೊಡುವಾಗ ಇವೇ ಪದಗಳನ್ನು 
ಕನ್ನಡದ ರೂಢಿಯಂತೆ ಎದೆ, ಮಂಡೆ, ಮೀಸ, ರೆಪ್ಪೆ ಎಂದೇ ಕೊಡಲಾಗಿದೆ. ಈ 


C 


Qt 


ಲೋಚನ ದೀಪ್ತಿ | ೪೪೯ 


ವಿಧಾನವು ಉಚ್ಚಾರಣೆಯಲ್ಲಿ ಯಾವುದೇ ಭೇದವಿಲ್ಲದಿದ್ದರೂ ಭೇದವುಂಟೆಂಬ 

ಭ್ರಮೆಯನ್ನು ಕನ್ನಡಿಗರಲ್ಲಿ ಹುಟ್ಟಿಸುವುದು ಖಚಿತವೆಂಬುದರಲ್ಲಿ ಯಾವ ಸಂದೇಹವೂ 

ಇಲ್ಲ. (ರೋಮನ್‌ ಲಿಪ್ಯಂತರೀಕರಣ ಸಂದರ್ಭದಲ್ಲೂ ಇದೇ ರೀತಿಯ 

ಗೊಂದಲವುಂಟಾಗುವುದು 'ಕರಾಜಿನ' ವನ್ನು ಪರಿಶೀಲಿಸಿದಾಗ ತಿಳಿಯುತ್ತದೆ. ಈ 

ರೀತಿಯಲ್ಲಿ, ಅನುದಾತ್ತ ಎಕಾರಕ್ಕೆ ಚಿಹ್ನೆಯನ್ನು ಕೊಟ್ಟುದರಿಂದ ಚಿಹ್ನೆಯನ್ನು ಕೊಡದ 

ಎಕಾರವು ಉದಾತ್ತ ಎಕಾರವೆಂಬುದು ಸ್ಪಷ್ಟ ಇದರಿಂದಾಗಿ ಪ್ರತ್ಯೇಕವಾಗಿ ಗುರುತಿಸಬೇಕಾದ 
ಪದಾ೦ತದ ಪ್ರತ್ಯಯರೂಪವಾದ ಉದಾತ್ತ ಎಕಾರವನ್ನೂ ಪದಾದಿ ಪದಮಧ್ಯಗಳಲ್ಲಿರುವ 
ಸ್ವಾಭಾವಿಕವಾದ ಉದಾತ್ತ ಎಕಾರವನ್ನೂ ಸಮೀಕರಿಸಿದಂತಾಗಿ ಇನ್ನೊಂದು 
ಗೊ೦ದಲವುಂಟಾಗುತ್ತದೆ. 

ಆದ್ದರಿ೦ದ, ತುಳುವಿನ ಬೃಹತ್‌ ನಿಘಂಟು ಸಂಪಾದಕರು ಈ ಕೆಳಗಿನ ಕೆಲವು 
ಮುಖ್ಯ ವಿಷಯವನ್ನು ಗಮನಿಸುವುದರಿಂದ ಈ ಗೊಂದಲಗಳನ್ನು ನಿವಾರಿಸಿ 

೧. ತುಳುವಿನಲ್ಲೂ ಕನ್ನಡದಲ್ಲೂ ಪದಾಂತದ ಸಹಜ ಹ್ರಸ್ವ ಎಕಾರಗಳು 
ಅನುದಾತ್ತವಾಗಿಯೇ ಇರುತ್ತವೆ. 

೨. ಪದಾದಿ ಪದಮಧ್ಯಗಳಲ್ಲಿ ಬರುವ ಎಕಾರಗಳು ಉದಾತ್ತವಾಗಿಯೇ ಇರುತ್ತವೆ. 

೩. ಪದಾಂತ್ಯದಲ್ಲಿ ಬರುವ ಉದಾತ್ತ ಎಕಾರವು (ಕನ್ನಡ-ತುಳು, ಎರಡೂ ಭಾಷೆಗಳಲ್ಲಿ) 
ಪ್ರತ್ಯಯವೇ ಆಗಿರುತ್ತದೆ. 

೪. ಪ್ರತ್ಯಯರೂಪವಾದ ಉದಾತ್ತ ಎಕಾರವನ್ನು ಪ್ರತ್ಯೇಕವಾಗಿ ಗುರುತಿಸುವುದು 
ಅಪೇಕ್ಷಣೀಯ ಮತ್ತು ಅದಕ್ಕೇ ಚಿಹ್ನೆಯನ್ನು ಉಪಯೋಗಿಸುವುದು ಸರಿಯಾದ 
ವಿಧಾನ. 

೫. ಪದಾಂತದ ಪ್ರತ್ಯಯರೂಪಿಯಾದ ಉದಾತ್ತ ಎಕಾರವನ್ನೂ ಪದಾದಿ ಪದಮಧ್ಯಗಳ 
ಸಹಜ ಉದಾತ್ತ ಎಕಾರವನ್ನೂ ಸಮೀಕರಿಸುವುದು ಉಚಿತವಲ್ಲ. 
ಕನ್ನಡದಲ್ಲಿ ರೂಢವಾಗಿರುವ ವ್ಯಂಜನ ಚಿಹ್ನೆಯನ್ನು (ಪಣಿಯಾಡಿಯವರಂತೆ) 

ಕನ್ನಡ ಲಿಪಿಯಲ್ಲಿಯೇ ಬೇರೊಂದೆಡೆಗೆ ಅಳವಡಿಸಿಕೊಳ್ಳುವುದೂ ಗೊಂದಲಕ್ಕೆಡೆ 

ಮಾಡುವುದರಿಂದ ಪ್ರೊ ಮರಿಯಪ್ಪ ಭಟ್ಟ ಮತ್ತು ಡಾ| ಶಂಕರ ಕೆದಿಲಾಯರು ತಮ್ಮ 
ನಿಘಂಟಿನಲ್ಲಿ ರೋಮನ್‌ ಲಿಪ್ಯಂತರದಲ್ಲಿ ಉದಾತ್ತ ಎಕಾರಕ್ಕೆ ಬಳಸಿಕೊಂಡ ಚಿಹ್ನೆಯನ್ನೇ 
ಕನ್ನಡ ಲಿಪಿಯಲ್ಲಿಯೂ ಅಳವಡಿಸಿಕೊಳ್ಳಬಹುದಗಿದೆ.”ರ 


೪೫೦ | ಲೋಚನ ದೀಪ್ತಿ 


ಅಡಿ ಟಿಪ್ಪಣಿಗಳು 


(). 


ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟ, ತುಳುವಿನ ಸ್ವರಮಾಲೆ - ಮಧುಪುರ”, 
ಸಂ; ಕೆ.ವೆಂಕಟಕೃಷ್ಣಯ್ಯ, ಕಾಸರಗೋಡು, ೧೯೬೨; ಪು೧೧೫-೧೨೧. 


ಈ ಎರಡು ವಿಧದ ಧ್ವನಿಗಳನ್ನು ಉದಾತ್ತ ಮತ್ತು ಅನುದಾತ್ತ ಎಂದು ಪ್ರಸ್ತುತ 
ಲೇಖನದಲ್ಲಿ ಗುರುತಿಸಲಾಗಿದೆ. (ಎಕಾರ ಧ್ವನಿಗಳ ವಿವರಣೆಯ ಸಂದರ್ಭದಲ್ಲಿ 
ಉದಾತ್ತ ಮತ್ತು ಅನುದಾತ್ತ ಧ್ವನಿಗಳನ್ನು ವಿವರಿಸಲಾಗುವುದು) ಅನುದಾತ್ತ ಒಕಾರವು 
ಪದಾಂತದಲ್ಲಿ ಮಾತ್ರವೇ ಬರುವುದಿದ್ದು ಪದಾದಿ ಮತ್ತು ಪದಮಧ್ಯದಲ್ಲಿ ಬರುವ 
ಒಕಾರವು ಉದಾತ್ತ ಒಕಾರವೆ ಆಗಿರುವುದು ಸಾಮಾನ್ಯವಾಗಿದೆ. ಉದಾ: ಕಂಡೊ 
(ಗದ್ದೆ), ಬುಡೊ (ಬುಡ), ಪರ್ಬೊ (ಹಬ್ಬ) ಇತ್ಯಾದಿ. ಇವುಗಳ ಅಂತ್ಯ ಒಕಾರವನು, 
ಉದಾತ್ತವಾಗಿ ಉಚ್ಚರಿಸಿದರೂ ಅರ್ಥದಲ್ಲಿ ವ್ಯತ್ವಾಸವುಂಟಾಗುವುದಿಲ್ಲ. ತುಳುವಿನಲ್ಲಿ 


(3 
ಸಾಡೆ 


ಸಾಮಾನ್ಯವಾಗಿರುವ, ಒಕಾರಾ೦ತ ಪದಗಳನ್ನು ತುಳುನಾಡಿನ ಉತ್ತರಭಾಗದಲ್ಲ 
ಅಕಾರಾಂತವಾಗಿಯೇ ಉಚ್ಚರಿಸುವುದು ಕಂಡುಬರುತ್ತದೆ. ಉತ್ತರ ಭಾಗದ ತುಳುವನ್ನು 
ಆಧರಿಸಿಯೇ ನಿಘಂಟು ರಚಿಸಿ ರೆ.ವೆ.ಮ್ಮಾನರ್‌ ತಮ್ಮ ನಿಘಂಟಿನಲ್ಲಿ ಇಂತಹ 
ಪದಗಳನ್ನೆಲ್ಲ ಅಕಾರಾಂತವಾಗಿಯೇ ನಮೂದಿಸಿದ್ದಾರೆ. ಒಕ್ಕೆಲ್‌ (ಒಕ್ಕಲು), ಒಣಸ್‌ 
(ಊಟ), ಒಲಿ (ಗರಿ) ಇತ್ವಾದಿ ಪದಗಳ ಆದಿಯ ಒಕಾರ; ಕೊರೊಳಿ (ಕೊಡಬಹುದು), 
ಕ೦ಚೊಳು (ಹಾಗಲಕಾಯಿ), ಪಾಡೊನ್‌ (ಹಾಕಿಕೊಳ್ಳು) ಇತ್ಕಾದಿ ಪದಗಳ ಮಧ್ಯದ 


ಒಕಾರಗಳು ಉದಾತ್ತವಾಗಿಯೆ ಉಚ್ಚಾರಣೆಗೊಳಪಡುತ್ತವೆ. 


ತಮಿಳು ಮಲಯಾಳಗಳಲ್ಲಿ ಈ ವಿವೃತ ಉಕಾರದ ಬಳಕೆಯಿದೆ. ಉದಾ: ತಮಿಳಿನಲ್ಲಿ 
ಎಟ್ಟು (ಎ೦ಟು), ಕಾತು (ಕಿವಿ), ಕೊಟು (ಕೊಡು) ಇತ್ಯಾದಿಗಳನ್ನು ಉಕಾರಾ೦ತವಾಗಿ 
ಬರೆದರೂ ಓದುವಾಗ ವಿವೃತ ಉಕಾರಾ೦ತವಾಗಿ ಉಚ್ಚರಿಸಲಾಗುತ್ತದೆ." ಕನ್ನಡದ 
ಕ್‌, ಚ್‌, ಟ್‌ ಮೊದಲಾದ ವ್ಯಂಜನಗಳು ಅಕ್‌, ಅಚ್‌, ಅಟ್‌ ಮುಂತಾಗಿ 
ಹಿ೦ದೆ ಸ್ವರವನ್ನು ಕೂಡಿಕೊಂಡು ಬಂದಾಗ ಶುದ್ಧ ವ್ಯಂಜನರೂಪದಲ್ಲೇ 
ಉಚ್ಚಾರಣೆಗೊಳಪಡುತ್ತವೆ. ಆದರೆ ಕ್‌, ಚ್‌ ಎಂದು ಸ್ವತಂತ್ರವಾಗಿ ಉಚ್ಚರಿಸಲಡುವಾಗ 
ಅವು ಭಾಷಾವೈಜ್ಞಾನಿಕವಾಗಿ ಅಂತ್ಕದಲ್ಲಿ ಒ೦ದು ಸ್ವರವನ್ನು ಕೂಡಿಕೊಂಡೇ ಇರುತ್ತವೆ 
ಮತ್ತು ಅವುಗಳ ಉಚ್ಚಾರದ ಕಾಲಮಾನ ಒಂದು ಮಾತ್ರೆಯಷ್ಟಿರುತ್ತದೆ. ಇವುಗಳಲ್ಲಿ 
ಕಂಡುಬರುವ ಈ ಅಂತ್ಯಸ್ತರವೇ ವಿವೃತ ಉಕಾರ. ಈ ಉಕಾರದಬಗೆಗೆ ವಿವೇಚಿಸುತ್ತಾ 
ಪ್ರೊ) ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟರು “ "ಕೃ' ಎ೦ಬುದನ್ನು ಉಚ್ಚರಿಸುವಾಗ 
ಯಾವ ಉಕಾರ ಛಾಯೆ ಇದ್ದಂತೆ ಕೇಳಬಹುದೊ ಅದೇ” ತುಳುವಿನ ವಿಶಿಷ್ಠ 


ಲೋಚನ ದೀಪ್ತಿ | ೪೫೧ 


ಉಕಾರವೆಂಬುದಾಗಿ ವಿವರಿಸಿರುತ್ತಾರೆ. ಇದನ್ನು ಅನೌಷ್ಟ್ಯ ಉಕಾರವೆಂದು 
ಕರೆಯಬಹುದೆಂದೂ ಅವರು ಅಭಿಪ್ರಾಯಪಡುತ್ತಾರೆ. (ತೆಕ್ಕುಂಜೆ ಗೋಪಾಲಕೃಷ್ಣ 
ಭಟ್ಟ ತುಳುವಿನ ಸ್ವರಮಾಲೆ-ಮಧುಪುರ, ೧೧೯) 


* ತಮಿಳಿನಲ್ಲಿ ಇದನ್ನು ಕುಟ್ರಿಯಲ್‌ (ಕುಟ್ಲೆಯಲ್‌ = ಕಿರಿಯ) ಉಕಾರವೆಂದು 
ವ್ಯವಹರಿಸಲಾಗುತ್ತದೆ. 

೪. ೧೯೬೭ರಲ್ಲಿ ಪ್ರೊ ಮರಿಯಪ್ಪ ಭಟ್ಟ ಮತ್ತು ಡಾ| ಶಂಕರ ಕೆದಿಲಾಯರು ಈ 
ಸಂಜ್ಞೆಯನ್ನು ಹೊಸತಾಗಿ ಸೃಷ್ಟಿಸಿಕೊಂಡಿರಬಹುದಾದರೂ, ಅನಂತರ ಉಪಲಬ್ಧವಾಗಿ 
೧೯೮೪ರಲ್ಲಿ ಪ್ರಕಟವದ ತುಳು "ಭಾಗವತೊ' ದಲ್ಲಿ ಈ ಸಂಜ್ಞೆಯನ್ನೇ ಬಳಸಿದುದು 
ಕಂಡುಬರುತ್ತದೆ. (ನೋಡಿ: ಶ್ರೀ ಭಾಗವತೊ ತಾಡವಾಲೆ, ಪಡಿಯಚ್ಚು-ಖಯಖ). 


೫... ಅದಉಖೊಳಗಂ ಕಿಸುವೊಟಲಾ 

ವಿದಿತ ಮಹಾ ಕೊಪಣ ನಗರದ ಪುಲಿಗೆರೆಯಾ। 
ಸದಭಿಸ್ತುತಮಪ್ಪೊಂಕುಂ 
ದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌ ॥ 
- ಈ ಪದ್ಯದ ಕೊನೆಯ ಚರಣದಲ್ಲಿ ಬರುವ “ನಾಡೆ' ಎಂಬ ಎರಡು ಪದಗಳು 
ಒ೦ದೇ ರೀತಿಯಲ್ಲಿ ಲಿಖಿತವಾಗಿದ್ದರು ಅವುಗಳ ಉಚ್ಚಾರಣೆಯಲ್ಲಿ ವ್ಯತ್ಯಾಸವಿದೆ. 
ಮೊದಲನೆಯ "ನಾಡೆ' ಎಂಬುದು "ನಾಡು' ಎ೦ಬ ಉಕಾರಾಂತ ಪದಕ್ಕೆ 'ಎ' 
ಎ೦ಬ ಅವಧಾರಣ ಪ್ರತ್ಯಯ ಸೇರಿ ಆದುದು. ಎರಡನೆಯದು ಆಧಿಕ್ಕಾರ್ಥವನ್ನು 
ಕೊಡುವ ಸ್ವಭಾವತಃ ಎಕಾರಾ೦ತವಾದ ಪ್ರತ್ಯಯ (ನೋಡಿ: ತುಳುವಿನ ಸ್ವರಮಾಲೆ, 
"ಮಧುಪುರ', ಪು.೧೨೦ 

೬. ಎರಡೂ ಭಾಷೆಗಳಲ್ಲಿ ಪದಾಂತದ ಅನುದಾತ್ತ ಎಕಾರವು ಪದಮಧ್ಯಕ್ಕೆ 
ಸ್ಥಾನಾ೦ತರಗೊಮಡಾಗ ಉದಾತ್ತ ಎಕಾರವಾಗುತ್ತದೆ. ಎಕಾರಾಂತ ಪ್ರಕೃತಿಗಳಿಗೆ 
ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿ ಪರಿಶೀಲಿಸಿದಾಗ ಇದು ಸ್ಪಷ್ಟವಾಗುತ್ತದೆ. ಕನ್ನಡ 
ಗದೆ-ಗದೆಯನ್ನು; ಜಡೆ-ಜಡೆಯನ್ನು; ಕೆರೆ-ಕೆರೆಯಿಂದ ಇತ್ಯಾದಿ; ಹಾಗೂ ತುಳುವಿನ 
ಕಿದೆ-ಕಿದೆಟ್‌ (ಹಟ್ಟಿ-ಹಟ್ಟಿಯಲ್ಲಿ); ತರೆ-ತರೆಕ್‌ (ತಲೆ-ತಲಗೆ); ತಿಗಲೆ-ತಿಗಲೆನ್‌ 
(ಎದೆ-ಎದೆಯನ್ನು) ಇತ್ಯಾದಿ. 

೭. ನೋಡಿ: ಬ್ರಿಗೆಲ್‌, ತುಳು ಗ್ರಾಮರ್‌. ತಮ್ಮ ಗ್ರಂಥದಲ್ಲಿ ಈ ಭೇದವನ್ನು 
ಗುರುತಿಸಲ್ಲವಾದರೂ ಆಡುಮಾತಿನಲ್ಲಿ ಬ್ರಿಗೆಲ್‌ ಇದನ್ನು ಗುರುತಿಸಿರಲೇಬೇಖದು 
ಊಹಿಸಬಹುದು.ಏಕೆಂದರೆ ಈ ಸ್ಪಷ್ಟ ಭೆದವನ್ನರಿಯದೆ ಅವರು ತುಳುಭಾಷೆಯ 
ಕ್ರಿಯಾರೂಪಗಳನ್ನು ಅರಿಯುವುದಾಗಲೀ ಇಂತಹ ವ್ಯಾಕರಣ ಕೃತಿಯೊಂದನ್ನು 
ಬರೆಯುವುದಾಗಲೀ ಅಸಾಧ್ಯ. 


೪೫೨ | ಲೋಚನ ದೀಪ್ತಿ 


'.. ಉತ್ತಮ ಪುರಪೈಕವಚನದ ಕ್ರಿಯಾಪದದಲ್ಲಿ ಬರುವ ಎಕಾರವು ಕನ್ನಡ ಮನೆ, 
ನೆರೆ ಇತ್ಯಾಧಿಗಳಲ್ಲಿ ಬರುವ ಎಕಾರದ೦ತೆಯೇ ಉಚ್ಚಾರವಾಗುವುದರಿ೦ದ ಇದನ್ನು 
ಇದ್ದ ಸ್ವರೂಪದಲ್ಲಿಯೇ ಇಟ್ಟು ಪುಲ್ಲಿಂಗ ಪ್ರಥಮ ಪುರಷೈಕವಚನ ಸ್ವರೂಪದ 
ಎಕಾರವನ್ನು ಭಿನ್ನ ಸ್ವರೂಪದಿಂದ ತೋರಿಸಿದರೆ ಮಾತ್ರ ಅನುಕೂಲವಾದೀತು. 
ಇಲ್ಲವಾದರೆ ತುಳುವಿನ ಎಕಾರಯುಕ್ತ ಪದಗಳನ್ನೆಲ್ಲ ರೂಢಿಯ ಉಚ್ಛಾರಕ್ಕಿಂತ 
ಭಿನ್ನವಾಗಿ ಉಚ್ಚರಿಸಬೇಕಾದ ಅನುಚಿತ ಕ್ರಮವು ರೂಢವಾಗಬಹುದು." ತುಳುವಿನ 
ಸ್ವರಮಾಲೆ, ಮಧುಪುರ. ಪು. ೧೨೧. 


ಪ್ರೊ ತೆಕ್ಕುಂಜೆಯವರು ನಿರೂಪಿಸಿದ ತುಳುವಿನ ಸ್ವರಮಾಲೆ ಅಂಗೀಕಾರಾರ್ಹವೆನ್ನುವ 
ಬಿ.ಎ.ವಿವೇಕ ರೈ ಅವರು ಉದಾತ್ತ ಅನುದಾತ್ತ ಎಕಾರಗಳ ವಿಷಯದಲ್ಲಿ 
ಗೊ೦ದಲಕ್ಕೊಳಗಾಗಿದ್ದಾ ರೆ. ಪಣಿಯಾಡಿಯವರೂ ತೆಕ್ಕುಂಜೆಯವರೂ ಒಂದೆ 
ಎಕಾರವನ್ನು ಬೇರೆ ಬೇರೆ ಸಂಜ್ಞೆಗಳಿಂದ ಸೂಚಿಸಿದ್ದಾರೆಂದು ಅವರು ತಪ್ಪಾಗಿ 
ತಿಳಿದುಕೊಂಡಿದ್ದಾರೆ, ಎಂಬುದು ಅವರ ಈ ಮಾತಿನಿಂದ ಸ್ಪಷ್ಟ “ಪಣಿಯಾಡಿಯವರು 
ಇದನ್ನು 'ವ್‌' ಎಂದು ಸೂಚಿಸುತ್ತಿದ್ದರೆ, ತೆಕ್ಕುಂಜೆಯವರು 'ಎ' ಎ೦ದು ತಿಳಿಸಿದ್ದಾರೆ. 
(ನೋಡಿ: ತೌಳವ ಸಂಸ್ಕೃತಿ). ವಾಸ್ತವವಾಗಿ, ಪಣಿಯಾಡಿಯವರು ಚಿಹ್ನೆ ಕೊಟ್ಟು 
ಸೂಚಿಸಿದುದು ಅನುದಾತ್ತ ಎಕಾರವನ್ನು; ತೆಕ್ಕುಂಜೆಯವರು ಸೂಚಿಸಿದುದು ಉದಾತ್ತ 
ಎಕಾರವನ್ನು. 


. ಕನ್ನಡ-ತುಳು, ಎರಡೂ ಭಾಷೆಗಳಲ್ಲಿ ಉತ್ತಮ ಪುರುಷ ಏಕವಚನದ ಆಖ್ಯಾತ 


ಪ್ರತ್ಯಯವು ಅನುದಾತ್ತ ಎಕಾರ ಸ್ವರರೂಪದಲ್ಲಿರುವುದನ್ನು ಗಮನಿಸಬಹುದು. 
ಉದ: ಕನ್ನಡದ ಹೋದೆ, ಬಂದೆ ಇತ್ಯಾದಿ ಮತ್ತು ತುಳುವಿನ ಪೋಯೆ (ಹೋದೆ), 
ಬತ್ತೆ (ಬಂದೆ) ಇತ್ಯಾದಿ. ಇಂತಹ ಸಂದರ್ಭಗಳಲ್ಲಿ ಕನ್ನಡದಲ್ಲಾಗಲೀ, ತುಳುವಿನಲ್ಲಾಗಲೀ 
ಯಾವುದೇ ಲಿಪಿ ಸಂಜ್ಞೆಯನ್ನು ಉಪಯೋಗಿಸಬೇಕಾದ ಅವಶ್ಯಕತೆಯಿಲ್ಲ. ಆದರೆ, 
ತುಳು 'ಭಾಗವತೊ' ದಲ್ಲಿ ಉತ್ತಮ ಪುರುಷ ಏಕವಚನದ ಕ್ರಿಯಾಪದ ಬರುವಲ್ಲೆಲ್ಲ 
(ಪಣಿಯಾಡಿಯವರು ಬಳಸಿದಂತಹ) ವ್ಯಂಜನ ಚಿಹ್ನೆಯನ್ನು ಅದರ ಸಂಪಾದಕರು 
ಬಳಸಿಕೊಂಡಿರುತ್ತಾರೆ ಪದಾಂತದ ಸಹಜ ಅನುದಾತ್ತ ಎಕಾರ ಬರುವಲ್ಲೆಲ್ಲೂ 
ಚಿಹ್ನೆಯನ್ನು ಬಳಸಿಲ್ಲವೆಂಬುದು ಇಲ್ಲಿ ಗಮನಾರ್ಹ. “ಭಾಗವತೊ' ದ 
ಮೂಲಪ್ರತಿಯಲ್ಲಿ ಯಾವುದೇ ಚಿಹ್ನೆಯನ್ನು ಇಂತಹ ಸಂದರ್ಭಗಳಲ್ಲಿ ಬಳಸಿಲ್ಲ. 
ಲಿಪ್ಕಂತರದಲ್ಲಿ (ಆಖ್ಯಾತ ಪ್ರತ್ಯಯ ಬರುವಂತಹ ಸಂದರ್ಭಗಳಲ್ಲಿ) ತಾನು ಇದನ್ನು 
ಬಳಸಿಕೊ೦ಡುದಾಗಿ ಸಂಪಾದಕರು ಪೀಠಿಕೆಯಲ್ಲಿ ಹೇಳಿರುತ್ತಾರೆ (ತುಳು "ಭಾಗವತೊ', 
ಪೀಠಿಕೆ, ಪುಟ.೪೦). ಪ್ರೊಃ ಮರಿಯಪ್ಪ ಭಟ್ಟ ಮತ್ತು ಡಾ| ಕೆದಿಲಾಯರ 


ಲೋಚನ ದೀಪ್ತಿ | ೪೫೩ 


ನಿಘಂಟನ್ನನುಸರಿಸಿ ಪ್ರತ್ಯಯ ರೂಪಿಯಾದ ಉದಾತ್ತ ಎಕಾರಕ್ಕೇ ಸೂಕ್ತವಾದ 
ಚಿಹ್ನೆಯನ್ನು ಬಳಸಿದ್ದರೆ, ಅನುದಾತ್ತ ಎಕಾರಗಳಲ್ಲೇ ಕೆಲವನ್ನು ಗುರುತಿಸುವುದು 
ಕೆಲವನ್ನು ಗುರುತಿಸದಿರುವುದೆಂಬ ಈ ಗೊಂದಲ ತಪ್ಪುತ್ತಿತ್ತು. 


ಆಧಾರ ಗ್ರಂಥಗಳು 

1. Rev.J. Brigel-‘AGrammar of the Tulu Language’, Mangalore, 
1872. 

2. Rev.AManner -*Tulu English Dictionary’ Mangalore, 1886. 

.. ಎಸ್‌.ಯು.ಪಣಿಯಾಡಿ- "ತುಳು ವ್ಯಾಕರಣ', ಉಡುಪಿ, ೧೯೩೨. 

೪. ಪ್ರೊ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟ - "ತುಳುವಿನ ಸ್ಪರಮಾಲೆ' - 'ಮಧುಪುರ', 
ಸಂ: ಕೆ.ವೆ೦ಕಟಕೃಷ್ಣಯ್ಯ, ಕಾಸರಗೋಡು, ೧೯೬೨, ಪುಟ. ೧೧೫-೧೨೧. 

5. Prof. M. Mariappa Bhat & a.Shankar kedilaya ‘Tulu English 
Dictionary’, Madras, 1967. 

೬. ಬಿ.ಎ.ವಿವೇಕ ರೈ- "ತುಳು ಭಾಷೆ ಒಂದು ಅಧ್ಯಯನ' “ತೌಳವ ಸಂಸ್ಕೃತಿ' ಮೈಸೂರು, 
೧೯೭೭, ಪು. ೬೫-೧೦೬. 

೭. ವೆಂಕಟರಾಜ ಪುಣಿಂಚತ್ತಾಯ (ಸಂ) (ಸಂ)-ವಿಷ್ಣು ತುಂಗ ವಿರಚಿತ "ಶೀ ಭಗವತೊ', 
ಮಂಗಳೂರು, ೧೯೮೪. 

೮. ಡಾ| ಯು.ಪಿ.ಉಪಾಧ್ಯಾಯ (ಪ್ರ.ಸಂ) - "ಕರಾಜಿನ', ತುಳು ನಿಘಂಟು ಮಾದರಿ, 
ಸಂಪುಟ೨, ಉಡುಪಿ, ೧೯೦೫. 

೧೧ 


೪೫೪ | ಲೋಚನ ದೀಪ್ತಿ 


ಕಲಬುರ್ಗಿ ನಾಡಿನ ಕನ್ನಡಭಾಷೆಯ 
ಸ್ಪರೂಪ ಮತ್ತು ಪ್ರಭೇದಗಳು 


- ಡಾ. ವ್ವಿ.ಜಿ. ಪೂಜಾರ 


ಭಾಷೆಯನ್ನು ಜ್ಯೋತಿಗೆ ಹೋಲಿಸುವುದುಂಟು. ದಂಡಿ ತನ್ನ "ಕಾವ್ಯಾದರ್ಶ' 
ದಲ್ಲಿ "ಭಾಷೆಯೆಂಬ ಜ್ಯೋತಿ ಬೆಳಗದೇ ಹೋಗಿದ್ದರೆ ಮೂರು ಲೋಕಗಳೆಲ್ಲವೂ 
ಅಂಧಕಾರದಲ್ಲಿ ಮುಳುಗಿರುತ್ತಿದ್ದವು' ಎ೦ದು ನುಡಿದ ನುಡಿ ದಿಟವಾದುದಾಗಿದೆ. ಹಾಗೆ 
ನೋಡಿದರೆ ಎಲ್ಲ ಜ್ಞಾನ ಕ್ಷೇತ್ರಗಳ ಬುಡದಲ್ಲಿ ಮಿನುಗುವ ಬೆಳಕೇ ಭಾಷೆಯಾಗಿದೆ. 
ಭಾಷೆ ಇರದೇ ಇರುವ ಸಂದರ್ಭವನ್ನು ಊಹಿಸಲಿಕ್ಕೂ ಭಯಾನಕವೆನಿಸುತ್ತದೆ. ನಮ್ಮ 
ದೈನಂದಿನ ಬೇಕು-ಬೇಡಗಳನ್ನು, ಭಾಷೆಯಿಂದಲೇ ಪೂರೈಸಿಕೊಳ್ಳುವೆವು. ನಮ್ಮ 
ಅಂತರಂಗದ ಭಾವನೆಗಳನ್ನು ಇನ್ನೊಬ್ಬರಿಗೆ ತಲುಪಿಸುವ ಸಾಧನವೇ ಭಾಷೆ. ಭಾಷೆಯ 
ಪರಮಧ್ಯೇಯ ಪರಸ್ಪರದಲ್ಲಿ ಸಂಪರ್ಕವನ್ನು ಏರ್ಪಡಿಸುವುದೇ ಆಗಿದೆ. ಪ್ರಮುಖ 
ಸಂಪರ್ಕ ಮಾಧ್ಯಮವಾದ ಭಾಷೆ ಕೇವಲ ಮಾತಾಡಿದ್ದು, ಬರೆದದ್ದು ಅಷ್ಟೇ ಅಲ್ಲ, 
ಮಾತಿಗೂ ಬರಹಕ್ಕೂ, ಮೀರಿದ ಆಂಗಿಕವಾದ ಹಾವ-ಭಾವ, ಚಲನ-ವಲನಗಳು 
ಭಾಷೆಯ ಕಕ್ಷೆಯಲ್ಲಿಯೇ ಬರುವುವು. ಭಾಷೆ ಮನುಷ್ಯನಿಗಷ್ಟೆ ಸೀಮಿತವಾದುದಲ್ಲ. 
ಪಶು, ಪಕ್ಷಿ ಮುಂತಾದ ಜೀವ ಜಂತುಗಳಲ್ಲವೂ ತಮ್ಮದೇ ವಿಧವಾದ ಸನ್ನೆ, ಸಂಕೇತಗಳ 
ಮೂಲಕ ಪರಸ್ಪರ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವುವು. ಭಾಷೆಯ ವ್ಯಾಪ್ತಿ ತುಂಬಾ 
ವಿಶಾಲವಾದುದಾಗಿದೆ. ದೃಶ್ಯ, ಶ್ರವ್ಯ ಹಾಗೂ ಧ್ವನಿ ಸಂಕೇತಗಳ ಮಾಧ್ಯಮಗಳಲ್ಲಿ ಅದು 
ವ್ಯವಹರಿಸುವುದು. ಪ್ರಾಣಿ ಭಾಷೆ ತತ್ಕಾಲೀನವಾದುದು ಹಾಗೂ ತುಂಬ ಪರಿಮಿತಿಗೆ 
ಒಳಪಟ್ಟಂತಹುದು. ಆದರೆ ಮಾನವ ಭಾಷೆಗೆ ತುಂಬ ವಿಶಾಲವಾದ ವ್ಯಾಪ್ತಿ ಇದೆ. 
ಸೂಕ್ಷ್ಮಾತಿಸೂಕ್ಷ್ಮ ಭಾವನೆಗಳನ್ನು ಮಾನವ ಇನ್ನೊಬ್ಬರಿಗೆ ಮಾತಿನ ಮೂಲಕವೂ 
ಬರಹದ ಮೂಲಕ ತಲುಪಿಸಬಹುದು. ಸಾವಿರಾರು ವರ್ಷಗಳ ನಂತರವು ಬರಹ 
ಮೂಲಕ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಸೌಲಭ್ಯ 


(ಲೋಚನ: ಸಂಪುಟ-೧೮, ೧೯. ೨೦೦೩. ಸಂಚಿಕೆ-೧, ೨) 


ಲೋಚನ ದೀಪ್ತಿ | ೪೫೫ 


ಪ್ರಾಣಿಭಾಷೆಗೆ ಇಲ್ಲ. ಮಾನವ ಜನಾ೦ಗ ತಮತಮಗೆ ಅನುಕೂಲವಾಗುವಂತೆ ತಂತಮ್ಮ 
ಪ್ರದೇಶಗಳಲ್ಲಿ ಲಿಪಿ ಸಂಕೇತಗಳನ್ನು ಮಾಡಿಕೊಂಡು ಪರಸ್ಪರ ಭಾಷಾಮಾಧ್ಯಮದ 
ಮೂಲಕ ತಮ್ಮ ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು೦ಟು. ಆದುದರಿಂದಲೇ 
ಜಗತ್ತಿನಲ್ಲಿ ವಿಧವಿಧದ ಲಿಪಿಗಳನ್ನು ಹೊಂದಿದ ಭಾಷೆಗಳು೦ಟು. ಇಂಥ ಭಾಷೆಗಳ 
ಉಗಮಕ್ಕೆ ಮಾನವನೇ ಕಾರಣ. ಆತನಿಂದಲೇ ಭಾಷೆ ಉಗಮ ಹೊಂದಿ ಮನುಷ್ಯ 
ಮನುಷ್ಯರ ಸಮೂಹದಲ್ಲಿ ಅದು ಬೆಳೆಯುವುದುಂಟು. ಹಾಗೆ ಬೆಳೆದು ಬಂದ ಅನೇಕ 
ಭಾಷೆಗಳು ಪ್ರಚಲಿತದಲ್ಲಿರುವುದನ್ನು ನಾವಿಂದು ಕಾಣುವೆವು. 


ಭೂಮಿಯಲ್ಲಿ ಹೇಗೆ ಭೂಗೋಳವನ್ನು ಅನುಸರಿಸಿ ನಾವು ವ್ಯವಹರಿಸುವೆವೊ 
ಹಾಗೆ ಭಾಷೆಗೂ ಭೂಗೋಲ ಉಂಟು. ಅಯಾ ಪ್ರದೇಶಕ್ಕೆ ಅನುಗುಣವಾದ ರೀತಿಯಲ್ಲಿ 
ಅಲ್ಲಲ್ಲಿ ಭಾಷೆ ಪ್ರಯೋಗಗೊಳ್ಳುತ್ತಿರುವುದನ್ನು ನಾವು ಕಾಣುವೆವು. ಭಾಷೆ ನಿಂತ ನೀರಲ್ಲ. 
ಅದು ನಿರಂತರ ಪ್ರವಹಿಸುತ್ತಿರುವ ಪ್ರವಾಹ. ಅದು ಕಾಲಗತಿಯಲ್ಲಿ ಪರಿವರ್ತನೆಯನ್ನು 
ಹೊಂದುತ್ತಲೇ ಬರುವುದು. ಈ ರೀತಿಯ ಬದಲಾವಣೆ ಅದರ ಜೀವಂತಿಕೆಯ ಲಕ್ಷಣವೂ 
ಹೌದು. ಕನ್ನಡ ಭಾಷೆಯನ್ನೇ ಉದಾಹರಣೆಯಾಗಿ ತೆಗೆದುಕೊ೦ಡರೆ ಹಳಗನ್ನಡ, 
ನಡುಗನ್ನಡ ಹಾಗೂ ಹೊಸಗನ್ನಡ ಈ ಅವಸ್ಥೆಗಳಲ್ಲಿ ಭಾಷೆ ಬದಲಾವಣೆ ಹೊಂದುತ್ತಾ 
ತನ್ನ ಸ್ವರೂಪವನ್ನು ವಿಭಿನ್ನವಾಗಿ ರೂಪಿಸಿಕೊಳ್ಳುತ್ತಾ ಬಂದುದನ್ನು ಕಾಣುವೆವು. ಭಾಷೆ 
ಹೀಗೆ ಕಾಲಗತಿಯಲ್ಲಿ ಬದಲಾವಣೆ ಹೊಂದಿ ಬೆಳೆಯುತ್ತಾ ಬರುವುದರ ಜೊತೆಗೆ 
ಅದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆಬೇರೆ ಸ್ವರೂಪವನ್ನು ಹೂಂದಿ 
ಬಳಕೆಗೊಳ್ಳುತ್ತಿರುವುದನ್ನು ಕಾಣುವೆವು. 


ಕನ್ನಡಭಾಷೆಯನ್ನು ಕರ್ನಾಟಕದ ಎಲ್ಲ ಜಿಲ್ಲೆಯ ಜನಮಾತಾಡುತ್ತಿದ್ದರೂ ಅವರೆಲ್ಲರೂ 
ಒಂದೇ ವಿಧದಲ್ಲಿ ಮಾತಾಡದೆ ಇರುವುದನ್ನು ಕಾಣುವೆವು. ಪ್ರದೇಶದಿಂದ ಪ್ರದೇಶಕ್ಕೆ 
ಭಾಷೆ ಆಡುನುಡಿಯಲ್ಲಿ ಭಿನ್ನವಾಗಿರುವುದನ್ನು ಕಾಣುವವು. ಬರಹರೂಪದಲ್ಲಿ ಅಂಥ 
ಭಿನ್ನತೆಗಳೇನೂ ಕಾಣಿಸದಿದ್ದರೂ ಮಾತಿನ ರೂಪದಲ್ಲಿ ಅದು ಅನೇಕ 
ಬಗೆಯಾಗಿರುವುದನ್ನು ಕಾಣುವೆವು. ಕಾರವಾರದವ “ಹೋಗುವಾ' ಎಂದರೆ ಬಿಜಾಪುರದ 
ವ "ಹೋಗೂನು' ಎನ್ನುತ್ತಾನೆ. ಅದೇ ಕಲಬುರ್ಗಿಯವ “ಹೋಗಾಮು' ಎಂದರೆ 
ಬೀದರದವ "ಹೋಗಾರಿ' ಎನ್ನುತ್ತಾನೆ. ಇದರಂತೆಯೇ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿನ 
ಆಡುರೂಪದಲ್ಲಿರುವ ಭಾಷೆಯನ್ನು ಅಧ್ಯಯನಕ್ಕೆ ಎತ್ತಿಕೊಂಡಾಗ ಅದು ಭಿನ್ನರೂಪದಲ್ಲಿ 
ಬಳಕೆಯಾಗುತ್ತಿರುವುದು ವೇದ್ಯವಾಗುವುದು. 


ಕನ್ನಡಭಾಷೆ ಮ೦ಗಳೂರು ಕನ್ನಡ, ಮೈಸೂರು ಕನ್ನಡ, ಧಾರವಾಡ ಕನ್ನಡ 
ಹಾಗೂ ಕಲಬುರ್ಗಿ ಕನ್ನಡ ಎ೦ಬ ನಾಲ್ಕು. ಉಪ ಭಾಷೆಗಳನ್ನು ಹೊಂದಿದೆ. ಈ 


೪೫೬ | ಲೋಚನ ದೀಪ್ತಿ 


ಉಪ-ಭಾಷೆಗಳ ಒಳಹೊಕ್ಕು ನೋಡಿದಾಗ ಅನೇಕ ಪ್ರಭೇದದ ಭಾಷೆಗಳನ್ನು 
ಗುರುತಿಸಬಹುದು. ಈಪ್ರಭೇದದ ಭಾಷೆಗಳನ್ನು ಪರಿಶೀಲಿಸಿದಾಗ ವ್ಯಕ್ತಿಭಾಷೆಯ 
ಪರಿಚಯವಾಗುವುದು. ಹಾಗೆ ನೋಡಿದರೆ ಬಾಷೆ ವ್ಯಕ್ತಿಯಿಂದ ವ್ಯಕ್ತಿಗೆ 
ಭಿನ್ನವಾಗಿರುವುದುಂಟು. ಒಬ್ಬ ವ್ಯಕ್ತಿ ಹಲವಾರು ವ್ಯಕ್ತಿಗಳೊಡನೆ ಹಲವಾರು ಸಂದರ್ಭಗಳಲ್ಲಿ 
ಹಲವಾರು ಕೆಲಸಕಾರ್ಯಗಳಿಗೆ ಹಲವಾರು ರೀತಿಯಲ್ಲಿ ಮಾತಾಡುವುದುಂಟು. ಈ 
ಎಲ್ಲ ಮಾತುಗಳ ಮೊತ್ತವೇ ವ್ಯಕ್ತಿ ಭಾಷೆ. ಇಂಥ ಹಲವು ವ್ಯಕ್ತಿಗಳ ಗು೦ಪೇ ಪ್ರಭೇದ 
ಭಾಷೆ. ಪ್ರಭೇದ ಭಾಷೆಯಲ್ಲಿ ವ್ಯಕ್ತಿ-ವ್ಯಕ್ತಿಗಳ ನಡುವೆ ನಡೆದ ಮಾತುಗಳು ಪರಸ್ಪರರಿಗೆ 
ಅರ್ಥವಾಗುವಂತಿರುತ್ತದೆ. ಅದೇ ಪ್ರಭೇದ ಭಾಷೆಯ ಗಡಿಯನ್ನು ದಾಟಿ ಉಪ- 
ಭಾಷೆವಲಯದಲ್ಲಿ ಪ್ರವೇಶಮಾಡಿದ್ದೇವೆಂದು ತಿಳಿಯಬೇಕು. ಈ ಹಿನ್ನೆಲೆ, ಈ ರೀತಿಯ 
ಜ್ಞಾನವಿದ್ದವರು ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರಯೋಗಗೊಳ್ಳುತ್ತಿರುವ ಕನ್ನಡ 
ಭಾಷೆ ಹೇಗೆ ಭಿನ್ನಸ್ತರೂಪದ್ದಾಗಿರುತ್ತದೆ ಎಂಬುದನ್ನು ತಿಳಿಯುವರು. 

ಹೀಗೆ ತಿಳಿದು ಕಲಬುರ್ಗಿನಾಡಿನ ಕನ್ನಡಭಾಷೆಯ ಮೇಲೆ ಉರ್ದು ಹಾಗೂ 
ಮರಾಠಿ ಭಾಷೆಯ ಪ್ರಭಾವ ಹೆಚ್ಚಾಗಿದೆ. ಸುಮಾರು ಆರುನೂರು ವರ್ಷ ಹೈದ್ರಾಬಾದ್‌ 
ನಿಜಾಮನ ಆಡಳಿತಕ್ಕೆ ಈ ಪ್ರದೇಶ ಒಳಪಟ್ಟಿತ್ತು ಆಗ ಉರ್ದುಭಾಷೆಯೇ ಇಲ್ಲಿನ 
ಆಡಳಿತ ಭಾಷೆಯಾಗಿತ್ತು. ಕನ್ನಡ ಕೇವಲ ಮನೆಯಲ್ಲಿ ಅಲ್ಲಲ್ಲಿ ಬಾಯ್ಕಾತಿನ ಭಾಷೆಯಾಗಿ 
ಜೀವ ಹಿಡಿದುಕೊಂಡಿತ್ತು. ಕಲಬುರ್ಗಿ ಜಿಲ್ಲೆಯಪೂರ್ವಕ್ಕೆ ಆಂಧ್ರಪ್ರದೇಶ, ಉತ್ತರಭಾಗಕ್ಕೆ 
ಬೀದರಜಿಲ್ಲ, ಪಶ್ಚಿಮಕ್ಕೆ ಮಹಾರಾಷ್ಟ್ರ ಗಡಿ ಪ್ರದೇಶವಿದೆ. ಮಹಾರಾಷ್ಟ್ರ ಗಡಿಪ್ರದೇಶದಲ್ಲಿ 
ಮರಾಠಿ ಕನ್ನಡ ದ್ವಿಭಾಷಿಕತೆ ಇರುವುದನ್ನು ಕಾಣುವೆವು. ತೆಲುಗು ಪ್ರಭಾವ ಇಲ್ಲಿ 
ಅಷ್ಟಾಗಿ ಆಗಿಲ್ಲ. ಆದರೆ ಉರ್ದುವಿನ ಪ್ರಭಾವ ಸಾಕಷ್ಟು ಆಗಿದ್ದು, ಇಲ್ಲಿನ ಭಾಷೆಯನ್ನು 
“ಮೊಗಲಾಯಿ ಕನ್ನಡ'ವೆಂದೇ ಕರೆಯುವಂತಾಗಿದೆ. 


ಕಲಬುರ್ಗಿ ಜಿಲ್ಲೆಗೆ ಪ್ರಾಚೀನ ಕಾಲದಿಂದಲೂ ಉಜ್ವಲವಾದ ಇತಿಹಾಸವಿದೆ. 
ರಾಷ್ಟ್ರಕೂಟ ನೃಪತು೦ಗನ ರಾಜಧಾನಿ ಇದ್ದದ್ದು ಈ ಜಿಲ್ಲೆಯ ಮಳಖೇಡದಲ್ಲಿ. ಈ 
ಜಿಲ್ಲೆಯಲ್ಲಿರುವ ಸನ್ನತಿ ಪ್ರಾಚೀನಬೌದ್ಧ ಕೇ೦ದ್ರವಾಗಿತ್ತು. ಈ ಜಿಲ್ಲೆಯ ಚಿತ್ತಾಪುರ 
ತಾಲ್ಲೂಕಿನಲ್ಲಿರುವ ಚಾಲುಕ್ಕರ ವಿದ್ಯಾಕೇಂದ್ರ ನಾಗಾವಿ ತುಂಬ ಪ್ರಸಿದ್ದವಾದ ಘಟಿಕ 
ಸ್ಥಾನವಾಗಿತ್ತು. 'ಕವಿರಾಜಮಾರ್ಗ' ಕನ್ನಡದ ಆದಿಗಂಥ ಹುಟ್ಟಿಕೊಂಡಿದ್ದು ಇಲ್ಲಿಯೇ 
ಎಂದ ಮೇಲೆ ಈ ನಾಡಿನಲ್ಲಿ ಪ್ರಾಚೀನಕಾಲದಲ್ಲಿ ಕನ್ನಡಭಾಷೆ ತುಂಬ ವೈಭವದಿಂದ 
ವಿರಾಜಮಾನವಾಗಿತ್ತೆಂಬುದು ವಿದಿತವಾಗುವುದು. ೧೨ನೇ ಶತಮಾನದಲ್ಲಿ ಬಸವಾದಿ 
ಶರಣರು ಈ ನೆಲದಲ್ಲಿಯೇ ಉದಿಸಿ ಅದ್ಭುತ ಕ್ರಾಂತಿಗೆ ಕಾರಣರಾದರು. ಕನ್ನಡಭಾಷೆಯ 
ನೈಜ ಸ್ವರೂಪವನ್ನು ಸರಳತೆಯನ್ನು ಅವರ ವಚನಗಳಿಂದ ತಿಳಿಯುವೆವು. ಈನಾಡಿನ 


ಲೋಚನ ದೀಪ್ತಿ |೪೫೭ 


ಕನ್ನಡಭಾಷೆಗಳಲ್ಲಿಯೇ ವಚನಗಳನ್ನು ರಚಿಸಿದ ಶಿವಶರಣರು ಕನ್ನಡ ಸಾರಸ್ಪತ 
ಪ್ರಪಂಚಕ್ಕೆ ಹೊಸದಿಗಂತವನ್ನು ತೆರೆದುತೋರಿದರು. ಅಂದು ಈ ಭಾಗದವರೇ ಆದ 
ಪ್ರೊ ಡಿ.ಕೆ. ಭೀಮಸೇನರಾಯರು ತುಂಬ ಹೆಮ್ಮೆಯಿಂದ ಒಂದೆಡೆ ಹೀಗೆ ಹೇಳಿದ್ದುಂಟು: 
"ಹನ್ನೆರಡನೆಯ ಶತಮಾನದ ಮಧ್ಯಭಾಗ, ಬಸವೇಶ್ವರರ ಅಭ್ಯುದಯದ ಕಾಲ. 
ಕನ್ನಡಭಾಷೆಯ ನವೋದಯದ ಕಾಲ, ಭಾಷೆಯ ಕೃತ್ರಿಮತೆ ಹೋಗಿ ಸಹಜತೆ ಆವಿರ್ಭವಿಸಿದ 
ಕಾಲ. ಕಲ್ಯಾಣ ಭೂಕೈಲಾಸವೆನಿಸಿತು. ಶಿವಶರಣರ ಕನ್ನಡದವಾಣಿ ಅಮರವಾಣಿಯಾಯಿತು. 
ಬಸವಣ್ಣನವರ ಮುಖಕಮಲದಿಂದ ಹೊರಟ ಈ ದಿವ್ಯವಾಣಿ ಅಮೃತತುಲ್ಯವಾಯಿತು. 
ಕನ್ನಡಕ್ಕೆ ನವ ಚೈತನ್ಯವನ್ನು ಎರೆಯಿತು. ಅದು ಆಗಿನ ಇಲ್ಲಿನ ಜನವಾಣಿ, ಎಂಥ 
ಆಕರ್ಷಕಶಕ್ತಿ ಆವಾಣಿಯದು! ಹರಿಹರ ರಾಘವಾಂಕರಂತಹ ಉದ್ದಾಮ ಕವಿಗಳನ್ನು 
ತನ್ನತ್ತ ಎಳೆಯಿತು. ಅಲ್ಲಮ, ಚೆನ್ನಬಸವ, ಸಿದ್ದರಾಮರಂಥ ಜ್ಞಾನಿಗಳನ್ನು ತನ್ನತ್ತ 
ಸೆಳೆಯಿತು. ಅಸಂಖ್ಯಾತ ಶಿವಶರಣರ ಮುಖಮಂಟಪದಲ್ಲಿ ಶೂನ್ಯ ಸಿಂಹಾಸನದಲ್ಲಿ 
ನರ್ತಿಸತೊಡಗಿದಳು ಕನ್ನಡ ಸರಸ್ಪತಿ. ಬಸವಕಲ್ಯಾಣ ರಂಗಸ್ಥಳ. ಬಸವಣ್ಣನವರ 
ಮಹಾತ್ಮೆ ಎಂಥದ್ದು? ಕನ್ನಡ ಬಾರದವರಿಗೂ ಅವರ ಸ್ಮರಣ ಮಾತ್ರದಿಂದ ಕನ್ನಡದ 
ಜ್ಞಾನೋದಯವಾಗಿ ಕನ್ನಡದಲ್ಲಿ ನುಡಿಸಿತು. ಅದು ಆಗಿನ ಇಲ್ಲಿಯ ಕನ್ನಡ ಸ್ವರೂಪ 
(ಸುವರ್ಣ ಸಂಚಯ, ಪುಟ ೨೬೬-೨೬೭). ಮುಂದೆ ಕನ್ನಡಭಾಷೆಯ ಸ್ತರೂಪ ಇಲ್ಲ 
ಪರಭಾಷೆಯ ಕಪಿಮುಷ್ಟಿಯಲ್ಲಿ ಸಿಲುಕಿ ಬದಲಾವಣೆಗೊಳ್ಳುತ್ತಾ ಬ೦ದಿತು. ಬಹಮನಿ 
ಅರಸರು ೧೪ನೇ ಶತಮಾನದಲ್ಲಿ ಕಲಬುರ್ಗಿಯನ್ನು ತಮ್ಮ ಕೇಂದ್ರಮಾಡಿ ಕೊಂಡ 
ನಂತರ ಕನ್ನಡ ಭಾಷೆಯ ಇಳಿಮುಖ ಪ್ರಾರಂಭಗೊಂಡಿತ್ತಲ್ಲದೆ ಮುಂದೆ ೬೦೦ ವರ್ಷಗಳ 
ಕಾಲ ಉರ್ದುಭಾಷೆಯ ಆಳರಸರ ಆಡಳಿತದಲ್ಲಿ ಇಲ್ಲಿನ ಕನ್ನಡ ಭಾಷೆ ಉರ್ದುಭಾಷೆಯ 
ಹಿಡಿತದಲ್ಲಿತ್ತು. ಕಲಬುರ್ಗಿನಾಡಿನ ಕನ್ನಡಭಾಷೆಯ ಮೇಲೆ ಉರ್ದುವಿನ ಪ್ರಭಾವ 
ತುಂಬ ಆಗಿದೆ. ಪರೇಶಾನ್‌, ತನಿಖಾ, ಜಲಸಾ, ಕಿಲಾ, ಸವಾರಿ, ತೇಜ್‌, ಗರಂ, 
ಕಿರಾಯ್‌, ಬಲಾಯಿ, ಖರಾಬ್‌, ಮನಿಯಾದ, ಷಿಕಾಯತ್‌, ಗು೦ಜಾಯಿಸ್‌, ಖಾರಿಸ್‌, 
ಬಯಾನ, ಹಿಕಮತ್‌, ಮುಷ್ಕಿಲ್‌, ಮಜಬೂರ್‌, ದೋಬಿ, ಗರೀಬ್‌, ಉಸುಲ್‌, ತಕಲಿಫ್‌, 
ಕೀಮತ್‌, ಹತ್ಕಾರ್‌, ಬದನಾಮ್‌, ದರೋಜಿ, ಜುಲ್ಮಾನ್‌ ಮುಂತಾದ ಉರ್ದು ಶಬ್ದಗಳು 
ಇಲ್ಲಿನ ದೈನಂದಿನ ಆಡುಭಾಷೆಯಲ್ಲಿ ಕೂಡಿಕೊ೦ಡು ಇಲ್ಲಿನ ಭಾಷೆವಿಶೇಷರೂಪ 
ಪಡೆದುದನ್ನು ಗುರುತಿಸುವೆವು. ಇದಕ್ಕೆ ಮೊಗಲಾಯಿ ಕನ್ನಡವೆಂದೂ ಕಲಬುರ್ಗಿನಾಡನ್ನು 
ಮೊಗಲಾಯಿ ಎಂದೂ ಕರೆಯುವುದುಂಟು. ನಿಜಾ೦ನಲಳ್ವಿಕೆಯಿದ್ದಾಗ ಇಲ್ಲಿ ಪ್ರಜೆಗಳು 
ಅರ್ಜಿ ಬರೆಯುವಾಗ "ದರಬಂದಗಿಹಜರತಖುದಾಯವಂದೇ' ಎಂದು ಪ್ರಾರಂಭದಲ್ಲಿ 
ಬರೀತಾಇದ್ದರು. ಈ ಪ್ರದೇಶದ ಆಡುನುಡಿ ಮೊಗಲಾಯಿ ಕನ್ನಡವಾದರೆ ಬರೆಯಲು 


೪೫೮ | ಲೋಚನ ದೀಪ್ತಿ 


ಉಪಯೋಗಿಸುವ ಲಿಪಿ "ಮೋಡಿ'. ಮರಾಠಿ ಭಾಷೆಗೆ ಹತ್ತಿರದ ಲಿಪಿಯೇ ಮೋಡಿ 
ಲಿಪಿ. ಮೇಲಧಿಕಾರಿಗಳು ಉರ್ದು ಭಾಷಿಕರಾಗಿದ್ದರೂ ಗ್ರಾಮ, ತಾಲೂಕು ಮಟ್ಟದ 
ಅಧೀನ ಅಧಿಕಾರಿಗಳು ಲೆಕ್ಕಪತ್ರ ಇಡುವವರು ಮೋಡಿ ಲಿಪಿಯಲ್ಲೇ ಬರೆಯುತ್ತಾ 
ಇದ್ದರು. ಉರ್ದು, ಮೋಡಿ ಹಾಗೂ ತೆಲುಗು ಈ ಭಾಷೆಗಳ ಹಿಡಿತದಲ್ಲಿ ಕನ್ನಡ ಭಾಷೆ 
ನಲುಗಿಹೋಯಿತು. ಮರಾಠಿ ಶಬ್ದಗಳು ಈ ಭಾಗದ ಭಾಷೆಯಲ್ಲಿ ಸೇರಿ ಹೋಗಿವೆ. 
ಮರಾಠಿ ಭಾಷೆಯ ಪ್ರಭಾವ ಕಲಬುರ್ಗಿ ನಾಡಿನಾದ್ಯಂತ ಆಗಿಲ್ಲ. ಕೇವಲ ಅಫಜಲಪುರ, 
ಕಲಬುರ್ಗಿ, ಆಳ೦ದ ತಾಲೂಕುಗಳಲ್ಲಿ ಆಗಿದೆ. ಮಾಂವಸಿ, ಪಾವಣ್ಣ, ಅಬಜಿ, ವೈನಿ, 
ಆಗಾವ್‌, ದಗದ, ದಡದಡಿತ್‌, ವಹಿ, ಪಾರ-ಪೋರಿ, ವರಾತ್‌, ಆಟಾಪ, ಠೀಕ, ರಗಡ, 
ರುಣಕ, ಹಳು, ಠಿಕಾ, ಖರೆ, ಖಿಚಡಿ, ಸಂದಕ, ಘ೦ಸಿ, ಫಾವಡಿ, ದಾಮ, ಪರಾತ್‌ 
ಮುಂತಾದ ಮರಾಠಿ ಶಬ್ದಗಳು, ಕಲಬುರ್ಗಿ ಕನ್ನಡ ಭಾಷೆಯಲ್ಲಿ ಬೆರೆತು ಹೋಗಿವೆ. 
ಈ ಭಾಗದ ಭಾಷೆ ಮರಾಠಿಮಯವಾಗುವುದಕ್ಕಿಂತ ಉರ್ದುಮಯವಾಗುವುದೇ ಹಚ್ಚು 
ಏಕೆಂದರೆ ಈ ನಾಡಿನ ಪಟ್ಟಣ ಪ್ರದೇಶಗಳಲ್ಲಿ ಮುಸಲ್ಮಾನ ಜನಸಂಖ್ಯೆ ಹೆಚ್ಚಾಗಿದೆ. 
ಕಲಬುರ್ಗಿ ಪಟ್ಟಣವೊ೦ದರಲ್ಲೇ ಶೆ.೩೫ ಉರ್ದು ಭಾಷೆಯನ್ನಾಡುವ ಮುಸ್ತಿಂರಿದ್ದಾರೆ 
ಮತ್ತು ಈ ನಾಡು ಸುಮಾರು ೬೦೦ ವರ್ಷಗಳ ಕಾಲ ಮುಸ್ಲಿಂ ಆಳರಸರ ಆಡಳಿತಕ್ಕೆ 
ಒಳಪಟ್ಟಿದ್ದರಿಂದ ಅವರ ಆಡುಭಾಷೆ ಧರ್ಮಭಾಷೆಯಾದ ಉರ್ದು ಇಲ್ಲಿನ ಆಡಳಿತ 
ಭಾಷೆಯಾದುದು ಸಹಜವೇ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಕನ್ನಡ ಭಾಷೆ ಉಳಿದುಕೊಂಡು 
ಬಂದುದೇ ಹೆಚ್ಚಿನದಾಗಿದೆ. ಕಲಬುರ್ಗಿ ನಾಡಿನ ಜನತೆಯ ಜೀವನಕ್ರಮ, ಭಾಷಾ 
ಒಲವುಗಳು ಭಾಷಿಕ ಹಾಗೂ ಭಾಷಿಕವಲ್ಲದ ಹಲವಾರು ಅಂಶಗಳು ಇಲ್ಲಿನ ಮುಸ್ಲಿ೦- 
ಕನ್ನಡ ಪ್ರಭೇದದಲ್ಲಿ ವಿಶೇಷವಾಗಿ ಕಾಣಬರುತ್ತದೆ. ಕಲಬುರ್ಗಿ ನಾಡಿನ ಕನ್ನಡ ಭಾಷೆ 
ಕರ್ನಾಟಕದ ಇನ್ನುಳಿದ ಜಿಲ್ಲೆಗಳ ಭಾಷೆಗಿಂತ ಭಿನ್ನವೂ, ವೈಶಿಷ್ಟ್ಯ ಪೂರ್ಣವೂ 
ಆಗಿದೆಯೆಂಬುದನ್ನು ಈ ಕೆಳಗಿನ ಅಂಶಗಳಿಂದ ಅರಿಯಬಹುದಾಗಿದೆ. 

ಹಾನ, ಹಾರ, ಹಾಳ, ಹನಾ, ಹರಾ, ಹಳಾ, ಹೀನಿ, (ಇದ್ದೀನಿ), ಹೀರಿ (ಇದ್ದೀರಿ) 
ಎಂಬ ಪೂರ್ಣ ಕ್ರಿಯಾರೂಪಗಳು ಇಲ್ಲಿ ವಿಶೇಷವೆಂಬಂತೆ ಬಳಕೆಗೊಳ್ಳುತ್ತವೆ. 

ಅಪ್ಪರ್‌, ಅಪ್ಪಳ್‌, ಅಪ್ಪನ್‌- ಎ೦ಬ ಪ್ರಾಚೀನ ಕನ್ನಡ ರೂಪಗಳು ವರ್ಣಪಲ್ಲಟ 
ಕ್ರಿಯೆಯಿಂದ ಹರ, ಹರಾ, ಹಾರ, ಹಳ, ಹಳಾ, ಹಾಳ, ಹನ, ಹಾನ, ಹನಾ ಎಂಬ 
ರೂಪಗಳನ್ನು ಪಡೆದಿವೆ. 


ಅಪ್ಪರ್‌ »ಅಹರ್‌» ಹ ಅರ್‌» ಹರ »ಹರಾ » ಹಾರ, (ಇದ್ದಾರೆ) (ಪ » ಹ) 
ಅಪ್ಪಳ್‌ » ಅಹಳ್‌ »ಹ ಅಳ್‌ » ಹಳ್‌ » ಹಳಾ » ಹಳಾ (ಇದ್ದಾಳೆ) 
ಅಪ್ಪನ್‌ » ಅಹನ್‌ » ಹ ಅನ್‌ » ಹನ » ಹನಾ » ಹಾನ (ಇದ್ದಾನೆ) 


ಲೋಚನ ದೀಪ್ತಿ | ೪೫೯ 


ಅಪ್ಪುದು » ಅಹುದು » ಹ ವುದು » ಹೌದು » ಹೌಂದ » ಹೊಯಿಂದ, 
ಹೊಂದು ಇತ್ಯಾದಿ 


ಕರ್ನಾಟಕದ ಬೇರೆ ಜಿಲ್ಲೆಯ ವ್ಯಕ್ತಿ ಕಲಬುರ್ಗಿಗೆ ಬಂದು ಇಂಥವರು ಮನೆಯಲ್ಲಿ 
ಇದ್ದಾರೆಯೇ ಎಂದು ಕೇಳಿದಾಗ ಅವರು ಹಾರಬರ್ರೀ ಎನ್ನುತ್ತಾರೆ. ಬಂದ ವ್ಯಕ್ತಿ 
ಗಾಬರಿಯಾಗಿ ಅವರ ಮುಖ ನೋಡುತ್ತಲೇ ಅಲ್ಲೇ ನಿಲ್ಲುತ್ತಾನೆ. ಆಗ ಆತನನ್ನು ಕಂಡ 
ಮೇಲೆ "ಮೇಲೆ ಹಾರಬರ್ರಿ' ಎಂದು ಮತ್ತೊಮ್ಮೆ ಹೇಳಿದಾಗ ಆತ ಇನ್ನೂ ದಿಗಿಲು 
ಬೀಳುತ್ತಾನೆ. ಇದರಂತೆಯೇ ಬೇರೆಡೆಯಿಂದ ಬಂದ ವ್ಯಕ್ತಿಗೆ ಇಲ್ಲಿನವರು ಸ್ನಾನ ಮಾಡ್ತೀರ 
ಎಂದು ಕೇಳುವುದಕ್ಕೆ ಬದಲಾಗಿ ಒಳಗ ಹುಯ್ಯಕೋತೀರಾ? ಏನು ಹೊರಗ 
ಹುಯ್ಯಕೋತೀರಾ ಎಂದಾಗ ಆ ವ್ಯಕ್ತಿ ಆಶ್ಚರ್ಯಚಕಿತನಾಗುವನು. ಆತ ಬೊಬ್ಬೆ 
ಇಡುವ ಸಂಪ್ರದಾಯ ಇಲ್ಲಿದೆಯೇನೋ ಎಂದುಕೊಂಡು ಹೊರಗೆ ಹುಯ್ಯಕೋತ್ತೇನೆ 
ಎಂದಾಗ ಆತನನ್ನು ಊರಿನ ಹೊರಗಿನ ಬಾವಿಯೊಂದಕ್ಕೆ ಕರೆದೊಯ್ದು ತಣ್ಣೀರಿನ 
ಸ್ನಾನ ಮಾಡಿಸುವುದು. ಇದರಂತೆಯೇ ಬೇರೆಡೆಯಿಂದ ಬಂದ ವ್ಯಕ್ತಿಗೆ ಇಲ್ಲನವರು 
"ಕಿಲ್ಲಿ ಕೊಡ್ರಿ' ಎಂದಾಗ ಆತನು ನನ್ನಲೇನು ಕೀಲಿ ಕೈ ಇಲ್ಲ ಎನ್ನುವನು. ಕೀಲಿ ಕೈ ಇಲ್ಲ 
"ಕಿಲ್ಲಿ' ಅಂದರೆ "ಇಲ್ಲಿ' ಎಂದರ್ಥ. ಹೀಗೆ ಇಲ್ಲಿನ ಭಾಷೆಯ ಪರಿಚಯವಿಲ್ಲದ ವ್ಯಕ್ತಿಗಳು 
ಒಮ್ಮೆಲೆ ದಂಗಾಗುತ್ತಾರೆ. ಬಸ್ಸು ಬರುವುದಕ್ಕೂ, ಹೋಗುವುದಕ್ಕೂ ಇಲ್ಲಿ 'ಬಸ್ಸು ಹೊಂಟದ' 
ಎಂದೇ ಅನ್ನುವರು. 

ಅಲ್ಲಿ, ಇಲ್ಲಿ, ಎಲ್ಲಿ, ಅವನು, ಇವನು, ಇದು, ಅದು, ಆಕಡೆ, ಈ ಕಡೆ ಈ 
ರೂಪಗಳಿಗೆ ಬದಲಾಗಿ ಇಲ್ಲಿ ಕಲ್ಲಿ, ಕಿಲ್ಲಿ, ಕೆಲ್ಲಿ, ಕವ, ಕಿವ, ಕಿದು, ಕದು, ಕಕಡೆ ಎಂದು 
ವ್ಯಾಪಕವಾಗಿ ಬಳಕೆಗೊಳ್ಳುತ್ತವೆ. 

ಪ್ರಮಾಣವಾಚಕ ಪದಗಳ ಬಳಕೆಯಲ್ಲೂ ವಿಶೇಷತೆಯನ್ನು ಕಾಣುವೆವು. 

ಅಷ್ಟು » ಕಷ್ಟು, ಕಟು 

ಇಷ್ಟು » ಕಿಷ್ಟು, ಕೀಟು 

ಕೇಸಿ, ಕೇರಿ, ಅಪ್ಲೆ, ಉಫ್ತೆ, ಅಟ್ಟೆ ಈ ವಿಶಿಷ್ಟ ರೂಪದ ಪ್ರತ್ಯಯಗಳು ವಿಶೇಷವಾಗಿ 
ಬಳಕೆಗೊಳ್ಳುತ್ತಿರುವುದನ್ನು ಕಾಣುವೆವು. ಬಂದಕೇಸಿ, ನೋಡಕೇಸಿ, ಹೋಗಕೇಸಿ, 
ಬಂದಕೇರಿ, ಹೋಗಿಕೇರಿ, ನೋಡಕೇರಿ, ಮಾಡಕೇರಿ, ನೋಡದಪ್ಲೆ, ಆಗೇದ, ಮಾಡದಪ್ಲೆ 
ಅಗೇದ, ಉಂಡ್ರುಫ್ಲೆ ಹೋದ, ನೋಡಟ್ಟೆ, ಮಾಡಟ್ಗೆ ಸಂಕ್ಷೇಪ ರೂಪದ ಬಳಕೆಗಳೂ 
ಇಲ್ಲಿ ಸಾಮಾನ್ಯ. ಕೊಡುತ್ತೇನೆ (ಕೊಡ್ತಾ), ಬರುತ್ತೇನೆ (ಬರ್ತಾ) ನೀರು ಸುರಿದಕೋ 
(ಹುಯ್ಯೊ) ತಿನ್ನುವುದಿಲ್ಲ. (ತಿನಾಲ) ಬರುವುದಿಲ್ಲ (ಬರಾಲ) ಉರ್ದು ಪದಗಳ 


೪೬೦ | ಲೋಚನ ದೀಪ್ತಿ 


ಮಿಶ್ರಿತ ನುಡಿಗಟ್ಟುಗಳು ಇಲ್ಲಿ ಬಳಕೆಯಲ್ಲಿವೆ. ಉದಾಹರಣೆ: ಅದಬ್‌ ಹೊಡ್ಡಕುಂತ, 
ಮನ ಮಾನಿ ರೊಕ್ಕ ಖ್ಯಾಲ ಮಾಡು, ಪೀಚಾ ಬೀಳು, ಭರ್ಚಕ ಮಾಡಿ, ಟಾಕಿ ಢೀಲಾ 
ಆಗು, ಖಿರಾಯ್ದ ಮನಿ ಖತಲ್‌ ಮಾಡು. 

ವಾಕ್ಯ ಮಟ್ಟದಲ್ಲೂ ಕಲಬುರ್ಗಿ ನಾಡಿನ ಕನ್ನಡ ಭಾಷೆ ವೈಶಿಷ್ಟ್ಯಪೂರ್ಣ 
ವಾಗಿರುವುದನ್ನು ಕಾಣುವೆವು. ವಾಕ್ಯ ಮಧ್ಯದಲ್ಲಿ ವ್ಯ೦ಜನಾ೦ತ ಶಬ್ದಗಳು 
ಬಳಕೆಗೊಳ್ಳುತ್ತಿರುವುದು ಇಲ್ಲಿ ವಿಶೇಷವಾಗಿದೆ. ಉದಾಹರಣೆ: 'ನಾಟಕ ನೋಡಳಿಕ್‌ 
ಜನಾ ಭಕ್ಕಳ ಬಂದಿದ್ರು', "ಹಪ್ಪಳ್‌ ಕರೀಲಿಕ್‌ ಸುರು ಮಾಡಾಣ ಧ್ಯಾಡೆ ಎಣ್ಣಿ ಕಡಿಮಿ 
ಬಿತ್ತು'. 

ಆಧುನಿಕ ಭಾಷಾವಿಜ್ಞಾನದ ಮೂಲ ತತ್ತ್ವಗಳ ಹಿನ್ನೆಲೆಯಲ್ಲಿ ಕಲಬುರ್ಗಿ ನಾಡಿನ 
ಕನ್ನಡ ಭಾಷೆಯನ್ನು ವಿಶ್ಲೇಷಣೆಗೆ ಒಳಪಡಿಸಿ ಇಲ್ಲಿ ಅವಲೋಕಿಸಬಹುದು. ಸದ್ಯ 
ಕಲಬುರ್ಗಿ ನಾಡಿನಲ್ಲಿ ಪ್ರಚಲಿತದಲ್ಲಿರುವ ಕನ್ನಡ ಭಾಷೆಯ ಸ್ವರೂಪವನ್ನು ಜನರ 
ನಾಲಿಗೆಯ ಮೇಲೆ ಸದ್ಯ ನಲಿಯುವ ಭಾಷೆಯ ತಾಜಾತನವನ್ನು ಇಲ್ಲಿ ಅಧ್ಯಯನ 
ಮಾಡಬಹುದು. ಆಧುನಿಕ ವರ್ಣನಾತ್ಮಕ ಭಾಷಾ ವಿಜ್ಞಾನದ ನಿಯಮಗಳನ್ವಯ 
ಭಾಷೆಯನ್ನು ವಿಶ್ಲೇಷಿಸುವಾಗ ಈ ಪ್ರದೇಶದಲ್ಲಿರುವ ಧ್ವನಿಮಾಗಳೆಷ್ಟು? ಅಕೃತಿಮಾಗಳ 
ಸ್ವರೂಪ ಎಂಥದು ಮತ್ತು ವಾಕ್ಯಗಳ ರಚನೆ ಎಂತು? ಎಂಬಿತ್ಯಾದಿ ಅಂಶಗಳನ್ನು ಇಲ್ಲಿ 
ವೈಜ್ಞಾನಿಕವಾಗಿ ನಿರೂಪಿಸಲಾಗಿದೆ. ಕಲಬುರ್ಗಿ ನಾಡಿನ ಭಾಷೆಯ ಕೆಲವು ಮಹತ್ವದ 
ವರ್ಣನಾತ್ಮಕ ಭಾಷಾವಿಜ್ಞಾನದ ಅಂಶಗಳನ್ನು ಹೀಗೆ ಗುರುತಿಸಬಹುದು. 


ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯಲ್ಲಿರುವ ಸಮಗ್ರ ದ್ವನಿಮಾಗಳು ಹೀಗಿವೆ: 

ಸ್ವರಗಳು : ಅ, ಇ, ಉ, ಒ, ಆ ಈ, ಊ, ಏ, ಓ 

ವ್ಯಂಜನಗಳು: ಕಟ ಟ್‌ ಆಚ ತ್‌ ಲೇ ಕಸಕ್ಸ್ಸಟಲಲಲ ಲರ್‌ ರ ಜಸ. ಜ್‌. 
4. ಆಚ್‌ಲ್‌, ಬ್‌, ಸ್‌, ಹ್‌, ಳ್‌ 

ಅನ್ಯಭಾಷಾ ಸ್ವೀಕೃತ : ಫ್‌(ಈ) ಜ್‌(ಜಿ) ಖ್‌(ಫಿ) 

ಸಂಸ್ಕೃತದಿಂದ ಬಂದ ಮಹಾಪ್ರಾಣಗಳು: ಖ್‌, ಛ್‌, ಠ್‌, ಢ್‌, ಫ್‌, ಫ್‌, ರ್‌, 
ಢ್‌, ಧ್‌, ಭ್‌ ಇವನ್ನು ಸುಶಿಕ್ಷಿತರು ಮಾತ್ರ ಬಳಸುವರು. ಗ್ರಾಮೀಣ ಜನ ಇವುಗಳನ್ನು 
ಅಷ್ಟಾಗಿ ಬಳಸರು. ಇ, ಜ ಇವು ಉಪದ್ದನಿಮಾಗಳಾಗಿ ಬಳಕೆಗೊಳ್ಳುತ್ತವೆ. 


ಉದಾ: ಕುಂಚಿ, ಜಿಜ್ಜಿ, ತಟ್ಟಿ, ಕಟ್ಟಿ, ಗುಡಿ, ಚೇಳ್ಳಿ, ಡಬ್ಬಿ, ಬಾರ್ಲಿ, ಕಣ್ಣು, ಮನಿ, 
ಯಾರು, ಬಲ್ಲಿ, ವಾರಿ, ಸರ್ಲಿಹಳ, ಡಜನ್‌, ಫಜಲ್‌, ಖೊಲ್ಲಿ, ಘಂಟಾ, ಥೇಟ, 
ಒಳಖಾಸ, ತನಖಾ. 


ಲೋಚನ ದೀಪ್ತಿ |೪೬೧ 


ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯಲ್ಲಿ ಕೆಲವೆಡೆ ಅಲ್ಪಪ್ರಾಣ ವ್ಯಂಜನಗಳನ್ನು 
ಮಹಾಪ್ರಾಣಗಳಾಗಿಸಿ ಬಳಸುವುದುಂಟು. 


ಉದಾ: ಟೈ೦ಠೇಮ, ಕಬ್ಬುಖಬ್ಬು, ಜುಣಕುರುಣಕ, ನ್‌, ಳ್‌, ನ್‌,ಸ್‌,ಚ್‌, 
ರ್‌, ಡ್‌, ಜ್‌, ಧ್ವನಿ ವ್ಯತ್ಯಾಸಗಳು ಹಲವು ಸ್ವಚ್ಛಂದವಾಗಿ ಪರಿವರ್ತನೆಗೊಂಡು 
ಬಳಕೆಗೊಳ್ಳುವುದುಂಟು. 


ಉದಾ: ಮುಂಜಾನೆ-ಮುಂಜಾಳೆ, ದಭಾಲೆದಭಾಳೆ, ಉಣ್ಣು ಉಳ್ಳು, ಸಂಜೆ ಚೆಂಜೆ, 
ಇಣಜಿಇಣಬೆ 


ಮೂರಕ್ಷರಗಳ ಪದಗಳಲ್ಲಿ ಕೆಲವೆಡೆ ಕೊನೆಯ ಅಕ್ಷರ ಲೋಪಗೊಳ್ಳುವುದುಂಟು. 
ಉದಾ: ಅಡಿವೆ-ಅಡಿ, ಮದುವೆ-ಮದಿ 
ಆಕೃತಿಮಾ ಹಂತದಲ್ಲಿ ಬಳಕೆಗೊಳ್ಳುವ ಶಬ್ದಗಳು ಇಲ್ಲಿ ವಿಶೇಷವಾಗಿವೆ. 


ಉದಾ: ದೇರು-ದೆರು, ಗೋಳು-ಗೊಳ ಈ ಬಹುವಚನ ಪ್ರತ್ಯಯಗಳು 
ಸಂಬ೦ಧವಾಚಕ ನಾಮಗಳಿಗೆ ಹತ್ತುವಂತಹವು. 


ಉದಾ: ಅಣ್ಣದೇರು-ಅಣ್ಣದೆರು, ತಮ್ಮದೆರು 

ಕುರಿಗೋಳ-ಕುರಿಗೊಳ, ಮನಿಗೊಳ 

ಗುರುಗೋಳ-ಗುರುಗೊಳ 

ಅಪ್ಪಗೋಳ-ಅಪ್ಪಗೊಳ 

ಶಿಷ್ಕರಲ್ಲಿ ಕಲಿತವರಲ್ಲಿ, ಅವನು, ಇವನು, ಅವರು, ಇವರು, ಅದು, ಇದು ಎಂಬ 


ಸರ್ವನಾಮಗಳು ಜನಪದರಲ್ಲಿ , ಆಡುನುಡಿಯಲ್ಲಿ ಕೆವ, ಶಿವ, ಕಲರು, ಕಿವರು, ಕದು, 
ಕಿದು ಬಳಕೆಗೊಳ್ಳುವುದುಂಟು. 

ಸ್ಥಳವಾಚಕ ಸರ್ವನಾಮಗಳಲ್ಲಿ- ಅಲ್ಲಿ, ಇಲ್ಲಿ, ಆಕಡೆ, ಈಕಡೆ, ಆಚೆಗೆ, ಈಚೆಗೆ, 
ಎ೦ಬ ಶಬ್ದ ಗಳು ಕಲ್ಲಿ, ಕಿಲ್ಲಿ, ಕಕಡೆ, ಕಿಕಡೆ, ಕಾಚೆಗೆ, ಕೀಚೆಗೆ ಎಂದು ಬಳಕೆಗೊಳ್ಳುತ್ತವೆ. 

ಪರಿಮಾಣವಾಚಕ ಸರ್ವನಾಮಗಳಲ್ಲಿ 

ಅಷ್ಟು - ಅಟು, ಕಟ್ಟು - ಕಾಟು 

ಇಷ್ಟು - ಇಟ್ಟು ಕಿಟ್ಟು - ಕೀಟು 

ಇಲ್ಲಿ ಭಾಷೆಯಲ್ಲಿ ಕೆಲವು ವಿಶಿಷ್ಟ ಎಶೇಷ ಪದಗಳಿರುವುದನ್ನು ಕಾಣುವೆವು. 

ಉದಾ: ಮಾರಾಯ್ದ ಮಸ್ತ ತೋಲ, ದುನಿಯಾದ್‌ 


೪೬೨ | ಲೋಚನ ದೀಪ್ತಿ 


ವಿಭಕ್ತಿ ಪ್ರತ್ಯಯಗಳು: 
ಇಲ್ಲಿ ಲಿಂದ - ಪಂಚಮೀ ವಿಭಕ್ತಿಯಾಗಿ ಬಳಕೆಯಲ್ಲಿದೆ. 


ಉದಾ : ಬಾಜಾರಲಿಂದ, ಮನಿಲಿಂದ, ಶಾಲೆಲಿಂದ 
ಕೆ.ಗೆ - ಚತುರ್ಥಿ ವಿಭಕಿಗೆ ಬದಲಾಗಿ ಗ್‌, ಕ್‌ ಗಳು ಬಳಕೆಯಲ್ಲಿವೆ. 


ಉದಾ: ಹ್ವಲಕ ನಡಿ, ಬಾಲ್ಕಾಗ ತಿನ್ನಿದ, ಮಗಲಿಗೆ ಖಳ್ಳು 

ಒಳ್‌ - ಸಪ್ತಮಿ ವಿಭಕ್ತಿಗೆ ಬದಲಾಗಿ - ಆಗ, ಒಳಗ ಬಳಕೆಯಲ್ಲಿವೆ. 

ಉದಾ : ಕಾಲಾಗ, ಮನಿಯಾಗ, ಗಿಡದೊಳಗ 

ಇಲ್ಲಿನ ಭಾಷೆಯಲ್ಲಿನ ಆಖ್ಯಾತ ಪ್ರತ್ಯಯಗಳನ್ನು ಹಾಗೂ ಅವುಗಳಿಗೆ 


ಉದಾಹರಣೆಗಳನ್ನು ಇಲ್ಲಿ ಕೊಡಬಹುದು. 


ಏಕವಚನ ಬಹುವಚನ ಉದಾಹರಣೆಗಳು 

ಈ,ನಿ ಈ,ವಿ ಹೊಂಟೀನಿ, ಹೊ೦ಟೀವಿ 

ಇ, ಇದಿ ಈ,ರಿ ಹೊಂಟಿ, ಹೊಂಟೀರಿ, ಹೊ೦ಟೀದ್ರಿ 
ಅನ ಅ, ರ ಹೊಂಟಾನ, ಹೊಂಟಾಳ, ಹೊಂಟಾವ 
ಅಳ ಅ, ವ ಹೊಂಟಾದ, ಹೊಂಟಾವ 


“ಅಲ್ಲ” (ಅಲ) ಎಂಬ ನಿಷೇಧ ಪ್ರತ್ಯಯವು ಕ್ರಿಯಾ ಪ್ರತಿಪಾದಕಗಳಿಗೆ ಇಲ್ಲಿ 


ನೇರವಾಗಿ ಅನ್ವಯವಾಗುವುದು. 


ಉದಾ: ಬರಲ್ಲ - ಬರಾಲ - ಬರುವುದಿಲ್ಲ 

ಹೋಗಲ್ಲ - ಹೋಗಲ, ಹೋಗುವುದಿಲ್ಲ 

ತಿನ್ನಲ್ಲ - ತಿನಾಲ - ತಿನ್ನುವುದಿಲ್ಲ 

ಕಲಬುರ್ಗಿ ಕನ್ನಡ ಭಾಷೆಯಲ್ಲಿ ಕೇರಿ-ಕೇಸಿ ಸಹಾಯಕ ಕ್ರಿಯಾಪದಗಳು 


ವಿಶೇಷವಾಗಿ ಬಳಕೆಯಲ್ಲಿವೆ. 


ಉದಾ : ತಿಂದಕೇಸಿ, ಮಾಡಕೇಸಿ, ಹೇಳಕೇಸಿ 
ತಿಂದಕೇರಿ, ಮಾಡಕೇರಿ, ಹೇಳಕೇರಿ 


ಧ್ವನಿಮಾ : ಆಕೃತಿಮಾ ಮಟ್ಟದಲ್ಲಿ ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯಲ್ಲಿ ಹೀಗೆ 


ವಿಶಿಷ್ಟ ಅಂಶಗಳನ್ನು ಗುರುತಿಸಿದಂತೆ ವಾಕ್ಕ ಮಟ್ಟದಲ್ಲೂ ಗುರುತಿಸಬಹುದು. ಶಿಷ್ಟ 


ಲೋಚನ ದೀಪ್ತಿ | ೪೬೩ 


ಕನ್ನಡದಿಂದ ಇಲ್ಲಿ ಬಳಕೆಗೊಳ್ಳುವ ಈ ಕೆಳಗೆ ಉದಾಹರಿಸಿದ ವಾಕ್ಯಗಳು 
ಭಿನ್ನವಾಗಿರುವುದನ್ನು ಕಾಣುವೆವು. 
ಉದಾ: "ಮನಸ್ಕಾರಟ್ಟಿ ಮುರ್ದಹುೊಟ್ಟಿ ಥುಂಬ್ಕೊಬೇಕು' 
"ಅಂವಾ ಏನ್ರಿ ಮಸ್ತು ಘಸಮೂರ ಹನಾ' 
ಅಜೀಬಾತ್‌ ನಾ ಈ ಸುದ್ದಿ ಕೇಳಿಲ್ಲ' 
"ರುಪೈ ನಗ್ದಿ ಕುಡ್ತೀನಿ' 
"ಬುಟ್ಟಿ ಕಲ್ಲಿ ಖೊಲ್ಲ್ಯಾಗ ಅದಾ ಏನ್‌ ನೋಡು' 
“ಈಗ ಮೂರು ಬಡದದ' 
'ಭೀಟು ಹೊರಗೊಯ್ದು ಭೀಟು' 
“ಏನ ಅಡಿಹೊ೦ಬ ಇದ್ಯೋ ಮನಸ್ಕಾನೀ' 
"ಸೊಲ್ಲಾಪೂರ ಮ್ಯಾಲ ನೆಹರೂನ ನೋಡೀನಿ' 
"ಸರಿ ಬೀಳಲ್ಲ ನಮ್ಮದು ನಮಗ, (ನಮ್ಮದು ನಮಗೆ ಸಾಲುವುದಿಲ್ಲ)' 
“ಕವಾ ಅಂದಾ ಕಿ ನಾಭಿ ನಿನ್ನ ಸರೆ ಬರ್ತಾ' 
"ಬರ್ತೇರಿ ಲಡಸ್ಲಾಕ' 
"ಅವು ಎಂಟ ಮಳಾ ಅವ' 
"ಲಗ್ಗಕ ಢಿಗಾರಿ ಢಿಗಾರಿ ನೆಂಟ್ರಿ ಬ೦ದಿದು' 
"ನೀರು ಕೊಂಡೇನ?' 
“ಎತ್ತ ಹೋಯಿ]' 
"ನಾ ಛಬ್ಬಡ್ಯಾ ಬಸ್ಸಿಗೆ ಹೋಯ] 
“ಇಲ್ಲಿ ತಡ್ಯಾಲ ಹೊಯ ಮನಸ' 
"ಕಬೂಲಿ ತಗೊಂಡ ಕೇಸಿ ಪರವಾನಿ ಬಿಟ್ಟ 
(ಒಪ್ಪಿಗೆಯನ್ನು ತೆಗೆದುಕೊಂಡು ಪರವಾನಿಗಿ ನೀಡಿದ) 
“ಅವನ ತಾಗ ಒಂದೇ ರೂಪಾಯಿ ಆದ' 
'ಅಂವ ಬಿಲ್ಕೂಲ ಲಾಯಕ್ಕಿಲ್ಲ' 
"ಒ೦ದ ಪದ ಒಗಾಸ ಪಾಯಣ್ಣ' 
"ಈಗ ಠೇ೦ ಎಷ್ಟ ಆಗೇದ' 


೪೬೪ | ಲೋಜನ ದೀಪ್ತಿ 


ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯಲ್ಲಿ ಈ ಕೆಳಗಿನ ನಾಲ್ಕು ಪ್ರಮುಖ ಭಾಷಾ 
ಪ್ರಭೇದಗಳನ್ನು ಗುರುತಿಸಬಹುದು. 
ಕಲಬುರ್ಗಿ - ಚಿಂಚೋಳಿ ಪ್ರಭೇದ 
ಆಳಂದ - ಅಫಜಲಪೂರ ಪ್ರಭೇದ 
ಸೇಡ೦ - ಯಾದಗಿರಿ, ಚಿತ್ತಾಪೂರ ಪ್ರಭೇದ 
ಜೇವರ್ಗಿ - ಶಹಾಪೂರ, ಸುರಪೂರ ಪ್ರಭೇದ 
ಈ ನಾಲ್ಕು ಪ್ರಭೇದಗಳಲ್ಲಿ ಕನ್ನಡವು ಅಲ್ಪಸ್ವಲ್ಪ ವ್ಯತ್ಯಾಸಗೊಂಡು 
ಬಳಕೆಯಲ್ಲಿರುವುದನ್ನು ಕಾಣುವೆವು. ಈ ವ್ಯತ್ಯಾಸವು ನಿರ್ದಿಷ್ಟವಾಗಿ ಗೆರೆ ಕೊರೆದು 
ಹೇಳಲಿಕ್ಕೆ ಆಗದಿದ್ದರೂ ಪ್ರಮುಖ ಉದಾಹರಣೆಯನ್ನು ಇತ್ತು ಭಾಷಾ ಭಿನ್ನತೆಯನ್ನು 
ಗುರುತಿಸಬಹುದಾಗಿದೆ. ಹಾಗೆ ನೋಡಿದರೆ ಯಾವೊಂದು ಪ್ರದೇಶದ ಜೀವಂತ ಭಾಷೆಯಲ್ಲಿ 
ಇಂಥ ಪ್ರಾದೇಶಿಕ ಭಾಷಾ ಪ್ರಭೇದಗಳು ಇದ್ದೇ ಇರುತ್ತವೆ. ಇವು ಇದ್ದಾಗಲೇ ಭಾಷೆ 
ಜೀವಂತವಾಗಿರಲು, ನಿತ್ಯ ವ್ಯವಹಾರದಲ್ಲಿ ಮುಖಾಮುಖಿಯಾಗಿ ಸ್ಪಂದನಗೊಳ್ಳುತ್ತಾ 
ಇರಲು ಸಾಧ್ಯ. 
೧. ಕಲಬುರ್ಗಿ - ಚಿಂಚೋಳಿ ಪ್ರಭೇದ 

ಚಿಂಚೋಳಿ ಆಂಧ್ರದ ಗಡಿಯಲ್ಲಿದ್ದರೂ ಇಲ್ಲಿ ತೆಲುಗು ಭಾಷಾ ಪ್ರಭಾವ ಅಷ್ಟೇನೂ 
ಆಗಿಲ್ಲ. ಈ ಪ್ರಭೇದ ಭಾಷೆಯ ವಿಶೇಷವೆಂದರೆ ಅನ್ಯಭಾಷೆಯಿಂದ ಪದಗಳು ಸ್ವೀಕೃತವಾಗಿ 
ಬಳಕೆಗೊಳ್ಳುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. 

ಉದಾ: ಠಿಕಾವು-ಠಿಕಾವ್‌, ಬಹನ್‌- ಬೇನ್‌ 

ಅವರಿಗೆ - ಅವರೀಗ್‌, ನಾಟಕ » ನಾಟಕ್‌ 

ನೋಡಲಿಕ್ಕೆ - ನೋಡಳಿಕ್‌, ಮಾಡಲಿಕ್ಕೆ » ಮಾಡಳೀಕ್‌ 

ಈ ಪ್ರಭೇದದಲ್ಲಿ ಸ್ತ್ರೀಯರನ್ನು ಸಂಬೋಧಿಸುವಾಗ ಏನಮ್ಮಾ ಎ೦ಬ ಶಬ್ದದ 
ಕೊನೆಗಿರುವ 'ಮ್ಮಾ' ದ ಬದಲಾಗಿ "ಗೆ' ಧ್ವನಿಮಾ ಬಳಕೆಗೊಳ್ಳುವುದನ್ನು ಕಾಣುವೆವು. 

ಏನಮ್ಮಾ - ಎನಗೆ, ಅಲ್ಲಮ್ಮಾ - ಅಲ್ಲಗೆ, ಬಾರಮ್ಮಾ - ಬಾರಗೆ 


rk: Ke 


ಗಂಡಸರನ್ನು 'ಅಪ್ಪ' ಎನ್ನುವ ಬದಲು 'ಎಪು', ಯಪ್ಪ 'ಅ' ಬದಲು ಎ ಹಾಗೂ 
ಯ ಧ್ವನಿಮಾ ಬಳಕೆಗೊಳ್ಳುವುದುಂಟು. 'ಸ' ದಿಂದ ಆರಂಭಗೊಳ್ಳುವ ಶಬ್ದಗಳು ಇಲ್ಲಿ 
ಚ ದಿಂದ ಆರಂಭಗೊಳ್ಳುವುದು ವಿಶೇಷವಾಗಿದೆ. 


ಉದಾ: ಸಜ್ಜಿ - ಚೆಜ್ಚಿ, ಸೀತಾಫಲ - ಚೀತಾಫಲ, ಸಂಜೆ - ಚಂಜೆ 


ಲೋಚನ ದೀಪ್ತಿ | ೪೬೫ 


ಅಲ್ಪಪ್ರಾಣ ಧ್ವನಿಮಾಗಳ ಬದಲು ಇಲ್ಲಿ ಮಹಾಪ್ರಾಣಗಳ ಬಳಕೆ ಹೆಚ್ಚಾಗಿದೆ. 

ಬಂಗಾರ - ಭಂಗಾರ, ಬಕ್ರಿ - ಭಕ್ತಿ ಕಾರ - ಖಾರ, ಬೆಲ್ಲ - ಭೆಲ್ಲ, ತಟ್ಟಿ - 
ಥಟ್ಟಿ, ತಾಟು - ಥಾಟು 

ಈ ಪ್ರದೇಶದ ಭಾಷಾ ಪ್ರಭೇದದಲ್ಲಿ ಕೆಲವು ತೆಲುಗು ಶಬ್ದಗಳು ಸೇರಿಕೊ೦ಡುದನ್ನು 
ಗುರುತಿಸುವೆವು. 

ಜೀತದಾಳು - ಜೀತಗಾಡು, ಇಲಿ - ಇಚಾ, ಬತ್ತ ರಾಶಿ, ಗುಂಪು - ಕುಪ್ಪು 
ಕುಪ್ಪೆ, ಹೆಣ್ಣುಮಗಳು - ಪಿಲ್ಲಿ, ದೊರೆ - ದೊರಾ, ಹೆಣ್ಣುಮಗು - ಪಿಲ್ಲವಾಕು 
೨. ಆಳಂದ - ಅಫಜಲಪೂರ ಪ್ರಭೇದ 

ಈ ಎರಡು ತಾಲೂಕುಗಳು ಮಹಾರಾಷ್ಟಕ್ಕೆ ಹೊಂದಿಕೊಂಡಿದ್ದು ಇಲ್ಲಿನ ಭಾಷೆಯ 
ಮೇಲೆ ಮರಾಠಿಯ ಪ್ರಭಾವ ದಟ್ಟವಾಗಿ ಆದುದನ್ನು ಕಾಣುವೆವು. ಪ್ರಶ್ನಾರ್ಥಕ ಶಬ್ದ 
ಏನು? ಏಕೆ? ಎಂಬುದು ಇಲ್ಲಿ ಯಾನು? ಯಾಕೆ? ಎಂದು ಬಳಕೆಗೊಳ್ಳುವುದು. ಇಲ್ಲಿ 
ಶಬ್ದಾದಿಯಲ್ಲಿರುವ ಏ ಅಕ್ಷರ ಆ ಆಗಿದೆ. ಇನ್ನೂ ಕೆಲ ಶಬ್ದಗಳ ಆದಿಯಲ್ಲಿ ಬರುವ ಓ 
ಕಾರ ಉ ಕಾರವಾಗುವುದನ್ನು ಕಾಣುವೆವು. 

ಉದಾ: ತೋಟ - ತ್ವಾಟ (ಒಆ) 

ಕೋಣೆ - ಕ್ವಾಣಿ (ಓ>೨ಆ) 

ದೋಸೆ - ದ್ವಾಸೆ (ಓ>ಆ) 

ಕೊಡುತ್ತಾರೆ - ಕುಡ್ತಾರೆ (ಓ೨ಉ) 

ಇಲ್ಲಿ ಕೆಲವು ಶಬ್ದಗಳ ಕೊನೆಯಲ್ಲಿ ಅಕ್ಷರ ವ್ಯಂಜನವಾಗಿರುವುದು ವಿಶೇಷ, 
ನೋಡಲಿಕ್ಕೆ - ನೋಡಲಿಕ್‌, ಕುಂಕುಮ - ಕೂಕಮ್‌, ಮಾಡಲಿಕ್ಕೆ - ಮಾಡಳೀಕ್‌, 
ಬೀಗರು - ಬೀಗರ್‌ 


ಶಬ್ದ ಮಧ್ಯದಲ್ಲಿ ಇಲ್ಲಿ ಉ ಬರುವುದು ಸಾಮಾನ್ಯವಾಗಿದೆ. 

ಇಬ್ಬರು » ಇಬ್ಬುರು, ಕಬ್ಬಿನ > ಕಬ್ಬುನ 

ಇಲ್ಲಿ ಅಲಪ್ರಾಣಯುಕ್ತ ಶಬ್ದಗಳು ತಪ್ಪು ಕಲ್ಪನೆಯಿಂದ ಮಹಾಪ್ರಾಣಯುಕ್ತ 
ಅಕ್ಷರಗಳನ್ನು ಹೊಂದಿ ಬಳಕೆಗೊಳ್ಳುತ್ತಿರುವುದು ಸಾಮಾನ್ಯವಾಗಿದೆ. 

ಉದಾ: ಗಾಡಿ-ಫಾಡಿ, ಬಕ್ಕರಿ-ಭಕ್ಕರಿ, ಗಾಳಿ-ಘಾಳಿ, ಜಳಕ-ರುಳಕ, ಬಾಸಿಂಗ- 
ಭಾಸಿ೦ಗ, ದಾಟು-ಧಾಟು, ಜಗಳಾ-ರುಗಳಾ, ಕಳಿಸು-ಖಳಿಸು, ಬಂಗಾರ-ಭಂಗಾರ, 


೪೬೬ | ಲೋಚನ ದೀಪ್ತಿ 


ಚಪ್ಪರ-ಛಪ್ಪರ, ಬೆಳ್ಳಗೆ-ಭೆಳ್ಳಗೆ, ಬೀಗರು-ಬಭೀಗರು, ದಂಟು-ಧಂಟು, ಕಾರ-ಖಾರ, 
ಬಾವಿ-ಭಾವಿ. 

ಆಕೃತಿಮಾ- ಈ ಪ್ರಭೇದ ಭಾಷೆಯಲ್ಲಿ ಒಂದಕ್ಷರದ ಆಕೃತಿಮಾದಿಂದ ಮೊದಲು 
ಮಾಡಿಕೊಂಡು ಆರಕ್ಷರಗಳುಳ್ಳ ಆಕೃತಿಮಾಗಳು ಬಳಕೆಗೊಳ್ಳುವುದನ್ನು ಗುರುತಿಸ 
ಬಹುದಾಗಿದೆ. 

ನಾ, ನೀ, ಬಾ, ಅಡಿ, ಲಗ್ಗಣ, ಹೋತಾಂ, ಹಿ೦ಡಪಲ್ಲಿ, ಸುರಕು೦ಬಾ, ಬೀಸ್ರಾಮಗಡ, 
ಅಕ್ರಾಬಕ್ರಾಗೋಡಿ 
೩. ಸೇಡಂ - ಯಾದಗಿರಿ, ಚಿತ್ತಾಪೂರ ಪ್ರಭೇದ 

ಯಾದಗಿರಿ-ಸೇಡಂ ಈ ಎರಡು ತಾಲೂಕು ಆಂಧ್ರಕ್ಕೆ ಹತ್ತಿಕೊ೦ಡಿದ್ದರೂ ಇಲ್ಲಿ 
ತೆಲುಗು ಭಾಷೆಯ ಪ್ರಭಾವ ಅಷ್ಟಾಗಿ ಆಗಿಲ್ಲ. 

ಈ ಪ್ರಭೇದ ಭಾಷೆಯಲ್ಲಿ ಶಬ್ದಾದಿಯಲ್ಲಿ "ಹ' ಧ್ದನಿ ಲೋಪಗೊಳ್ಳುವುದು 
ವಿಶೇಷವಾಗಿದೆ. 

ಉದಾ; ಹಣ್ಣು-ಅಣ್ಣು, ಹಾಲು- ಆಲು, ಹೆಣ್ಣು-ಎಣ್ಣು, ಹೋಳಿಗೆ-ಒಳಿಗೆ, 
ಹೋಲ-ವೊಲ, ಹೋಗುತ್ತೇನೆ-ಓಗುತ್ತೇನೆ, ಹಾನ-ಆನ, ಹಾಳ-ಆಳ, ಹಾರ-ಆರ 

'ಕೊ೦ಡ' ಎಂಬ ಕ್ರಿಯಾಪದದಲ್ಲಿರುವ "ಒ' ಸ್ವರ ಧ್ವನಿಗೆ ಬದಲಾಗಿ ಇಲ್ಲಿ “ಎ' 
ಸ್ವರ ಧ್ವನಿಯನ್ನು ಉಚ್ಚರಿಸುವುದು ಸಾಮಾನ್ಯವಾಗಿದೆ. 

ಉದಾ: ಮಲಗಿಕೊಂಡು - ಮಕ್ಕೆಂಡು (ಓ>ಎ) 

ತಕ್ಕೊಂಡು - ತಕ್ಕೆಂಡು (ಓಎ) 

ತಿನಿಕೊಂತ - ತಿನಿಕೆಂತ (ಓ>ಎ) 

ನೋಡಕೊಂತ ನೋಡಕೆಂತ (ಓ>ಎ) 

ಹೋಗಕೊಂತ - ಹೋಗಕೆಂತ (ಓ>ಎ) 

'ಸ' ಧ್ವನಿಯಿಂದ ಆರಂಭಗೊಳ್ಳುವ ಬಹುತೇಕ ಶಬ್ದಗಳು ಇಲ್ಲಿ "ಚ' ಧ್ವನಿಯಿಂದ 
ಆರ೦ಭಗೊಳ್ಳುವುವು. 

ಸೂಜಿ-ಚೂಜಿ (ಸುಚ) 

ಸಜೆ-ಚೆಜೆ (ಸಚ) 

ಜ ಜ 
ಸಂಜೆ-ಚಂಜೆ (ಸು ಚ) 


9 


ಸೀತಾಫಲ-ಚೀತಾಫಲ (ಸ>ಚ) 


ಲೋಚನ ದೀಪ್ತಿ | ೪೬೭ 


ಆಕೃತಿಮಾ-ಈ ಪ್ರಭೇದ ಭಾಷೆಯ ಮೇಲೆ ಉರ್ದುವಿನ ಪ್ರಭಾವವೂ ಆಗಿದೆ. 
ಈ ಕೆಳಗಿನ ವಿಶಿಷ್ಟ ಆಕೃತಿಮಾಗಳನ್ನಿಲ್ಲಿ ಕಾಣುವೆವು. 


ತಲಾಟಿ, ತನಾಬಿ, ಕೇಲ, ಸೋಪಾನ, ಹೆಬ್ಬು, ಡ್ಜಾಣ (ಹೊಲದ ಬದುವು), ಆತ, 
ಇತ, ಸಕ್ರಿ, ಕದಕ, ಕಂಬ್ಯಾಇಣ್ವಿ, ಹುಳ್ಳಿ, ಬುದ್ಲಿಕೊಂಗಿ 


೪. ಜೇವರ್ಗಿ - ಶಹಾಪೂರ, ಸುರಪೂರ ಪ್ರಭೇದ 


ನಾಮಪದಗಳ ಉಚ್ಚಾರಣೆಯಲ್ಲಿ ಕೊನೆಗೆ “ಜಿ' ಎಂಬ ಧ್ವನಿ ಹಚ್ಚುವುದು ಇಲ್ಲಿ 
ಸಾಮಾನ್ಯವಾಗಿದೆ. 

ಫುಲೆ-ಘಲಜಿ, ಶರಣಪ್ಪ-ಶರಣಪುಜಿ, ಶಂಕರೆಪು-ಶಂಕರಪುಜಿ, ಪವಾರ-ಪವಾರಜಿ 

ಅ' ಸ್ತರ ಧ್ವನಿ ಇಲ್ಲಿ "ಆ' ಆಗುವುದು ಸಾಮಾನ್ಯವಾಗಿದೆ. ಅದ-ಆದ, ಶಬ್ದಾದಿಯ 
"ಹ'ಕಾರ ಲೋಪಗೊಳ್ಳುವುದು ಇಲ್ಲಿ ಸಾಮನ್ಯವಾಗಿದೆ. ಉದಾ: ಹೋಳಿಗೆ೨ಓಳಿಗೆ, 
ಹಾಲು» ಆಲು, ಹಬ್ದ-ಅಣ್ಣು, ಹೇ್ದ-ಎಣ್ಣು 


ಒಟ್ಟಿನಲ್ಲಿ ಕಲಬುರ್ಗಿ ಭಾಷೆ, ಉರ್ದು, ಮರಾಠಿಯ ಭಾಷೆಯ ಪ್ರಭಾವಕ್ಕೊಳಗಾಗಿ 
ವಿಶಿಷ್ಟವಾಗಿ ರೂಪುಗೊಂಡಿದೆ. ಇಲ್ಲಿ ದ್ವಿಭಾಷಿಕತೆ ಹೆಚ್ಚು ಪ್ರಾಚೀನ ಕನ್ನಡದ 
ಮೂಲರೂಪಗಳನ್ನು ಈ ಭಾಷೆಯಲ್ಲಿ ನಾವು ವಿಶೇಷವಾಗಿ ಕಾಣುವೆವು. ಮುಸ್ಲಿಂ 
ಸಂಸ್ಥ ತಿಯ ಎ ಇಲ್ಲಿನ ಕನ್ನಡಿಗರ ಮೇಲೆ ವಿಶೇಷವಾಗಿ ಆಗಿದೆ. ಭಾಷೆಯ 
ಒಂದೆ. ಜನತೆಯ ಭಾವನೆ, ಸಂಸ್ಕೃತಿ ಅಡಕಗೊಂಡಿರುವುದು ಸಾಮಾನ್ಯ. ಆಯಾ 
ಸಂಸ್ಕೃತಿಗಳ ಸ ಸಂಪರ್ಕದಿಂದ ಭಾಷೆ ತನ್ನದೇ ಆದ ವಿಶಿಷ್ಟ ರೂಪ ಪಡೆದುಕೊಳ್ಳುವುದುಂಟು. 
ಇದಕ್ಕೆ ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯೇ ಸಾಕ್ಷಿ. ಇಲ್ಲಿನ ಭಾಷೆಯ ವೈಶಿಷ್ಟಗಳನ್ನು 

ಈ ರೀತಿ ಪಟ್ಟಿ ಮಾಡಬಹುದಾಗಿದೆ. 

೧. ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯಲ್ಲಿನ ಮೂರು ಅಕ್ಷರಗಳುಳ್ಳ ಕೆಲವು ಶಬ್ದಗಳು 
ಅಂತ್ಯದ ಅಕ್ಷರವನ್ನು ಕಳೆದುಕೊಂಡು ಬಳಕೆಗೊಳ್ಳುವುದು ಸಾಮಾನ್ಯವಾಗಿದೆ. 
ಉದಾ: ಮದುವೆ-ಮದಿ, ಅಡಿವೆ-ಅಡಿ 

೨. ಅಲ್ಲಿ, ಇಲ್ಲಿ, ಎಲ್ಲಿ ಎಂಬ ದರ್ಶಕ ಸರ್ವನಾಮಗಳು ಕಲ್ಲಿ, ಕಿಲ್ಲಿ, ಕೆಲ್ಲಿ ಎ೦ದು 
ಬಳಕೆಗೊಳ್ಳುವುವು. 

೩. ಅಷ್ಟು, ಇಷ್ಟು ಎಷ್ಟು ಎಂಬ ಪ್ರಮಾಣವಾಚಕ ಪದಗಳು ಕಷ್ಟು ಕಿಷ್ಟು, ಕೆಟು, 
ಕಟು, ಕೀಟ, ಕೇಟು ಎ೦ದು ಬಳಕೆಗೊಳ್ಳುವುದುಂಟು. 

೪ ಅವನು, ಇವನು, ಅವರು, ಇವರು, ಅದು, ಇದು ಎಂಬ ಸರ್ವನಾಮಗಳು 
ಕವ, ಕಿವ, ಕವರು, ಕಿವರು, ಕದು, ಕಿದು ಎ೦ದು ಬಳಕೆಗೊಳ್ಳುವುದುಂಟು. 


೪೬೮ | ಲೋಚನ ದೀಪ್ತಿ 


ಲಿ. 


(೧೦. 


(೦. 


(೧೨. 


(೧೩. 


ಕೇಸಿ, ಕೇರಿ ಎಂಬ ಸಹಾಯಕ ಕ್ರಿಯಾಪದಗಳು ಹತ್ತಿಕೊಳ್ಳುವುದು ಇಲ್ಲಿ 
ಸಾಮಾನ್ಯ. ಮಾಡಿಕೇಸಿ, ನೋಡಿಕೇಸಿ, ನೋಡಿಕೇರಿ, ಹೋಗಿಕೇರಿ ಇತ್ಯಾದಿ. 
ಅಫ್ಲೆ-ಉಪ್ಲೆ ಎಂಬ ಪದಗಳು ಬಳಕೆಯಲ್ಲಿವೆ. ನೋಡಿದಪ್ಲೆ, ಆಗೇದ, ಉಂ೦ಡ್ರುಫ್ಲೆ 
ಹೋದ. 

ಇದ್ದಾನೆ, ಇದ್ದಾರೆ ಇದ್ದಾಳೆ ಎಂಬ ಕ್ರಿಯಾಪದಗಳು ಹನ, ಹಾನ, ಹಾರ, ಹರಾ, 
ಹಳಾ, ಹಾಳ ಎಂದು ಬಳಕೆಗೊಳ್ಳುವುದುಂಟು. 

ಅಪ್ಪುದು ಎಂಬುದು ಮೂಲ ರೂಪ ಇಲ್ಲಿ ಅಹುದು»ಹೌದು»ಹೌಂದುುಹೂಯಿಂದ 
ಎಂದು ಬಳಕೆಗೊಳ್ಳುವುದುಂಟು. 

'ಹೊಂಟದ' ಎಂಬ ಪದ ಇಲ್ಲಿ ಬರುವುದನ್ನು ಮಾತ್ರ ಸೂಚಿಸುವುದು 
ವಿಶೇಷವಾಗಿದೆ. ಉದಾಹರಣೆಗೆ ಬಸ್ಸು ಹೊ೦ಟದ. 

ಶಬ್ದಾಂತ್ಯದಲ್ಲಿ ವ್ಯಂಜನ ಬರುವುದು ಇಲ್ಲಿ ಸಾಮಾನ್ಯವಾಗಿದೆ. 

ಉದಾ: ಕರೀಲಿಕ್‌, ಬೀಗರ್‌, ನೋಡಳಿಕ್‌, ಮಾಡಳೀಕ್‌ 

ಶಬ್ದಾದಿಯ 'ಹ” ವ್ಯಂಜನ ಹಲವು ಶಬ್ದಗಳಲ್ಲಿ ಇಲ್ಲ ಲೋಪಗೊಳ್ಳುವುದುಂಟು. 
ಉದಾ: ಹಣ್ಣು-ಅಣ್ಣು, ಹೆಣ್ಣು-ಎಣ್ಣು, ಹಾಲು-ಅಲು, ಹೋಳಿಗೆ-ಓಳಿಗೆ, ಹೇಳಿ- 
ಎಳಿ 

ಮರಾಠಿ ಹಾಗೂ ಉರ್ದು ಮಿಶ್ರಿತ ವಾಕ್ಯಗಳು ಬಳಕೆಗೊಳ್ಳುವುದು ಇಲ್ಲಿ 
ಸಾಮಾನ್ಯವಾಗಿದೆ. 

ನಾನು ಛಬ್ಬಡೆ ಬಸ್ಸಿಗೆ ಹೋಯ್ತಾ ಬಾಜಾರಕೆ ಹೋಗಿಬಾ, ಫಸಮೂರ ಹನಾ, 
ಮುಸ್ಕಿಲ್‌ ಆಗೇದ, ಪರೇಶಾನ ಆಗೇದ 

ಬ೦ದೀವು, ಹೋಗಿವು, ಹೋಗಾರಿ, ಹೋಗಾಮು ಇಂಥ ಕ್ರಿಯಾಪದಗಳ 
ಬಳಕೆ ಹೆಚ್ಚು. 

ಉದಾ: ಪರವಾನಿಗಿ ಬಿಟ್ಟ-ಅನುಮತಿ ಕೊಟ್ಟ 

ಕಬೂಲ ಬಿಡು-ಒಪ್ಪಿಗೆ ಕೊಡು 

ವಿಶಿಷ್ಟ ನುಡಿಗಟ್ಟುಗಳ ಬಳಕೆ ಇಲ್ಲಿ ಪ್ರಯೋಗಗೊಂಡುದುಂಟು. 

ಟಾಕಿ ಢೀಲ ಆತು-ಗಾಬರಿಯಾಯಿತು 

ಸೋಸಿ, ಸೋಸಿ ಅಳಾದು-ಭೋರಾಡಿ ಅಳುವುದು 

ಥುರತಟಿ ಹಿಡಿ-ಜಾಡುಹಿಡಿ 


ಲೋಚನ ದೀಪ್ತಿ |೪೬೯ 


೧೪. ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯಲ್ಲಿ ಬಳಕೆಗೊಳ್ಳುತ್ತಿರುವ ಅನ್ಯ ಭಾಷೆಯ 
ಶಬ್ದಗಳು ಹೇರಳವಾಗಿವೆ. ಅವುಗಳನ್ನಿಲ್ಲಿ ಹೀಗೆ ಪಟ್ಟಿ ಮಾಡಬಹುದು. 
ಅರಬ್ಬಿ: ಖತಲ್‌, ಉರುಸು, ಸೈತಾನ, ಹಕೀಮ, ಫೌಜದಾರ, ಬುದ್ಧ, ಜಿಲ್ಲಾ, 

ತಹಸೀಲ್‌, ಶಾರ, ಮುನಸೂಫ್‌, ಮುನೀಮ, ವಕೀಲ, ಸಾಹೇಬ, ಅದಾಲತ್‌, ಅಮಲ, 

ಗ೦ಜ, ಆಖರಿ, ಅದಾಬ (ನಮಸ್ಕಾರ), ಜರೂರ ಜಲ್ಲಿ, ಜವಾಬ್‌, ಜಾಮೀನ, ಜಾಹೀರ್‌, 
ಜಿದ್ದು, ತಪಾಸ್‌, ತಕರಾರ, ಹಕೀಕತ (ನಿಜಸ೦ಗತಿ), ತಾಬಾ, ತಾರೀಖು (ಖಟ್ಟಿ), 
ನಜರ, ಬಾಬತ್‌, ಮಂಜೂರ, ಮಜಬೂತ್‌, ಆದಮಿ, ಇನಾಮ, ಕಬೂಲಿ, ಕಾನೂನ 
ಕಾಯಂ, ಕಿದಮತ್‌ (ಸೇವೆ), ಖತಂ, ಖ್ಯಾಲ (ಆಸಕ್ತಿ, ಖಾಸಗಿ, ಖಾಸ (ಸ್ವಂತ), 
ಗುಲಾಮ, ಗೈರಹಾಜರ, ಜಕಾತಿ, ಜಮಾ, ಮತಲಬಿ (ತಂತ್ರ), ಮಾಪ್‌, ಮಾಮಲಾ 

(ವಿಷಯ), ಮುಕಬಲ್‌, ಮುದ್ದತು (ಕಾಲಾವಧಿ), ಮುಷ್ಠಿಲ (ಕಠಿಣ), ರಕಮು, 

ರದ್ದು, ವಗೈರೆ, ವಜಾ, ವತನದಾರ, ವಾಯಿದೆ, ವಾರಸದಾರ (ಹಕ್ಕುದಾರ), ಶಾಮೀಲು, 

ಪರ್ತ, ಶುರು, ಸಲಾ (ಸೂಚನೆ), ಸಲಾಂ, ಸವಾಲು, ತಂಬೂರಿ, ಜಲಸಾ, ನಾಲಾ, 
ಕಿರಾಯ, ತಗಲ್‌ (ಸುಳ್ಳು), ದಲಾಲ (ಎಜೆಂಟ್‌), ಬಾಕಿ, ಮಜಕೂರ (ಸುದ್ದಿ), ಹಿಸೆ 

(ಪಾಲು), ಸರಾಫ್‌ (ಅಕ್ಕಸಾಲಿಗ), ಹಿಸಾಬ (ಲೆಕ್ಕ), ಪಾಯಿದೆ (ಲಾಭ), ದಗಲಬಾಜಿ 

(ವಂಚನಕೋರ), ಜುಬ್ಬ. ಸೈತಾನ. 


ಫಾರಸಿ - ಗುಲಾಲು, ದಗಾ, ಸಮಾಜ, ಮುಲ್ಲಾ, ಖೂನಿ (ಕೊಲೆ), ಗಸ್ತ 
(ಕಾವಲು), ಜಂಬೆ, ಸರಂಜಾಮು, ಸಿಪಾಯಿ, ಕಾರಕೂನ, ಚಾಕರಿ, ಜಮೀನ್ದಾರ, 
ಜವಾನಿ, ಬಾದಶಹ (ರಾಜ), ಹವಾಲ್ದಾರ, ಖುಷಿ, ಆಸಪಾಸ್‌, ಗುಮಾನಿ (ಸಂದೇಹ) 
ಛಾಪ, ಜಬರು, ಜಬಾನಿ (ಹೇಳಿಕೆ), ವರದಿ, ಜಮೀನ, ಜಾಗೀರ, ರಾಜೀನಾಮೆ, 
ಶಿಫಾರಿಸ್‌, ಸಿಸ್ತ ಸಜಾ, ಕಾಗದ, ಜಾದು, ಸಿತಾರ, ಶಹನಾಯಿ, ಪರದೆ, ಪೈಲವಾನ, 
ಮೈದಾನ್‌, ಚಾಬೂಕ, ಲಗಾಂ, ಸವಾರಿ, ಕಬೂತರ, ಜಾನವಾರಖ, ಖರಾಬ, ಜಿರಾಯತ 
(ಒಕ್ಕಲುತನ), ಅನಾಜ, ಖರೀಫ್‌ (ಮುಂಗಾರು ಬೆಳೆ), ಜಿ೦ದಗಾನಿ (ಬದುಕು), ರೈತ, 
ಇಲಾಜ, ಅಜಾರಿ, ಜುಲಾಬ, ದವಾಖಾನೆ, ಗರಮೀ, ಕಮ್ಮೀ, ಕಾರಖಾನೆ, ಗುಂಜಾಯಿಷ, 
ಗಲ್ಲೆ, ಜಕೇರಿ, ದುಕಾನ್‌, ದುಬಾರಿ, ಖಜಾನಿ, ರವಾನೆ, ಗುಲಾಬಜಾಮೂನ, ಜಲೇಬಿ, 
ಬರ್ತಿ, ಜಾಂಗೀರ, ಇಜಾರ, ಪಾಯ್‌ಜಾಮ್‌, ರುಮಾಲು, ಕಸೂತಿ, ಕಿಸೆ, ನಿಶಾನಿ, 
ಕುರ್ಚಿ, ಸೆರೆ, ಶರಬತ್‌, ಜರ್ದಾ, ದಾರು, ಮಸ್ತ, ಚಮಚೆ, ಇಮಾರತಿ, ಮಿನಾರ, 
ನಾಲಾಯಕ, ಬದ್ನಾಮಿ, ಬದ್ಮಾಶ, ಬೇಕೂಫ್‌, ಲಫಂಗ್‌, ಲುಚ್ಛಾ, ನಕಾರಾ, ನಸೀಬ, 
ಬಿಲಕುಲ್‌, ಮಜಾ, ಮುಲಾಜ, ಮೆಹನತ್‌, ರಿವಾಜ್‌, ವಜನ್‌, ಫರಕ, ಹಜಾಮ, 
ಹರಕತ್‌, ಹಿಕಮತ್‌(ಉಪಾಯ), ಹಿಮ್ಮತ, ಆಬ್ರು, ಆವಾಜ, ಏಕದಂ, ಚಷ್ಮಾ ಚಾಲಾಕ, 


೪೭೦ | ಲೋಚನ ದೀಪ್ತಿ 


ಜಾಸ್ತಿ, ತಾಜಾ, ದಮ್‌, ದುರಸ್ತಿ ದೋಸ್ತ, ನರಮ್‌, ಫಾತಿ, ಫಜೀತಿ, ಬರಾಬರ, 
ಭರೋಸ, ರೋಜಿ, ವಾಜಿಮಿ, ವಾಪಸ್‌, ಸುಸಿ ಹತ್ಯಾರ, ಗುಜ್ಜ (ಕಿರಿದು), ಕುಳ್ಳಿ, 
ಅವಾತ (ಅಂದು), ಗಲ್ಲಿ, ಚಿಡಿ, ತರಕ (ನೆನಪು), ಸಡಕ (ರಸ್ತೆ), ನಿಗಾ, ಉಡಾಸು 
(ಹಾರಿಸು), ಬುಡ್ಡಿ (ಕುಳ್ಳ ಹೆಂಗಸು), ಹುಡದಿ (ಗದ್ದಲ), ಅಳ್ಳ (ಚುರಮೂರಿ), ಹಿಸ್ಸ, 
ಜೇಬು, ತೇಜ, ಬಾಕ್ಕಾ (ತಲೆಹಿಡುಕ), ಜಿಬ್ಬರುಕಾಸು (ನಿಲ್ಲಿಸು). 

ಇಂಗ್ಲಿಷು: ಮಿಲಟರಿ, ಪಿಸ್ತೂಲ, ಗ್ಯಾಂಗು, ಪಿವನ್‌, ಮೆನೇಜರ, ವಾಚಮನ್‌, 
ಹೆಡ್ಡಮಾಸ್ತರ, ಸೋಫಾ, ರಿಕ್ಷಾಬೆ೦ಚ, ಕಾರ, ಡೆಸ್ಕ, ಬ್ಯಾರಲ್‌, ಆಫೀಸ್‌, ಮುನಿಸಿಪಾಲಿಟಿ, 
ಬಕೇಟ, ಮೆ೦ಬರ, ಪ್ಯಾನ್‌, ಇನವರಸಿಟಿ, ಗಿಲಾಸ, ಸ್ಕೂಲ್‌ (ಇಸ್ಕೂಲ್‌), ರೇಟ, 
ಬ್ಯಾಟ, ಕಮೀಟಿ, ಮೀಟಿಂಗ, ಲೈಸನ್ಸ್‌, ಲೋನ, ಲೇವಿ, ಲೀಡರ, ಕಾಫಿ, ಡಾಕ್ಟರ, ಜಜ್‌, 
ಸಪ್ಲಾಯ, ಟ್ರಕ್ಕು, ಟೆಂಡರ, ಬುಕ್‌, ಬ್ಯಾಂಕ್‌, ಲಾರಿ, ಟೇಬಲ, ಸೀಲ್‌, ಹೋಟೆಲ್‌, 
ಪೆನ್‌, ಬಸ್ಸು, ಕಿಲೋ, ಸ್ಟೇಷನ್‌, ಗೇಟ, ಡಜನ್‌, ಡೈರಿ, ಪೈಷು, ಪ್ಯಾಂಟು, ಸೀಟು, 
ನಂಬರ, ರೈಟ, ಡ್ರೆಸ್ಸು ಕ್ವಿ೦ಲಟಾಲ್‌, ಫೋನ್‌, ಸ್ಕೂಟರ, ರೇಡಿಯೋ, ಬೋರ್ಡ್‌, 
ಜಾಕೀಟು, ಟಿ.ವಿ, ಬಾಟ್ಲಿ, ಬನೀನು, ಟಾಕೀಜು, ಸಿಗರೇಟು, ರೂಮು, ಪೋಸ್ಟ, 
ಸಿನೆಮಾ, ಮಿನಿಸ್ಟರ್‌ - 

ಹೀಗೆ ಬೇರೆ ಬೇರೆ ಭಾಷೆಗಳ ಶಬ್ದಗಳು ಇಲ್ಲಿನ ಭಾಷೆಯಲ್ಲಿ ಬೆರೆತು ಹೋಗಿವೆ. 
ದೈನ೦ದಿನ ಮಾತುಕತೆಯಲ್ಲಿ ಇಂಥ ಶಬ್ದಗಳು ಸಹಜವಾಗಿ ಇಲ್ಲಿ ಬಳಕೆಗೊಳ್ಳುತ್ತಿವೆ. 
ಭಾಷೆಯಲ್ಲಿ ಮಡಿವಂತಿಕೆ ಸಲ್ಲದು ಎಂಬುದಕ್ಕೆ ಕಲಬುರ್ಗಿ ನಾಡಿನ ಕನ್ನಡ ಭಾಷೆಯೇ 
ಸಾಕ್ಷಿಯಾಗಿದೆ. 
ಗ್ರಂಥಯಣ 
ಭಾಷಾಯಣ - ಡಾ. ಸಂಗಮೇಶ ಸವದತ್ತಿಮಠ 
ಕಲಬುರ್ಗಿ ಸಂಚಯ - ಡಾ. ಸ೦ಗಮೇಶ ಸವದತ್ತಿಮಠ 
ಸುವರ್ಣ ಸಂಚಯ - ಪ್ರಕಟಣೆ: ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು 
ಐತಿಹಾಸಿಕ ಭಾಷಾವಿಜ್ಞಾನ - ಡಾ. ಜೆ.ಎಸ್‌.ಕುಳ್ಳಿ 
ಭಾಷೆ - ಡಾ. ಜೆ.ಎಸ್‌.ಕುಳ್ಳಿ 


An Outline of Linguistic Analysis - Block and Treger 


1 ಸತ ಗ APNG D 


ಕಲಬುರ್ಗಿ ಕನ್ನಡ: ವರ್ಣನಾತ್ಮಕ ವ್ಯಾಕರಣ ಡಾ| ನಾಗೇಂದ್ರ ಮಸೂತಿ 
(ಅಪ್ರಕಟಿತ ಪಿ.ಎಚ್‌.ಡಿ. ಮಹಾಪ್ರಬಂಧ) 
೧೧ 


ಲೋಚನ ದೀಪ್ತಿ |೪೭೧ 


“ಕನ್ನಡ ಪದಗಳು ಮತ್ತು ಪದಪ್ರಕಾರಗಳ ಒಳರಚನೆಯ ಸ್ವರೂಪ 
ಶಬ್ದ, ಪದ, ಆಕೃತಿಮ : ಪದಕೋಶದ ಅರ್ಮವಿವರಣೆ 


- ಡಾ. ಎಂ.ಬಿ. ವಾರಿ 


ಶಬ್ದ: ವ್ಯಾಕರಣದಲ್ಲಿ ಅಕ್ಷರಗಳ ಗುಂಪು, ಒಂದು ಅರ್ಥವನ್ನು ತಿಳಿಸುವ ವಿಶಿಷ್ಟ 
ವಿನ್ಯಾಸದ ಅಕ್ಷರಗಳ ಸಮುದಾಯ, ಪದ. 


ಪದ : ಅಪಟ ದೇಸಿ ಎಂಬಂತೆ ತೋರುವ ಈ ನುಡಿ ಸಂಸ್ಕೃತ ಮೂಲದ 
ರೂಪವೆ ಆಗಿದೆ. ಜಾನಪದ ಸಾಹಿತ್ಯದಲ್ಲಿ ಕುಟುವ, ಬೀಸುವ ಪದಗಳಂದರೆ ವಿಶಿಷ್ಟ 
ರಾಗ-ತಾಳಕ್ಕೆ ಅಳವಡಿಸಬಹುದಾದ ಜನಮನವನ್ನು ಸೆಳೆಯುವ ಹಾಡುಗಳಂದೆ 
ತಿಳಿಯಬೇಕು. 


ತಿರುಳು : 

ಅ) (ವ್ಯಾಕರಣದಲ್ಲಿ ಪ್ರತ್ಯಯರಹಿತವಾದ ಘಟಕ, ಶಬ್ದ. 

ಆ) ಮಾತು, ಹಾಡು, ಗೀತೆ - ಎನ್ನುವ ವ್ಯಾಪಕಾರ್ಥದ ಬಳಕೆ. 

ಆಕೃತಿಮ : ಒಂದು ಭಾಷೆಯಲ್ಲಿ ಅರ್ಗವನ್ನುಳ್ಳ ಅತ್ಯಂತ ಚಿಕ್ಕ ಉಚ್ಚಾರಣಾ ಘಟಕ. 
"The Smallest meaningful unt.” 

ಒಟ್ಟಾರೆ ಈ ಮೂರರ ತಿರುಳನ್ನು ಹೀಗೆ ಅಡಕಗೊಳಿಸಿ ವಿವರಿಸಲು ಸಾಧ್ಯವಿದೆ. 

ಅ) ಶಬ್ದ ಮತ್ತು ಆಕೃತಿಮ - ಇವೆರಡು ಪದ ಘಟಕಗಳು ಹೆಚ್ಚು-ಕಡಿಮೆ ಸಮಾನ 
ತಿರುಳು ಉಳ್ಳವು. 

ಆ) “ಪದ' ಎನ್ನುವುದು ಸೀಮಿತ ಅರ್ಥದೊಂದಿಗೆ ಅಷ್ಟೆ ಅಲ್ಲ; ಮಾತು, ಹಾಡು 
ಎನ್ನುವ ವ್ಯಾಪಕಾರ್ಥವನ್ನು ತನ್ನ ಒಡಲಾಳದಲ್ಲಿ ಹುದುಗಿಸಿಕೊಂಡದ್ದು ಇಲ್ಲಿನ 
ವಿಶೇಷ ಸಂಗತಿ. ಕನ್ನಡ (ಮೂಲ) ಪದಗಳು : ಆರಂಭಿಕ ಹಂತದಲ್ಲಿ ಅಂದರೆ 
ಕನ್ನಡ ಚಿಗುರುವ ನೆಲೆಯಲ್ಲಿ ಸಂಸ್ಕೃತದ ನೆರವು ಸಿಕ್ಕಿತು ಎಂಬ ವಿಷಯದಲ್ಲಿ, 


* (ಲೋಚನ: ಸಂಪುಟ-೩೦, ಸಂಚಿಕೆ-೧. ೨೦೧೬) 


೪೭೨ | ಲೋಚನ ದೀಪ್ತಿ 


ತನ್ನ ಅಭಿವ್ಯಕ್ತಿಯ ತಾಕತ್ತನ್ನು ಹೆಚ್ಚಿಸಿಕೊಳ್ಳುವಲ್ಲಿ, ಸಂಸ್ಕೃತ ಶಬ್ದ ಭಂಡಾರದ 
ನೆರವು ಲಭಿಸಿತು, ಎನ್ನುವಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಇವೆರಡೂ 
ಎಭಿನ್ನ ವ್ಯಾಕರಣ ರಚನಾವಿಧಾನವುಳ್ಳ ಬೇರೆ ಬೇರೆ ಭಾಷಾಕುಟುಂಬಕ್ಕೆ ಸೇರಿದವು 
ಎ೦ಬುದನ್ನು ಮಾತ್ರ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾಗಿದೆ. ಸಂಸ್ಕೃತ- ಪಾಶ್ಚಾತ್ಯರ 
ಗ್ರೀಕ, ಲ್ಯಾಟಿನ್‌ ಇತ್ಯಾದಿ ಮೂಲ ಭಾಷೆಗಳುಳ್ಳ ಇಂಡೋ-ಆರ್ಯನ್‌ ಭಾಷಾ 
ವರ್ಗಕ್ಕೆ ಸೇರಿದೆ. 
ಕನ್ನಡ-ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದೆ. 
ಈ ಪ್ರಕಾರ ಕನ್ನಡದ ಮೂಲ ರೂಪದ ಪದಗಳು : 

ನಾಮಧಾತು 

ಗುಣಧಾತು 

ಕ್ರಿಯಾಧಾತು 
ಮೂಲ ಮತ್ತು ಒಳರಚನೆಯ ದೃಷ್ಟಿಯಿಂದ ಕನ್ನಡದ ಒಟ್ಟು ಪದಗಳ ಸ್ವರೂಪವನ್ನು 

ಹೀಗೆ ವಿಶ್ಲೇಷಣೆಗೆ ಒಳಪಡಿಸಬೇಕಿದೆ. 


ಕನ್ನಡದ ಒಟ್ಟು ಪದಗಳ ಸ್ವರೂಪ 


ಸಹಜ ಪದಗಳು ಒಳರಚನೆ ಉಳ್ಳ ಸಾಧಿತ ಪದಗಳು 


| (ಇವು ಆರು ಪಕಾರ) 


ಮೂಲರೂಪದ ಅಚ್ಚಗನ್ನಡ ಪದಗಳು" ಎರವಲು ಪದಗಳು 


ನಿರ್ದಿಷ್ಟವಾಗಿ ಯಾವುದೇ ಭಾಷೆಯ ಕುರಿತು ಯೋಚಿಸುವಾಗ ಮೂಲಬೇರಾಗಿ 
ಕಾಣಿಸುವ ಮೌಖಿಕ ಸ್ವರೂಪದ ಭಾಷೆಯತ್ತ ಗಮನ ಹರಿಸಲೇಬೇಕಾಗುತ್ತದೆ. ಈ 
ದೃಷ್ಟಿಯಿ೦ದ ಇಲ್ಲಿನ ಒಂದು ಅಭಿಪ್ರಾಯ ತೀವ್ರವಾಗಿ ನಮ್ಮ ಗಮನ ಸೆಳೆಯುತ್ತದೆ. 
ಜನಪದ ಮೌಖಿಕ ಭಾಷೆಯನ್ನು ಆಧಾರವಾಗಿಟ್ಟುಕೊ೦ಡು ಅಧ್ಯಯನ ಮಾಡಿದರೆ 
ಕನ್ನಡ ಭಾಷೆ ಮತ್ತು ಕನ್ನಡ ಭಾಷೆಯ ಚರಿತ್ರೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ 
ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ.” 

ಹೀಗೆ ಒಳರಚನೆ ಇರುವ ಕನ್ನಡದ ಒಟ್ಟು ಪದ ಪ್ರಕಾರಗಳನ್ನು ಈ ರೀತಿ 
ಗುರುತಿಸಿಕೊಳ್ಳಬೇಕಾಗಿದೆ.” 


ಲೋಚನ ದೀಪ್ತಿ | ೪೭೩ 


ಕನ್ನಡದ ಸಾಧಿತ ಪದಪ್ರಕಾರಗಳು 


೧. ವಿಶಿಷ್ಟ ನಾಮಪದಗಳ ರಚನೆ. 
೨. ಸಮಸ್ತಪದಗಳು. 

೩. ಕೂಡುಪದಗಳು. 

೪. ಜೋಡುನುಡಿಗಳು. 

೫. ನುಡಿಗಟ್ಟುಗಳು. 

೬ ಪ್ರತಿಧ್ವನಿ ಪದಗಳು. 

೧. 


ಈ ವಿಶಿಷ್ಟ ನಾಮಪದಗಳ ರಚನೆಯಲ್ಲಿ ಎರಡು ಬಗೆಯ ಪ್ರಕಾರಗಳಿವೆ. 

ಅ. ಕ್ರಿಯಾಧಾತು + ಪದಪ್ರತ್ಯಯುನಾಮಪದಗಳ ರಚನೆ. 

- ಇಕೆ : ಕಲಿಕೆ, ಹೇಳಿಕೆ, ಕೇಳಿಕೆ, ಕೋರಿಕೆ. 

- ಇಗೆ : ಹಾಸಿಗೆ, ಹೇಸಿಗೆ, ನಂಬಿಗೆ, ಹೆರಿಗೆ. 

- ಗೆ: ಉಡುಗೆ, ತೊಡುಗೆ, ಕೊಡುಗೆ. 

-ವು: ಕಳವು, ಮರೆವು, ಗೆಲುವು, ಒಲವು, ನಲಿವು. 

- ತೆ: ನಡತೆ, ಅಳತೆ, 

- ತ: ಕುಡಿತ, ಮಿಡಿತ, ಸೆಳೆತ, ಕಡಿತ, ಕೊಳೆತ. 

- ಕ: ಹರಕ, ಮುರುಕ, ಕುಡುಕ, ಹಡಕ. 
ಆ. ಇದೇ ರೀತಿ ನಾಮಧಾತು -- ಪ.ಪ್ರವಿಶಿಷ್ಟ ನಾಮಪದಗಳ ರಚನೆ. 

- ಗಾರ : ಸಾಲಗಾರ, ಮೋಸಗಾರ, ಬಳೆಗಾರ, ಹೂಗಾರ, ಕೊಲೆಗಾರ, 
ಮಾತುಗಾರ. 

- ವಂತ : ಪುಣ್ಯವಂತ, ಗುಣವಂತ, (ಶ್ರೀಮಂತ) ಸಿರಿವ೦ತ. 

- ಇಗ : ಕನ್ನಡಿಗ, ಹಡಪಿಗ, ಗಾಣಿಗ, ಸ೦ಗಡಿಗ. 

- ಗಿತ್ತಿ : ಸೂಲಗಿತ್ತಿ, ಗಾಣಗಿತ್ತಿ, ಹಾದರಗಿತ್ತಿ. 

- ಗೇಡಿ : ಬುದ್ಧಿಗೇಡಿ, ಮಾನಗೇಡಿ, ತಿಳಿಗೇಡಿ, ನಾಚಿಗ್ಗೇಡಿ. 

- ತನ : ಸಣ್ಣತನ, ದೊಡ್ಡತನ, ಜಿಪುಣತನ, ಹೊಲಸತನ (ಹೊಲಸುತನ 
ಎಂಬ ಪ್ರಯೋಗವೂ ಇದೆ) ಇಂತು ನಾಮಪದಗಳ ತಯಾರಿ ನಡೆಯುತ್ತದೆ. 

ಕ್ರಿಯಾಧಾತು* 

ನಾಮಧಾತು } + ಪದಪ್ರತ್ಯಯ* ವಿಶಿಷ್ಟ ನಾಮಗಳ ರಚನೆ 

ಗುಣಧಾತು 


೪೭೪ | ಲೋಚನ ದೀಪ್ತಿ 


೨. ಕನ್ನಡ ಸಮಸ್ತ ಪದಗಳು 


ಸಮಾಸ ಅಥವಾ ಸಮಸ್ತ ಪದಗಳ ಅರ್ಥವಿವರಣೆ ಅ. ಎರಡು ಅಂಗಪದಗಳು 
ಸೇರಿ ಏಕಪದ ನಿರ್ಮಾಣಗೊಳ್ಳುತ್ತದೆ. 


ಆ. ಇಂಥ ಏಕಪದ ಮಾತ್ರ ಎರಡೂ ಅಂಗಪದಗಳಿಗಿಂತ ಭಿನ್ನವಾದ ಅರ್ಥದ 
ತಿರುಳನ್ನು ಪಡೆದಿರುತ್ತದೆ. 


ಈಗಾಗಲೇ ಕನ್ನಡದಲ್ಲಿ ತನ್ನತನದ ಲಕ್ಷಣವನ್ನು ಮೈವೆತ್ತ ಮೂರು ವಿಧದ 
ಪದಗಳಿವೆ ಎಂದು ಗುರುತಿಸಲಾಗಿದೆ. ಈ ಸಮಸ್ತ ಪದಗಳು ವಿಶಿಷ್ಟ ನಾಮಪದಗಳ 
ಸೃಷ್ಟಿಗೆ ಕಾರಣವಾಗಿವೆಯಪ್ಪೆ. ಆದರೆ ಇದೀಗ ಹೇಳಲಾಗುವ ಇನ್ನೊಂದು ಬಗೆಯ 
ಸಮಸ್ತ ಪದ ಇದೆ. ಅದು ಕ್ರಿಯಾಪದಗಳ ಸೃಷ್ಟಿಗೆ ಕಾರಣವಾಗುವ ಮತ್ತು ಅದನ್ನು 
ನಿಖರವಾಗಿ ಕ್ರಿಯಾಸಮಾಸ ಎಂದೇ ಹೆಸರಿಸಬೇಕಾಗುತ್ತದೆ. ಇದೀಗ ರೇಖಾಚಿತ್ರದ 
ಮೂಲಕ ಕನ್ನಡದ ಸಮಸ್ತ ಪದಗಳನ್ನು ಈ ರೀತಿ ನಮೂದಿಸಬಹುದು. 


ಕನ್ನಡದ ಸಮಸ್ತ ಪದಗಳು 


ನಾಮಪದಗಳ ರಚನೆ ಕ್ರಿಯಾಪದಗಳ ರಚನೆ 
ನಾಮಪದ ಗುಣಪದ ಕ್ರಿಯಾಪದ ಕ್ರೆಯಾರೂಪ ನಾಮಪದ 
+ + + + ತ 
ನಾಮಪದ ನಾಮಪದ ನಾಮಪದ ಕ್ರಿಯಾರೂಪ  ಕ್ರಿಯಾರೂಪ 


[* ಈ ವಿಷಯ ಕುರಿತು ಹೆಚ್ಚಿನ ವಿವರಣೆಗೆ ಮುಂದೆ “ಕೂಡುಪದ' ಶೀರ್ಷಿಕೆ 
ಅಡಿಯ ವಿಶ್ಲೇಷಣೆಯನ್ನು ಗಮನಿಸಿ] 


೩. ಕೂಡುಪದಗಳು : ಇದೇನಿದು? ಈ ತರಹದ ನಾಮವೆತ್ತ ಪದಗಳು ಕನ್ನಡದಲ್ಲಿ 
ಇವೆಯೇ? ಎಂದು ಅಚ್ಚರಿ ಎಂಬಂತೆ ಅನಿಸಿದರೆ ತಪ್ಪೇನಿಲ್ಲ (ಪಾರಂಪರಿಕ ಹಳೆಯ 
ರೂಪಕ್ಕೆ ತಕ್ಕಂತೆ ಸಲ್ಲುವ ಹೊಸ ವೇಷವನ್ನು ತೊಡಿಸಲಾಗಿದೆ ಅಷ್ಟೆ ಆದರೆ ಈ ವಿಶಿಷ್ಟ 
ಸ್ವರೂಪ ರಚನೆಯ ಪದಗಳನ್ನು ನಾವು ನಿತ್ಯವೂ ಬಳಸುತ್ತ ಬಂದಿದ್ದೇವೆ ಅಥವಾ ಹೆಜ್ಜೆ 
ಹೆಜ್ಜೆಗೂ ಬಳಸುತ್ತಲೇ ಇದ್ದೇವೆ. ನಮ್ಮ ಗಮನಕ್ಕೆ ಬಂದೂ ಬಾರದಂತಿರುವ ಇಂಥ 
ವಿಶಿಷ್ಟ ಒಳರಚನೆ ಉಳ್ಳ ಈ ಪದ ಪ್ರಕಾರವನ್ನು “ಕೂಡುಪದ' ವೆಂದು ಗುರುತಿಸುತ್ತ, 


ಲೋಚನ ದೀಪ್ತಿ | ೪೭೫ 


ವಿಶ್ಲೇಷಣೆಗೆ ಒಳಪಡಿಸುತ್ತ ಬರಲಾಗಿದೆ. ಭಾಷಾತಜ್ಞರೊಬ್ಬರ ವ್ಯಾಖ್ಯೆಯ ಪ್ರಕಾರ ಈ 
ಪದದ ಸ್ವರೂಪ ಇಂತಿದೆ. | 

“ಆಗು, ಆಡು, ಕೊಡು, ಬಿಡು, ಕಚ್ಚು, ಬೀಳು, ಮಾಡು, ಹಾಕು ಈ ಮೊದಲಾದ 
ಕೆಲವು ವಿಶಿಷ್ಟ ಕ್ರಿಯಾಪದಗಳೊಂದಿಗೆ ಇತರ ಕ್ರಿಯಾಪದಗಳನ್ನು ಸೇರಿಸಿ 
ಕೂಡುಪದಗಳನ್ನು ತಯಾರಿಸುವ ವಿಧಾನವೊಂದು ಕನ್ನಡದಲ್ಲೇ ಬಳಕೆ ಇದೆ. ಈ 
ಕ್ರಿಯಾಪದಗಳೊಂದಿಗೆ” ಬೇರೆ ಕ್ರಿಯಾಪದಗಳನ್ನು ಮಾತ್ರವಲ್ಲದೆ ನಾಮಪದ ಇಲ್ಲವೆ 
ಗುಣಪದಗಳನ್ನು ಸೇರಿಸಿಯೂ ಇಂತಹ ಕೂಡುಪದಗಳನ್ನು ತಯಾರಿಸಲು ಸಾಧ್ಯವಿದೆ.” 

ಈ ರೀತಿ ಕೂಡುಪದಗಳಲ್ಲಿ ಎರಡೆರಡು ಪದಗಳಿರುವುದು ಸಹಜ. ಇವೆರಡರಲ್ಲಿ, 
ಮೊದಲನೇ ಪದ ಕ್ರಿಯಾಪದ ಅಥವಾ ನಾಮಪದವಾಗಿರಬಹುದು. ಕೆಲವೊಮ್ಮೆ 
ಏರಳವಾಗಿ ಗುಣಪದವಾಗಿರಲೂ ಸಾಧ್ಯವಿದೆ. ಆದರೆ ಎರಡನೇ ಪದ ಮಾತ್ರ 
ಕಡ್ಡಾಯವಾಗಿ ಕ್ರಿಯಾಪದವೇ ಆಗಿರಬೇಕು. ಅಂದರೆ ಎರಡೂ ಪದಗಳ ಕೂಡಿಕೆಯಿಂದ 
ಕ್ರಿಯಾಪದದ ಅರ್ಥವೇ ಹೊರಡುವಂತಿರಬೇಕು. ಇಲ್ಲಿ ಮೊದಲನೆಯ ಕ್ರಿಯಾಧಾತು 
ಎರಡಕ್ಕರವಾಗಿದ್ದು ಆ ಎರಡೂ ಹುಸ್ಹಾಕ್ಷರವಾಗಿದ್ದರೆ, ಆಗ ಅದು (ಅಂದರೆ ಎರಡನೇ 
ಕ್ರಿಯಾಧಾತುವನ್ನು ಸೇರುವ ಮುನ್ನ) ಭೂತಕಾಲ ಪ್ರತ್ಯಯವನ್ನಾಗಲಿ ಇಲ್ಲವೆ ಅದು 
ಭೂತನ್ಯೂನ ರೂಪವನ್ನಾಗಲಿ ಹೊಂದುವುದು ಸಾಮಾನ್ಯ ಪ್ರಕ್ರಿಯೆ ಆಗಿದೆ. 

ತಾತ್ವಿಕ ರಚನೆ ಸ್ಪರೂಪ:“ 

[ಶಿಷ್ಟ ಭಾಷ-ಶಿ.ಭಾ., ಬಾದಾಮಿ ಆಡುಭಾಷೆ-ಬಾ.ಆ.ಭಾ.] 

ಕ್ರಿಯಾಧಾತು + ಭೂತಕಾಲಪ್ರತ್ಯಯ-ಕೊಳ್ಳು 

-ಬರೆ*ದ4ಕೊಳ್ಳುಬರೆದುಕೊಳ್ಳು-ಬರದುಕೊ (ಶಿ.ಭಾ.) ಬರಕೊ/ಬಕ್ಕೂ 
(ಬಾ.ಆ.ಭಾ.) 

-ಬಡಿ-ದ.-ಕೊಳ್ಳು-ಬಡಿದುಕೊಳ್ಳು:ಬಡೆದುಕೋಶಿ.ಭಾ.):ಬಡಕೊ/ಬಡ್ಕೊ 
(ಬಾ.ಆ.ಭಾ.) 

ಭೂತನ್ಯೂನ ಕ್ರಿಯಾಪದ-ಕೊಳ್ಳು 

-ಇದು<ಇಟ್ಟು-ಕೊಳ್ಳು-ಇಟ್ಟುಕೊಳ್ಳು(ಶಿ.ಭಾ.)ಎಇಟಗೊ/ಇಟ್ಲೊ (ಬಾ.ಆ.ಭಾ) 

-ಸಿಗುಸಿಕ್ಕಿ*ಕೊಳ್ಳುಃ ಸಿಕ್ಕಿಕೊಳ್ಳು (ಶಿ.ಭಾ.)<ಸಿಕ್ಕೊ (ಬಾ.ಆ.ಭಾ.)೭ 

-ಬಿಡು 

ಬರು-ಬಂದಬಿಡು, ತಿನ್ನು-ತಿ೦ದಬಿಡು, ಹಾಕುಹಾಕಿಬಿಡು, ಕೊಡು-ಕೊಟ್ಟಬಿಡು. 

ಮುಚ್ಚು-ಮುಚ್ಚಿಬಿಡು, ದಬ್ಬು-ದಬ್ಬಿಬಿಡು, ಕಟ್ಟು-ಕಟ್ಟಿಬಿಡು. 


೪೭೬ | ಲೋಚನ ದೀಪ್ತಿ 


- ಬೀಳು 

ಅಡ್ಡಬೀಳು, ಗ೦ಟುಬೀಳು (ಶಿ.ಭಾ.)«ಗ೦ಟಬೀಳು (ಬಾ.ಆ.ಭಾ.) 
ಸಿಗು-ಸಿಕ್ಕಬೀಳು(ಶಿ.ಭಾ.)<ಸಿಗಬೀಳು (ಬಾ.ಆ.ಭಾ.) ಹೊರ(ಗೆ) ಬೀಳು 
 ಹೊರಬೀಳು. 

ಇದುವರೆಗೆ ಕೂಡುಪದದ ಒಂದು ಮುಖವನ್ನು ಮಾತ್ರ ನೋಡಿದ್ದಾಯಿತು. 
ಆದರೆ ಇನ್ನೊಂದು ಮುಖದ ಚಿತ್ರವನ್ನು ನಾವು ಗಮನಿಸಲಾಗಿಲ್ಲ. ಇದೇ ಇಲ್ಲಿ 
ಗಮನಾರ್ಹ ಸಂಗತಿ. ಅದೆಂದರೆ ಹೀಗೆ ರೂಪುಗೊಳ್ಳುವ ಕೂಡುಪದಗಳಲ್ಲಿ 
ಭಿನ್ನಾರ್ಥವನ್ನು ಹೊಂದುವ ಕ್ರಿಯಾಪದಗಳು ಮಾತ್ರ ಸಮಸ್ತ ಪದಗಳ ಸ್ಥಾನವನ್ನು 
ಪಡೆಯುತ್ತವೆ. ಅಂಥ ಕೆಲವು ಉದಾಹರಣೆಯನ್ನಿಲ್ಲಿ ನೋಡಬಹುದು. ಇವುಗಳನ್ನು 
ಕ್ರಿಯಾಸಮಾಸಗಳಂದೆ ಸ್ಪಷ್ಟವಾಗಿ ಕರೆಯಬೇಕಾಗುತ್ತದೆ. 

೪. (ಅ) ಕ್ರಿಯಾಧಾತು-- ಕ್ರಿಯಾಧಾತು»ಭಿನ್ನಾರ್ಥದ ಕ್ರಿಯಾಪದ. 


-(ಬೇಡು-ಬೇಡಿಕೊಳ್ಳು(ಶಿ.ಭಾ.)-ಬೇಡಕೊ/ಬೇಡ್ಕೊ ಭಿಕ್ಷೆ ಬೇಡು, (ಬಾ.ಆ.ಭಾ.) 
ವಿನಂತಿಸು, ಯಾಚಿಸು, 


(ಬಾ.ಆ.ಭಾ.) 

“ಅವರತ್ತಿ ಬಾಳೆ, ಏನ್‌ ಹೇಳ್ಲಿ? ಅವರಿವರ ಮನಿಗೆ ಹೋಗಿ ಬೇಡ್ಕೊಂಡ್‌ 
ತಿನ್ನೂದ ಹತ್ತೇತಿ!” [ಬಾಳ=ಬಾಳುವೆ<ಬಾಲೆ, ಹತ್ತೇತಿ-ಆರಂಭವಾಗಿದೆ] 

“ಅಂವಾ ಕಾಲ್‌ ಹಿಡದ್‌ ಬೇಡ್ಕೊಂಡಾ ಅಂತ ಬಿಟ್ಟ್ಯಾ, ಇಲ್ಲಾಂದ್ರ ವಂದ ಗತೀನ 


[ಕಾಲ್‌ ಹಿಡಿ-ನುಡಿಗಟ್ಟು-ನಮಸ್ಥರಿಸು, ದಯನೀಯ ಸ್ಥಿತಿಯಿ೦ದ ಕೇಳಿಕೊ, 
ಗತಿ. ಕಾಣಿಸು-ಗತಿಗಾಣಿಸು-ನುಡಿಗಟ್ಟು-ಮುಗಿಸು, ಸಾಯಿಸು] 

- (ನೋಡು-) ನೋಡಿಕೊಳ್ಳು (ಶಿ.ಭಾ.)«ನೋಡಿಕೊ/ನೋಡ್ಕ (ಬಾ.ಆ.ಭಾ) 

ಕೆಲಸ ಕಾರ್ಯವನ್ನು ಸಮರ್ನವಾಗಿ ನಿರ್ರಹಿಸು. ಉಸ್ತುವಾರಿ ವಹಿಸಿಕೊಳ್ಳು 

ನೋಡ್ಕೊ | (ವಿರಳವಾಗಿ) ಬೆದರಿಕೆ ಹಾಕು (ಬಾ.ಆ.ಭಾ) 

“ಈ ಮುಪ್ಪಿನ ಕಾಲಕ್ಕ ಎಲ್ಲಾನು ನನ್ನ ಮೊಮ್ಮಗನ ನೋಡಕೊಂಡ ಹೊಕ್ಕಾನಾ.” 

[ಎಲ್ಲವನ್ನೂಎಲ್ಲಾನು] 

“ಇಸ್ಟ ಇರದ್ದ ಮಾಡ್ತಿ ಅಂದ್ರ ನಿನ್ನ (ಒಂದ್‌ ಕೈ) ನೋಡ್ಕೊಂತೀನಿ”. 


ಲೋಚನ ದೀಪ್ತಿ | ೪೭೭ 


[(ಎರುದ್ಧ /ಇರದ್ದ ಮಾಡಿ-ನುಡಿಗಟ್ಟು-ವೈರತ್ವ ಸಾಧಿಸು, ಇಸ್ಪಇಷ್ಟು) 
-(ಹಚ್ಚು-) ಹಚ್ಚಿಕೊಳ್ಳು (ಶಿ.ಭಾ.)<-ಹಚೆಗೊ/ಹಚ್ಲೊ(-ಪ್ರೀತಿ, ಆತ್ಮೀಯತೆಯಿಂದ 
ಒಡನಾಡು) 
“ಅಂವಾ ಎಲ್ಲಾರ್ನೂ ಹಚಗೊಂಡ ಹೊಕ್ಕನಾ.” [ಅಂವಾ=ಅವನು, 
ಎಲ್ಲಾರೂ-ಎಲ್ಲರನ್ನೂ 
-(ಬಡಿ)- ಬಡಿದುಕೊಳ್ಳು (ಶಿ.ಭಾ.)< ಬಡಿದುಕೊಳ್‌<ಬಡಕೊ/(ಬಾ.ಆ.ಭಾ.) 
ಪ್ರೀತಿ, ಕಾಳಜಿಯಿಂದ ಒತ್ತಾಯಿಸು, ತೀವ್ರ 
ಬಡಕೊಳ್‌/ಬಡಕೊ/ಬಡ್ಕೊ್‌ ಹಂಬಲದಿಂದ (ಕ್ರಿಯಾರ್ಥ ಹೇಳು. 
ತೀವವಾಗಿ, ತೀವ್ರ ಹಂಬಲದಿಂದ, 
(ಕ್ರಿಯಾ ವಿಶೇಷಣ) ನಿರೀಕ್ಷಿಸು 
“ಕೆಟ್ಟದ್ದ ಮಾಡಬ್ಯಾಡಾಂತ ರಗಡ ಬಡಕೊಂಡ್ಯಾ” [ರಗಡ=-ಬಹಳ] 
“ಆ ಸಜ್ಜೀ ಬರದಾಗ ಮಂದಿ ಇದ್ದದ್ದನ್ನ ಬಡ್ಕೊಂಡ್‌ ಬಡ್ಕೊಂಡ ತಿಂದ್ರು!” 
“ಇದ್ದ ವಾಲಿ ಕಳುವಾದುವಂತ ನನ್ನ ಹೇಂತಿ ಬಡಬಡ್ಕೊಂಡ ಅಳಾಕಹತ್ಯಾಳಾ!” 
[ಇದ್ದ-ಇರುವಂತಹ, ಬಡ್ಕೊಂಡ್‌ ಬಡ್ಕೊಂಡುಬಡ ಬಡ್ಕೊಂಡ=ತೀವ್ರ ಗತಿಯಿಂದ 
ಹಂಬಲಿಸು- ಕ್ತಿ, ವಿ.] [ಓಲೆ<ವಾಲಿ-ಕಿವಿಯಾಭರಣ] - 


-ಬೀಳುಕೊಡು»ಬೀಳುಕೊಡು ಬೀಳ್ಕೂಡು(-ಪ್ರೀತಿಯಿಂದ ಕಳುಹಿಸಿಕೊಡು, 
ವಿದಾಯ ಹೇಳು,) 

-(ಅನ್ನು)-ಅನಕೊಳ್ಳು-ಅನಕೊಂಡು (ಬಾ.ಆ.ಭಾ.)-ಭಾವಿಸು. 

-ಅಂದು-ಕೊಳ್ಳುುಅಂದುಕೊಳ್ಳು (ಶಿ.ಭಾ.)-ಭಾವಿಸು. 

“ಅಂವಾ ಸಂಶಯ ಪಿಶಾಚಿ ಅಂತ ಈ ತನಕಾ ಅನ್ಕೊಂಡ್‌ ಬಂದಿದ್ದಾ 3 

“ಅ (ಆ) ನಾಮಪದ-ಕ್ರಿಯಾಪದ ಭಿನ್ನಾರ್ಧದ ಕ್ರಿಯಾಪದ.” 

-ಅಡ್ಡ*ಆಗುಅಡ್ಡಾಗು, (ಅಕಿರುನಿದ್ರೆಗೆ ಜಾರು-ಬಾ.ಆ.ಭಾ.) 

“ಹೈರಾಣಾಗಿ ಈಗ ಅಡ್ಡಾಗಿದ್ದ್ವಾ ಅಸ್ಪರಾಗ ನೀ ಬಂದಿ”. [ಅಸರಾಗ-ಅಷ್ಟರಲ್ಲಿಯೇ 
ನೀ-ನೀನು] -ಮಾತು*-ಆಗುಮಾತಾಗು(ಇವಚನಕೊಡು, ಪ್ರಮಾಣ ಮಾಡು) 
(ಶಿ.ಭಾ.* ಬಾ.ಆ.ಭಾ) 


೪೭೮ | ಲೋಚನ ದೀಪ್ತಿ 


“ಇಬ್ಬರ ನಡಕ ಕೊಡ-ತೊಗೊಳ್ಳುದ್ರಾಗ ಮಾತಾಗೇತಿ”, -ಬಾಯಿ*ಬಿಡು»ಬಾಯಿಡು 
(ಬಾ.ಆ.ಭಾ.) (ಎನಿಜ ಹೇಳು, ಗುಟ್ಟುರಟ್ಟು ಮಾಡು, [ಒದೆಯನ್ನು ತಿಂದಾಗ<ವದ್ದಾಗ 
ವಿಷಯವನ್ನು ಜಾಹೀರುಗೊಳಿಸು) 


“ಹಣ್ಣಗಾಯ್‌-ನೀರಗಾಯ್‌ ಆಗುವಾಂಗ ನಾಲ್ಕ ವದ್ದಾಗ ಅಂವಾ ಬಾಯ್ದಿಟ್ಟಾ!” 


-ಮೇಳ--ಕೂಡುಮೇಳಗೂಡು(ಎಜೊತೆಗೂಡು, ಸಮರ್ಪಕ ಹೊಂದಿಕೆಯಾಗು) 
(ಶಿ.ಭಾ.) 

“ಇಬ್ರು ಲಪುಟ್ರು, ಹೀಂಗಾಗಿ ಮೇಳಗೂಡೇತಿ!” (ಬಾ.ಆ.ಭಾ.) [ಲಪುಟರು 
ಲಪುಟ್ರು ಮೋಸಗಾರರು] -ಹೊರ(ಗೆ)--ಬೀಳು- ಹೊರಬೀಳು, (-ಹೊರಹೊಮ್ಮು, 
ಪ್ರಕಟಗೊಳ್ಳು-ಶಿ.ಭಾ.) 


“ಲಪುಟಗಿರಿಯ ಸುದ್ದಿ ಹೊರಬೀಳುತ್ತಿದ್ದಂತೆ ಆ ಮಂತ್ರಿ ರಾಜಿನಾಮೆ ಕೊಟ್ಟ 
ಸುದ್ದಿ ಇದೀಗ ಬಂದಿದೆ.” 


೫. ಜೋಡುನುಡಿ : ಕನ್ನಡದ ಪದಪ್ರಕಾರಗಳನ್ನು ಅವುಗಳ ಬಳಕೆಯ ದೃಷ್ಟಿಯಿಂದ 
ಅಂದರೆ ಭಾಷಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪಾತಳಿಯ ಮೇಲೆ ಎರಡು ಭಾಗಗಳಾಗಿ 
ಎಂಗಡಿಸಬೇಕಾಗುತ್ತದೆ. 


೧. ಸಮಸ್ತ ಪದಗಳು, ಕೂಡುಪದಗಳು, ಪ್ರತಿಧ್ವನಿಗಳು, 
೨. ಜೋಡುನುಡಿಗಳು, ನುಡಿಗಟ್ಟುಗಳು, 


ಇವುಗಳೆಲ್ಲವನ್ನು ಭಾಷಿಕ ನೆಲೆಯ ಅಂದರೆ ಅವುಗಳ ಒಳರಚನೆಯಿಂದ 
ಗುರುತಿಸಿಕೊಳ್ಳುವುದು ಒಂದು ಹ೦ತವಾಯಿತು. ಆದರೆ ಎರಡನೇ ವರ್ಗದ ಪದಗಳಿಗೆ 
ಇದಷ್ಟೆ ಸಾಲದು. ಇವುಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವಾಗ ಸಾಂಸ್ಕೃತಿಕ ಮತ್ತು 
ಐತಿಹಾಸಿಕ ಆಯಾಮದ ಅರಿವು ಅಗತ್ಯವಾಗಿದೆ. ಇಂಥ ವರ್ಗಕ್ಕೆ ಸೇರಿದವು ಈ 
ಜೋಡುನುಡಿಗಳು (ಮತ್ತು ನುಡಿಗಟ್ಟುಗಳು), 


ಜೋಡುನುಡಿಗಳು-ಹಾಗೆಂದರೇನು? ಇಂಥ ಹಲವು ಪ್ರಶ್ನೆಗಳು ಒಂದರ ಬೆನ್ನ 
ಹಿಂದೆ ಒಂದು ಉದ್ಭವಿಸುವುದು ಸಹಜ. ಇವುಗಳ ರಚನಾ ಸ್ವರೂಪವನ್ನು ಗಮನಿಸಿದರೆ 
ಬಹುತೇಕ ತಮ್ಮ ಇರುವಿಕೆಯನ್ನು ಪ್ರತ್ಯೇಕವಾಗಿ ಉಳಿಸಿಕೊಳ್ಳುವ ಎರಡೇ ಎರಡು 
ಅಂಗ ಪದಗಳಿರುತ್ತವೆ. ಇದನ್ನೆ ಒಂದು ರೀತಿ ಮೊದಲನೇ ಮತ್ತು ಎರಡನೇ 
ಅಂಗಪದಗಳೆಂದು ಗುರುತಿಸಬಹುದಾಗಿದೆ. ಇವೆರಡೂ ಪ್ರತ್ಯೇಕತೆಯ ಅರ್ಧದೊಂದಿಗೆ 


ಜೊತೆಗೂಡಿರುತ್ತವೆ. ಈ ಅರ್ನದ ಸಾಹಚರ್ಯ ಮಾತ್ರ ಹಲವು ಪರಿಯಾಗಿರುತ್ತದೆ. 


ಲೋಚನ ದೀಪ್ತಿ | ೪೭೯ 


(. ದ್ವಿರುಕ್ತಿ ಎಂದು ಕರೆಯಬಹುದಾದ ರೀತಿ ಸಮಾನಾರ್ನವುಳ್ಳ ಇಲ್ಲವೆ ಸಮೀಪಾರ್ಗದ 
ಅಂಗಪದಗಳೆ ಆಗಿರಬಹುದು. 
೨. ಎರಡೂ ಅಂಗಪದಗಳು ಎರುದ್ಧಾರ್ದವುಳ್ಳವೂ ಆಗಿರಬಹುದು. 
೩. ಪ್ರತ್ಯೇಕತೆಯೊಂದಿಗೆ ಜೊತೆಗೂಡಿದಾಗ ಎರಡೂ ಅಂಗಪದಗಳಿಗಿಂತ ಭಿನ್ನ 
ಮತ್ತು ವಿಶಿಷ್ಟ ಅರ್ಥವನ್ನೆ ಸುರಿಸಬಹುದು. 
ಇನ್ನು ಮತ್ತೊಂದು ಮುಖವೆಂದರೆ ಅರ್ಧದ ಪಾತಳಿಯನ್ನನುಸರಿಸಿ ಇನ್ನೊಂದು 
ಬಗೆಯಲ್ಲಿ ಚಿಗುರುವ ಟಿಸಿಲುಗಳನ್ನು ಕ೦ಡುಕೊಳ್ಳುವುದೆ ಆಗಿದೆ. ಈ ಟಿಸಿಳುಗಳ ಇಲ್ಲಿ 
ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಅಪರೂಪಕ್ಕೆ ಐತಿಹಾಸಿಕ ಘಟನೆಗಳ ನೆಲೆಯದ್ದೆ 
ಆಗಿದೆ. ಈಗಿನ ಉತ್ತರ ಕರ್ನಾಟಕದ ಭಾಗ ಎರಡು ಮೂರು ಹೋಳಾಗಿ (೧೮ನೇ 
ಶತಮಾನದ ಟಿಪ್ಪುವಿನ ನಂತರದಲ್ಲಿ) ಪರಕೀಯ ಭಾಷಾ ಸಂಸ್ಕೃತಿಯ ತೆಕ್ಕೆಗೆ ಸಿಲುಕಿ 
ಸಾಕಷ್ಟು ಅನ್ಯಾಯ, ಅತ್ಯಾಚಾರ, ಕಷ್ಟನಷ್ಟಗಳಿಗೆ ಒಳಗಾಗುವಂತಾಯಿತು. ಇಂಥ ರುದ್ರ, 
ಭಯಾನಕ ಚಿತ್ರಗಳನ್ನೆ (ಬಾರಾ-ಬಾನಗಡಿ<) 'ಹನ್ನ್ಯಾಡ್‌-ಲಿಗಾಡಾ' (ಪರೋಕ್ಷವಾಗಿ 
ಮರಾಠರು, ನಂತರ ಪೇಶ್ವೆಗಳ ಆಡಳಿತ ವೈಖರಿಗೆ ಸಂಬಂಧಿಸಿದ್ದು ಎನ್ನುವ ಜೋಡುನುಡಿ 
ಮತ್ತು 'ದಾದಿಲ್ಲ-ದರಕಾರಿಲ್ಲ' ಎಂಬ (ಪರೋಕ್ಷವಾಗಿ ಹೈದರಬಾದ ನಿಜಾಮನ ಆಡಳಿತದ 
ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಿಸಿದ್ದು) ಜೋಡುನುಡಿಗಳೆರಡೂ ಪರಿಣಾಮಕಾರಿಯಾಗಿ 


ಲಾ 
ಅನಾವರಣಗೊಳಿಸುತ್ತವೆ. 


ಇದೇ ರೀತಿ "ಕವಲೆತ್ತು' ಮತ್ತು “ಕರಿ-ಹರಿ” ಎನ್ನುವ (ಜೋಡುನುಡಿಗಳರಡೂ) 
ಜನಪದ ಕಲೆಯಾಗಿ ಒಂದು ಸಂಸ್ಕೃತಿಯ ಅಥವಾ ಕಲಾತ್ಮಕ ಚಟುವಟಿಕೆಗಳ 
ಪ್ರತಿರೂಪಗಳು, ಒಂದು ಜನಪದ ಕಲೆಯಾಗಿ ರೂಢಿಸಿಕೊಂಡು ಬಂದ, ಆಂಧ್ರದ 
(ಗಡಿಭಾಗದ) ಗಂಗೆತ್ತಿನ ಜನಾಂಗದ ಏಳು-ಬೀಳಿನ ಕಥೆಯನ್ನು 'ಕವಲೆತ್ತು' ನುಡಿ 
ಬಿತ್ತರಿಸುತ್ತದೆ. ಹಾಗೆಯೇ "ಕರಿ-ಗರಿ' ನುಡಿಯು ನಮ್ಮ ರೈತ ಸಮುದಾಯದವರು 
ಕಾರಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಸುವ ವಿಶಿಷ್ಟ ಆಚರಣೆಯನ್ನು, ಅದರ ಹಿಂದಿರುವ 
ನಂಬಿಕೆ ಸಂಪ್ರದಾಯಗಳನ್ನು, ಆ ಜನರ ಒಟ್ಟು ಒಲವು-ನಿಲುವುಗಳನ್ನು ಸ್ವಾರಸ್ಯಕರವಾಗಿ 
ಕಟ್ಟಿಕೊಡುತ್ತದೆ. 

ಇಂತಹ ಜೋಡುನುಡಿಗೂ ಕರ್ನಾಟಕ ಸಂಸ್ಕೃತಿಗೂ ನಡುವಿರುವ ಅಂಟಿನ 
ನಂಟು ಮತ್ತೂ ವ್ಯಾಪಕವಾದುದು. ಇವುಗಳ ವಿಶಿಷ್ಟ ಹರಹು ಎಷ್ಟಿದೆ ಎಂಬುದು 
ಕುತೂಹಲಕಾರಿಯಾದುದು. ಇತ್ತ ಒ೦ದು ನೋಟ ಹರಿಸಬಹುದು. 


-ಎಳ್ಳು-ನೀರು ಬಿಡು-ಸಾಂಸ್ಥೃತಿಕ ವಲಯದ ಆಚರಣೆ ಮೂಲದಿಂದ ಹುಟ್ಟಿದರೂ 
ಕ್ರಮೇಣ ವ್ಯಾಪಕಾರ್ನದಲ್ಲಿ ಬಳಕೆಯಾದುದು. ಕುರಿ-ಕ್ವಾಣಾ ಬೀಳು ಸಾಂಸ್ಕೃತಿಕ ವಲಯದ 
ಆಚರಣೆ ಮೂಲದಿಂದ ಹುಟ್ಟಿದರೂ ವ್ಯಾಪಕಾರ್ನದಲ್ಲಿ ಬಳಕೆಯಾದುದು. 


೪೮೦ | ಲೋಚನ ದೀಪ್ತಿ 


-ಅಂದಾ-ದುಂದಿ 
ಅಂದರ-ಬಾಹರ | ಖಂ 

ಸಂಸ್ಕೃತೇತರ ಎರವಲು ನುಡಿಗಳು 
-ಆರ-ಪಾರ ; ಮಾಡು 
ಆರಾ-ಬಾರಾ : ಹೊರು 
-ತಗ್ಗಿ-ಬಗ್ಗಿ : ನಡಿ 
ಸದು ವಿನಯದ ನಡೆ ಇರಲಿ } ಸಾಂಸ್ಕತಿಕ ವಲಯದ ಕೆನೆಪದರು 
ಯಪ್ಪಾ-ಯಣ್ಣಾ : ಅನ್ನು 


(ಮನುಷ್ಯತ್ವದ ನಡಾವಳಿ ಇರಲಿ) 


| ಮರಾಠಿಯಿಂದ 


-ಮಡಿ-ಮೈಲ್ಲಿ : ಆಗು } ಸಾಂಸ್ಕೃತಿಕ ವಲಯದ ಕಪ್ಪು ಚುಕ್ಕೆಗಳು 
-ಮನಿ-ಮಸೂತಿ : ಆಗು 

-ಇದ್ದವ್ರು-ಇಲ್ಲವು } ಸೃಷ್ಟಿಗೊ೦ಡ ಅಚ್ಚಗನ್ನಡ ನುಡಿಗಳು 
ಹಾಕಪ್ಪ-ನುಂಗಪ್ಪ 


-ಸುಟ್ಟಿಲ್ಲ-ಬೆ೦ದಿಲ್ಲ-ಸುಣಗಾರರ ಕಾಯಕದಿಂದ ರೂಪುಗೊಂಡ ಅಲಂಕಾರಿಕ ನುಡಿ. 
-ಅಡ್ಡಗೆರಿ-ಉದ್ದಗೆರಿ-ನೇಕಾರರ ಕಾಯಕದಿಂದ ರೂಪುಗೊಂಡ ಅಲಂಕಾರಿಕ ನುಡಿ. 


-ತಾಳಿಲ್ಲ-ಮೇಳಿಲ್ಲ-ರಂಗನಾಟಕಾರರು ಅಥವಾ ಜಾನಪದ ಕಲಾವಿದರಿಂದ 
(ಅಂದರೆ ಅವರ ಕಾಯಕದಿಂದ) ರೂಪುಗೊಂಡ ಅಲಂಕಾರಿಕ ನುಡಿ. 


-ಬಾರಾ-ಬಾನಗಡಿ | ಐತಿಹಾಸಿಕ ಘಟನೆಯ ನೆಲೆಯಿಂದ ರೂಪುಗೊಂಡು 

ದಾದಿಲ್ಲ-ಫಿರ್ಯಾದಿಲ್ಲ | ಬಳಿಕ ಆಲಂಕಾರಿಕ ನುಡಿಯಾಗಿ ಬಳಕೆಯಾದುದು. 

-ಏಳು-ಹನ್ನೊಂದು ಪೌರಾಣಿಕ ಕಥೆಯೊಂದರ ಹಿನ್ನೆಲೆಯಲ್ಲಿ ರೂಪುದಳೆದ 
ಅಲಂಕಾರಿಕ ನುಡಿ. 


ಶಿಷ್ಟಭಾಷೆ ಮತ್ತು ಆಡುಭಾಷೆಯ ಜೋಡುನುಡಿಗಳು : 

ಜೀವಂತವಾದ ಭಾಷೆಯನ್ನು ಸ್ಥೂಲವಾಗಿ ಶಿಷ್ಟ ಮತ್ತು ಆಡುಭಾಷೆ ಎಂದು 
ಗುರುತಿಸಬಹುದು. ಅದೇ ರೀತಿ ಜೋಡುನುಡಿಗಳನ್ನು ಸಹ. ಹೀಗೆ ಶಿಷ್ಟ ಭಾಷಾ 
ವಲಯದಲ್ಲಿ ಇವುಗಳ ಬಳಕೆ ವಿರಳವಾಗಿ ಇದೆಯಾದರೂ ಆಡುಭಾಷೆಯಲ್ಲಿ ಬಳಕೆ 


ಮತ್ತು ಒಡನಾಟ ಹೆಚ್ಚೆಂದೇ ಹೇಳಬೇಕು. ಅದರಲ್ಲೂ ಹಳ್ಳಿ ವಲಯದ ಭಾಷೆಯಲ್ಲಿ 
ಇವುಗಳ ಲವಲವಿಕೆಯ ಹರಿದಾಡುವಿಕೆಯನ್ನು ಕಾಣಬಹುದು. ಇಂಥ ಗ್ರಾಮೀಣ 


ಲೋಚನ ದೀಪ್ತಿ |೪೮೧ 


ಪ್ರದೇಶದ ಭಾಷೆಯೇ ಕನ್ನಡದ ನಿಜವಾದ ನೆಲೆಗಟ್ಟು ಎನ್ನಬೇಕು. ಒಟ್ಟಾರೆ ಜನಪದ 
ಆಡುಭಾಷೆ ಈ ನೆಲದ ಸಂಸ್ಕೃತಿಯ ಸೊಗಡನ್ನು ಸಮದ್ಗವಾಗಿ ಪ್ರತಿಬಿಂಬಿಸುತ್ತದೆ. 


ಇದಕ್ಕೆ ಈ ಜೋಡು ನುಡಿಗಳೆ ಸಾಕ್ಷಿ: 


-ಅಣ್ಣೆ-ಪುಣ್ಣೆ -ನಾಚಿಗಿ-ಅಬರು 
-ಪತ್ರಿಲ್ಲ-ಉತ್ತಿಲ್ಲ -ಕೆಂಪ-ಲಾಲ 
-ಉಪವಾಸಾ-ವನವಾಸಾ -ಸುಳ್ಳು-ತಗಲು 
-ಕೂಳಗೇಡಿ-ನೀರಗೇಡಿ -ಗೋಲಿ-ಗುಂಡಾ 
-ಕಳ್ಳು-ಬಳ್ಳಿ -ಹಳ್ಳ-ಕೊಳ್ಳ 


ಇಂಥ ಜೋಡುನುಡಿಗಳು ಆಡುನುಡಿಯಲ್ಲಷ್ಟೆ ಅಲ್ಲ; ನಮ್ಮ ಶಿಷ್ಟ ಭಾಷೆಯಲ್ಲೂ 
ಲೀಲಾಜಾಲವಾಗಿ ಅಲ್ಲದಿದ್ದರೂ ಉಚಿತವರಿತು ಬಳಕೆ ಆಗುವುದು ಕಂಡುಬರುತ್ತದೆ. 


ಉದಾಹರಣೆಗೆ 
ಸ್ಥಿತಿ-ಗತಿ ಸಾವು-ನೋವು 
-ಮೂಲ-ಚೂಲ -ಅಡೆ-ತಡೆ 
-ಇತಿ-ಮಿತಿ -ಅರೆ-ಕೋರೆ 
-ತಪ್ಪು-ಒಪ್ಪು -ಚಾಕು-ಚೂರಿ 
-ಹಿತ-ಮಿತ -ಅಳಿವು-ಉಳಿವು 
-ಕಷ್ಟ-ನಷ್ಟ ಉಡುಗೆ-ತೊಡುಗೆ 
-ನೆರೆ-ಹೊರೆ -ಶತಾಯ-ಗತಾಯ 
-ಥಳುಕು-ಬಳುಕು -ಏಳು-ಬೀಳು 
-ಹಾವ-ಭಾವ -ಚಿಂತನ-ಮಂಥನ 


-ಹಿರಿಮೆ-ಗರಿಮೆ 
-ಸೋಲು-ಗೆಲುವು 
-ದೀನ-ದಲಿತ 
-ದುಃಖ-ದುಮ್ಮಾನ 
-ಕಷ್ಟ-ಕಾರ್ಪಣ್ಯ 
-ಅಂಕಿ-ಅಂಶ 
-ಲೋಪ-ದೋಷ 
-ಸಾಧಕ-ಬಾಧಕ 


೬. ನುಡಿಗಟ್ಟು : ಎರಡು ಇಲ್ಲವೆ ಮೂರ್ನಾಲ್ಕು ಪದಗಳು (ಐದೂ ಇರಬಹುದು) 
ಸೇರಿ ಒಂದು ಎಶಿಷ್ಟಾರ್ಗ ಹೊರಹೊಮ್ಮುವ ರೂಪವನ್ನೆ "ನುಡಿಗಟ್ಟು' ಎಂದು 


ಕರೆಯಲಾಗುವುದು. ಉದಾಹರಣೆಗೆ : 


ಹಾಸಿಗೆ ಹಿಡಿ ಸಾ -ತೌಡುಕುಟ್ಟು, 


ನೆಲ ಹಿಡಿ 


ಹೇಳಿದ್ದನ್ನೆ ಹೇಳು, 


— ಉಣ್ಣು-ಆಲಸಿತನ ಒಗ್ಗಿ ಹೋಗು 


೪೮೨ | ಲೋಚನ ದೀಪ್ತಿ 


ಕಿವಿ ಊದು -"ಡುಂಕಿ ಹೊಡೆ' -ನಾಪಾಸಾಗು, 
ಕಿವಿ ಕಚ್ಚು ಚಾಡಿಹೇಳು, 
ಕಿವಿ ಚುಚ್ಚು -ತಲೆಗೆ ಹಚ್ಚಿಕೊಳ್ಳು 

ಬಹಳವಾಗಿ ಯೋಚನೆ ಮಾಡು. 
-ಹುಗದು ಹುಗ್ಗಿ ಉಣ್ಣು-ಸಾವಿನಲ್ಲೂ ಸಂತಸ ಪಡು, 
-ಬೆಟ್ಟಕ್ಕೆ ಕಲ್ಲು ಹೊರು ವ್ಯರ್ಥ ಕೆಲಸ ಮಾಡು 
ಗುಡ್ಡಕ್ಕೆ ಕಲ್ಲು ಹೊರು } 


-ಬೂದಿ ಮುಚ್ಚಿದ ಕೆಂಡ-ಅಂತರಂಗದಲ್ಲಿ ತಾಪವನ್ನು ಹೊಂದಿರುವಿಕೆ, 

-ಬಸವನ ಹಿಂದೆ ಬಾಲ-ಸದಾ ಜೊತೆಯಲ್ಲಿ ಹಿಂಬಾಲಿಸುವಿಕೆ (ತನ್ನತನ 
ಇಲ್ಲದಿರುವುದು) 

-ಮೂಗಿನ ನೇರಕ್ಕೆ ಮಾತನಾಡು-ತನ್ನದೇ ಸರಿ ಎಂದು ಹೇಳು, 

-ಮೈಚಳಿ ಬಿಡು-ಸಂಕೋಚ, ಹೆದರಿಕೆ ಬಿಡು, 

ಕಾಗಿ ಕಾಲ ಗುಬ್ಬಿ ಕಾಲ ಆಗು ಕೃಶಗೊಳ್ಳು, 

en ಅಂಕು-ಡೊಂಕಾಗು 

-ಹಲ್ಲ ಕಿತ್ತ ಹಾವು-ಸತ್ವ ಇಲ್ಲದವನು, ಆಟ ನಡೆಯದವನು, 

-ಸುಗ್ರೀವಾಜ್ಞೆ ಪಾಲಿಸಬೇಕಾದ ಕಟ್ಟಪ್ಪಣೆ, 

-ಹನಮಂತನ ಬಾಲ-ಉದ್ದವಾದ ಮತ್ತು ಬೆಳೆಯುತ್ತಿರುವ ಬಾಲ, ಬೆಳೆಯುತ್ತ 
ಹೋಗುವಿಕೆ, 

-ಚಕ್ರವ್ಯೂಹ-ತೊಡಕಾದ ರಚನೆ, ವ್ಯವಸ್ಥೆ, 

-ಬಕಾಸುರ-ಹೊಟ್ಟಿಬಾಕ. 

ಇವನ್ನೆಲ್ಲ ನೋಡಿದರೆ ಈ ನುಡಿಗಟ್ಟಿಗೆ ಆಹಾರವಾಗುವ ವಿಷಯ ಹಲವಾರು 
ಆಗಿವೆ. ಅಂದರೆ ಪ್ರಾದೇಶಿಕ ಆಚರಣೆ, ಸಂಪ್ರದಾಯ, ದೇಹದ ಅಂಗಗಳು, ಪ್ರಾಣಿ ಪಕ್ಷಿ, 
ಮಹಾಕಾವ್ಯಗಳು, ಪುರಾಣ ಪ್ರಸಿದ್ಧ ಹೆಸರುಗಳು, ಪಂಚಭೂತಗಳು, ಮನುಷ್ಯನ 
ಸ್ವಭಾವ ಇತ್ಯಾದಿಗಳೆಲ್ಲ ಭಾಷೆಯ ಕಲಾತ್ಮಕ ಕುಸುರಿ ಕೆಲಸದೊಂದಿಗೆ ನುಡಿಗಟ್ಟಾಗಿ 
ಮೈಪಡೆಯುತ್ತವೆ.5 

ಈ "ನುಡಿಗಟ್ಟಿಗೆ ಪಡೆನುಡಿ' ಎಂಬ ಪರ್ಯಾಯ ಪದದ ಬಳಕೆಯೂ ಇದೆ. ಈ 
ಕುರಿತು "ಜಿ.ವಿ. ಅವರು ಹೇಳುವುದು ಹೀಗೆ: “ಹಳಗನ್ನಡದಲ್ಲಿ ಪಡೆವಾತು ಎಂಬ 


ಲೋಚನ ದೀಪ್ತಿ | ೪೮೩ 


ಶಬ್ದ ಪ್ರಯೋಗದಲ್ಲಿದೆ... ಈ ಶಬ್ದಕ್ಕೆ ೧. ಜನಜನಿತವಾದ ಮಾತು ೨. ವ್ಯರ್ಧವಾದ 
ಮಾತು ಎಂಬ ಎರಡು ಅರ್ವ ಗಳಲ್ಲಿ ಇದರ ಪ್ರಯೋಗಗಳಿವೆ. ಈ ಶಬ್ದ ವನ್ನೆ 
ಉಪಯೋಗಿಸಿಕೊಂಡು ಈಚಿನ ಲೇಖಕರು ಪಡೆನುಡಿ ಶಬ್ದವನ್ನು ಉಪಯೋಗಿ 
ಸುತ್ತಿದ್ದಾರೆ. ಅರ್ಥ ಮಾತ್ರ ಒಂದೇ! ಜನಸಮೂಹದ ಮಾತು. ಹೌದು; ಯಾವ 
ಭೇದ-ಭಾವ ಇಲ್ಲದೆ. ಇಡೀ ಜನ ಸಮೂಹಕ್ಕೆ ಸಂಬಂಧಿಸಿದವು. ಸಮುದಾಯದಲ್ಲಿ 
ಉದಿಸಿ ಮತ್ತೆ ಸಮುದಾಯದಲ್ಲೇ ಹೊಳಪುಗೊಂಡು ಆ ಸಮುದಾಯಕ್ಕೊಂದು 
ನೆಲೆ-ಬೆಲೆಯ ಅಸ್ತಿತ್ತವನ್ನು ತರುವ ಹಾಗೆ ಕ್ಷಣ ಕ್ಷಣಕ್ಕೂ ಜೀವಂತಿಕೆಯೊಂದಿಗೆ ಜನಪದ 
ಭಾಷೆಯಲ್ಲಿ ಹರಿದಾಡಿದಂಥವು. ಈ ದೃಷ್ಠಿಯಿಂದ "ಪಡೆಮಾತು' ಅಥವಾ "ಪಡೆನುಡಿ' 
ಎನ್ನುವ ರೂಪ(ಕ) ಸಾರ್ಗಕವಾದುದೆಂದೇ ನನ್ನ ನಿಲುವು. 

ಇನ್ನು ನುಡಿಗಟ್ಟಿನ ಪದಪ್ರಯೋಗಕ್ಕೆ ಬರೋಣ. ಇಲ್ಲಿ ನುಡಿ (-ನಾಮಪದ, 
ಪ್ರಸಿದ್ಧ ಮಾತು, ಹೇಳಿಕೆ, ಜಾಣ್ಮೆಯ ಮಾತು) ಏಕವಚನವಾದರೂ ಬಹುವಚನವನ್ನೂ 
ಸೂಚಿಸಬಲ್ಲುದು. ನುಡಿಯ ಕಟ್ಟು (-ನಾಮಪದ, ಬಂಧನ, ಅಳವಡಿಕೆ) ನುಡಿಗಟ್ಟು 
ಈ ತಿರುಳಿನ ನೆಲೆಗಟ್ಟಿನೊಂದಿಗೆ ಈ ಪದಾರ್ಥದ ಚಿಗುರು ತಲೆ ಎತ್ತಿದೆ. ಆದ್ದರಿ೦ದಲೇ 
ವಿಶೇಷಾರ್ಧವುಳ್ಳ ಪದಪುಂಜ ಎಂದೇ ನುಡಿಗಟ್ಟಿನ ವ್ಯಾಖ್ಯಾನದಲ್ಲ ಬರುವಂಥದ್ದು 


ಜೀವನವನ್ನು ವಿಭಿನ್ನ ಕೋನಗಳಿಂದ ವೀಕ್ಷಿಸಿ ವಿಶ್ಲೇಷಣಾತ್ಮಕ ವ್ಯಾಖ್ಯಾನ 
ಮಾಡುವುದು ಲಕ್ಷಣೇಕರಣದ ಒಂದು ಬಗೆ. ಆ ಮೂಲಕ ಒಂದು ನಿರ್ದಿಷ್ಟ 
ಜನಸಮೂಹದ ಆಶಯಕ್ಕೆ ಅನುಗುಣವಾಗಿ ಒಂದು ಕಟ್ಟಿನಲ್ಲಿ ಸೇರ್ಹಡೆಯಾಗುವ 
ಪದಪುಂಜವನ್ನು "ನುಡಿಗಟ್ಟು' ಎನ್ನಲಾಗುವುದು. ಇವುಗಳ ಆಂತರಿಕ ತಿರುಳಲ್ಲಿ ಮಾತ್ರ 
ಅನುಭವದ ನೆಲೆಗಟ್ಟು ಮತ್ತು ಪರಂಪರೆಯ ನಂಟು ಇದ್ದೇ ಇರುತ್ತದೆ. ಹೀಗೆ ಆಶಯ 
ಮತ್ತು ರಚನೆಯ ದೃಷ್ಟಿಯಿಂದ "ನುಡಿಗಟ್ಟು' ಎನ್ನುವ ಸಮಸ್ತ ಪದವು ಇನ್ನೂ ಹೆಚ್ಚು 
ಸಮಂಜಸವಾಗಿಯೇ ತೋರುತ್ತದೆ. ಸದ್ಯ "ಪಡೆನುಡಿ' ಎನ್ನುವುದಕ್ಕಿಂತಲೂ ನುಡಿಗಟ್ಟು 
ಪದವೇ ಚಾಲ್ತಿಯಲ್ಲಿದೆ. 


ನುಡಿಗಟ್ಟಿನ ವಿಶಿಷ್ಟ ಲಕ್ಷ ಣಗಳು 


ಅ) ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಒಂದು ನಿರ್ದಿಷ್ಟ ಅರ್ಠಾಶಯದ 
ಹಿನ್ನೆಲೆಯಲ್ಲಿ ಈ "ನುಡಿಗಟ್ಟು' ಪದ ರೂಪುಗೊಳ್ಳುತ್ತದೆ. ಹಾಗೆಯೆ ಜನತೆಯ ಪಾರಂಪರಿಕ 
ಅನುಭವದ ನೆಲೆಯೊಂದಿಗೆ “ಪಡೆನುಡಿ' ಹುಟ್ಟಿಕೊಂಡಂತಿದೆ. ಆದರೆ ನುಡಿಗಟ್ಟು ಹೆಚ್ಚು 
ಚಾಲ್ತಿಯಲ್ಲಿರುವ ಪದ. 


೪೮೪ | ಲೋಚನ ದೀಪ್ತಿ 


ಪಾರಂಪರಿಕವಾಗಿ (ಪಡೆವ) ಜನ ಸಮೂಹದ ಅನುಭವ ಮಾಗುತ್ತ, ಹರಳುಗಟ್ಟಿದ 
ನುಡಿ< ಒಂದು ನಿರ್ದಿಷ್ಟ ಪಡೆಯ ನುಡೀಪಡೆ*ನುಡಿ-ಪಡೆನುಡಿ. ಉದ್ದೇಶಿತ ಆಶಯವುಳ್ಳ 
ಹಲವು ನುಡಿಗಳ ಒಂದು (ಬೆಸುಗೆಯ) [ಕಟ್ಟುನುಡಿ(ಗಳ)+ಕಟ್ಟು-ನುಡಿಗಟ್ಟು] 


ಆ) ಬಹಳಷ್ಟು ನುಡಿಗಟ್ಟುಗಳು ಅಲಂಕಾರಿಕ ಪ್ರಯೋಗಗಳಿಂದ ಸಾಕಾರ ರೂಪ 
ಪಡೆಯುತ್ತವೆ. ಒಟ್ಟು ಅರ್ಥಾಶಯದ ಸ್ವರೂಪದಲ್ಲಿ ಒಡನೆ ನಮ್ಮ ಅರಿವಿಗೆ ಬಾರದ ರೀತಿ 
ಆನುಭವಿಕವಾಗಿ ಸಂಕೇತ ಪ್ರತಿಮೆಗಳ ರೂಪದೊಂದಿಗೆ ಮೈ ಪಡೆಯುತ್ತವೆ. ಕೆಲವು 
ಸ್ಪಷ್ಟವಾಗಿ ರೂಪಕಗಳೊಂದಿಗೆ ಬಳಕೆ ಆಗುತ್ತವೆ. ಇನ್ನು ಕೆಲವು ವಿರಳವಾಗಿ ಉಪಮೆ, 
ಉತ್ಪೇಕ್ಷೆಗಳಾಗಿಯೂ ಕಾಣಿಸಿಕೊಳ್ಳುತ್ತವೆ. 

ಇ) 'ಭಾಷೆ ಸಮಾಜದ ಸ್ಪತ್ತು' - ಎನ್ನಲು ಒಡನೆ ದೊರೆಯುವ ಸಾಕ್ಷಿರೂಪದ 
ಉದಾಹರಣೆಗಳಂದರೆ ಗಾದೆ ಮತ್ತು ನುಡಿಗಟ್ಟುಗಳಾಗಿವೆ. ಆದ್ದರಿ೦ದಲೇ ನುಡಿಗಟ್ಟುಗಳ 
ಸೃಷ್ಟಿಯಲ್ಲಿ ಜನತೆಯ ಸಮಷ್ಟಿ ಪ್ರಜ್ಞೆಯ ಬಹು ಮುಖ್ಯ ಪಾತ್ರ ಇರುವುದಂತೂ ನಿಜ. 
ಈ ರೀತಿ ನುಡಿಗಟ್ಟುಗಳಿಗೆ ಪರಂಪರಾನುಗತವಾದ ಒಂದು ಇತಿಹಾಸ ಇದೆ. ಅಲ್ಲಿ 
ಅದು ಹಂತ ಹಂತವಾಗಿ ಬೆಳೆಯುತ್ತ ಬಳಕೆಯೊಂದಿಗೆ ಮಾಗುತ್ತ ಬಂದಿರಬಹುದಾದ 
ಹಿನ್ನೆಲೆಯಂತೂ ಇದ್ದೇ ಇದೆ. 


ಈ) ಈ ರೀತಿ ಸಮೂಹ ಪ್ರಜ್ಞೆಯೊಂದಿಗೆ ಮನುಷ್ಯ ಕಾಲ ಕಾಲಾಂತರದಿಂದ 
ಭಾಷೆಯ ಪ್ರಮುಖ ಘಟಕವಾದ ಪದಗಳೊಂದಿಗೆ ಗುದಮುರಿಗೆ ಹಾಕುತ್ತ ಆಟ 
ಚಿನ್ನಾಟಿಗೆಯಾಡುತ್ತೆ (ಖುಷಿ) ಕುಸಿಪಟ್ಟಿದ್ದಾನೆ. ಅಥವಾ ಅರಿವಿಗೆ ಬಾರದ ಬಗೆಯಲ್ಲಿ 
ಜೀವಂತಿಕೆ ಉಳಿಸುವ ಹಾಗೆ ಕುಸಿ ಪಡುತ್ತಲೂ ಇದ್ದಾನೆ. ಜೊತೆಗೆ ಒಂದು ರೀತಿಯಲ್ಲಿ 
ತೃಪ್ತಿಯ ನಿಟ್ಟುಸಿರು ಹೊಮ್ಮಿಸಿದ್ದಾನೆ; ಅಥವಾ ನಿರಂತರವಾಗಿ ಹೊಮ್ಮಿಸುತ್ತಲೇ 
ಬರುತ್ತಿದ್ದಾನೆ. ಈ ರೀತಿ ಕನ್ನಡಿಗನು ಒಟ್ಟು ಸಮಷ್ಟಿ ಪ್ರಜ್ಞೆಯ ನುಡಿಶಿಲ್ಲಿಯಾಗಿ 
ಹೊರಹೊಮ್ಮಿದ್ದಾನೆ. ಆ ನುಡಿ ಶಿಲ್ಪಾಕೃತಿಯಿ೦ದಲೇ ಅದ್ಭುತವಾದ ಈ 'ನುಡಿಗಟ್ಟು' 
ರೂಪುಗೊಳ್ಳುತ್ತದೆ. 

ಉ) ಆಂಗ್ಲಪದ '1d10m ಮತ್ತು 'Phrase' ಇವೆರಡರ ತಿರುಳನ್ನು 
ಗರ್ಫೀಕರಿಸಿಕೊ೦ಡುದು, ಈ ಕನ್ನಡ ನುಡಿಗಟ್ಟು ಪದವಾಗಿದೆ.” ಅದರಾಚೆಗೂ ಈ 
ಪದದ ಅರ್ಥದ ಹರಹು ವಿಸ್ತಾರಗೊಳ್ಳುತ್ತದೆ ಎನ್ನುವುದು ಗಮನಾರ್ಹ ವಿಷಯ. 


ಊ) ನುಡಿಗಟ್ಟಿನಲ್ಲಿ ಕಾಣಲಾಗುವ ಪದಗಳ ವಿನ್ಯಾಸದ ಜೋಡಣೆ ಮತ್ತು 
ಅರ್ಥಾಶಯದ ಸಂಬಂಧ ವಿಶಿಷ್ಟವಾದುದು. ಇದನ್ನೆ ವ್ಯಾಕರಣಬದ್ಧ ರಚನೆಯನ್ನು 


ಲೋಚನ ದೀಪ್ತಿ |೪೮೫ 


ಮೀರಿದ ಮತ್ತು ಸ್ವಂತ ಸತ್ವ ಉಳ್ಳುದು-ಎಂದು ಗುರುತಿಸಬೇಕಾಗುತ್ತದೆ; ಅಥವಾ 
ಇದನ್ನೆ 'ವ್ಯಾವಹಾರಿಕಾರ್ಮದ ಗಡಿ ದಾಟುವ ಸಾಮರ್ಧ ತ ಉಳ್ಳುದು' ಎನ್ನಬೇಕಾಗುತ್ತದೆ. 


ಎ) ಮನುಷ್ಯ ಭಾವನೆಯ ಎಲ್ಲ ಪಾರ್ಶ್ವಗಳ ತಳಮಳ, ತಾಕಲಾಟಗಳನ್ನು 
ದಾಖಲಿಸುವ ಅಪರೂಪದ ಆಡುನುಡಿಯ ಉಗ್ರಾಣದಂತಿವೆ ಈ ನುಡಿಗಟ್ಟುಗಳು. 
ಜೊತೆಗೆ ಸಮಚಿತ್ತ ಉಳ್ಳ ಮನುಷ್ಯ ಭಾವನೆ ವಿಚಾರಗಳ ಹುಡುಕಾಟ ತಡಕಾಟವೂ 
ಇಲ್ಲಿದೆ. ಕೆಲವು ಮಾತ್ರ ಹೇಳೋರು-ಕೇಳೋರು ಇರುವ ಹಾಗೆ ಜೀವನಪಥದ 
ದಿಗ್ಬರ್ಶನವಾಗಿ ಚಿಂತನೆಯ ಬೆಳಗನ್ನು ನೀಡುತ್ತವೆ. 


ಏ) ಈ ನುಡಿಗಟ್ಟುಗಳ ಬಳಕೆಯ ಸ್ವರೂಪದಲ್ಲಿ ಬೊಟ್ಟು ಮಾಡಿ ತೋರಿಸುವ 
ಇನ್ನೊಂದು ಲಕ್ಷಣವನ್ನಿಲ್ಲಿ ಹೇಳಲೇಬೇಕು. ಅದೆಂದರೆ ಮಾತಿನ ಸಂದರ್ಭದಲ್ಲಿ ನೇರವಾಗಿ 
ನಮ್ಮರಿವಿಗೆ ಬಾರದೆ ನಮ್ಮ ದೇಹದ ಕೆಲವು ಅ೦ಗಗಳು ಅಭಿನಯ ಸ್ವರೂಪದೊಂದಿಗೆ 
ಭಾಗಿಗಳಾಗುವುದು. ಈ ತರಹದ ಆಂಗಿಕ ಚಲನವಲನವನ್ನು ಅದರ ತಿರುಳಿನೊಂದಿಗೆ 
ಯಥಾವತ್ತಾಗಿ ಸೆರೆ ಹಿಡಿಯುವ ಕಾರ್ಯದಲ್ಲಿ ನುಡಿಗಟ್ಟುಗಳು ಅದ್ಭುತ ರೀತಿಯ ಯಶಸ್ಸನ್ನು 
ಸಾಧಿಸುತ್ತವೆ. ಕೆಲವು ಚಹರೆಗಳನ್ನು ಇಲ್ಲಿ ಪಟ್ಟಿ ಮಾಡಬಹುದು. 


ಉದಾಹರಣೆಗೆ-ಹುಬ್ಬೇರಿಸುತ್ತ ಕಣ್ಣರಳಿಸುವುದು, ಕಣ್ಣು ಕೆಂಪಾಗುವುದು, ವೈಯಾರದ 
ಸ್ವರೂಪದಲ್ಲಿ ಕೈ ತಿರುಹುವುದು, ಮುಕುಳಿಯನ್ನು (-ಅಂಡು) ಯಂತ್ರದಂತೆ 
ತಿರುಗಿಸಿಕೊ೦ಡು ನಿರ್ಗಮಿಸುವುದು, ಕಣ್ಣರಳಿಸುತ್ತ ತುಟಿ ಅಥವಾ ಮೂಗಿನ ಮೇಲೆ 
ಬೆರಳಿಡುವುದು, ಕಲ್ಲು ಚಪ್ಪಡಿ ಹೊತ್ತಿರುವ ಹಾಗೆ ತಲೆ ಮೇಲೆ ಕೈಯನ್ನಿಡುವುದು, 
ಮುಖ ಕಿವುಚುವುದು, ಕೆಕ್ಕರಗಣ್ಣಿನಿಂದ ಹಲ್ಲು ಕಡಿಯುವುದು ಅಥವಾ ತುಟಿ ಕಚ್ಚುವುದು, 
ಹುಬ್ಬೇರಿಸುವ ಭಂಗಿಯಲ್ಲಿ ಕಾಲ ಮೇಲೆ ಕಾಲನ್ನಿಡುತ್ತ ಕುಳ್ಳಿರುವುದು, ಇತ್ಯಾದಿ ಇತ್ಯಾದಿಗಳು. 
ಈ ಬಗೆಯಲ್ಲಿ "ನುಡಿಗಟ್ಟುಗಳು ಗ್ರಹಿಕೆಯನ್ನು ಸರಳಗೊಳಿಸುವಲ್ಲಿ ಸಹಕಾರಿಯಾಗುತ್ತವೆ; 
ಮತ್ತು ಮಾತಿನ ಚೆಲುವನ್ನು ಹೆಚ್ಚಿಸುತ್ತವೆ.' 'ಶಾಬ್ದಿಕ ರಚನೆಯ ಉಚ್ಚಾರಣೆಯೊಂದಿಗೆ 
ಎಲ್ಲ ತರಹದ ಅಂಗಾಭಿನಯದ ಭಂಗಿಗಳಿಂದಾಗಿ ನುಡಿಗಟ್ಟುಗಳು ಅನಿರ್ರಚನೀಯ 
ರೀತಿ ರಕ್ತ ಮಾಂಸಖಂಡಗಳೊಂದಿಗೆ ಜೀವಕಳೆ ತುಂಬಿಕೊಳ್ಳುತ್ತವೆ. ಈ ಬಗೆಯಲ್ಲಿ 
ಕನ್ನಡಿಗರ ವಿಶಿಷ್ಟ ಅನುಭವ ಪ್ರಪಂಚದ ಆಡುಂಬೊಲಗಳಾಗಿ ನುಡಿಗಟ್ಟುಗಳು 
ಕಾಣಿಸಿಕೊಳ್ಳುವುದು ಇಲ್ಲಿನ ವೈಶಿಷ್ಟ. 

೭. ಪ್ರತಿಧ್ವನಿ ಪದಗಳು: ಜೋಡುನುಡಿಗಳಂತೆ ಇವುಗಳಲ್ಲೂ ಎರಡು 
ಅಂಗಪದಗಳಿರುತ್ತವೆ. ಆದರೆ ಒಳರಚನೆಯಲ್ಲಿ ವ್ಯತ್ಯಾಸವಿದೆ.-ಮೊದಲನೆಯ 


೪೮೬ | ಲೋಚನ ದೀಪ್ತಿ 


ಅಂಗಪದವನ್ನನುಸರಿಸಿ ಎರಡನೆಯ ಅಂಗಪದ ಪ್ರತಿಧ್ವನಿಗೊಳ್ಳುವ ರೀತಿ ರಚನಾ 
ಘಟಕಗಳು ರೂಪುಗೊಳ್ಳುತ್ತವೆ. 
ಉದಾಹರಣೆ : ಹೊಲ-ಗಿಲ, ಬದು-ಗಿದು, ಹಾಲು-ಗೀಲು. 


ಇಲ್ಲಿ ಇವುಗಳ ರಚನೆಯಲ್ಲಿ ಒಂದು ಕ್ರಮಾನುಸರಣೆಯನ್ನು ಕಾಣುತ್ತೇವೆ. "ಗೀಗೀ" 
- ಎಂಬುದು ಕನ್ನಡ ಪ್ರತಿಧ್ವನಿ ಪದಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬರುವ 
ಪ್ರತಿನಿಧಾನಾಕೃತಿಮ (Substitution Morpheme). 


ಉದಾಹರಣೆಗೆ : ಚಡ್ಡಿ-ಗಿಡ್ಡಿ, ಮೀನು-ಗೀನು. 

ಆದರೆ ಮೂಲ ಪದವೇ 'ಗಿ' ಅಥವಾ "ಗೀ'ಯಿ೦ದ ಆರಂಭವಾಗಿದ್ದರೆ ಆಗ 'ಪ' 
ಅಥವಾ "ಪಾ' ಎಂಬುದು ಪ್ರತಿನಿಧಾನಾಕೃತಿಮವಾಗಿ ಎಂದರೆ ಹೊಸತಾಗಿ ಸೇರುವ 
ಭಾಗವಾಗಿ ಬರುತ್ತದೆ. ಉದಾ : ಗಿಳಿ-ಪಳಿ, ಗೀಚು-ಪಾಚು."' ಇದೀಗ ಇವುಗಳ 
ಪದಾರ್ಮದ ನೆಲೆಗೆ ಬರೋಣ-ಗಿಂತೆ, ಗೀಪೆ-ಗಿಟ್ಟಿ ಇವುಗಳಿಗೆ ಸಂತೆ, ಜಾಪೆ, ರೊಟ್ಟಿ, 

ಈ ಪದಗಳಿರುವಂತಹ ಅರ್ಯವಿರದಿದ್ದರೂ ಅವು ಮೂಲ ಪದಗಳ ಅರ್ಥವನ್ನು 

ಮಾರ್ಬಡಿಸುವುದರಿ೦ದ ಅವುಗಳನ್ನು ಅರ್ಗಪೂರ್ಡ ಘಟಕಗಳೆಂದೆ ಭಾವಿಸಬೇಕು.” 

ಹಾಗೆಯೆ "....ಪ್ರತಿಧ್ದನಿ ಪದಗಳು ಸಾಮಾನ್ಯವಾಗಿ... ಇಂತಹ ಇತರ ಎ೦ಬರ್ದವನ್ನು 
ಸೂಚಿಸುತ್ತದೆ." ಎಂದು ಸ್ಥೂಲವಾಗಿ ಹೇಳಬಹುದು. ಇಷ್ಟಾದರೂ ಜೋಡುನುಡಿಗಳಂತೆ 

ಈ ಪ್ರತಿಧ್ವನಿ ಪದಗಳಿಗೆ ಒಂದು ಚೌಕಟ್ಟಿನ ನೆಲೆಯಲ್ಲಿ ಗೆರೆ ಕೊರೆದು ಇವುಗಳ 

ಚಲನವಲನದ ಹರಹು ಇದ್ದೇ ಇದೆ ಎಂದು ಹೇಳಲಾಗದು. ಕೆಲವು ಉದಾಹರಣೆಯ 

ಮೂಲಕ ಈ ಸಂಗತಿಯನ್ನು ಸ್ಪಷ್ಟಪಡಿಸಿಕೊಳ್ಳೋಣ. 

೧. ಜಡ್ಡು-ಪಡ್ಡು ಬಂದ್ರ ತೋರಾಕ ನಮ್ಮೂರಾಗ ಒಂದ್‌ ದವಾಕಾನಿ ಇಲ್ಲ. ಒಬ್ಬ 
ದಗದಾರಾ ಇಲ್ಲಾ! (ಜಡ್ಡು-ಪಡ್ಡು-ಸಣ್ಣ-ಪುಟ್ಟ ಕಾಯಿಲೆಗಳು ಅಥವಾ ಕಾಯಿಲೆ 
ಸಂಬಂಧಿ ತೊಡಕು, ತೊಂದರೆಗಳು; ತೋರಿಸುವುದಕ್ಕೆ -ತೋರಾಕ, ಜಡ್ಡು - 
ಕಾಯಿಲೆ, ದಗದಾರಾ*«ಡಾಕ್ಟರ್‌] 

೨. ಈ ನಮಸ್ಕಾರ ಗಿಮಸ್ಕಾರ ನಮ್ಮುಂದ ನಡೀಯಾಂಗಿಲ್ಲಾ! (ವ್ಯಂಗ್ಯಾರ ಇದೆ.) 
(ಈ ಚಮತ್ಕಾರದ ಡೋಂಗಿ ನಡೆ ನಮ್ಮೆದುರು ಠುಸ್ಪೆನ್ನುತ್ತದೆ-ಎಂದೆ ತಿಳಿದುಕೊಳ್ಳು) 
[ನಮ್ಮ*ಮುಂದೆನಮ್ಮುಂದೇ£ನಮ್ಮುಂದ, ನಡೆ-ಫಲಿಸು, ಡೋಂಫಿ ನಡೆ-ನಕಲಿ 
ನಡಾವಳಿ] 

೩. ಕೆಲ ಮಂದಿ ಅಬರು-ಗೀಬರು ಬಿಟಗೊಟ್ಟ ನಿಂತಿರ್ತಾರಾ ! (ಕೆಲವರದು ಭಂಡಗೆಟ್ಟ 
ಬದುಕು ಆಗಿರುತ್ತದೆ.) 


[ಅಬರು -ಗೀಬರು-ಸೂಕ್ಷ್ಮಸಂವೇದನೆ, ಬಿಟ್ಟುಕೂಡು- ತ್ಯಜಿಸು] 


ಲೋಚನ ದೀಪ್ತಿ | ೪೮೭ 


೪. ನಿಮ್ಮಡೆ ಮಳಿ-ಗಿಳಿ ಹ್ಯಾಂಗೈತಿ? 
(ನಿಮ್ಮ ಭಾಗದಲ್ಲಿ ಮಳೆಯ ವಿಚಾರದಲ್ಲಿ ಆಗು-ಹೋಗುಗಳು ಹೇಗಿದೆ?) 


ಮಳಿ-ಗಿಳಿ- ಇಲ್ಲಿ ಈ ಪದವಾಗಲಿ ಇಲ್ಲವೆ ಜೋಡಿನುಡಿ ಆಗಲಿ (ಮಳಿ-ಬೆಳಿ) 
ಇವೆರಡೂ ಒಂದು ಮಟ್ಟದಲ್ಲಿ ಒಂದೇ ಭಾವವನ್ನು ಧ್ವನಿಸುವಂತೆ ತೋರುತ್ತದೆ. ಆದರೆ 
ಈ ಪ್ರತಿಧ್ವನಿ ಪದದ ಪ್ರಕಾರ ನಂತರದ ಪರಿಸ್ಥಿತಿಯು ಎಂತಿದೆ ಅಥವಾ ಹೇಗಿದೆ 
ಎಂದೇ ಅಲ್ಲ, ಜೋಡುನುಡಿಯ ಪ್ರಕಾರ ಮಳೆಯಾದರೆ ಬೆಳೆ ಬರಲು ಸಾರ್ಯ್ರ 
ಒಂದಕ್ಕೊಂದು ಪೂರಕ ವಿಷಯಗಳು. ಮಳೆ, ಬೆಳೆಯಾದರೆ ಜನತೆ ಬದುಕು 
ಹಿತಕಾರಿಯಾದುದು-ಎಂಬರ್ನವೂ ಇದೆ. 


ಆದರೆ ಇಲ್ಲಿ (ಪ್ರತಿಧ್ವನಿ ಪದದಲ್ಲಿ) ಹಾಗಲ್ಲ; ಮಳೆ ಆದರೆ ಮುಂದಿನ ಜೀವನದ 
ಸುಖ ಸಮೃದ್ಧಿಯನ್ನು ಸೂಚಿಸುವಂತಿದೆ. ಮಳೆ ಆಗಿಯೂ ಆಗದಿದ್ದರೆ ಅಂದರೆ 
ಕಣ್ಣೊರೆಸುವ ತಂತ್ರದ ಹಾಗೆ ಮಳೆಯಾದರೆ ಆ ನಂತರದ ದಾರುಣ ದುರ್ಭರತೆಯನ್ನು 
ಎರಡನೇ ಅ೦ಗಪದ -ಗಿಳಿ' ಎನ್ನುವುದು ವ್ಯಂಜಿಸುತ್ತದೆ. ಮಳೆಯಾದರೆ ಬೆಳೆ, ಬೆಳೆಯ 
ಮೂಲಕ ಕಾಳು-ಕಡ್ಡಿ ಕೈಗೆ ಬಂದರೆ ಸಾಮಾನ್ಯರ ಜೀವನ ನಿರಾತಂಕದ ನಿಟ್ಟುಸಿರು 
ಬಿಡುವಂತಾಗುತ್ತದೆ. ಮಳೆ ಇಲ್ಲದಿದ್ದರೆ ಶ್ರೀಸಾಮಾನ್ಯನ ಪರಿಸ್ಥಿತಿ ಮೂರಾಬಟ್ಟೆಯೇ! 
ಈ ಎಲ್ಲವನ್ನೂ ಹೊತ್ತುಯ್ಯವುದು ಈ ಪ್ರತಿಧ್ವನಿ ಪದವೇ ಆಗಿದೆ. 
ಆಧಾರಗಳು-ಟಿಪ್ಪಣಿಗಳು 

೧*. "ಅಚ್ಚಗನ್ನಡ' ಎನ್ನುವ ಪದತಿರುಳನ್ನು ಇಲ್ಲಿ ಸ್ಪಷ್ಟಪಡಿಸಿಕೊಳ್ಳಬೇಕಿದೆ. ಕೇಶಿರಾಜ 
ಮಾತ್ರ ಕನ್ನಡ ಭಾಷಾ ಧ್ವನಿಗೆ ಒಗ್ಗಿಕೊಂಡು ಬರಬಹುದಾದ 'ತದ್ಭವ' ರೂಪಗಳನ್ನೆಲ್ಲ 
ಅಚ್ಚಗನ್ನಡವೆಂದೆ, ಕರೆಯುತ್ತಾನೆ. ಇದು ೩೧೪ನೇ ಸೂತ್ರದ “...ಚೊಕ್ಕಳಿಕೆಯಿನ್‌ 
ಅಚ್ಚಗನ್ನಡಮ್‌ ಬೇಳ್ಪರ ಕವ್ಹೊಕ್ಕ ನಿಧಿ ಎನಿಪ ಅಪಭ್ರಂಶಕ್ಕಮ್‌... ಎನ್ನುವ ಅವನ 
ನಿಲುವಿನಲ್ಲಿ ಈ ಅಂಶ ನಿಚ್ಚಳವಾಗಿ ಗೋಚರಿಸುತ್ತದೆ. ಆದರೆ ಇಲ್ಲಿ ಬರುವ ಅಚ್ಚಗನ್ನಡ 
ಮಾತ್ರ "ಅಪ್ಪಟದೇಸಿ ಪದಗಳು' ಎಂಬ ತಿರುಳನ್ನು ಹೊತ್ತುಕೊಂಡು ಅವತರಿಸಿದೆ 
ಎನ್ನಬೇಕಾಗುತ್ತದೆ. 
೧. ಜಾನಪದ ವಿದ್ವಾಂಸರಾದ ಪ್ರೊ. ಹಿ.ಚಿ. ಬೋರಲಿಂಗಯ್ಯನವರ ಪತ್ರಿಕಾ ವರದಿಯಲ್ಲಿ 

(ವಿಜಯ ಕರ್ನಾಟಕ) ಪ್ರಕಟಗೊಂಡ ಅಭಿಪ್ರಾಯ. 


೨. ಕೇವಲ ಮಡಿವಂತಿಕೆಯಿಂದ ಹೇಳುವ ಮಾತು ಇದಲ್ಲ; ಮೊದಲು ನಮ್ಮ 
ಭಾಷೆಯ ಸ್ವರೂಪ ಲಕ್ಷಣ ಕುರಿತು ಯೋಚಿಸಬೇಕಲ್ಲವೆ? ಬಳಿಕ ಎರವಲಾಗಿ 


೪೮೮ | ಲೋಚನ ದೀಪ್ತಿ 


ಸ್ವೀಕಾರಗೊ೦ಡ ಪದಗಳತ್ತ ಗಮನ ಹರಿಸಬಹುದು. ಈ ಕಾರಣಕ್ಕಾಗಿ ಹೇಳಬೇಕಾದ 
ಸಂಗತಿ ಎಂದರೆ ದ್ರಾವಿಡ ಕುಟುಂಬದಲ್ಲಿ ಗುರುತಿಸಿಕೊಳ್ಳಲಾದ ಕನ್ನಡದಲ್ಲಿ 
ವಿಶೇಷವಾಗಿ ಅಂತ್ಯ ಪ್ರತ್ಯಯಗಳನ್ನೇ ಕಾಣುತ್ತೇವೆ. ಬಳಿಕ ಬಳಕೆ ಆಗುವ 
ಸಂಸ್ಕೃತ ಮತ್ತಿತರ (ಅಂದರೆ ಮರಾಠಿ, ಹಿಂದಿ ಇತ್ಯಾದಿಗಳು) ಭಾಷೆಗಳಿಂದ 
ಬರ ಮಾಡಿಕೊಂಡ ಪದಗಳೊಂದಿಗೆ ಗುರುತಿಸಿಕೊಳ್ಳಲಾದ ಆದಿ ಪ್ರತ್ಯಯದ 
ಕುರಿತೂ ಚಿಂತನ ಮಾಡಬೇಕಾಗುತ್ತದೆ. ಉದಾಹರಣೆಗೆ : ದುರ್‌, ಸ, ಬೇ- 
(ದುದ್ಬುದ್ಧಿ, ದುರಾಚಾರ, ಸಪರಿವಾರ, ಬೇನಾಮಿ, ಇತ್ಯಾದಿಗಳು) ಎಂದು 
ಗುರುತಿಸಬಹುದು. 


ಈ ತನಕ ನಾವು ಸಂಸ್ಕೃತ ವ್ಯಾಕರಣ ರಚನಾ ನಿಯಮಗಳ ಚಕ್ಷುವಿನಿ೦ದಲೇ 
ಕನ್ನಡ ಭಾಷೆಯನ್ನು ತೂಗಿ ಅಳೆಯುವ ಚಟುವಟಿಕೆಯಿಂದ ಸಾಗುತ್ತಲೇ 
ಬಂದಿದ್ದೇವೆ. ಇದರಿಂದಾದ ಎಡವಟ್ಟು ಅಥವಾ ಆವಾಂತರ ಕುರಿತು 
ಚಿಂತಿಸದಿರುವುದೆ ಒಂದು ದುರಂತ. ಈ ಕುರಿತು ಕಳೆದ ದಶಕದಲ್ಲಿ (ಕನ್ನಡಕ್ಕೆ 
ಬೇಕು ಕನ್ನಡದ್ದೇ ವ್ಯಾಕರಣ) ಡಿ.ಎನ್‌. ಶಂಕರ ಭಟ್ಟರು ಎಳೆಎಳೆಯಾಗಿ 
ಬಿಡಿಸಿಟ್ಟಿದ್ದಾರೆ. ಆದರೆ ಅವರು ವ್ಯಾಕರಣದ ನಿಯಮಾವಳಿಯಲ್ಲಷ್ಟೇ ಅಲ್ಲ, 
ಬರಹದ ಸ್ವರೂಪ, ಓದುಗಾರಿಕೆಯಲ್ಲಿ ಬರುವ ಉಚ್ಚಾರಣೆಯ ಉಲಿ ಪ್ರಯೋಗ 
ಇತ್ಯಾದಿಗಳಲ್ಲೆಲ್ಲ ಆಮೂಲಾಗ್ರ ಬದಲಾವಣೆಯನ್ನು ತರಲು ಇಚ್ಚಿಸುತ್ತಾರೆ. 
ಇದನ್ನೆಲ್ಲ ಕನ್ನಡಿಗರು ಜೀಧ್ದಿಸಿಕೊಂಡು ಅಳವಡಿಸಿಕೊಳ್ಳಬಹುದಾದ ರೀತಿ 
ಪ್ರಬುದ್ಧರಾಗಿಲ್ಲವೇನೋ! ಇವುಗಳಲ್ಲಿ ಧಾತು ಎಂಬ ಪದವೂ ಒಂದು-ಆದರೆ 
"ಧಾತು' ಎಂಬ ಪದ ಮಾತ್ರ ಕ್ರಿಯಾಮೂಲ ರೂಪಕ್ಕೆ ಸೀಮಿತಗೊಂಡು 
ಬಳಕೆಯಾಗುತ್ತದೆ. ಇದನ್ನೆ ಕನ್ನಡದಲ್ಲಿ ಎಲ್ಲ ಮೂಲ ರೂಪಕ್ಕೆ ಅನ್ವಯಿಸಿಕೊಂಡು 
ನಾಮಧಾತು, ಗುಣಧಾತು ಎಂದು ವ್ಯಾಪಕಾರ್ಥದೊಂದಿಗೆ ಬಳಕೆಯಾಗಿರುವುದು 
ಇಲ್ಲಿ ವಿಶೇಷವಾಗಿ ಕಂಡು ಬರುತ್ತದೆ. 

ಇನ್ನು ಪ್ರತ್ಯಯಗಳ ವಿಚಾರದಲ್ಲೂ ಅಷ್ಟೆ: ವ್ಯಾಕರಣವನ್ನು ಕಲಿಯುವ ಮತ್ತು 
ಕಲಿಸುವ ಇಬ್ಬರಿಗೂ ಒಂದಿಷ್ಟು ಇರುಸು-ಮುರಸು ಮಾಡುವ ಹಾಗೆ ಪ್ರತ್ಯಯಗಳ 
ವಿವರಣೆ ಗೋಜಲುಮಯವಾಗಿದೆ. (ನನ್ನ ಕಲಿಕೆಯ ಸ್ವಾನುಭವದಿಂದ ಈ 
ವಿಷಯವನ್ನು ಬಿಚ್ಚಿಡುತ್ತಿದ್ದೇನೆ. ಇದನ್ನೆ ಕನ್ನಡಕ್ಕೆ ಯಥೋಚಿತವಾಗಿ 
ಅನ್ವಯಗೊಳ್ಳುವ ಹಾಗೆ ಶಂಕರಭಟ್ಟರು ಎರಡಕ್ಕೆ ಇಳಿಸಿದ್ದಾರೆ. ಆದ್ದರಿ೦ದ ಇದು 
ಇಬ್ಬರಿಗೂ (ಕಲಿಯುವ, ಕಲಿಸುವ) ಸುಲಭವಾಗಿದೆ. ಎಂಥವರಿಗೂ ಅರಿವಿಗೆ 
ಎಟುಕುವ ಸುಲಭದ ವಿವರಣೆ ಅವರದು. 


ಲೋಚನ ದೀಪ್ತಿ | ೪೮೯ 


ಸಾಂಪ್ರದಾಯಿಕ ವ್ಯಾಕರಣದ ಯಾನದಿಂದ ಭಾಷಾ ಶಾಸ್ತ್ರದ ಪ್ರಕಾರ ಸುಲಭದ 
ವಿವರಣೆ ಇದು, 


೧. 


ತದ್ದಿತಾಂತ ಪ್ರತ್ಯಯ ಪದ ಪ್ರತ್ಯಯ (ಪದ ರಚನೆಯಲ್ಲಿ ಬಳಕೆ) । 
ತದ್ದಿತ ಪ್ರತ್ಯಯ 

ವಚನ ಪ್ರತ್ಯಯ ನಾಮಪದಗಳಿಗೆ 

ವಿಭಕ್ತಿ ಪ್ರತ್ಯಯ ಪದರೂಪ ಪ್ರತ್ಯಯ 


ಕಾಲಸೂಚಕ ಪ್ರತ್ಯಯ ಕ್ರಿಯಾಪದಗಳಿಗೆ (ವಾಕ್ಯ ರಚನೆಯಲ್ಲಿ ಬಳಕೆ) 


ಆಖ್ಯಾತ ಪ್ರತ್ಯಯ 


೫. 


ಲಿಎ. 


ಕ್ರಯಾಪದಗಳರಡು ಅರ್ಧದೊಂದಿಗೆ ಹದವರಿತು ಸೇರಿಕೊಂಡು ಬಳಕೆಯಾದಾಗ 
ಇವುಗಳನ್ನೆ 'ಕೂಡುಪದ' ಎಂದೆ ಕರೆಯುತ್ತೇವೆ. ಇವುಗಳನ್ನೆ ಈ ಹಿಂದೆ ಸಂಯುಕ್ತ 
ಕ್ರಿಯಾಪದಗಳೆಂದು ಗುರುತಿಸಲಾಗುತ್ತಿತ್ತು. ಇವನ್ನೆ ಮತ್ತಷ್ಟು ವ್ಯವಸ್ಥಿತವಾಗಿ ಗುರುತಿಸಿ, 
ಒ೦ದು ಶಿಸ್ತಿನ ಲಕ್ಷಣದ ವಿವರಣೆಯೊಂದಿಗೆ ವಿಶ್ಲೇಷಿಸಿದವರು ಡಿ.ಎನ್‌.ಎಸ್‌. 
ಭಟ್‌ ಅವರು. ನೋಡಿ-ಗಂಥ : "ಕನ್ನಡ ಪದರಚನೆ', ಎರಡನೇ ಆವೃತ್ತಿ, 
೨೦೦೨, ಪು-೧೭೯. 

ಇಲ್ಲಿ ಉದಾಹರಣೆಗಳನ್ನು “ತಾತ್ತ್ವಿಕ ಎ೦ದು ಬಳಸಿದ್ದೇನೆ. ಏಕೆಂದರೆ ಇಲ್ಲಿಯ 
ಪದಗಳ ಪ್ರಾಯೋಗಿಕ ಉದಾಹರಣೆಗಳನ್ನು ಕನ್ನಡ ಪ್ರಭದ ವರದಿಯೊಂದರ 
ಆಧಾರದಿಂದ ವಿಶ್ಲೇಷಣಾತ್ಮಕ ವಿವರಗಳನ್ನು ಕೊನೆಯಲ್ಲಿ (ಪ್ರತ್ಯೇಕ ಅನುಬ೦ಧವಾಗಿ) 
ಉಲ್ಲೇಖಿಸಿದ್ದೇನೆ. 

ಸಿಕ್ಕಿಕೊಳ್ಳು ಹಾಕಿಕೊಳ್ಳು, ನೋಡಿಕೊಳ್ಳು-ಇವು ಯಥಾರೀತಿ “ಕೂಡುಪದ'ಗಳೇನೋ 
ಹೌದು. ಆದರೆ ಸಿಕ್ಕಿಹಾಕಿಕೊಳ್ಳು, ನೋಡಕೊಂಡಬಿಡು, ಹಂಚಿಕೊಂಡಬಿಡು, 
ಮುಚ್ಚಿಹಾಕಿಬಿಡು, ಎತ್ತಿಹಾಕಿಬಿಡು-ಇವುಗಳನ್ನು ಏನೆನ್ನಬೇಕು? ನಿಜವಾಗಿಯೂ 
ಯೋಚಿಸುವ ಸಂಗತಿ. 

"ದೆವ್ವ ಬಡಕೊ' - ಎಂಬ ಮತ್ತೊಂದು ಪ್ರಯೋಗವೂ ಇದೆ. 

ಒಂದು ಆತ್ಮ ಮತ್ತೊಂದು ದೇಹದಲ್ಲಿ ಸೇರಿಕೊಂಡು ಆಟವಾಡುವುದನ್ನು "ದೆವ್ವ 
ಬಡ್ಕೊಂಡೇತಿ' ಎನ್ನುತ್ತಾರೆ. 

ಜಿ. ವೆಂಕಟಸುಬ್ಬಯ್ಯ ಇಗೋ ಕನ್ನಡ, ಸ೦-೩ ನವಕರ್ನಾಟಕ ಪ್ರಕಾಶನ, 
ಬೆ೦ಗಳೂರು. 


೪೯೦ | ಲೋಚನ ದೀಪ್ತಿ 


೧೦. 

೧. 1diom (ಒಂದು ಜನದ, (ದೇಶದ) ೧. Phrase (೧) ಮಾತಿನ 
ಭಾಷೆ, ನುಡಿ ಜೋಡಣೆ, ಪದಗುಚ್ಛ 

೨. ಭಾಷಾ ವೈಶಿಷ್ಟ್ಯ ನುಡಿಯ ವೈಲಕ್ಷಣ್ಯ ೨. (ಸುಂದರವಾದ) ವಾಕ್ಷರಣಿ, 

೩. ನುಡಿಗಟ್ಟು, ಭಾಷಾ ಸಂಪ್ರದಾಯ, ೩. ನುಡಿಗಟ್ಟು 


ಭಾಷಾ ಮರ್ಯಾದೆ, ಭಾಷೆಯ ೪. ವಾಕ್ಕಾಂಗ, ಸ೦ಪೂಧ್ಹ ಕಲ್ಪನೆ 
ಕ್‌ ಇ 

ಜಾಯಮಾನ. ಪ್ರಯೋಗದ ರೀತಿ ಲಕ್ಷಣ, ಯೊಂದನ್ನು ತಿಳಿಸುವ ಆದರ 

೪. ನುಡಿಗಟ್ಟು ಪದಪು೦ಜ, ಯಾವ ಸ್ವತಂತ್ರವಾಗಿರದ ಪದಗಳಸಮೂಹ, 
ಪದಪುಂಜವೊಂದರ ಅದ್ಧವು ಅದರಲ್ಲಿ ವಾಕ್ಯವೊ೦ದರ ಭಾಗವಾಗಿ 
ಸೇರಿರುವ ಪ್ರತ್ಯೇಕ ಪದಗಳ ಅರ್ಥ ಬಳಸುವ ಪ್ರಧಾನಕ್ರಿಯಾ 
ಸಂಯೋಗದೊಂದಿಗೆ ಜನಿಸಿರದೆ, ಪದವಿರದ 
ಅವುಗಳಿಗಿಂತ ಭಿನ್ನವಾದ ಪದಗಳ ಗುಂಪು. 

೫. ಅಡಕ ನುಡಿ, ಸೂಕಿ, ಜಾಣುಡಿ, 
ಒಟ್ಟರುವೊ೦ದನ್ನು ನೀಡುವ ನು ಕ್ರಿ ಜಾಣ್ಣು 
ಭಾಷೆಯ ರೂಢಿ, ಪ್ರಯೋಗಕ್ಕೆ ಚಾಟೂಕ್ತಿ 
ಸಮತವಾಗಿರುತದೆಯೋ ೬. ಬರಿಯ ಮಾತುಗಳು ಸಾರವತ್ತಾದ 

೬ ಹ 
ಅಂಥ ಪದಪುಂಜ. ಸಣ್ಣ ನುಡಿ 
೭. ಗೀತಾಂಗ ಭಾಗ 


ಈ ವಿವರಣೆಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡ 
(ಇಂಗ್ಲೀಷ-ಕನ್ನಡ ನಿಘ೦ಟಿನಿ೦ದ ಎತ್ತಿಕೊಳ್ಳಲಾಗಿದೆ. 
೧೧. ಎಂ. ಚಿದಾನಂದಮೂರ್ತಿ, : ಭಾಷಾ ವಿಜ್ಞಾನ ಮತ್ತು ಛಂದಸ್ಸು, ಲೇಖನ : 
ಕನ್ನಡದಲ್ಲಿ ಪ್ರತಿಧ್ವನಿ ಪದಗಳು, ಪ್ರಮು, ೨೦೦೧, ಪುಟ. 
೧೨. ಮೇಲಿನ ಗ್ರಂಥ ಮತ್ತು ಲೇಖನ, ಪುಟ-೯೮. 
೧೩. ಮೇಲಿನ ಗಂಥ ಮತ್ತು ಲೇಖನ, ಪುಟ-೯೫. 
ಅನುಬಂಧ 
ಕನ್ನಡಪ್ರಭ (ಬುಧ-ಮೇ ೧೪, ೨೦೧೪) ವರದಿಯ ಗದ್ಯ ಪುಟಗಳ (೬ 
ಮತ್ತು ೭) ವಿವರಣೆ. 
ಪ್ರಾಯೋಗಿಕ ವಿಶ್ಲೇಷಣೆಯ ಒಂದು ಸಮೀಕ್ಷೆ 


೬ನೇ ಪುಟ : ೧) ಸಂಪಾದಕೀಯ ಬರಹ. 
೨) ಆತ್ಮ ವೃತ್ತಾಂತವೊ೦ದರ ಬರಹ. 


ಲೋಚನ ದೀಪ್ತಿ |೪೯೧ 


೩) ಕ್ರಿಕೆಟ್‌ : ಫಿಕ್ಷಿಂಗ್‌, ಬೆಟ್ಟಿಂಗ್‌ ಕುರಿತ ಬರಹ. 
೪) ರಾಜಕೀಯ ವಿಶ್ಲೇಷಣಾತ್ಮಕ ವಿಷಯದ ಬರಹ. 


೭ನೇ ಪುಟ : ೫) ಮೋದಿ ಆಧುನಿಕ ತಂತ್ರಜ್ಞಾನದ ಕುರಿತ ಬರಹ., 


೬) ವೀರ ಸಾವಕ್ಕರ್‌ - ನೆನಹಿನ ಬರಹ. 


(ವಾಕ್ಕದ ತುಣುಕುಪದದ ಒಳರಚನೆ - ವಿಶಿಷ್ಟ ಪದಾರ್ಫ.) 
೧.೧. ನಮ್ಮ ನೆರೆಹೊರೆಯ ರಾಷ್ಟ್ರಗಳ - ನೆರೆ-ಹೊರೆ-ಜೋಡುನುಡಿ (ಸಮೀಪಾರ್ಭ 


ಅತೆ 


೧.೩. 


().೪. 


೧.೫ 


೧.೬. 


ಪ್ಯಾರ್‌ 


೧.೮. 


೧.೯. 


೧.೧೦. 


೧.೧೦. 


CCE 


: ಗಡಿಗೆ ಹತ್ತಿಕೊಂಡ ಅಥವಾ ಹತ್ತಿರದ). 
ಅನೌಪಚಾರಿಕವಾಗಿ ಮಾತುಕತೆ ನಡೆಸಿದ್ದರೂ-ಮಾತು-ಕತೆ-ಜೋಡುನುಡಿ 
(ವಚರ್ಚೆ, ವಿಚಾರ, ಮಂಥನ). 


ಪರಸ್ಪರ ಕೈ ಕುಲುಕಿ ಒಟ್ಟಿಗೆ ಊಟ ಮಾಡಿ - ಕೈ ಕುಲುಕು (-ಸ್ನೇ ಹ ಹಸ್ತ 
ಚಾಚು) ನುಡಿಗಟ್ಟು, 

ಹೆಚ್ಚು ಮಾತಾಡುವುದು ಏನೂ ಇರಲಿಲ್ಲ ಮಾತು + ಆಡು » ಮಾತಾಡು- 
ಕೂಡುಪದ ಮಾತಾಡು--ವ.-ಉದುಮಾತಾಡುವುದು-ಕೃನ್ನಾಮ (ಕೃಲ್ಲಿಂಗ) 
ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿ೦ದ-ಕಾಯ್‌.« 
ಕಾಯ್ದುಕೊಳ್ಳು-ಕಾಯ್ದುಕೊಳ್‌ (ಉಳಿಸಿಕೊಳ್ಳು) ಕೂಡುಪದ. 
ಹಂಚುವುದರಲ್ಲಿ ಜಿಪುಣತನ ಪ್ರದರ್ಶಿಸಲಿಲ್ಲ-ಜಿಪುಣ--ತನುಜಿಪುಣತನ- 
ಪದಸೃಷ್ಟಿ 

ವೈಯಕ್ತಿಕ ಬೇಕು-ಬೇಡಗಳನ್ನು ಪ್ರದರ್ಶಿಸಲಿಲ್ಲ-ಬೇಕು-ಬೇಡ (ಇಚ್ಛೆ, 
ಬಯಕೆ) ಜೋಡುನುಡಿ, 

ಸಮಾರಂಭದಲ್ಲಿ ಪಾಲುಗೊಂಡಿದ್ದು ಒಂದು ಸಾಧನೆ-ಪಾಲು-ಕೊಳ್ಳುಎ 
ಪಾಲುಗೊಳ್ಳು (-ಸಹಭಾಗಿಯಾಗು, ಜೊತೆಗೂಡು) -ಕೂಡುಪದ (ಸ.ಪ)) 
ಮುಗಿಸಿದ ತಕ್ಷಣವೇ ಹೆಚ್ಚು-ಕಡಿಮೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು- 
ಹೆಚ್ಚು-ಕಡಿಮೆ-ಜೋಡುನುಡಿ (-ಅಲ್ಲ [ಕಾಲಾವಧಿ). 

ಉತ್ಸಾಹ ಹಾಗೂ ಸಂತೃಪ್ತಿ ಕಂಡುಬಂದಿದ್ದು-ಕಾಣ್‌<ಕಂಡು*ಬರು» 
ಕಂಡುಬರು (-ಒಡಮೂಡು, ಕಾಣಿಸು) -ಕೂಡುಪದ (ಸ.ಪ.) 
ಸಮಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಇರಿಸು-ಮುರಿಸು ಕ೦ಡು ಬಂದಿದ್ದು- 
ಇರಿಸುಮುರಿಸು (-ಹೊಯ್ಯಾಟ, ಪೇಚಾಟ, ಒದ್ದಾಟ)-ಜೋಡುನುಡಿ. 
ಜನತಾಂತ್ರಿಕ ಸಜ್ಜನಿಕೆಯಲ್ಲ-ಸಜ್ಜನ*ಇಕೆ೨ಸಜ್ಜನಿಕೆ-ವಿಶಿಷ್ಟ ನಾಮಪದ ರಚನೆ. 


೪೯೨ | ಲೋಚನ ದೀಪ್ತಿ 


೧.೧೩. 


ತ) 


ಘಿ 


NN 


NA 


೨.೫. 


3 


& 2 


೨.೮. 


KE. 


೨.೧೦. 


೨6712. 


HKD. 


ಮನವಿಮಾಡಿಕೊಂಡು ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಪಟ್ಟಿದ್ದಾರೆ. 
ಮಾಡು--ಕೊಳ್ಳು- ಮಾಡಿಕೊಳ್ಳು (ಏಸಲ್ಲಿಸು)-ಕೂಡುಪದ ಪ್ರಯತ್ನ*ಪಡು» 
ಪ್ರಯತ್ನಪಡು-ಕೂಡುಪದ. 

ಬೆಳೆದಿದ್ದೆಲ್ಲಾ ತಾತನ ಕಣ್ಗಾವಲಿನಲ್ಲಿ-(ಕಣ್ಣಿನ<) ಕಣ್‌--ಕಾವಲುಕಣ್ಗಾವಲು- 
ಸಮಸಪದ (ಉಸ್ತುವಾರಿಯಲ್ಲಿ). 

ಅಮ್ಮನ ಮಡಿಲು ಸೇರಿಕೊಂಡ - ಸೇರು4ಕೊಳ್ಳು-ಸೇರಿಕೊಳ್ಳು 
(-ಜೊತೆಗೂಡು)-ಕೂಡುಪದ (ಸ.ಪ.) 

ಆಟವಾಡಲು ಹೋಗುವುದು ಅಭ್ಯಾಸವಾಯಿತು-ಹೋಗುವುದು-ಕೃನ್ನಾಮ 
(ಕಲ್ಲಿಂಗ). 

ನಂಬರ್‌ಒನ್‌ ಹೃದ್ರೋಗ ತಜ್ಞ ಅನ್ನಿಸಿಕೊ೦ಡಿದ್ದಾನೆ-ಹೃದಯ- 
ಹೃತ್‌+ರೋಗ-ಹೃದ್ರೋಗ (ನಾಮಪದ) ಸಮಸ್ತಪದ-(ಅನ್ನು--ಇಸು) 
ಅನ್ನಿಸು4ಕೊಳ್ಳು-ಅನ್ನಿಸಿಕೊಳ್ಳು (-ಹೆಸರು ಪಡೆ, ಖ್ಯಾತಿ ಹೊಂದು)- 
ಕೂಡುಪದ. 

ಅವರಿಂದ ಆಪರೇಷನ್‌ ಮಾಡಿಸಿಕೊಂಡವರ ಪೈಕಿ- (ಮಾಡು- ಇಸು) 
ಮಾಡಿಸಿಕೊಳ್ಳು- ಕೂಡುಪದ ಮಾಡಿಸಿಕೊಳ್ಳು-ಕೂಡುಪದ. 

ಹೃದಯದ ತೊಂದರೆ ಕಾಣಿಸಿಕೊ೦ಡು-(ಕಾಣು--ಇಸು) ಕಾಣಿಸು--ಕೊಳ್ಳು- 
ಕಾಣಿಸಿಕೊಳ್ಳು, ಕೂಡುಪದ. 

ನೇತೃತ್ವ ವಹಿಸಿಕೊ೦ಡಿದ್ದವರು-ವಹಿಸು*- ಕೊಳ್ಳು-ವಹಿಸಿಕೊಳ್ಳು 
(ಏಜವಾಬ್ದಾರಿಯನ್ನು ಹೊರು) ಕೂಡುಪದ. 

ಅವರ ಮಾತುಗಳಲ್ಲಿ ವಿವರಿಸಲಾಗಿದೆ ಓದಿಕೊಳ್ಳಿ-ಓದು--ಕೊಳ್ಳುಓದಿಕೊಳ್ಳು- 
ಕೂಡುಪದ. 

ಓದು-ಬರಹ ಕಲಿಯಬೇಕು-ಓದು-ಬರಹ-ಜೋಡುನುಡಿ (ಪೂರಕ 
ಪದಾಥ್ಯಗಳು). 

ಅಮ್ಮನ ಹೆಗಲಿಗೆ ಬಿತ್ತು -ಹೆಗಲಿಗೆ ಬೀಳು-ನುಡಿಗಟ್ಟು (ಜವಾಬ್ದಾರಿ] 
ಹೊತ್ತುಕೊಳ್ಳು ವಹಿಸಿಕೊಳ್ಳು). 

ಗಲ್ಲಿಗಳಲ್ಲಿ ಚೆಣ್ಣಿ ದಾಂಡು ಆಡುವುದು-ಚಿಣ್ಣಿ-ದಾಂಡು-ಜೋಡುನುಡಿ, — 
ಆಡುವುದು-ಕೃನ್ನಾಮ. 

ಒಂದೆರಡಲ್ಲ ಭರ್ತಿ ಐದು ದಿನ ಶಾಲೆಗೆ ಚಕ್ಕರ್‌ ಹೊಡೆದೆ - ಒಂದು-ಎರಡು 
ಒಂದೆರಡು ಸಮಸ್ತಪದ (ಇಹಲವು)-ಚಕ್ಕರ್‌ ಹೊಡೆ-ನುಡಿಗಟ್ಟು (ವಗೈರು 
ಹಾಜರಾಗು, ತಪ್ಪಿಸು). 


ಲೋಚನ ದೀಪ್ತಿ | ೪೯೩ 


೨.೧೩. 


3.೧೪. 


೨.೧೫. 


AE 


ಮು 


೨.೧೮. 


೫ 1 


ಹ 


ಹಾ 


ಪಿ 


ಹ ಗೆ 
೨.೨೫. 


ಕ 


ರೆಡ್‌ಹ್ಯಾಂಡ್‌ ಆಗಿ ಸಿಕ್ಕಿಬಿದ್ದೆ-ಸಿಕ್ಕಿಬೀಳು-ಕೂಡುಪದ (ಗಟ್ಟು ರಟ್ಟಾಗು, 
ರಹಸ್ಯ ಅಥವಾ ಕಳ್ಳತನ ಬಯಲಾಗು). 

ಮಗ ಹಾದಿತಪ್ಪುತ್ತಿದ್ದಾನೆ-ಹಾದಿತಪ್ಪು-ನುಡಿಗಟ್ಟು (ತಪ್ಪಿತಸ್ತನಾಗಿ ಹೆಜ್ಜೆ ಇಡು) 
(ತಪ್ಪು ಮಾಡು). 

ನನಗೆ ನಾನೇ ಹೇಳಿಕೊಂಡಿದ್ದು ಆಗ-ಹೇಳು-4ಕೊಳ್ಳು-ಹೇಳಿಕೊಳ್ಳು- 
ಕೂಡುಪದ (=-ಸ್ಪಗತವಾಗಿ ಅಂದರೆ ಆಂತರಿಕವಾಗಿ ಮನದಿಂದ ನಿದ್ದಯಿಸು 
ಅಥವಾ ತೀರ್ಕಾನಿಸು, ಆತ್ಮಗತವಾಗಿ ನಿರ್ದರಿಸು.). | 
ನಾವು ಗೆಳೆಯರು ಮಾತಾಡಿಕೊಂಡೆವು-ಮಾತು4೮ಡು+ಕೊಳ್ಳು 
ಮಾತಾಡಿಕೊಳ್ಳು (ಪರಸ್ಪರ ಚರ್ಲಿಸು, ಕೂಡಿ ಸಂವಾದ ನಡೆಸು)-ಕೂಡುಪದ. 
ಅಂದಕೊಂಡ ದಿನ ಮೇಷ್ಟ್ರ ಕಣ್ತಪ್ಪಿಸಿ (ಅನ್ನು-) ಅ೦ದ--ಕೊಳ್ಳು- ಅಂದುಕೊಂಡ 
(ಯೋಚಿಸಿದ, ನಿರ್ದಯಿಸಿದ) ಕೂಡುಪದ. 

ಬಚಾವ್‌ ಆದೆವು ಎಂದುಕೊಂಡು-ಎನ್ನು-ಎ೦ದು* ಕೊಳ್ಳು ಎಂದುಕೊಳ್ಳು- 
ಕೂಡುಪದ (ಇಭಾವಿಸು.) ೨.೧೯. ನಮಗೆ ಛೀಮಾರಿ ಹಾಕಿದರು-ಛೀಮಾರಿ 
ಹಾಕು-ನುಡಿಗಟ್ಟು (-ಉಗುಳಿಸಿಕೊಳ್ಳು). 

ಎರಡನೆ ಬಾರಿಗೆ ಹೇಳಿಕೊಂಡೆ-ಹೇಳು* ಕೊಳ್ಳುಹೇಳಿಕೊಳ್ಳು (=ಸ್ಪಗತವಾಗಿ 
ಸಂಕಲಿಸು) ಕುಪದ. 

೩ ಗಂಟೆಗಳ ಕಾಲ ಉರಿಬಿಸಿಲಿನಲ್ಲಿ-ಉರಿಯುತ್ತಿರುವ*ಬಿಸಿಲುಖಉರಿಬಿಸಿಲು- 
(ಕ್ರಿಯಾಪದ) ಸಮಸಪದ. 

ಸಹಪಾಠಿಗಳ ಮುಂದೆ ಆದ ಅವಮಾನದಿಂದ-ಸಹಚರರೊಂದಿಗೆ ಪಾಠ, 
(ಓದು-ಬರಹ ಇತ್ಯಾದಿ)ವನ್ನು ಕಲಿತವ-ಸಹಪಾಠ--ಇುಸಹಪಾಠಿ- ಗುಣಪದ 
ಸಮಾಸ. 

ಮುಂದೆ ಹೀಗೆ ಆಗಬೇಕು ಎಂದು-ಆಗು*ಬೇಕು-ಆಗಬೇಕು (-ಗಟ್ಟಿ ನಿದ್ದಯ 
ಮಾಡು. ನಿದ್ದರಿಸು)-ಕೂಡುಪದ. 

ಡಾಕ್ಟರ್‌ ಆಗಿದ್ದ ರ-ಆಗು4ಇರು»ಆಗಿರು-ಕೂಡುಪದ. 

ಡಾಕ್ಟರ್‌ ಆಗಬೇಕೆಂಬ ಸಂಕಲ್ಪದೊಂದಿಗೆ ಮುನ್ನುಗ್ಗಿದ- (ಮುಂದಿ) 
ಮುನ್‌ನುಗ್ಗು ಮುನ್ನುಗ್ಗು (ಆತ್ಮಬಲ ಅಥವಾ ಆತ್ಮವಿಶ್ವಾಸದೊಂದಿಗೆ 
ಮುಂದೆ ಮುಂದೆ ಹೆಜ್ಜೆ ಇಡು ಇಲ್ಲವೆ ಸಾಗು) ಸಮಸ್ತಪದ. 

ವರ್ರವಿಡೀ ಬ್ಯುಸಿಯಾಗಿರಬೇಕು-ಆಗು*-ಇರು-ಬೇಕುುಆಗಿರಬೇಕು-ಕೂಡುಪದ 
(ಸ್ಥಿ ತಿ-ಗತಿಯನ್ನು ಹೊಂದು). 


೪೯೪ | ಲೋಚನ ದೀಪ್ತಿ 


ಕ 


ಲ. 


ಹೂ 


೨.೩೦. 


೨.೩೧. 


ಹ! 


೩.೧. 


ಸ 


೩.೩. 


೩.೪. 


೩.೫. 


೩.೬ 


ತ್‌ 


೩.೮. 
ಟ್‌ 


ಮಕ್ಕಳಿಗೆ ಮತ್ತು ಕಡುಬಡವರಿಗೆ-ಕಡು4ಬಡವರು>ಕಡುಬಡವರು-ಗುಣಪದ 
ಸಮಾಸ?. 

ಕನಸುಗಳನ್ನು ಎದೆಯಲ್ಲಿ ತುಂಬಿಕೊ೦ಂಡೇ-ತುಂಬು*ಕೊಳ್ಳುತುಂಬಿಕೊಳ್ಳು 
(-ಹಂಬಲದೊಂದಿಗೆ) ತನು-ಮನವನ್ನೆಲ್ಲಾ ವ್ಯಾಪಿಸು)-ಕೂಡುಪದ, ತನು- 
ಮನ-ಜೋಡುನುಡಿ. 

ನನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದೆ ಇಹ೦ಚು* ಕೊಳ್ಳು ಹಂಚಿಕೊಳ್ಳು- 
ಕೂಡುಪದ. 

ಹೃದಯದ ಶಸ್ತ್ರಚಿಕಿತ್ಸೆ ನಡೆಸಿದೆ-ಶಸ್ತ್ರದ ಮೂಲಕ ಕೊಡುವ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ 
ಶಸ್ತ್ರ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ- ನಾಮರೂಪದ ಸಮಸ್ಕಪದ. 

ಯಾರೂ ಏನನ್ನೂ ಕೊಂಡೊಯ್ಯಲು ಸಾಧ್ಯವಿಲ್ಲ-(ಕೊಳ್ಳು) ಕೊಂಡು-- 
ಒಯ್ಯು- ಅಲುಕೊಂಡೊಯ್ಯಲು-ಕೂಡುಪದ. 

ತೀರಿ ಹೋದೆ ಎಂಬ ಆತಂಕ ಕೈ ಜಗ್ಗಿದ್ದಿದೆ-ನುಡಿಗಟ್ಟು 

೧. ಸತ್ತರೆ? ೨. ಹಿಂಜರಿ. 

ಬೆಟ್ಟಿಂಗಿಗೆ ಬೇಕಾಗಿದ್ದ ಹಣ-ಬೇಕು4ಆಗು-ಬೇಕಾಗು(-ಅವಶ್ಯವಿರು)- 
ಕೂಡುಪದ. 

ಕೊಲೆಗಾರ ಹಿಮಾಂಸು ಸೆರೆ ಆಗುತ್ತಿದ್ದಂತೆ-ಕೊಲೆಗಾರುಕೊಲೆಗಾರ-ವಿಶಿಷ್ಟ 
ನಾಮಪದ ರಚನೆ. 

ಅಪಹರಣಕ್ಕೆ ಕೈ ಹಾಕಿದ್ದ-ಕೈಹಾಕು-ನುಡಿಗಟ್ಟು (-ಆರಂಭಿಸು, ಪ್ರವೇಶ 
ಮಾಡು). 

ಆತ್ಮಹತ್ಯೆ ಮಾಡಿಕೊ೦ಡರು-ಮಾಡು--ಕೊಳ್ಳು-ಮಾಡಿಕೊಳ್ಳು (-ಹೊಂದು)- 
ಕೂಡುಪದ. 

ಸೋಲು-ಗೆಲುವಿನ ಸಾಧ್ಯತೆ ಇರುವೆಡೆಯೆಲ್ಲಾಗ-ಸೋಲು-ಗೆಲುವು- 
ಜೋಡುನುಡಿ (ವಿರುದ್ಧಾಥ್‌. 

ಬೆಟ್ಟಿಂಗ್‌ ಪ್ರಪಂಚ ಅಸ್ತಿತ್ವಕ್ಕೆ ಬಂದುಬಿಡುತ್ತದೆ. (ಬರು<) ಬಂದ)+ಬಿಡು> 
ಬಂದುಬಿಡಿ (ಚಾಲ್ತಿಯಲ್ಲಿರು)- ಕೂಡುಪದ. 

ಬೆಟ್ಟಿಂಗ್‌ನ ಬಗ್ಗೆ ಅಲ್ಪ-ಸ್ವಲ್ಪ ಅರಿವಿದ್ದ-ಅಲ್ಪ-ಸ್ವಲ್ಪ ಅರಿವಿದ್ದ-ಅಲ್ಪ -ಸ್ವಲ್ಪ 
ಜೋಡುನುಡಿ (ಎಸ್ವಲ್ಪಮಟ್ಟಿಗೆ 

ಬೆಟ್ಟಿಂಗ್‌ನ ಕಪಿಮುಷ್ಟಿಗೆ ಸಿಲುಕದೆ-ಕಪಿಯ-ಮುಷ್ಠಿ, ಕಪಿಮುಷ್ಟಿ-ಸಮಸ್ತಪದ. 
ಸಂಪರ್ಕ ಹೊಂದಿದ್ದು ದೃಢಪಟ್ಟಾಗ-ದೃಢಪಡು-ದೃಢಪಡು-ಕೂಡುಪದ 
(-ಖಚಿತಗೊಳ್ಳು). 


ಲೋಚನ ದೀಪ್ತಿ |೪೯೫ 


೩೧೦. 


೩.೧೧. 


೩.೧೨. 


೩.೧೩. 


೩.೧೪. 


೩.೧೫. 


೩.೧೬. 


೩.೧೭ 


೩.೧೦. 


೩೧೯. 


೫ಎ 


೩.೨೧. 
೩.೨೨, 
೩.೨೩. 


೪.೧. 


೪, 
೪.ಡಿ. 


೪.೪, 
೪.೫. 


ನಂಬಿಕೆಯೇ ಬುಡಮೇಲಾಗಿತ್ತು ಮೇಲೆ-ಆಗು ಮೇಲಾಗು (ಯಶಸ್ಸು 
ಹೊಂದು) ಕೂಡುಪದ, ಬುಡಮೇಲಾಗು-ನುಡಿಗಟ್ಟು, 

ನಮ್ಮ ನಂಟು ಉರಿದು ಬೂದಿಯಾಗಿತ್ತು-ಉರಿದು ಬೂದಿಯಾಗು 
(ನಾಶವಾಗು, ಮಣ್ಣುಗೂಡು)-ನುಡಿಗಟ್ಟು 

ಶಾಪದಿಂದ ಮುಕ್ತವಾಗಿದೆ ಎಂದುಕೊಳ್ಳುತ್ತಿರುವಾಗಲೇ-(ಎನ್ನು<) 
ಎಂದು ಕೊಳ್ಳು» ಎಂದುಕೊಳ್ಳು» ಎಂದುಕೊಳ್ಳು-ಕೂಡುಪದ. (ಭಾವಿಸು). 
ಬಾಂಡಿಲ ಹಾಗೂ ಚೌಹಾನ್‌ ಸಿಕ್ಕಿಬಿದ್ದರು-(ಸಿಗು) ಸಿಕ್ಕು-ಬೀಳು. 
ಸಿಕ್ಕುಬೀಳು-ಕೂಡುಪದ ಪುನರಾವರ್ತನೆ. 

ಮುಕುಲ್‌ ಮುದ್ಗಲ್‌ರನ್ನೊಳಗೊಂಡ-ಒಳ-ಕೊಳ್ಳು-ಒಳಗೊಳ್ಳು-ಕೂಡುಪದ 
(-ಸೇರಿಸಿಕೊಳ್ಳು). 

ಅಧಿಕಾರಲಾಲಸೆ ನೋಡಿದರೆ ವಾಕರಿಕೆ ಬರುತ್ತದೆ-ವಾಕರಿಕೆ ಬರು-ನುಡಿಗಟ್ಟು 
(-ತಾತ್ಲಾರಮಾಡು.). 

ಛೀಮಾರಿ ಹಾಕು-ನುಡಿಗಟ್ಟು-ಪುನರಾವರ್ತನೆ. 

ಬೆಟ್ಟಿಂಗ್‌ಗಳೂ ಕದ್ದು ಮುಚ್ಚಿ ನಡೆಯುವುದು-ಕದ್ದು-ಮುಚ್ಚಿ-ಜೋಡುನುಡಿ 
(ಕಳ್ಳ ವ್ಯವಹಾರ) 

ಸಿಕ್ಕಿಬೀಳು-ಪುನರಾವತ್ತನೆ. 

ಮೊಬೈಲ್‌ ಫೋನ್‌ಗಳನ್ನು ಹೊಂದಿರುತ್ತಾರೆ-ಹೊಂದು* ಇರು-ಹೊಂದಿರು- 
ಕೂಡುಪದ (ಇಪಡೆ?). 

ತಾಳಕ್ಕೆ ತಕ್ಕಂತೆ ಕುಣಿಯಬಲ್ಲ-ತಾಳಕ್ಕೆ ತಕ್ಕಂತೆ ಕುಣಿ (ಮಕ್ಕಿ-ಕಾ-ಮಕ್ಕಿ 
ಅಳವಡಿಸಿಕೊಳ್ಳು) 

ಸೂಕ್ತ ಆಟಗಾರರನ್ನು-ಆಟ*ಗಾರುಆಟಗಾರ-ಹೊಸಪದ ರಚನೆ. 

ಇಡೀ ಆಟ ಫಿಕ್ಸ್‌ ಆಗಿರುತ್ತದೆ.-ಆಗು4ಇರು»ಆಗಿರು-ಕೂಡಪದ. 
ಪ್ರೋತ್ಸಾಹದ ಅವಶ್ಯಕತೆ ಇದೆ-ಅವಶ್ಯಕ4ತೆ೨ಅವಶ್ಯಕತೆ-ಹೊಸ ಪದರಚನೆ. 
ನಿಲ್ಲು-ನಿಂತ(ಇರು ಲಿಇದೆನಿಂದಿದೆ-ಕೂಡುಪದ? (ಎಧಿ೦ತಿರು?) ನಿಂತಿದೆ- 
ತಲುಪಿದೆ. 

ಗಳಿಕೆ?, ವ್ಯಾಖ್ಯಾನಕಾರ, ನಿರೂಪಕ, ವಿಶ್ಲೇಷಕ, ಬೇಡಿಕೆ-ಹೊಸಪದ ರಚನೆ. 
ಅರ್ಜ ಮಾಡಿಕೊಳ್ಳಬೇಕಿದೆ-ಮಾಡು--ಕೊಳ್ಳುಮಾಡಿಕೊಳ್ಳು-ಕೂಪ. 
ಪುನರಾವರ್ತನೆ. - ಕೂಡುಪದ. 

ರಾಜಕೀಯ ಆಕಾಂಕ್ಷೆಯನ್ನು ಕಟ್ಟಿಕೊಳ್ಳು-ಕೂಡುಪದ (-ಸಂಯೋಜಿಸು), 
ನ್ಯಾಷನಲ್‌ ಕಾನ್ಫರೆನ್ಸ್‌ ಅನ್ನು ಕೈಬಿಟ್ಟು- ೈಬಿಡು-ನುಡಿಗಟ್ಟು (=ತೊರೆ). 


೪೯೬ | ಲೋಚನ ದೀಪ್ತಿ 


೪.೬ 


ಇದ್ರ 
೪.೮, 


ಳೀ. 


೪.೧೦. 


೪.೧೧. 


೪.೧೨. 


೪.೧೩. 


೪.೧೪. 
೪೧೫. 


ಕು 
REC 


೪೧೮. 


೫.೧. 


೫.೨. 


೫.೩ 


೫.೪. 


ಪರಿಹಾರ ಹುಡುಕುತ್ತಿರುವವರಿಗೆ ಪಾಠ ಕಲಿಸಿದ. ಪಾಠ ಕಲಿಸು-ನುಡಿಗಟ್ಟು 
(ಐತಿಳಿವಳಿಕೆ ನೀಡು, ಬುದ್ಧಿ ಕಲಿಸು). 

ಬಹುತೇಕರನ್ನು ದಂಗುಬಡಿಸು-ದಂಗು-ಬಡಿಸು ದಂಗುಬಡಿಸು-ಕೂಡುಪದ. 
ಪ್ರತ್ಯೇಕತಾವಾದಿಗಳ ಧಾಟಿಯಲ್ಲಿ-ಪ್ರತ್ಯೇಕ-ತಾ--ವಾದ--ಇ >» ಪ್ರತ್ಯೇಕವಾದಿ- 
ಪದರಚನೆ. 

ಕಾಶ್ಮೀರ ಕಣಿವೆಯಲ್ಲಿ ಕುಣಿದಾಡುತ್ತಿದ್ದ-ಕುಣಿ< ಕುಣಿದು-ಆಡು-ಕುಣಿದಾಡು 
=ಸ್ಟೇಚ್ಛೆಯೊಂದಿಗೆ ಅಲೆದಾಡು)-ಕೂಡುಪದ. 

ಕಡಿವಾಣ ಹಾಕುವ ಪ್ರಯತ್ನವನ್ನು-ಕಡಿವಾಣ ಹಾಕು-ನುಡಿಗಟ್ಟು (-ಅಂಕೆಯಲ್ಲಿ 
ಇಟ್ಟುಕೊಳ್ಳು). 

ಜಗತ್ತಿನೆದುದು ತೆರೆದಿಟ್ಟು-(ತೆರೆ) ತೆರೆದು4 ಇಡು ತೆರೆದಿಡು-ಕೂಡುಪದ 
(-ಜಾಹೀರುಗೊಳ್ಳುವ ಹಾಗೆ ತೋರಡಿಸು). 

ಕೇಂದ್ರಿತ ಅಭಿಪ್ರಾಯಗಳಿಗೆ ಗ೦ಟುಬಿದ್ದರು-ಗಂ೦ಟು--ಬೀಳು-ಗ೦ಟುಬೀಳು 
(-ಆತುಕೊಳ್ಳು, ದುಂಬಾಲು ಬೀಳು) ಕೂಡುಪದ. 

ಹಳಿತಪ್ಪಿಸುವ ಹೇಳಿಕೆಗಳಿ೦ದ-ಹಳಿ ತಪ್ಪು (-ದಾರಿ ತಪ್ಪು-ನುಡಿಗಟ್ಟು 
(ಹೇಳು-4 ಇಕೆ. ಹೇಳಿಕೆ-ಪದರಚನೆ). 

ಮತದಾರ-ಮತ-ದಾರು ಮತದಾರ-ಹೊಸಪದ ರಚನೆ. 

ಅಂತರ ಇಟ್ಟುಕೊಳ್ಳುವ-(ಇಡು) ಇಟ್ಟುಕೊಳ್ಳು (-ಕಾಯ್ದುಕೊಳ್ಳು, 
ಉಳಿಸಿಕೊಳ್ಳು)-ಕೂಡುಪದ, 

ಹಣೆಪಟ್ಟಿ ಹಚ್ಚಿಕೊ೦ಡು-ಹಚ್ಚು.-ಕೊಳ್ಳು- ಹಚ್ಚಿಕೊ೦ಡ-ಕೂಡುಪದ. 

ಹೊಸ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಬೇಕು-ತೊಡಗು+ಕೊಳ್ಳು-ತೊಡಗಿಕೊಳ್ಳು 
(-ನಿರತನಾಗು) ಕೂಡುಪದ. 

ಉಳಿಗಾಲ-ಉಳಿಯುವ ಕಾಲುಉಳಿ- ಕಾಲುಉಳಿಗಾಲ-ಕೂಡುಪದ. 
ಸಂಶಯ ಬರುವಂತೆ ಮಾಡಿಬಿಡುತ್ತದೆ-ಮಾಡು. ಬಿಡು-ಮಾಡಿಬಿಡು- 
ಕೂಡುಪದ. 

ಮೋದಿಯವರನ್ನು ನೆನಪಿಸಿಕೊಳ್ಳುವಂತೆ-ನೆನಪಿಸು--ಕೊಳ್ಳು-ನೆನಪಿಸಿಕೊಳ್ಳು- 
ಕೂಡುಪದ. 

ತೆರೆದುಕೊಂಡಿದೆ ಎಂದೆ ವಿಶ್ಲೇಷಿಸಲಾಗುತ್ತಿದೆ (ತೆರೆ) ತೆರೆದು-ಕೊಳ್ಳು- 
ತೆರೆದುಕೊಳ್ಳು (-ಕಾಣಿಸು) ಕೂಡುಪದ. 

ಅವರ ರಾಜಿನಾಮೆ ಪಡೆದುಬಿಡೋಣ-(ಪಡಿ) ಪಡೆದು-ಬಿಡು- ಪಡೆದುಬಿಡು- 

ಕೂಡುಪದ. 


ಲೋಚನ ದೀಪ್ತಿ |೪೯೭ 


೫.೫. 


೫.೬. 


೫.೭ 


೫.೮. 


ಯೀ. 


೫.೧೦. 
೫.೧೦. 


೫.೧೨. 


೫.೧೩. 


೫.೧೪. 
೫.೧೫. 


೫.೧೬. 


೫.೧೭ 


೫.೧೮. 


೫.೧೯. 
೫.೨೦. 
೫೨೮೧. 


ASS: 
೫.೨೩. 


ಭಯಾನಕ ಒತ್ತಡಕ್ಕೆ ಧೃತಿಗೆಟ್ಟು-ಧೃತಿ*ಕೆಡು-ಧೃತಿಗೆಡು (ಇಎದೆಗುಂದು) 
=ಕೂಡುಪದ. 

ಅನ್ಯಮತೀಯರ ಕಗ್ಗೊಲೆ ಮಾಡಿ-(ಕರಾಳ) ಕಗ್ಗ4ಕೊಲೆ-ಕಗ್ಗೊಲೆ-ಗುಣಪದ 
ಸಮಾಸ. | 
ಅಕಾಡೆಮಿಕ್‌ ಉಲ್ಲೇಖಕಗಳು ಗಟ್ಟಿಮಾಡುತ್ತಿದ್ದವು-ಗಟ್ಟಿ-ಮಾಡು:ಗಟ್ಟಿಮಾಡು- 
ಕೂಡುಪದ. 

ಎಷ್ಟೆ ಲಾಗಾ ಹೊಡೆದರೂ-ಲಾಗಾಹೊಡೆ-ನುಡಿಗಟ್ಟು (-ನಪಾಸಾಗು, ಕಸರತ್ತು 
ತೋರು). 

ಸಿಕ್ಕಂಥ ಅವಕಾಶ ದೊರಕಿಸಿಕೊಳ್ಳಲಾಗದೆ-ದೊರಕಿಸಿಕೊಳ್ಳುಎ 
ದೊರಕಿಸಿಕೊಳ್ಳು- ಕೂಡುಪದ. 

ಸೌಮ್ಯವಾದಿ-ಸೌಮ್ಯವಾದ. ಇುಸೌಮ್ಯವಾದಿ-ಹೊಸಪದ ರಚನೆ. 

ಸಕಲ ಸೌಲಭ್ಯಗಳೊಂದಿಗೆ ನೋಡಿಕೊಳ್ಳುತ್ತಿದ್ದ-ನೋಡು--ನೋಡಿಕೊಳ್ಳು- 
ಕೂಡುಪದ. 

ಯಹೂದಿಗಳು ತಮ್ಮದೊಂದು ದೇಶ ಕಟ್ಟಿಕೊಂಡಂತೆ-ಕಟ್ಟಕೊಳ್ಳು-ಕಟ್ಟಿಕೊಳ್ಳು 
(ವನಿರ್ದಿಸು) ಕೂಡುಪದ. 

ಎಲ್ಲರನ್ನೂ ಒಳಗೊಂಡ-ಒಳ-ಕೊಳ್ಳು-ಒಳಗೊಳ್ಳು-ಕೂಡುಪದ. 
ಸತ್ಯವಾದ ಸತ್ಯವಾದ-ಹೊಸಪದ ರಚನೆ. 

ಓಲೈಯ್ದು. ಕೆ ಓಲೈಕೆ-ಹೊಸಪದ ರಚನೆ. 

ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿರುವ-ಹೊರಗೆ--ಹೊಮ್ಮು- 
ಹೊರಹೊಮ್ಮು (-ಪ್ರಕಟಗೊಳ್ಳು, ರೂಪುಗೊಳ್ಳು)-ಕೂಡುಪದ. 
ಬುದ್ಧಿ-ಜೀವಿಬುದ್ಧಿಜೀವಿ-ಸಮಸ್ತಪದ. 

ಅವರಿಗೆ ಸಿಗಬೇಕಾದ ಸ್ಥಾನ-(ಸಿಗು) ಸಿಕ್ಕ ಬೇಕು--ಆಗು.ಸಿಕ್ಕಬೇಕಾಗು« 
ಸಿಗಬೇಕಾಗು ಕೂಡುಪದ. 

ರಕ್ತ ಹರಿದುಬಿಡುತ್ತದೆ. (ಹರಿ) ಹರಿದು-ಬಿಡು- ಹರಿದುಬಿಡು-ಕೂಡುಪದ. 
ಬುದ್ಧಿಜೀವ, ಸಿಗಬೇಕಾದ-ಪನರಾವತ್ರನೆ. 

ಜಾತಿಬೇಡ ಎಂದು ಹೋರಾಡಿದ್ದು ತಿಳಿದು ಬರುತ್ತದೆ-ಹೋರು--ಆಡು 
ಹೋರಾಡು-ಕೂಡುಪದ. 

ಜೈಲಿನಲ್ಲಿದ್ದುಕೊಂಡೆ-(ಇರು) ಇದ್ದ ಕೊಳ್ಳು ಇದ್ದುಕೊಳ್ಳು-ಕೂಡುಪದ. 
ಆ ಗೋಹತ್ಯೆ, ಮದ್ಯಪಾನ -ಪದಕಂತೆ. 


೪೯೮ | ಲೋಚನ ದೀಪ್ತಿ 


೬೧. ಸಾಧಕ-ಬಾಧಕ-ಜೋಡುನುಡಿ. 
ಓದಿಕೊಳ್ಳು-ಕೂಡುಪದ. 
ಪಡೆದುಕೊಳ್ಳು-ಕೂಡುಪದ. 
ದೊರೆವುದು-ಕೃನ್ನಾಮ. 
ಧಮಕಿ ಹಾಕು-ನುಡಿಗಟ್ಟು (ಹೆದರಿಸು, ಜೀವಬೆದರಿಕೆ ಹಾಕು.) 
ಕಂಬಿ ಕೀಳು-ಪಲಾಯನ ಮಾಡು-ನುಡಿಗಟ್ಟು, 
ಮೀನ-ಮೇಷ: ಎಣಿಸು-ಜೋಡುನುಡಿ. 
ಅಳೆದು-ಸುರಿದು-ಜೋಡುನುಡಿ. 
ತ೦ತ್ರಜ್ಞಾನ/ಕಪಿಮುಷ್ಟಿ-ಸಮಸ್ತಪದ. 
ಅಡ್ಡಿಪಡಿಸು-ಕೂಡುಪದ. 
ಕುಲಾ೦ತರಿ-ಸಮಸ್ತಪದ?. 
ಕೈಕಟ್ಟು-ನುಡಿಗಟ್ಟು (ಏನು ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲರು). 
ಆಗಬೇಕು-ಕೂಡುಪದ. 
ಹತ್ತಿಕ್ಕು-ಒತ್ತಿಇಡು-ಕೂಡುಪದ/ತುಳಿ (ಆಲಂಕಾರಿಕ)-ಸಮಸ್ಕಪದ. 
ಬೀಳ್ಕೊಂಡು-(ವಿದಾಯ ಹೇಳು) ಕೂಡುಪದ. 
ನೂರಾರು-ಸಮಸ್ತಪದ- (ಐಹಲವಾರು) (ಬಹಳಷ್ಟು. 
ಕಳುಹಿಸಿಕೊಡು-ಕೂಡುಪದ. 
ಹೇರಬೇಕು-ಕೂಡುಪದ. 
ತೆಗೆದುಕೊಳ್ಳು-ಕೂಡುಪದ. 
ಒಳಗೂಡು-ಕೂಡುಪದ. 
ಅಡ್ಡಬರು-ನುಡಿಗಟ್ಟು (ಅಡೆ-ತಡೆಯನ್ನೊಡ್ಡು). 
ಸಾಧ್ಯವಾಗು-ಕೂಡುಪದ. 
ಸುಳ್ಳು-ಮೊಳ್ಳು-ಜೋಡುನುಡಿ (ಪತ್ರಿಕಾ ವರದಿಯ ಸೃಷ್ಟಿ. 

[ಮೈಸೂರು ವಿಶ್ವವಿದ್ಯಾಲಯ ಮತ್ತು ವಿಸ್ಮಯ ಫೌಂಡೇಷನ್‌ (ರಿ.) ಮೈಸೂರು, 
ಜಂಟಿ ಸಹಯೋಗದಲ್ಲಿ ೧೨, ೧೩ರ ಜುಲೈ ೨೦೧೪ರಂದು ರಾಷ್ಟ್ರಮಟ್ಟದ ಸಂಶೋಧನಾ 
ಕಮ್ಮಟವನ್ನು ಏರ್ಲಡಿಸಲಾಗಿತ್ತು. ಇಲ್ಲಿ ಚಿದ್ದೆಗೊಳ್ಳುವ ಹಾಗೆ ಈ ಪ್ರಬಂಧವನ್ನು 
ಮಂಡಿಸಲಾಯಿತು.] 


00 


ಲೋಚನ ದೀಪ್ತಿ |೪೯೯ 


*ನಿಷೇಧಾರ್ಥದಲ್ಲಿ-ಮಧ್ಯಮಪುರುಷ ಬಹುವಚನದ 
ಆಖ್ಯಾತ ಪ್ರತ್ಯಯ (ಒಂದು ಜಿಜ್ಞಾಸೆ) 


- ಕೆ. ರಘುರಾಮಭಟ್‌ 


ಹೊಸಗನ್ನಡ ವ್ಯಾಕರಣದ ಅಧ್ಯಯನ ಮತ್ತು ಅಧ್ಯಾಪನದ ಸಂದರ್ಭದಲ್ಲಿ, 


ನನ್ನಲ್ಲಿ ತಲೆದೋರಿದ ಸಂದೇಹಕ್ಕೆ, ಸಮರ್ಪಕ ಸಮಾಧಾನ ಪಡೆದುಕೊಳ್ಳುವ 
ಸದುದ್ದೇಶದಿಂದ, ಈ ಜಿಜ್ಞಾಸೆಯಿಂದ ಕೂಡಿದ ಅಭಿಪ್ರಾಯಗಳನ್ನು ಇಲ್ಲಿ ಪ್ರಕಟಿಸುತ್ತಿದ್ದೇನೆ. 


ಹೊಸಗನ್ನಡ ವ್ಯಾಕರಣ ಕ್ಷೇತ್ರದಲ್ಲಿ, ಇಂದು ಸಾಕಷ್ಟು ಸಹಾಯಕ ಪರಾಮರ್ಶನ 


ಗ್ರಂಥಗಳು (Reference Books) ಲಭ್ಯವಿವೆ. ಮೇಲಿನ ಶೀರ್ಷಿಕೆ ಬಗೆಗೆ, ನನ್ನಲ್ಲಿ 
ಮೂಡಿದ ಸಂದೇಹದ ಕುರಿತು ನನಗೆ ಲಭ್ಯವಾದ ಎ೦ಟು ಗ್ರಂಥಗಳು ಮತ್ತು ಈ 
ವಿಷಯ ಪ್ರಸ್ತಾಪಿತವಾದ ಪುಟ ಸಂಖ್ಯೆ, ಪ್ರಕಟಣೆ ಇತ್ಯಾದಿ ವಿವರಗಳನ್ನು ಆರಂಭದಲ್ಲಿ 
ಇತ್ತು, ಆ ಬಳಿಕ ವಿಷಯದ ಕುರಿತು ನೇರವಾಗಿ ಉಲ್ಲೇಖಿಸುತ್ತೇನೆ. 


೧. 


ಬಾಲ ವ್ಯಾಕರಣ : (ಪ್ರಶ್ನೋತ್ತರ ಸ೦ವಾದ: ಬಾಸೆಲ್‌ ಮಿಶನ್‌ ಬುಕ್‌ ಡಿಪೋ 
ಮಂಗಳೂರು ಪ್ರಕಟಣೆ. ೧೯೫೦, ೨೫ನೇ ಆವೃತ್ತಿ; ಮಟ ೩೧ ಮತ್ತು ೩೨ 
ಆಖ್ಯಾತರೂಪಗಳ ಪಟ್ಟಿಯ "ನಿಷೇಧ" ರೂಪಗಳು ನೋಡಿ) 

ಹೊಸಗನ್ನಡ ವ್ಯಾಕರಣ : ವಿದ್ವಾನ್‌ ಶ್ರೀ ರಂಗನಾಥ ಶರ್ಮಾ, 1೪ನೇ ಮುದ್ರಣ, 
ಕನ್ನಡ ಸಾಹಿತ್ಯ ಪರಿಷತ್‌ ಪ್ರಕಟಣೆ; ೧೯೮೬, ಪುಟ: ೯೦) 

ಕನ್ನಡ ಮಧ್ಯಮ ವ್ಯಾಕರಣ : ಪ್ರೊ. ತೀ.ನಂ.ಶ್ರೀ. (ಪುಟ.೯೨-೯೩) 
ಭಾಷಾದೀಷಿಕೆ : ಶ್ರೀ ಟಿ.ಕೇಶವ ಭಟ್‌, ವಿದ್ವಾನ್‌ (ಪ್ರಕಾಶಕರು:ಯು.ಆರ್‌.ಶೆಣೈ 
ಎಂಡ್‌ ಸನ್ಸ್‌ ಮ೦ಗಳೂರು-೩, ೧೯೫೬, ಪುಟ-೬೦) 

ಪ್ರೌಢಶಾಲಾ ಕನ್ನಡ ಕೈಪಿಡಿ: ಡಾ. ಕೆ.ಎಲ್‌.ಗೋಪಾಲಕೃಷ್ಣಯ್ಯ (ಪ್ರಕಾಶಕರು: 
ನವಕರ್ನಾಟಕ ಪಬ್ಲಿಕೇಷನ್ಸ್‌ ಪ್ರೈವೆಟ್‌ ಲಿಮಿಟೆಡ್‌, ಬೆಂಗಳೂರು-೧, ೧೯೯೪, 
ಪುಟ ೪೪-೪೫) 


* (ಲೋಚನ-ಸಂಪುಟ-೨೨, ಸಂಚಿಕೆ-೧. ೨೦೦೮) 


೫೦೦ | ಲೋಚನ ದೀಪ್ತಿ 


೬. ಹಳಗನ್ನಡ ವ್ಯಾಕರಣ ಸೂತ್ರಗಳು : ಪ್ರಸಾರಾಂಗ, ಮಂಗಳೂರು ವಿ.ವಿ. ಪ್ರಕಟಣೆ; 


೧೯೮೫,ಪುಟ-೭೯) 


೭. ಹೊಸಗನ್ನಡ ವ್ಯಾಕರಣ : ಡಾ. ಟೆ.ವಿ.ವೆಂಕಟಾಚಲ ಶಾಸ್ತ್ರೀ, ಪುಟ ೧೨೭- 
೧೨೮; ಪ್ರಥಮ ಮುದ್ರಣ, ೧೯೯೦, ಪ್ರಕಟಣೆ: ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ, 


ಬೆಂಗಳೂರು-೧೯) 


೮. ನವಕರ್ನಾಟಕ ವ್ಯಾಕರಣ ಕೈಗನ್ನಡಿ: ಕೆ. ದಾಮೋದರ ಐತಾಳ, (ಪ್ರಕಟಣೆ: 
ನವಕರ್ನಾಟಕ ಪಬ್ಲಿಕೇಷನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, ಎರಡನೆಯ ಮುದ್ರಣ; 


ಮೇ ೧೯೯೪, ಪುಟ ೫೫-೫೬) 


ಈ ಎಂಟು ಗ್ರಂಥಗಳಲ್ಲಿ ಅವರು ಮಧ್ಯಮಪುರುಷದ ಏಕವಚನ ಹಾಗೂ 
ಬಹುವಚನಗಳಿಗೆ ನೀಡಿದ ಧಾತುರೂಪ ಮತ್ತು ಆಖ್ಯಾತ ಪ್ರತ್ಯಯ ರೂಪಗಳ ಪಟ್ಟಿಯನ್ನು 
ಮಾತ್ರ ಕೆಳಗೆ ಕೊಡುತ್ತಿದ್ದೇನೆ. ಇಲ್ಲಿ ಸೂಚಿಸುವ ಕ್ರಮ ಸಂಖ್ಯೆ ಮೇಲೆ ಸೂಚಿಸಲಾದ 
ವ್ಯಾಕರಣ ಗ್ರಂಥಗಳ ಕ್ರಮ ಸಂಖ್ಯೆಯೆಂದು ಭಾವಿಸಬೇಕಾಗಿ ವಿನಂತಿ. 


ನಿಷೇಧಾರ್ಥ ರೂಪಗಳು: 


ಏಕವಚನ ದ 
೧. ಎ (ಆಖ್ಯಾತ ಪ್ರತ್ಯಯ) 

ಮಾಡೆ (ಮಾಡು--ಎ) 

ನುಡಿಯೆ (ನುಡಿ-ಎ) 


(೨) (ಎ) 


(೪) ಹೋಗೆ 
(೫) ನುಡಿಯೆ(ಎ) 
ಕೊಡೆ (ಎ) 
(೬) ಕಟ್ಟಯ್‌ 
(೭) ಕುಡಿ + ಎ ಇ ಕುಡಿಯೆ 


ಬಹುವಚನ 

ಅರಿ (ಆಖ್ಯಾತ ಪ್ರತ್ಯಯ) 
ಮಾಡರಿ (ಮಾಡು- ಅರಿ) 
(ನುಡಿ ಅರಿ) ನುಡಿಯಿರಿ 
(ಇರಿ) 

ಮಾಡಿರಿ 

(ಇರಿ) 

ಮಾಡಿರಿ 

ತಿಳಿಯಿರಿ 

ಹೋಗಿರಿ (ಹೋಗದಿರುವಿರಿ) 
ನುಡಿಯಿರಿ (ಇರಿ) 
ಕೊಡಿರಿ (ಇರಿ) 

ಕಟ್ಟಿರ್‌ 
ಕುಡಿ4ಅರಿ=ಕುಡಿಯಿರಿ 


ಲೋಚನ ದೀಪ್ತಿ | ೫೦೧ 


ಮಾಡು + ಎಇ ಮಾಡೆ 
ಮಾಡು- ಅರಿ-ಮಾಡರಿ 
ಬೆಳೆ-ಎಂಬೆಳೆಯೆ ಬೆಳ--ಅರಿಇಬೆಳಯರಿ 
(೮) ನೀನು ಮಾಡೆ ನೀವು ಮಾಡರಿ (ಮಾಡೆ-ಎರಿ?) 


(ಕೆ. ದಾಮೋದರ ಐತಾಳರು ಕೊಟ್ಟ ಉದಾಹರಣೆಯಲ್ಲಿ ಬಹುವಚನದಲ್ಲಿ 
“ಮಾಡರಿ' ಎ೦ಬ ರೂಪದಲ್ಲಿ ನಿಷೇಧಾರ್ಥಕದಲ್ಲಿ ಮಧ್ಯಮಪುರುಷ ಆಖ್ಯಾತ ಪ್ರತ್ಯಯ 
"ಎರಿ' ಎಂದಾಗುತ್ತದೆ. ಆದರೆ ಮುಂದೆ (ಪುಟ ೫೬ರಲ್ಲಿ) ಕೊಡುವ ವಿವರಣೆಯಲ್ಲಿ 
ಅದನ್ನು “ಅರಿ' ಎಂದಿದ್ದಾರೆ. ಇದನ್ನು ಗಮನಿಸಿದರೆ, ಶ್ರೀಯುತರಿಗೆ ಈ ವಿಷಯದಲ್ಲಿ 
ಗೊ೦ದಲವಿದ್ದಂತೆ ಭಾಸವಾಗುತ್ತದೆ.) 


ಕ್ರ ಸಂಖ್ಯೆ(೨) ಡಾ। ಟಿ.ವಿ. ವೆಂಕಟಾಚಲ ಶಾಸ್ತ್ರೀಯವರು (ತಮ್ಮ ಕೃತಿಯ ಪುಟ 
೧೨೮ರ ವಿವರಣೆ ನೋಡಿ) ಹೀಗೆ “ಇ, ಉ ಮತ್ತು ಎ' ಕಾರಾಂತ ಧಾತುರೂಪಗಳನ್ನು 
ಸೂಚಿಸಿ ಬಳಿಕ, “ಹೊಸಗನ್ನಡದಲ್ಲಿ ನಿಷೇಧಾರ್ಥಕಗಳ ಕ್ರಿಯಾಪದಗಳು ತೀರ ವಿರಳವಾಗಿ 
ಮಾತ್ರ ಮೇಲೆ ತೋರಿಸಿರುವಂತೆ ನಡೆಯುತ್ತವೆ. ಏಕೆಂದರೆ ಅವು ರೂಢಿಯ ಸಹಜ 
ರೂಪಗಳಲ್ಲ, ಗ್ರಾಂಧಿಕ ರೂಪಗಳು.” ಎಂದಿದ್ದಾರೆ. ಶ್ರೀ ಕೆ. ದಾಮೋದರ ಐತಾಳರು 
(ಪುಟ ೫೬ರಲ್ಲಿ) ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 


ಡಾ। ಗೋಪಾಲಕೃಷ್ಣಯ್ಯ (ಅವರ ಗ್ರಂಥ ಪುಟ ೪೪ರಲ್ಲಿ) “ಧಾತುವಿಗೆ ಆಖ್ಯಾತ 
ಪ್ರತ್ಯಯಗಳನ್ನು ಹತ್ತಿಸಿ ನಿಷೇಧಾರ್ಥ ಸೂಚಿಸುವ ವಾಕ್ಕರಚನೆ ಈಚಿನ ಆಡುಮಾತಿನಲ್ಲೂ. 
ಬರವಣಿಗೆಯಲ್ಲೂ ಕಡಿಮೆಯಾಗಿದೆ. ಅದಕ್ಕೆ ಬದಲಾಗಿ “ಇಲ್ಲ'ವೆ೦ಬುದನ್ನು ಸೇರಿಸಿ 
ಮಾಡಲಿಲ್ಲ. ಹೋಗಲಿಲ್ಲ ಎಂಬಂತೆ ಸಂಯುಕ್ತ ಕ್ರಿಯಾಪದಗಳನ್ನು ಉಪಯೋಗಿಸುವುದು 
ರೂಢಿಯಾಗಿದೆ” ಎನ್ನುತ್ತಾರೆ. (ಆದರೆ ಇವರು ಪ್ರಾಚೀನ ಉದಾಹರಣೆಗಳನ್ನು ಕೊಟ್ಟಿಲ್ಲ!) 


ಈ ಎಂಟು ಕೃತಿಗಳಲ್ಲಿ, ತೀ.ನಂ.ಶ್ರೀಕ೦ಂಠಯ್ಯನವರು ಬರೆದ ವ್ಯಾಕರಣ 
ಗಂಥದಲ್ಲಿ ವ್ಯಾಕರಣದ ನಿಯಮ-ಪ್ರಯೋಗಗಳಿಗೆ ಅಲ್ಲಲ್ಲಿ ಗ್ರಾಂಧಿಕ/ಆಡುಮಾತಿನ 
ಉದಾಹರಣೆಗಳನ್ನು ನೀಡಿ, ಅದನ್ನು ನಿಜವಾದ ಅರ್ಥದಲ್ಲಿ "ಶಾಸ್ತ್ರ'ವಾಗಿಸಿದ್ದಾರೆ. 
ಇನ್ನುಳಿದವರ ಕೃತಿಗಳಲ್ಲಿ ಕೇವಲ ಆಖ್ಯಾತ ಪ್ರತ್ಯಯ ಮತ್ತು ಧಾತುರೂಪಗಳಿಗೆ ಅವು 
ಸೇರಿದಾಗ ನಿಷನ್ನವಾಗುವ ಸ್ವರೂಪಗಳನ್ನಷ್ಟೇ ತಿಳಿಸುತ್ತಾರೆ. ತೀ.ನಂ.ಶ್ರೀ. ಅವರ ಕೃತಿಯಲ್ಲೂ 
ನಿಷೇಧಾರ್ಥಕ ರೂಪದ ವಿಚಾರಕ್ಕೆ ಬಂದಾಗ, ಮಧ್ಯಮಪುರುಷ ಬಹುವಚನಕ್ಕೆ 
ಉದಾಹರಣೆ ಲಭ್ಯವಿಲ್ಲ! ಇದು ಗಮನಾರ್ಹ ವಿಚಾರ. 


೫೦೨ | ಲೋಚನ ದೀಪ್ತಿ 


ಇಂದು ಹೊಸಗನ್ನಡದಲ್ಲಿ ಹಲವಾರು ಮಂದಿ ವಿದ್ವಾಂಸರು ವ್ಯಾಕರಣ 
ಕೃತಿರತ್ನಗಳನ್ನು ರಚಿಸಿದ್ದಾರೆ. ಆದರೆ ನಾನಿಲ್ಲಿ ನನಗೆ ಲಭ್ಯವಾದ ಕೆಲವೇ ಕೃತಿಗಳನ್ನು 
ಪರಾಮರ್ಶಿಸಿದಾಗ, ನನ್ನ ಅನುಮಾನ-ಸಂದೇಹಗಳು ಹಾಗೆಯೇ ಉಳಿದುಕೊಂಡ 
ಫಲವಾಗಿ, ನನ್ನೀ ಜಿಜ್ಞಾಸೆಯನ್ನು ಈ ಲೇಖನದಲ್ಲಿ ಸಾದರಪಡಿಸುತ್ತಿದ್ದೇನೆ. ಕನ್ನಡದ 
ಹಿರಿಯ ವಿದ್ವಾಂಸರು ಹಾಗೂ ಭಾಷಾ ವಿಜ್ಞಾನಿಗಳು ಈ ಕುರಿತು ಗಮನಹರಿಸಿ, ನನ್ನೀ 
ಜಿಜ್ಞಾಸೆಯನ್ನು ತಣಿಸಬೇಕಾಗಿ ಸವಿನಯ ಅಪೇಕ್ಷೆ. 
ಇಲ್ಲಿ ನನ್ನ ಜಿಜ್ಞಾಸೆಯಿದು: 

ಬಾಸೆಲ್‌ ಮಿಶನ್‌ ಪ್ರಕಟಣೆಯವರು, ಡಾ. ಟಿ. ವಿ. ವೆಂಕಟಾಚಲ ಶಾಸ್ತ್ರೀ 
ಹಾಗೂ ಶ್ರೀ ಕೆ. ದಾಮೋದರ ಐತಾಳ-ಈ ಮೂವರು ಮಧ್ಯಮಪುರುಷ ಬಹುವಚನ 
ನಿಷೇಧಾರ್ಥಕ ಪ್ರತ್ಯಯವನ್ನು "ಅರಿ' ಎಂದು ತೀರ್ಮಾನಿಸಿದರೆ, ಇನ್ನುಳಿದವರು(ವಿದ್ದಾನ್‌ 
ರಂಗನಾಥ ಶರ್ಮಾ, ತೀ.ನ೦.ಶ್ರೀ., ಶ್ರೀ ಟಿ.ಕೇಶವ ಭಟ್ಟ ಡಾ। ಗೋಪಾಲಕೃಷ್ಣಯ್ಯ 
ಮೊದಲಾದವರು) "ಇರಿ' ಎಂದು ನಿರ್ಣಯಿಸಿದ್ದಾರೆ. ಇದರಿಂದ ವಿದ್ವಾಂಸರಲ್ಲಿ ಈ 
ಕುರಿತು ಏಕಾಭಿಪ್ರಾಯವಿಲ್ಲ ಎನ್ನುವ ಅಂಶ ಸ್ಪಷ್ಟ ಆದರೆ ಮತ್ತೂಂದು ವಿಚಾರ 
ಗಮನಿಸಿ-ಈ ವ್ಯಾಕರಣ ಕರ್ತೃಗಳಾರೂ ತಮ್ಮ ಕೃತಿಗಳಲ್ಲಿ ವ್ಯಾಕರಣದ ನಿಯಮ, 
ಪ್ರಯೋಗಗಳಿಗೆ ಉದಾಹರಣೆಗಳನ್ನು ನೀಡಿಲ್ಲ! ಎಲ್ಲರೂ ಧಾತುರೂಪಗಳನ್ನಷ್ಟೇ 
ಕೊಟ್ಟಿದ್ದಾರೆ. ವ್ಯಾಕರಣ ಒಂದು ಶಾಸ್ತ್ರ ಪ್ರಯೋಗ ಶರಣಾಃ ವೈಯಾಕರಣಾ'; "ಯೋಗಾತ್‌ 
ರೂಢಿರ್ಬಲೀಯಸಿ' ಇತ್ಯಾದಿ ಪ್ರಸಿದ್ಧ ಉಕ್ತಿಗಳಂತೆ, ವ್ಯಾಕರಣ ರಚನೆಗಳು 
ಶಾಸ್ತ್ರೀಯವನಿಸುವುದು ಕೇವಲ ಸೂತ್ರ, ನಿಯಮಗಳಿಂದಲ್ಲ. ಅಲ್ಲಿ ಪ್ರತಿ ಸೂತ್ರ 
ನಿಯಮಗಳಿಗೆ ಪೂರ್ವ ಕವಿ ಪ್ರಯೋಗ (ಗಾಂಧಿಕ) ಆಡುನುಡಿಯ ಪ್ರಯೋಗಗಳ 
ಉದಾಹರಣೆಗಳಿರಬೇಕು. "ಪ್ರಯೋಗದಲ್ಲಿಲ್ಲದಿರುವ ಅಪೂರ್ವ ಪದಗಳನ್ನು ಸೃಷಿ 
ಮಾಡುವ ಹಕ್ಕು ವ್ಯಾಕರಣಕ್ಕಿಲ್ಲ. ಅವೆಲ್ಲ ದೋಷಗಳೇ ಸರಿ, ಪ್ರಯೋಗದಲ್ಲಿದ್ದ ಶಬ್ದಗಳನ್ನೆ 
ಒ೦ದು ಕ್ರಮದಲ್ಲಿ ಶ್ರುತಿ ಹಿತವಾಗಿ ಪ್ರಯೋಗಿಸುವುದನ್ನು ತಿಳಿಸುವ ವಿಧಾನವೇ ವ್ಯಾಕರಣ...” 
ಎಂ.ರಾಜಗೋಪಾಲಚಾರ್ಯ, ನವಕರ್ನಾಟಕ ವ್ಯಾಕರಣ ಕೈಗನ್ನಡಿಯ ಮುನ್ನುಡಿಯಲ್ಲಿ, 
ಪುಟ ೫ರಲ್ಲಿ ಆಡಿದ ಈ ಮಾತುಗಳು ಎಷ್ಟು ಅರ್ಥಪೂರ್ಣ. ದುರದೃಷ್ಟವೆಂದರೆ 
ಮಧ್ಯಮ ಪುರುಷ ಬಹುವಚನದ ಆಖ್ಯಾತ ಪ್ರತ್ಯಯವೆಂದು ಹೇಳುವ ರೂಪಗಳಾದ 
"ಅರಿ'(?) "ಇರಿ' ಎಂಬೀ ರೂಪಗಳಾವುವೂ ರೂಢಿಯಲ್ಲಿಲ್ಲ. 


ಕನ್ನಡದ ಉಪಭಾಷೆಗಳಾದ (ನನ್ನ ಪರಿಸರದ ಭಾಷೆಗಳಾದ ಹವ್ಯಕ ಕನ್ನಡ, 
ಕೋಟ-ಬಾರಕೂರು ಕನ್ನಡ ಹಾಗೂ ಕನ್ನಡದ ಸೋದರಿ ಭಾಷೆಯಾದ ತುಳು ಭಾಷೆಯತ್ತ 


ಲೋಚನ ದೀಪ್ತಿ | ೫೦೩ 


ಗಮನ ಹರಿಸುವುದೊಳಿತೇನೋ ಎಂದು ಭಾವಿಸಿ ಅವುಗಳನ್ನು ಗಮನಿಸಿದೆ.) 
ಕಾಸರಗೋಡು-ಕುಂಬಳೆ ಪರಿಸರದ ಹವ್ಯಕ ಕನ್ನಡ-ಕೋಟ ಕನ್ನಡ, ಬಾರಕೂರು 
ಕನ್ನಡ ಮೊದಲಾದ ನನ್ನ ಅರಿವಿಗೆ ಬ೦ದ ಭಾಷೆಗಳಲ್ಲಿ ಬಳಕೆಯಾಗುತ್ತಿರುವ ಪದ 
ಪ್ರಯೋಗಗಳನ್ನು ಗಮನಿಸೋಣ. 


ನಿಷೇಧಾರ್ಥಕ ರೂಪಗಳು: ಮಧ್ಯಮಪುರುಷ: 


೧. 


೩ PHD 


ಏಕವಚನ. ಬಹುವಚನ 

ಕುಂಬಳೆ ಸೀಮೆ(ಕಾಸರಗೋಡು)ಯ 

ಹವ್ಯಕ ಕನ್ನಡ 

ನೀನು ನೀರು ಕುಡಿಯೆ - ನಿಂಗೋ ನೀರುಕುಡಿಯೆಯಿ 
ನೀನು ಆಟ ಆಡೆ - ನಿಂಗೊ ಆಟ ಆಡೆಯಿ 
ನೀನು ಓಟು ಕೊಡೆ - ನಿಂಗೊ ಓಟು ಕೊಡೆಯಿ 
ನೀನು ಕೆಲಸ ಮಾಡೆ - ನಿಂಗೊ ಕೆಲಸ ಮಾಡಿಯಿ 
ನೀನು ತಿನ್ನೆ - ನಿಂಗೊ ತಿನ್ನೆಯಿ 


- ಇಲ್ಲಿ "ಎ' : - ಬಹುವಚನದಲ್ಲಿ “ಇ' ಪ್ರತ್ಯಯಗಳಾಗಿವೆ. 

ಕೋಟ ಕನ್ನಡ ನೀನು ಮಾಡೆ - ನೀವು ಮಾಡೆರಿ 

(ನನ್ನ ಸಹೋದ್ಯೋಗಿ ಮಿತ್ರ ಕೋಟ ಹಂದಟ್ಟು 

(ಉದಾ: ನೀವು ಅಂಥ ಕೆಟ್ಟ ನಿವಾಸಿಯೊಬ್ಬರಿಂದ ಪಡೆದ ಮಾಹಿತಿಯ 
ಆಧಾರದಿಂದ) ಪಡೆದ ಕೆಲಸ ಖಂಡಿತಾ ಮಾಡರಿ/ಮಾಡ್ರಿ) 

ಹಾಗೆಯೇ ನೀವು ಓಡ್ರಿಯೆ, ತರ್ರಿಯೇ, ಆಡ್ರಿಯೆ ಇತ್ಯಾದಿ. 

-ಇಲ್ಲಿ ಬಹುವಚನದಲ್ಲಿ '-ಎರಿ' /ಇಯೇ' “ಇರಿ' ರೂಪಗಳು ಲಭ್ಯ. 
ಬಾರಕೂರು ಕನ್ನಡ 

ಡಾ. ಶ್ರೀರಮಣ ಆಚಾರ್ಯ ಅಲೆವೂರು, ಇವರ ಇದೇ ಹೆಸರಿನ "ಸಂಶೋಧನಾತ್ಮಕ 
ಮಹಾಪ್ರಬಂಧ ಡೆಕ್ಕಾನ್‌ ಕಾಲೇಜು ಪೂನಾ (ಪಾರಮ್ಯ ಪುಟ. ೫೩) ದಿಂದ 
೧೯೭೧ರಲ್ಲಿ ಪ್ರಕಟವಾಗಿದೆ. ಅದು ಇಂಗ್ಲೀಷಿನಲ್ಲಿದೆ. ಇದರ ಸಂಕ್ಷಿಪ್ತ ಕನ್ನಡ 
ರೂಪ ಅವರ ಬರೆದಿದ್ದು; “ಪಾರಮ್ಯ ಗಂಥಪತ್ರಿಕೆ (೧೯೯೭-೯೮) 
ನೇಶನಲ್‌ ಪ. ಪೂ.ಕಾಲೇಜು ಸಂಚಿಕೆಯಲ್ಲಿ ಪುಟ ೪೯-೫೫ರಲ್ಲಿ ನೋಡಿ. 
ಧಾತು “ಕುಡಿ : ನಿಷೇಧಾರ್ಥ ರೂಪಗಳು 

ಏಕವಚನ ಅನೇಕ ವಚನ 


೫೦೪ | ಲೋಚನ ದೀಪ್ತಿ 


ಪುರುಷ-ಕುಡಿಯ(-ಎ)-ಕುಡೀರಿ(-ಈರಿ) 

("ಪಾರಮ್ಯ', ಪುಟ ೫೩.) 

ಇತಿ 'ನಿಷೇಧಾರ್ಥ ರೂಪಗಳ ವಿಶ್ಲೇಷಣೆಯು ಬಾರಕೂರು ಕನ್ನಡದಲ್ಲಿ ಸರಳವಾಗಿಲ್ಲ. 
ಇಲ್ಲಿ ಕಂಡುಬರುವ ಆಖ್ಯಾತ ಪ್ರತ್ಯಯಗಳು ನಿಷೇಧಾವಾಚಕ ಪ್ರತ್ಯಯ ಹಾಗೂ ಆಖ್ಯಾತ 
ಪ್ರತ್ಯಯಗಳ ಪರಸ್ಪರ ಸಂಮಿಶ್ರದಿಂದ ಹೊಸ ರೂಪಗಳನ್ನು ಹೊಂದುತ್ತಿವೆ" ಎಂಬ 
ವಿಚಾರವನ್ನು ತಿಳಿಸುವುದರೊಂದಿಗೆ ಇಲ್ಲಿ ಹೆಚ್ಚಿನ ಸಂಶೋಧನೆ ನಡೆಯಬೇಕಿದೆ ಎಂಬ 
ಎಚ್ಚರದ ಸೂಚನೆ ನೀಡಿದ್ದಾರೆ. 
೪. ತುಳು ಭಾಷೆಯಲ್ಲಿ 


ಆಧಾರ : "ವರ್ಣನಾತ್ಮಕ ತುಳು ವ್ಯಾಕರಣ' 

ಗಂಥ. ರಚನೆ' ಡಾ. ರಾಮಕೃಷ್ಣ ಶೆಟ್ಟಿ 
ಪ್ರಾಧ್ಯಾಪಕರು, ಅಣ್ಣಾಮಲೈ ವಿಶ್ವವಿದ್ಯಾನಿಲಯ 
ತಮಿಳುನಾಡು. ಪ್ರಕಟಣೆ ೧೯೮೬ 

ಕನ್ನಡ ಸಂಘ, ವಿವೇಕಾನಂದ ಕಾಲೇಜು ಪುತ್ತೂರು. 
ಪುಟ (೯೦, ೯೧, ೯೨, ೯೩, ೯೪) ನೋಡಿ. 


ನಿಷೇಧಾರ್ಥಕದಲ್ಲಿ 

ಏಕ ವಚನ 

ಮಧ್ಯಮಪುರುಷ ಏಕವಚನ - ಬಹುವಚನ 
ಕಲ್‌ಜ (-ಅ) -ಕಲ್‌ಜರ್‌ (ಅರ್‌) 
ದೀಜ(-ಅ) -ದೀಜರ್‌ (ಅರ್‌) 
ಪಾತೆರ್ಜ(-ಅ) -ಪಾತೆರ್ಜರ್‌(-ಅರ್‌) 
ಉಂಜ(-ಅ) -ಉಂಜರ್‌(ಅರ್‌) 


ಪ್ರ ಸಮೀಕ್ಷೆಗಳಿಂದ ಕುಂಬಳೆ ಸೀಮೆ ಹವ್ಯಕದಲ್ಲಿ ಏಕವಚನದಲ್ಲಿ 'ಎ'; 
ಬಹುವಚನದಲ್ಲಿ “ಇ' : ಕೋಟ ಭಾಷೆಯಲ್ಲಿ- "ಎರಿ, ಇಯ, ಇರಿ; ಬಾರಕೂರು 
ಕನ್ನಡದಲ್ಲಿ “-ಈರಿ' ರೂಪಗಳಾದರೆ, ತುಳುವಿನಲ್ಲಿ "ಅರ್‌' ಎ೦ಬ ಒಂದೇ ರೂಪವಿದ್ದಂತಿದೆ. 
ಹೊಸಗನ್ನಡದಲ್ಲಿ ಗ್ರಾಂಧಿಕ/ವ್ಯಾವಹಾರಿಕ ಆಡುನುಡಿಯ ಪ್ರಯೋಗಗಳಲ್ಲಿಯೂ 
ಉದಾಹರಣೆ ಪ್ರಯೋಗಗಳು ದೊರಕದೆ ಇರುವುದರಿಂದ ಮೇಲೆ ಹೇಳಿದ 
ಗೊಂದಲವುಂಟಾಗಿದೆ. ಈ ಕುರಿತು ಆಳವಾಗಿ ಅಧ್ಯಯನ ನಡೆಸಿದ ಭಾಷಾ ಪರಿಣತರು, 
ಭಾಷಾ ವಿಜ್ಞಾನಿಗಳು ಸೋದಾಹರಣವಾಗಿ ಈ ಸಮಸ್ಕೆಯತ್ತ ಬೆಳಕು ಹರಿಸಬೇಕಾದ್ದು 
ಅನಿವಾರ್ಯ 


ಲೋಚನ ದೀಪ್ತಿ | ೫೦೫ 


ಲೇಖಕರು 


೧. ನಾಡೋಜ ಹಂಪನಾಗರಾಜಯ್ಯ 

# ೧೦೭೯, ಸ್ಪನಿಮಾ, ೧೮ ಎ ಮೇನ್‌, 
ರಾಜಾಜಿನಗರ ೫ನೇ ಬ್ಲಾಕ್‌, 
ಬೆಂಗಳೂರು- ೫೬೦೦೧೦ 


೨. ಡಾ. ಟಿ.ವಿ. ವೆಂಕಟಾಚಲ ಶಾಸೀ 
೨ 

ನಂ.೬೮-ಬಿ, ಆಶ್ರಮದ ರಸ್ತೆ 

ಜಯಲಕ್ಷ್ಮೀಪುರಂ, 


ಮೆ )ಸೂರು- ೫೭೦೦೧೨ 


೩. ಕಾರ್ತಿಕ್‌ ಎಸ್‌. 

ನಂ.೪೧೩, ಕರ್ನಾಟಕ 'ಡಿ' ಗ್ರೂಪ್‌ 
ಎಂಪ್ಲಾಯೀಸ್‌ ಲೇಔಟ್‌, ೧ನೆಯ 
ಬ್ಲಾಕ್‌, ಲಿ೦ಗಧೀರನಹಳ್ಳಿ( ಹೇರೋಹಳ್ಳಿ) 
ಆ೦ದ್ರಹಳ್ಳಿ ಮುಖ್ಯ ರಸ್ತೆ, ವಿಶ್ವನೀಡಂ 
ಅಂಚೆ, ಬೆಂಗಳೂರು ೫೬೦ ೦೯೧ 


೪. ಡಾ. ಸಿ.ಪಿ. ಕೃಷ್ಣಕುಮಾರ್‌ 

# ನಂ. ೨೨೬೫/೧೯ “ಭಾರತಿ” 
೬ನೆಯ ತಿರುವು ವಿನಾಯಕನಗರ 
ಮೈಸೂರು-೫೭೦೦೧೨ 


೫. ಡಾ.ಸೀತಾರಾಂ ಜಾಗೀರ್‌ದಾರ್‌ 
೪೦೬/ಬಿ೧, “ಕಲ್ಪ. ೩ನೇ ಮೇನ್‌, 
೭ನೇ ಕ್ರಾಸ್‌, ಸರಸ್ವತೀಪುರಂ, 
ಮೈಸೂರು-೫೭೦೦೦೯ 

೬. ಡಾ. ನಾ.ಗೀತಾಚಾರ್ಯ 
ನಂ.೧೩೯, ವಿಜಯಾ ಅಪಾರ್ಟ್‌ 
ಮೆಂಟ್ಸ್‌ ೫ನೇ ಮುಖ್ಯರಸ್ತೆ, 
ಚಾಮರಾಜಪೇಟೆ, 

ಬೆಂಗಳೂರು- ೫೬೦೦೧೮ 


೫೦೬ | ಲೋಚನ ದೀಪ್ತಿ 


೭. ಪ್ರೊ ಕೆ.ಎಸ್‌. ಮಧುಸೂದನ 
ನಂ.೧೫೫. “ಶೇಷಾಂಕ” ೩ನೇ ಮೇನ್‌ 
೭ನೇ ಬ್ಲಾಕ್‌, ೪ನೇ ಫೇಸ್‌, 

ಬಿ.ಎಸ್‌.ಕೆ. ೩ನೇ ಹಂತ 
ಬೆ೦ಗಳೂರು-೫೬೦೦೮೫ 


೮. ಶ್ರೀ ಎಂ.ಎನ್‌. ಪ್ರಭಾಕರ್‌ 
“ಪದ್ಮ ಪ್ರಭಾ” ನಂ-೪೨, ೧೭ನೇ 
ಬ್ಲಾಕ್‌, ಬ್ಯಾಂಕ್‌ ಕಾಲೋನಿ, 
ಶ್ರೀರಾಮಪುರ, ೨ನೇ ಹಂತ, 
ಮೈಸೂರು-೫೭೦೦೨೩ 


೯. ಡಾ. ಪಿ.ವಿ. ಕೃಷ್ಣಮೂರ್ತಿ 

# ೩೭, "ಶ್ರೀಕೃಷ್ಣಕೃಪ', ೩ನೇ ಅಡ್ಡರಸ್ತೆ. 

ಸುಬಣ್ಣ ಲೇ-ಔಟ್‌ ಹರಿನಗರ ಕ್ರಾಸ್‌, 
ಬಣ 

ಅಂಜನಾಪುರ ಅಂಚೆ, 


ಬೆಂಗಳೂರು-೫೬೦೧೦೮ 


೧೦. ಡಾ. ಕೆಳದಿ ವೆಂಕಟೇಶ ಜೋಯಿಸ್‌ 
ಸಂಸ್ಥಾಪಕರು: ಕೆಳದಿ ಇತಿಹಾಸ 
ಸಂಶೋಧನಾ ಕೇ೦ದ್ರ, 

ಪೊಃ|ಕೆಳದಿ ತಾ| ಸಾಗರ ಜಿಲ್ಲೆ 
ಶಿವಮೊಗ್ಗ 

ಕೆಳದಿ-೫೭೭೪೦೧ 


೧೧. ಡಾ. ಜಿ. ಎನ್‌ ಉಪಾಧ್ಯ 
ಪ್ರಾಧ್ಯಾಪಕರು 

ಕನ್ನಡ ವಿಭಾಗ, ಮುಂಬಯಿ 
ವಿಶ್ವವಿದ್ಯಾಲಯ, ವಿದ್ಯಾನಗರಿ 
ಸಾಂತಾ ಕ್ರೂಜ್‌(ಪೂರ್ಪ), 
ಮುಂಬಯಿ-೪೦೦೦೯೮ 


ಯೊ ಳಗೆ ಅಷ್ಟಷ್ಟು ಈ ತ್ರ ೯ 


೧೨. ಡಾ. ಪಿ.ವಿ. ನಾರಾಯಣ ೧೯. ಡಾ. ಉಪ್ಪಂಗಳ ರಾಮಭಟ್ಟ 


“ತಂಗಾಳಿ', ನಂ.೩೦, ಆರ್‌.ಬಿ.ಐ. “ಪರಾಶರ',ನಂ.೮-೧-೬೪ 'ಬಿ' 
ಕಾಲೋನಿ ಅಕಲಂಕ ಪ್ರಕಾಶನ, 
ಜಯನಗರ ೩ಿನೇಬ್ದಾಕ್‌ ಸುಧೀ೦ದ್ರತೀರ್ಥ ಮಾರ್ಗ, 


(ಪೂರ್ವ)ಬೆಂಗಳೂರು-೫೬೦೦೧೧ ಹೊಸಬೆಟ್ಟು, ಉಡುಪಿ-೫೭೬೧೦೨ 


೧೩. ಡಾ. ಆರ್‌. ಲಕ್ಷಿ ನಾರಾಯಣ 
ನಂ.೧೨, * ಶ್ರೀನಿಕೇತನ” ೨ನೇ ಕ್ರಾಸ್‌ 
ಶಿವಾನಂದ ನಗರ, ಮೂಡಲಪಾಳ್ಯ. 
ಬೆ೦ಗಳೂರು-೫೬೦೦೭೨ 


೨೦. ಡಾ. ಶ್ರೀಕೃಷ್ಣಭಟ್‌ ಅರ್ತಿಕಜೆ 
ಎ-ಲ, ಸಾಂತಿ ಅಪಾರ್ಟ್‌ಮೆಂಟ್ಸ್‌ 
ನಂ ೧೩, ಬಾಲಕೃಷ್ಣ ರೋಡ್‌ 


ಮೈಲಾಪುರ, ಚೆನ್ನೈ-೬೦೦೦೦೪ 


೨೧. ಡಾ. ವ್ಹಿ ಜಿ. ಪೂಜಾರ್‌ 


೧೪. ಡಾ. ಕೆ.ಪಿ.ಭಟ್‌ 
# ೧೮, ೮ನೇ ಮೇನ್‌, ಬನಶಂಕರಿ 


೨ನೇ ಹಂತ, ೩ನೇ ಘಟ್ಟ "ಚೇತನ", ಸರಸ್ಪತೀಪುರ, 

ಬೆಂಗಳೂರು-೫೬೦೦೮೫ ಕುಸನೂರು ರಸ್ತೆ, ವಿಶ್ವವಿದ್ಯಾಲಯ ಅಂಚೆ 
ಗುಲರ್ಗಾ-೫೮೫೧೦೬ 

೧೫. ಡಾ. ಜಿ.ಎಂ. ಹೆಗಡೆ ವ 

# ೯ನೇ ಕ್ರಾಸ್‌, ಕಲ್ಯಾಣನಗರ, ೨೨. ಡಾ. ಎಂ. ಜಿ. ವಾರಿ. 

ಧಾರವಾಡ-೫೮೦೦೦೭ . ಚಾಲುಕ್ಕ ನಗರ, ೩ನೇ ತಿರುವು 


೧೬. ಡಾ. ಎನ್‌.ಆರ್‌.ಲಲಿತಾಂಬ ಬಾದಾಮಿ ೫೦೭೨೧೦) 
ನಂ. ೩೩೫, “ವಸಿಷ್ಠ' ೧೪ನೇ ಅಡ್ಡರಸ್ತೆ, ಬಾಗಲಕೋಟಿ ಜಿಲ್ಲೆ. 


ಸರಸ್ಪತಿನಗರ ವಿಜಯನಗರ, ೨೩. ಕೆ. ರಘುರಾಮಭಟ್‌ 
೧೭. ಶ್ರೀ ಎಂ. ಆರ್‌. ನರಸಿಂಹನ್‌ ಶ್ರೀಕೃಷ್ಣದೇವಾಲಯ ಮುಖ್ಯ ರಸ್ತ 
ನಂ.೫/೧೧, "ತಿರುವೆಂಗಡಂ" ಹೊಸಕೆರೆಹಳ್ಳಿ ಮುಖ್ಯ ರಸ್ತೆ 


ಮಹಂತ ಲೇಔಟ್‌, ಬಸವನಗುಡಿ ರಸ್ತೆ ಬೆಂಗಳೂರು-೫೬೦೦೮೫ 


ಬಸವನಗುಡಿ, ಬೆಂಗಳೂರು-೫೬೦೦೧೯ 
೨೪. ಜಿ. ಪಿ. ಜೋಷಿ 


೧೮. ಡಾ. ಎಚ್‌.ಎನ್‌. ಮುರಳೀಧರ ವಿಟಲನಗರ 

1-೯೯೬, “ಶ್ರೀಪದ”, ೧೫ನೇ ಕ್ರಾಸ್‌, ಗುಲರ್ಗ-೫೮೫೧೦೩ 
ಮೊದಲನೇ ಹಂತ, A 

ಕುಮಾರಸ್ವಾಮಿ ಲೇಔಟ್‌, 

ಬೆಂಗಳೂರು-೫೬೦೧೧೧ 


ಲೋಚನ ದೀಪ್ತಿ | ೫೦೭ 


ಗೌರವಾದರಗಳಿಂದ ನೆನೆಯುವ ಕೀರ್ತಿಶೇಷರು 


ನಾಡೋಜ ಪ್ರೊ ಜಿ. ವೆಂಕಟಸುಬ್ಬಯ್ಯ 
ಡಾ. ಶ್ರೀನಿವಾಸ ಹಾವನೂರ 
ಡಾ. ನ. ಸುಬ್ರಹ್ಮಣ್ಯಂ 
ಡಾ. ಚಿದಾನಂದಮೂರ್ತಿ 
ಡಾ. ಸೂರ್ಯನಾಥ ಕಾಮತ್‌ 
ಡಾ. ಎಸ್‌.ಆರ್‌. ರಾವ್‌ 
ಡಾ. ಶಂಕರ ಮೊಕಾಶಿ ಪುಣೇಕರ 
ಶ್ರೀ ಎಚ್‌. ದೇವಿರಪ್ಪ 
ಡಾ. ಆರ್‌.ಎಸ್‌. ಶಿವಗಣೇಶ್‌ ಮೂರ್ತಿ 
ಶ್ರೀ ಬಿ.ಎಸ್‌. ಸಣ್ಣಯ್ಯ 
ಡಾ. ಮುತ್ತುರಾಜ್‌ 
ಪ್ರೊ. ಎಂ.ವಿ. ಸೀತಾರಾಮಯ್ಯ 
ರುಕ್ಕಲಕೃಷ್ಣಭಟ್ಟ 
ಪ್ರೊ. ಕ.ವೆಂ. ರಾಜಗೋಪಾಲ್‌ 
ಎನ್‌. ರಂಗನಾಥ ಶರ್ಮ 
ಸೇಡಿಯಾಪು ಕೃಷ್ಣಭಟ್‌ 
ಯಲ್ಲಾಪುರ ಕೃಷ್ಣ ಶರ್ಮ 


೫೦೮ | ಲೋಚನ ದೀಪ್ತಿ 


ಇದು ಪ್ರತಿಷ್ಠಾನವು ನಲವತ್ತು ಸಾರ್ಥಕ ವಸಂತಗಳನ್ನು ಪೂರೈಸಿ ನಲವತ್ತೊಂದರಲ್ಲಿ 
ಮುನ್ನಡೆಯುತ್ತಿರುವ ವರ್ಷವಾದ ಕಾರಣ, ಕನ್ನಡದ ಪ್ರೌಢ ಎದ್ಯಾರ್ಥಿಗಳು ಮತ್ತು 
ವಿದ್ವಾಂಸರು ಉತ್ತಮ ಆಕರ ಮತ್ತು ಪರಾಮರ್ಶನ ಗಂಥಗಳಾಗಿ ಬಳಸಬ ಹುದಾದಂಥ 
ಗ್ರಂಥಗಳನ್ನು ಪ್ರಕಟಿಸುವ ಮೂಲಕ ಮಾತ್ರವೇ ಪ್ರತಿಷ್ಠಾನದಂಥ ವಿದ್ವತ್‌ ಸಂಸ್ಥೆಯ 
ನಲವತ್ತನೇ ವರ್ಷದ ಆಚರಣೆಯನ್ನು ಅರ್ಥಪೂರ್ಣ ಹಾಗೂ 
ಸ್ಮರಣೀಯವಾಗಿಸುವುದು ಅತ್ಯುಚಿತವಾಗಬಹುದೆಂದು ಆಲೋಚಿಸಿ ಅದರಂತೆ ಈ 
ವರ್ಷದಲ್ಲಿ ಮೂರು ಮಹತ್ವದ ಗ್ರಂಥಗಳ ಪ್ರಕಟಣೆಯ ಯೋಜನೆಯನ್ನು 
ಹಮ್ಮಿಕೊಂಡು ಕಾರ್ಯಪ್ರವೃತ್ತವಾದದ್ದರ ಫಲವೇ ಅವುಗಳಲ್ಲೊಂದಾದ ಪ್ರಸ್ತುತ 
ಕಣ್ಣಮುಂದಿರುವ “ಲೋಚನ ದೀಪ್ತಿ'... 

ಪ್ರತಿಷ್ಠಾನವು ಕಳೆದ 38 ವರ್ಷಗಳಿಂದ ನಿರಂತರವಾಗಿ ಒಂದು ವ್ರತದಂತೆ 
ನಡೆಸಿಕೊಂಡು ಬರುತ್ತಿರುವ ಕೆಲಸವೆಂದರೆ ಷಾಣ್ಮಾಸಿಕ ವಿದ್ವತ್‌ ಪತ್ರಿಕೆಯಾದ ಕರ್ನಾಟಕ 
ಲೋಚನದ ಪ್ರಕಟಣೆ. ಪ್ರತಿಷ್ಠಾನದ ಸ್ಥಾಪಕರಾದ. ಸ್ವತಃ ಪ್ರೊ. ಎಂ. ವಿ. ಸೀ. ಅವರೇ 
ಶ್ರೇಷ್ಠ ಮತ್ತು ಖ್ಯಾತ ವಿದ್ದಾಂಸರಾಗಿದ್ದರಿಂದ ಇ ಮನವಿಗೆ ಓಗೊಟ್ಟು ಪ್ರಾರಂಭದ 
ಸಂಚಿಕೆಯಿಂದಲೂ ನಾಡಿನ ಹೆಸರಾಂತ ಎದ್ವಾಂಸರೆಲ್ಲರೂ ಲೋಚನಕ್ಕೆ ಲೇಖನಗಳನ್ನು 
ನೀಡಿರುವುದು ಅದರ ವಿಶೇಷ. ಅವರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ 
ಅತಿಹಾಸಜ್ಜರಾದ ಡಾ. ಎಸ್‌. ಆರ್‌.ರಾವ್‌, ಡಾ.ಸೂರ್ಯನಾಥ ಯು.ಕಾಮತ್‌, "ನಮ್ಮ 
ನಾಡಿನ ಖ್ಯಾತ ಕನ್ನಡ ವಿದ್ದಾಂಸರಾದ ಡಾ. ಚಿದಾನಂದಮೂರ್ತಿ, ಡಾ. ವೆಂಕಟಾಚಲ 
ಶಾಸ್ತಿ ಸ್ರೀ, ಪ್ರೊ ್ರ್ರಿ. ಜಿ. ವೆಂಕಟಸುಬ್ಬಯ್ಯ ಡಾ. ಶ್ರೀನಿವಾಸ ಹಾವನೂರ್‌ ಮುಂತಾದವರೆಲ್ಲ 
ಸೇರಿದ್ದಾರೆ. ಷ್ಟ ವಿದ್ವತ್‌ "ಪತ್ರಿಕೆಯಾದರೂ ಹೆಮ್ಮೆ ಪಟ್ಟುಕೊಳ್ಳಬಹುದಾದ ಅಂಥ 
ವಿದ್ವನ್ಮಣಿಗಳ EE ಪುಷ್ಪಗೊಂಡು ಇದರ ಸಂಚಿಕೆಗಳಲ್ಲಿ ಕಾಲಕಾಲಕ್ಕೆ 
ಪ್ರಕಟವಾಗಿರುವ ಲೇಖನಗಳಲ್ಲಿ 500 ಪುಟಗಳ ಪರಿಮಿತಿಗೆ ಒಳಪಟ್ಟಂತೆ 
ಪ್ರಮುಖವಾದ ಕೆಲವು ಲೇಖನಗಳನ್ನು ಆಯ್ಕೆಮಾಡಿ ಪ್ರಕಟಿಸಿದರೆ ಅದು ಕರ್ನಾಟಕ 
ಲೋಚನದ ಹೆಸರನ್ನು ಸಾರ್ಥಕವಾಗಿ ನಿಲ್ಲಿಸುವ ಒಂದು ಉಪಕ್ರಮವಾಗಬಲ್ಲುದೆಂದು 
ಆಲೋಚಿಸಿದ್ದರ ಪರಿಣಾಮ ಈ ಗ್ರಂಥದ ಪ್ರಕಟಣೆ. ಪ್ರತಿಷ್ಠಾನದ ಪ್ರಧಾನ ಲಕ್ಷ್ಯವಾದ 
ಪಾಂಡಿತ್ಯ ಸಂವರ್ಧನೆ ಮತ್ತು ಸಂಶೋಧನೆಗೆ ಅನುಗುಣವಾಗಿ ಈ ಲೇಖನಗಳು 
ಇವೆಯೆಂದು ನಮ್ಮ ನಂಬಿಕೆ. 


-ಫ300/- 


ನದ ರಸ್ತೆ. ಮೂರನೇ ಮುಖ ಖ್ಯರಸ್ತೆ 
ಳೂರು -560 019 


